ಪ್ರೊ. ಜಿ ಎ ಆನಂದಮೂರ್ತಿ 


\ 


ವೈ ಕೆರಾಮಯ್ಯ 


ಕರ್ನಾಟಕದ ರಾಜಕಾರಣದಲ್ಲಿ ವೈ ಕೆ ರಾಮಯ್ಯ (1939) ಒಂದು 
ಅಪರೂಪದ ಹೆಸರು. ಜನಸಮದಾಯದ ಏಳ್ಗೆಗಾಗಿ ನಿರಂತರವಾಗಿ 
ಮುನ್ನುಗ್ಗಿ ದುಡಿಯುವ ಅತ್ಯಂತ ವಿಶಿಷ್ಟ ಕಾಳಜಿಗಳುಳ್ಳ ಇವರು 
ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಾರೆ. ಹಳ್ಳಿಗಾಡಿನ ಬದುಕು ಸಂಪೂರ್ಣವಾಗಿ 
ಹಸನಾಗಬೇಕೆಂಬ ನಿರಂತರ ಆಶಯವನ್ನು ಇಟ್ಟುಕೊಂಡು ಅಂತರಂಗ 
ಶುದ್ಧಿಯಿಂದ, ಕಳೆದ ಮೂರು ದಶಕಗಳಿಂದಲೂ ತಮ್ಮ ತತ್ವನಿಷ್ಯೆ ನಿಷ್ಠುರ 
ನಡೆ-ನುಡಿ ಹಾಗೂ ನಿರ್ಭೀತಿಯ ರಾಜಕಾರಣಕ್ಕೆ ಮತೊಂದು ಹೆಸರೇ 
ಆಗಿರುವ ಎಲೆಕಡಕಲು ಕಂಬೇಗೌಡ ರಾಮಯ್ಯನವರು ಕಡು ಬಡವರ, 
ಶ್ರಮಜೀವಿಗಳ, ರೈತರ ಹಾಗೂ ಅವಕಾಶವಿಹೀನರೆಲ್ಲರ ನೇರ 
ಪ್ರತಿನಿಧಿಯಾಗಿದ್ದಾರೆ. 


ಜನಪರವಾದ ಯೋಜನೆಗಳನ್ನುಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಅಡ್ಡಿ- 
ಆತಂಕ ಎಡರು-ತೊಡರು ಬಂದರೂ ಜ್ವಾಲಾಮುಖಿಯಾಗಿ 
ಸ್ಪೋಟಸುವ ಇವರ ಪ್ರಖರವ್ವಕಿತ್ವವು ಒಳ್ಳೆಯತನಕ್ಕೆ ಅಷ್ಟೇ ಮೃದುವಾಗಿ 
ಹೂವಿನಂತೆ ಸಂದಿಸುತದೆ. ಮಂತ್ರಿಯಾಗಿ, ಶಾಸಕರಾಗಿ ಅನೇಕ ಜನಪರ 
ಹೋರಾಟಗಳ ನೇತಾರರಾಗಿ ಸಾರ್ವಜನಿಕ ಜೀವನದಲ್ಲಿ ಅಕ್ಷರಶಃ 
ಮಾದರಿಯಾಗಬಲ್ಲ ಒಂದು ಹೊಸ ಶೈಲಿಯನ್ನೇ ರಾಮಯ್ಯನವರು 
ಹುಟ್ಟುಹಾಕಿದ್ದಾರೆ. 

ಇವರ ಅಹಿಂಸಾರೂಪದ ಶಿಸ್ತುಬದ್ಧ ಚಳವಳಿಗಳು, ಪರಿಸರವನ್ನು 
ಕಾಪಾಡುವ, ಸಾಲುಮರಗಳನ್ನುನೆಡುವ ಹಾಗೂ ವೈಚಾರಿಕ ಪ್ರಜ್ಞೆಯನ್ನು 
ಜನತೆಯ ನಡುವೆ ಬಿತುವ ಆಂದೋಲನಗಳು ಅನನ್ಯವಾದವು. 
ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಹರಿದುಬರಲು ಇವರು 
ಪ್ರಮುಖಕಾರಣಕರ್ತರಾಗಿದ್ದಾರೆ. ರೇಷ್ಮೆ ಬೆಳೆಗಾರರ ಪರವಾಗಿ ಇವರು 
ಕೈಗೊಂಡ ಚಾರಿತ್ರಿಕನಿರ್ಧಾರಗಳು, ರೈತರಲ್ಲಿಚ್ಛತನ್ಯ ತುಂಬಿವೆ. ಇಂದಿನ 
ಸಾಮಾಜಿಕ ಸ್ಥಿತ್ಯಂತರದ ಪರಿಸ್ಥಿತಿಯಲ್ಲಿ ವೈ.ಕೆ. ರಾಮಯ್ಯನವರ ಈ 
ಬಗೆಯ ಚಟುವಟಿಕೆಗಳು ಭರವಸೆಯ ಬೆಳಕಾಗಿವೆ. 

ಗಾಂಧೀಜಿ, ಕುವೆಂಪು, ಜೆ ಪಿ, ರಾಮಮನೋಹರ ಲೋಹಿಯಾ, 
ಶಾಂತವೇರಿ ಗೋಪಾಲಗೌಡ ಇಂತಹ ಉದಾತ್ತ ವ್ಯಕ್ತಿಗಳ ಮತ್ತು 
ಗ್ರಾಮೀಣ ಅನುಭವಗಳ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವ ವ್ಯಕಿತ್ರ 
ರಾಮಯ್ಯನವರದು. ಈ ಹೆಂಗರುಳಿನ ನಿರ್ಭಿತಿಯ ರಾಜಕಾರಣಿಗೆ 
ಇದೀಗ ಅರವತ್ತು ವಸಂತಗಳು ತುಂಬಿವೆ. ಈ ಸಂದರ್ಭದಲ್ಲಿ 
ವೈ ಕೆ ರಾಮಯ್ಯನವರ ಬಹುಮುಖ ವ್ಯಕ್ತಿತ್ವ ಮತ್ತುವಿವಿಧ ಕ್ಷೇತ್ರಗಳ 
ಸಾಧನೆಗಳನ್ನು ಒಳಗೊಂಡಿರುವ ಜೀವನದಿ, ಹೊನ್ನಚಂದ್ರಿಕೆ, 
ಹೇಮಾವತಿ, ಮತ್ತುಕ್ರಿಯಾಶೀಲ ಸಂಗಾತಿ ಈ ನಾಲ್ಕು ಅಭಿನಂದನಾ 
ಸಂಪುಟಗಳನ್ನು ಹೊರತರಲಾಗಿದೆ. ನಾಡಿನ ರಾಜಕೀಯ ಮತ್ತು 
ಸಾಂಸ್ಕೃತಿಕ ಬದುಕನ್ನು ಕುರಿತು ಅಧ್ಯಯನ ಮಾಡುವಸಂಶೋ ಧಕರಿಗೆ, 
ಯುವಜನರಿಗೆ ಮತ್ತು ಜನಸಾಮನ್ಯರಿಗೆ ಈ ಕೃತಿಗಳು ಸ್ಫೂರ್ತಿ 
ದಾಯಕವಾದ ಆಕರ ಗ್ರಂಥಗಳಾಗಿವೆ. 


11 


. ಎಂ. ಫ್ರೀ ಸ್ಮಾರಕ ಪ್ರತಿಷ್ಠಾನ 
ಗ್ರಃಥ ಭಂಡಾರ 

ನು ಸಂಖ್ಯೆ. ಹರು ಇಷಾ 

rg kad » ಾ 

೯ ಸಂಖ್ಯೆ. .... ಮ 

ಜತಾ॥. ನ ತವು ಇದ್ದ (ಐ. 
೫1 150 J ES. 


ವೈಕೆ ರಾಮಯ್ಯ ಅಭಿನಂದನಾಸಂಪುಟ : ಒಂದು 


ಖೇದ 


ಸಂಪಾದಕ 
ಜಿ ವಿ ಆನಂದಮೂರ್ತಿ 


973, ಚೇತನಾ, ಬಿ.ಎಂ. ರಸ್ತೆ, ಕುವೆಂಪು ನಗರ 
ಕುಣಿಗಲ್‌ - 572 130, ತುಮಕೂರು ಜಿಲ್ಲೆ 


pe + 7/ ೧೩೮ WAR 
೩ / / | | 
ಕ| ಶ್‌ RAN 


ಇ A Kf ಚೆ ( ಜ್ರ Va \ 
ಟೆ Ip « 1) 
Ne 
PI TE 
JEEVA NADI (River of Life) py ಇ 
FELICITATION VOLUME \ | ಳಿ, | 6. 
Presented to Sri Y K Ramaiah ಕೆ 


EDITED BY 

PROF. GV ANANDAMURTHY 

Lecturer, Empress Girls Got ೧ U College 
Ashoka Road, Tumkur - 572 101 


PUBLISHED BY 

Y KRAMAIAH TRUST 

973, Chethana, B.M. Road 

Kuvempu Nagara, Kunigal - 572 130 
Tumkur Dist 

©Y K RAMAIAH TRUST 

First Impression : 2002. Pages : 468+#owi 


Rs. 150.00 

ಸಂಪಾದಕರು : ಪ್ರೊ. ಜಿವಿ ಆನಂದಮೂರ್ತಿ 
ಮುಖಪುಟ: ಯು ಟಿ ಸುರೇಶ್‌ 

ರೇಖಾಚಿತ್ರ : ವಿ ರಾರೋಡ್‌, ಜಿಕೆ ಶಿವಣ್ಣ 

ಅಕ್ಬರ ಜೋಡಣೆ ಮತ್ತುಮುದ್ರಣ 

ಈಸ್ಟ್ರನ್‌ ಪ್ರೆಸ್‌ (ಬೆಂಗಳೂರು) ಪೈ. ಲಿ. 

110-ಬಿ, ಬೊಮ್ಮಸಂದ್ರ ಇಂಡ್ಟಿಯಲ್‌ ಏರಿಯಾ 
ಹೊಸೂರು ರಸ್ತೆ, ಬೆಂಗಳೂರು - 562 158 


ಸಾಸ್ಟಾವನೆ 


(8 
2 
6 


ಧಿ 


ಜನತೆಯ ಏಳಿಗೆಯ ಧ್ಯಾನ 


ಪ್ರೊ. ಜಿವಿ ಆನಂದಮೂರ್ತಿ 


ಕೂದ ಮೂರೂವರೆ ದಶಕಗಳಿಂದಲೂ ಸಾರ್ವಜನಿಕ ಜೀವನದಲಿರುವ ಶ್ರೀ 
ವೈ.ಕೆ.ರಾಮಯ ನವರು ತಮ್ಮ ತತ್ತಃ ನಿಷ್ಟೆ ನಿರ್ಭೀತಿಯ ರಾಜಕಾರಣ ಹಾಗೂ ತಮದೆ 


ಫು ಸ ದೇ ಆದ 
ವಿಶಿಷ್ಠವಾದ ರೀತಿಯ ere? ಜನಪರ ಕಾರ್ಯಶೈಲಿಗಳಿಂದಾಗಿ ಕರ್ನಾಟಕದ 
ರಾಜಕಾರಣದಲ್ಲಿಹೆಸರಾಗಿದ್ದಾರೆ. 


ಜನತೆಗೆ ಅನುಕೂಲವಾಗುವಂತಹ ಯಾವುದೇ ಬಗೆಯ ಕಾರ್ಯಯೋಜನೆಗಳನ್ನು 
ಅನುಷ್ಟಾ ಷ್ಠಾನಗೊಳಿಸಲು; ಯಾವ ಅಂಜಿಕೆಯೂ ಇಲ್ಲದೆ, ಕೊನೆಗೆ ವೃಕ್ತಿಸಂಬಂಧಗಳನ್ನೂ ನಿರ್ಲಕ್ಕಿಸಿ 
ಎಡರು ತೊಡರುಗಳನ್ನು ದಾಟಿಕೊಂಡುಸದಾ ಹರಿಯುವನೀರಿನ ನಂತೆ ತಣ್ಣಗೆ ಮು ನ್ನುಗ್ಗುವ ಸುಶಿ 
ವೈ.ಕೆ. ರಾಮಯ್ಯನ ನವರ. ತುಂಬುಹೃದಯದ ವೃಕಿತ್ತದಲ್ಲಿದೆ. ರಾಜಕಾರಣಕ್ಕಾಗಿ ಟ್ರ 


ಸಾರ್ವಜನಿಕ ಜೀವನಕ್ಕಾಗಲಿ ಸಾಮಾನ್ಯವಾಗಿ ಎರಡು ಹಾದಿಗಳಿರುತವೆ. ಓರಿಟಿ' 
ಅಪ್ರಾ ಮಾಣಿಕತೆಯ ಮೂಲಕ ರಾಜಿ ಮಾಡಿಕೊಳ್ಳುವ ಮನೋಭಾವ ಹಾಗೂ ಪ್ರಶ್ನಿಸುವ, 


ಸ್ಫೋಃ ಟಿಸುವ ಗುಣವಿಲ್ಲದ ಮಾರ್ಗ. ಎರಡನೆಯದು: ತತ್ತ ನಿಷ್ಟ, ಆದರ್ಶ-ಕನಸುಗಳನು 


4 


ಯ 


ನನಸಾಗಿಸಲು ನಡೆಸುವ ಹೋರಾಟದ ಕ ಕಾಡುಹಾದಿಯನ್ನು ಹಿಡಿಯುವುದು. ಅಂದರೆ ವ್ಯವ ಸ್ಟ 


ಎಂಬ ಪ್ರವಾಹದಲ್ಲಿಎದುರಾಗಿ ಈಜುವ ಮನೋಬಲದ, ತೀವ್ರವಾದ ಆತ್ನಾಭಿಮಾನದ ಸಕಲರ 


ಏಳಿಗೆಯಲ್ಲಿಯೇ ಇನ್ನಿಲ್ಲದ ಸಂತೋಷವನ್ನು ಕಾಣುವ ಹೆಮ್ಮೆಯ ದಾರಿಯನ್ನು ಆಯ್ಕೆ 
ಮಾಡಿಕೊಳ್ಳುವುದು 

ಳ್‌ 

ಸಾಮಾನ್ಯವಾಗಿ ನಮ ಕಣ್ಣೆದುರಿನ ಬಹುಪಾಲು ರಾಜಕಾರಣಿಗಳು ತಮ್ಮ 


ಸ್ವಾಭಿಮಾನ, ಆದರ್ಶ ಗಳನ್ನು ಕೊಂದುಕೊಂಡು, ಅಧಿಕಾರ ರಾಜಕಾರಣದ ಆಕರ್ಷಣೆಗೆ 
ಒಳಗಾಗಿ, ಅಪ್ರಾಮಾಣಿಕ ಹೊಂದಾಣಿಕೆಯ ರಾಜಕಾರಣವನ್ನುತಮೃ್ಮಜೀವನ ಸಿದ್ಧಾಂತವನ್ನಾಗಿ 
ಮಾಡಿಕೊಂಡಿರುತಾರೆ. ಭಾರತದ ರಾಜಕಾರಣದಲ್ಲಿ ಈ ಬಗೆಯ ರಾಜಕಾರಣಿಗಳೇ 
ಹೇರಳವಾಗಿ ನಮ್ಮ ಕಣ್ಣೆದುರಿಗಿದ್ದಾರೆ. ಆದರೆ ತಾವು ನಂಬಿದ ಮೌಲ್ಯಗಳಿಗಾಗಿ, ಆದರ್ಶ 
ಗಳಿಗಾಗಿ, ಅಧಿಕಾರ ಕೇಂದ್ರಗಳನ್ನು ನಿರಾಕರಿಸುವ ರಾಜಕಾರಣಿಗಳ ಪರಂಪರೆಯೂ ನಮ್ಮ 


ಪರಂಪರೆಯ ಮುಂದುವರಿಕೆಯಾ ಗಿ ಕಂಡುಬರುತ್ತಿರುವವರು 
ಷ್ಟ ಶಾಲಿ ಸದಸ್ಯರಾಗಿರುವ ವೃ.ಕ. ರಾಮಯ್ಯನ ನವರು. 


ಭಿ 
ಇ 
ಛ್‌ 
CH 
CH ಐ 
, 9 
೭೬ 
al 
ತ 
ತ 
‘aL ಣ್ಣ 


ಅಭಿಮಾನಿಗಳನ್ತು ಗೆ ಕಿಯರನ್ನು ಹಿತೈಷಿಗಳನ್ನು ಭೋ ಕಂ ಕಡೆ ಅಷ್ಟೇ 2 
ಶತ್ರುಗಳನ್ನೂ ಸೃಷ್ಟಿಸಿಕೊಂಡಿರುವ ದಿಟ್ಟತನದ ಪ್ರತೀಕವಾಗಿರುವ ಜನಪ್ರತಿನಿಧಿಯಾಗಿದ್ದಾರೆ 
ರಾಮಯ್ಯನವರು. ಎಂಬತ್ತರ ದಶಕದಿಂದೀಚಿನ ಬದಲಾದ ಭಾರತದ ರಾಜಕಾರಣ ನಮ್ಮೆಲ್ಲ 
ಪ್ರಗತಿಪರ ವಿಚಾರಧಾರೆಯ ರಾಜಕಾರಣಿಗಳನ್ನು ಹಣ್ಣುಮಾಡಿದೆ. ಈ ಬದಲಾದ ಸನ್ನಿವೇಶದಲ್ಲಿ 
ವೈ.ಕೆ.ಆರ್‌ ಅವರೂ ಕೂಡ ಕೊಂಚ ಮಾಗಿದ್ದಾರೆ. ""ಜನತೆಗೆ ನ್ನಾ ್ಯಯಬದ್ಧವಾಗಿ ಸಿಗಬೇಕಾದ 
ಸೌಲಭ್ಯ ಮತ್ತು ಸವಲತ್ತುಗಳನ್ನು ನನರ ಇಸ್‌ ಈ ಜೊತೆಗೆ ತಾಳ್ಫೆ, 
WR ಹಸು ಆತ್ಮೀಯತೆಯೂ ಸ ಹಮುಖ್ಯ ಎಂದು ತಿಳಿದಿರುವವನು 
ನಾನು'' ಎನ್ನುವ ವೈ.ಕೆ.ಆರ್‌ಸಮುದಾಯದ ಹಿತಕ್ಕಾಗಿ ಯಾವುದೇ ಬಗೆಯತ್ಯಾಗಕ್ಕೂತಾನು ಸಿದ್ಧ 
ಎಂದು ಹೇಳುತಾರೆ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನು ಹರಿಸುವ ತಮ್ಮ ಸುದೀರ್ಫ್ಥವಾದ 
ಹೋರಾಟದ ದಿನಗಳಲ್ಲಿ'"ನನ್ನರಾಜಕೀಯ ಜೀವನದ ಮಹಾಕನಸು ಜಿಲ್ಲೆಗೆ ಹೇಮಾವತಿ ನೀರು 
ಹರಿಸುವುದು. ಇದಕ್ಕಾಗಿ ನಾನು ಯಾರ ಕೈೆ ಕೃಕಾಲನ್ನಾದರೂ ಹಿಡಿಯುತ್ತೇನೆ. ಹೇಮಾವತಿ 
ನೀರಿಗಾಗಿ ನನ್ನ ಮಂತ್ರಿಪದವಿಯನ್ನೇ ಅಡವಿಟ್ಟದ್ದೇನೆ'' ಎಂದು ಹೇಳುತ್ತಿದ್ದರು. ಹಾಗೆಯೇ 
“ಜನತೆಯ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಬರುವ ಯಾರನ್ನೇ ಆಗಲಿ, ಯಾವುದನ್ನೇ ಆಗಲಿ 


೪೬ 


ನಾನು ಲೆಕ್ಕಿಸುವುದಿಲ್ಲ!'' ಎನ್ನುವ ಖಚಿತವಾದ ನಿಲುವನ್ನುಹೊಂದಿದ್ದಾರೆ. 


ವೈ.ಕೆ.ಆರ್‌ ಅವರ ಒಂದು ಕಾಲದ ರಾಜಕೀಯ ಜೀವನದ ಮಾರ್ಗದರ್ಶಿ 
ಎಚ್‌.ಡಿ. ದೇವೇಗೌಡ ಅವರೊಂದಿಗಿನ ಭಿನಾ ನ್ನಾಭಿಪ್ರಾ ಯಕ್ಕೆ ಈ ಬಗೆಯ ತಾತ್ವಿಕ ನಿಲುವೇ 
ಕಾರಣವಾಗಿದೆ. ನೀರಾವರಿಗಾಗಿ ಹೆಚ್ಚು ಹಣ ಬಿಡುಗಡೆ ಮಾಡದ ಕಾರಣಕ್ಕಾಗಿಯೇ ರಾಮಕೃಷ್ಣ 
ಹೆಗಡೆ ಮಂತ್ರಿ ಮಂಡಲಕ್ಕೆ ದೇವೇಗೌಡರು ರಾಜೀನಾಮ ನೀಡಿದ್ದರು. ಹೂಡಿ ದೇವೇಗೌಡರೇ. 
ಮುಖ್ಯಮಂತ್ರಿಯಾದ ಮೇಲೆ, ತುಮಕೂರು ಜಿಲ್ಲೆಗೆ ಹರಿದುಬರುವ ಹೇಮಾವತಿ ಯೋಜನೆಗೆ 
ಕಡಿಮೆ ಹಣ ಬಿಡುಗಡೆ ಮಾಡಿ, ಅಡ್ಡಿಬಂದರು ಎನ್ನುವ ಕಾರಣದಿಂದಾಗಿಯೇ ವೈ.ಕೆ.ಆರ್‌ 
ಅವರು ನೀರಾವರಿಯ ಸಂಬಂಧದಲ್ಲಿ ಮುಂದುವರೆಯುತ್ತಿರುವ ಅನ್ಯಾಯದ ಬಗ್ಗೆ ಇನ್ನಷ್ಟು 
ತೀವ್ರವಾಗಿ ಹೋರಾಟ ಮುಂದುವರಿಸಿದರು. 


ಎಂಬತರ ದಶಕದ ಆ ದಿನಗಳು ಇನ್ನೂ ಹಚ್ಚಹಸುರಾಗಿವೆ. ನಮ್ಮೆಲ್ಲರ ಸಾಮಾಜಿಕ, 
ಆರ್ಥಿಕ, ಸಾಂಸ್ಕೃತಿಕ ಬದ್ಧತೆಯನ್ನು ರೂಪಿಸುತ್ತಿದ್ದ ""ಲಂಕೇಶ್‌ ಪತ್ರಿಕೆ''ಯಲ್ಲಿ ಆಗಾಗ್ಗೆ ಲಂಕೇಶರ 
ಬೆಚ್ಚನೆಯ ಏಸಿ ಒಳೆಗಾಗುತಿದ್ದ ಕೆಲವೇ ರಾಜಕಾರಣಿಗಳಿದ್ದರು. ಅವರಲ್ಲಿಕೆ.ಆರ್‌. ಪೇಟೆಯ 
ಕೃಷ್ಣ ನಜೀರ್‌ಸಾಬ್‌ ಮತ್ತು ವೈ. ರಾಮಯ್ಯನವರನ್ನು ಕುರಿತು ಲಂಕೇಶ್‌ರು ಆಗಾಗ್ಗೆ 


ಬರೆಯುತ್ತಿದ್ದ ಟಿಪ್ಪಣಿಗಳು ನನ್ನನ್ನು ಆಕರ್ಷಿಸಿದ್ದವು. ಹೀಗೆ ವೈ.ಕೆ. ರಾಮಯ್ಯನವರನ್ನು ನಾನು 
ಕಂಡಿದ್ದು ಅವರೆಡೆಗೆ ಆಕರ್ಷಿತನಾದದ್ದು""ಲಂಕೇಶ್‌ ಪತ್ರಿಕ''ಯ ಮೂಲಕವಾಗಿ, ಇಷ್ಟುದರೂ 
ನಾನು ಅವರನ್ನು ಎಂದೂ ಭೇಟಿ ಮಾಡಿರಲಿಲ್ಲ. 


ಈ ನಡುವೆ ವೈ.ಕೆ.ಆರ್‌ ಒಂದು ಸಲ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜನತಾ 
ಪಕ್ಷದ ವತಿಯಿಂದ ಸ್ಪರ್ಧಿಸಿದ್ದರು. ಅಂದಿನ ಪ್ರಚಾರದ ದಿನಗಳಲ್ಲಿ ಒಂದು ದಿನ ನೂರಾರು 
ಜನ ನೇಗಿಲುಹೊತ್ತ ರೈತರು ಮೆರವಣಿಗೆಯಲ್ಲಿ ವೈ.ಕೆ. ರಾಮಯ್ಯನವರ ಪರವಾಗಿ 
ಘೋಷಣೆಗಳನ್ನು ಕೂಗುತ್ತಾ ಬರುತ್ತಿದ್ದರು. ನೇಗಿಲು ಹೊತ್ತ ರೈತರ ಮುಂದೆ, ಬಿಳಿಪಂಚೆ, 
ಬಿಳಿಜುಬ್ಬ, ಹೆಗಲ ಮೇಲೊಂದು ವಲ್ಲಿ ಹಾಗು ಗಡ್ಡಬಿಟ್ಟದ್ದ ವೈ.ಕೆ.ಆರ್‌ ತಮ್ಮ ನೀಳ 
ತೋಳುಗಳನ್ನು ಬೀಸುತ್ತಾ ದಾಪುಗಾಲು ಹೆಜ್ಜೆ ಇಟ್ಟುಕೊಂಡು ಬರುತ್ತಿದ್ದರು. ಅಂದೇ ನಾನು 
ಮೊದಲ ಬಾರಿಗೆ ವೈ.ಕೆ.ಆರ್‌ ಅವರನ್ನು ನೋಡಿದ್ದು ಅಲ್ಲೇ ರಸ್ತೆ ಬದಿಯಲ್ಲಿ ನಿಂತಿದ್ದನಾನೂ 
ಕೂಡ ಆ ಮೆರಣಿಗೆಯಲ್ಲಿಸೇರಿಕೊಂಡೆ. ಕರಪತ್ರಗಳನ್ನು ಹಂಚುತ್ತಾ ಘೋಷಣೆ ಕೂಗುತ್ತಾ 
ನಡೆದೆ. 


ಆ ವೇಳೆಗಾಗಲೇ ವೈ.ಕೆ.ಆರ್‌ ತುಮಕೂರಿನಲ್ಲಿ ತಮ್ಮ ಅರ್ಥಪೂರ್ಣ ಹೋರಾಟ 
ಹಾಗೂ ಭ್ರಷ್ಟತೆಯೊಂದಿಗೆ ರಾಜಿಯಾಗದ ವಿಶಿಷ್ಟಗುಣಗಳಿಂದಾಗಿ ಮನೆಮಾತಾಗಿದ್ದರು. ನಾನು 
ತಿಳಿದಂತೆ ತುಮಕೂರು ಜಿಲ್ಲೆಯ ಬಹುಪಾಲು ರಾಜಕಾರಣಿಗಳು ತಮ್ಮ ಕ್ಷೇತ್ರಗಳಲ್ಲಷ್ಟೇ 
"ಜನಪ್ರಿಯ'ರಾಗಿರುತ್ತಿದ್ದರು. ಅದರಲ್ಲಿ ಬಹುಪಾಲು ಜನಪ್ರತಿನಿಧಿಗಳು ತಮ್ಮ ಮತ 
ಕ್ಷೇತ್ರದಿಂದಾಚೆಗೆ ಕಾಲಿಡುತ್ತಿರಲಿಲ್ಲ (ಕೆಲವು ಅಪವಾದಗಳನ್ನುಮಾತ್ರ ಬಿಟ್ಟು) ಆದರೆ ವೈ.ಕೆ.ಆರ್‌ 
ಮಾತ್ರ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ಅಭಿಮಾನಿಗಳನ್ನು ಹಿತೈಷಿಗಳನ್ನು ಅಪಾರ ಸಂಖ್ಯೆಯಲ್ಲಿ 
ಹೊಂದಿರುವುದನ್ನುನಾನು ಚೆನ್ನಾಗಿ ಬಲ್ಲೆ, ಹೇಮಾವತಿ ನೀರಿನ ಹೋರಾಟಸಂದರ್ಭದಲ್ಲಿಇಡೀ 
ಜಿಲ್ಲೆಯ ಜನತೆಯು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ವೈ.ಕೆ.ಆರ್‌ ಅವರ ನೀರಿನ 
ಹೋರಾಟವನ್ನು ನೈತಿಕವಾಗಿ ಬೆಂಬಲಿಸಿತು. ಮು ಹಿನ್ನೆಲೆಯಲ್ಲಿಯೇ ಲೋಕಸಭಾ 
ಚುನಾವಣೆಯಲ್ಲಿಗೆಲುವಿನ ಅಂಚಿನವರೆಗೂ ಬಂದು ಅಲ್ಲಮತಗಳಿಂದ ಸೋತರು. ವಾಸವವಾಗಿ 
ಇದುಸೋಲೇ ಅಲ್ಲ ವೈ.ಕೆ.ಆರ್‌ ಅವರ ಹೋರಾಟದ ರಾಜಕಾರಣಕ್ಕೆ ಜನತೆತೋರಿದ ಗೌರವ 
ಇದು. 


ವೈ.ಕೆ.ಆರ್‌ ಅವರ ಚುನಾವಣೆಯ ಪ್ರಚಾರ ಶೈಲಿಯೂ ಕೂಡ ಇತರರಿಗಿಂತ 
ವಿಭಿನ್ನವಾದದ್ದು ಇತರರಂತೆ ಗೋಳಾಡಿ, ಅತೂಕರೆದು, ಕೈಮುಗಿದು, ಗಿಲೀಟಿನ ತಂತ್ರಗಳ 
ಮೂಲಕ ಇವರು ಎಂದೂ ಮತ ಯಾಚಿಸಿದವರಲ್ಲ "ಹೆಂಡ ಸಾರಾಯಿ ನಾನು ಕೊಡಿಸೋನಲ್ಲ! 
ನಿಮ್ಮಊರಿಗೆ ಏನಾದ್ರೂ ಆಗಬೇಕಾದ್ರೆ ನನಗೆ ಓಟು ಕೊಡಿ. ಇಲ್ಲೆಇದ್ರೆ ಬಿಡಿ. ನಾನು ನಿಮ್ಮನ್ನು 


ಇದರಾಚೆಗೆ ಬೇಡಿಕೊಳ್ಳುವುದಿಲ್ಲ' ಎಂದು ಕಡ್ಡಿಮುರಿದ ಹಾಗೆ ಮಾತನಾಡಿ ಮುಂದಿನ ಊರಿಗೆ 
ಹೋಗುತಿದ್ದರು. ಕರ್ನಾಟಕ ಹೆಮ್ಮೆಪಡಬಹುದಾದ ಸಮಾಜವಾದಿ ರಾಜಕಾರಣಿ ಶಾಂತವೇರಿ 
ಗೋಪಾಲಗೌಡರ ಚುನಾವಣಾ ಶೈಲಿಯನ್ನುಮಾತ್ರ ನೆನಪಿಗೆ ತರುವಂಥ ವಿವರಗಳಿವು. 


ಸಮಾಜವಾದಿ ಪರಂಪರೆಯಿಂದ ಪ್ರಭಾವಿತರಾಗಿರುವ ವೈ.ಕೆ.ಆರ್‌ ಅವರ 
ವ್ಯಕಿತ್ವವನ್ನು ರೂಪಿಸಿರುವುದು, ಜೆ.ಪಿ, ರಾಮಮನೋಹರ ಲೋಹಿಯಾ, ಕುವೆಂಪು ಅವರ 
ಚಿಂತನೆಗಳು. ಅದರಲ್ಲೂಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಮತ್ತುಸಾಮಾಜಿಕ ಅಸಮಾನತೆಗಳ 
ವಿರುದ್ಧವಾಗಿರುವ ಕವಿತೆ, ನಾಟಕ ಹಾಗೂ ವೈಚಾರಿಕ ಬರಹಗಳು ವೈ.ಕೆ.ಆರ್‌ ಅವರ ಪ್ರಜ್ಞೆಯನ್ನು 
ತೀವ್ರವಾಗಿ ಆವರಿಸಿಕೊಂಡಿವೆ. ಆದರೂ ಇವರ ವ್ಯಕಿತ್ವದ ಶೈಲಿ ಸಿದ್ಧಾಂತಿಯ ಲಕ್ಷಣಗಳನ್ನು 
ಮೀರಿದ್ದು ತಮ್ಮ ಅಪಾರವಾದ ಅನುಭವದ ಹಿನ್ನೆಲೆಯಲ್ಲಿ ಜನತೆಯ ಹಿತಕ್ಕಾಗಿ ರೂಪಿಸುವ ಇವರ 
ಯೋಜನೆಗಳು, ಹಾಗೆಯೇ ಅವುಗಳನ್ನು ಅನುಷ್ಠಾನಗೊಳಿಸುವ ಇವರ ಶೈಲಿ ಅನೇಕ ಸಲ 
ಸಿದ್ಧಾಂತಿಗಳಿಗೂ ಆಶ್ಚರ್ಯ ಹುಟ್ಟಿಸುವಂತಿರುತದೆ. ರೇಷ್ಮೆಬೆಳೆಗಾರರಿಗೆ "ಬೋನಸ್‌' ನೀಡುವ 
ಯೋಜನೆ, ವೈ.ಕೆ.ಆರ್‌ ಅವರ ಗ್ರಾಮೀಣ ಅನುಭವದ ಹಿನ್ನೆಲೆಯಲ್ಲಿ ಮೈತಳದಿದ್ದು 
ಆದ್ದರಿಂದಲೇ ಶಾಂತವೇರಿ ಗೋಪಾಲಗೌಡ, ಜೆ.ಎಚ್‌. ಪಟೇಲ್‌ ಮುಂತಾದವರು 
ಚಿಂತನಶೀಲ ರಾಜಕಾರಣಿಗಳೆನಿಸಿದರೆ, ದೇವರಾಜ ಅರಸ್‌, ನಜೀರ್‌ಸಾಬ್‌, ದೇವೇಗೌಡ, 
ವೈ.ಕೆ. ರಾಮಯ್ಯನವರಂಥ ರಾಜಕಾರಣಿಗಳು, ತಮ್ಮ ಅಪಾರವಾದ ಅನುಭವದ ಅರಿವಿನಲ್ಲಿ 
ರೂಪಗೊಂಡ ಜನತೆಯ ಲೋಕದ ಕ್ರಿಯಾಶೀಲ ರಾಜಕಾರಣಿಗಳು. ಇಂದಿನ ನಮ್ಮ ಸಮಾಜಕ್ಕೆ 
ಈ ಬಗೆಯ ಕ್ರಿಯಾಶೀಲ ರಾಜಕಾರಣಿಗಳ ಅವಶ್ಯಕತೆ ಹೆಚ್ಚಾಗಿದೆ. 


ಅಪ್ಪಟ ಹಳ್ಳಿಗಾಡಿನ ಒರಟು ವ್ಯಕ್ತಿಯಂತೆ ಕಾಣುವ ವೈ.ಕೆ.ಆರ್‌ ಆಳದಲ್ಲಿ ತುಂಬಾ 
ಚಡಪಡಿಕೆಯ ಅಕ್ಕರೆ ತುಂಬಿದ ಮನುಷ್ಯರಾಗಿದ್ದಾರೆ. ನೈತಿಕ ಮೌಲ್ಯಗಳನ್ನುಮರೆಯುತ್ತಿರುವ ಜನ, 
ಭ್ರಷ್ಟಕಾರಣ, ಜನತೆಯ ಅಭಿವೃದ್ದಿಗೆ ಬೆನ್ನುಹಾಕಿ ಕುಳಿತ ಅಧಿಕಾರಶಾಹಿ, ಕೃಷಿಸಂಸ್ಕೃತಿಯ ಕುಸಿತ 
ಇವೆಲ್ಲವನ್ನೂ ಕಂಡು ಕುದಿಯುವ ವ್ಯಕಿತ್ವ ಇವರದು. ಆದ್ದರಿಂದಲೇ ಇವರಿಗಿರುವ 
ಸಿಟ್ಟು-ಸಿಡುಕುಗಳು ನೈತಿಕ ತೀವ್ರತೆಯಿಂದ ಕೂಡಿದವುಗಳಾಗಿವೆ. ಅಸಮಾನತೆ, ಭ್ರಷೆಗಳೆದುರು 
ಜ್ವಾಲಾಮುಖಿಯಂತೆ ಸ್ಫೋಟಿಸುವ ಇವರ ವ್ಯಕ್ತಿತ್ವವು, ಒಳ್ಳೆಯತನಕ್ಕೆ ಅಷ್ಟೇ ಮೃದುವಾಗಿ 
ಹೂವಿನಂತೆ ಸ್ಪಂದಿಸುತ್ತದೆ. ಶಾಂತವೇರಿ ಗೋಪಾಲಗೌಡರ ವ್ಯಕಿತ್ವವೂ ಇದೇ ಬಗೆಯದ್ದಾಗಿತ್ತು 
ಸತ್ಯದ ಪರವಾಗಿ, ಜನತೆಯ ಪರವಾಗಿ ತಮ್ಮ ಅಗಾಧ ಜನಪ್ರಿಯತೆಯನ್ನೇ ಒತ್ತೆ ಇಟ್ಟು 
ಕಾರ್ಯಪ್ರವೃತ್ತರಾಗುವ ವಿರಳ ರಾಜಕಾರಣಿಗಳ ಪೈಕಿ ವೈ.ಕೆ.ಆರ್‌ ಪ್ರಮುಖರಾಗಿದ್ದಾರೆ. 
ಕರ್ನಾಟಕ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀ. ರಮೇಶ್‌ಕುಮಾರ್‌ ಒಂದೆಡೆ 
"ಜನಸಮುದಾಯದ ಸಮಸ್ಯೆಗಳನ್ನು ನಿವಾರಿಸಿ ಆರೋಗ್ಯಕರ ಸ್ಥಿತಿಯನ್ನು ನಿರ್ಮಾಣ 
ಮಾಡಬೇಕೆನ್ನುವ ತೀವ್ರವಾದ ಹಠದ ಕರ್ನಾಟಕ ಕಂಡ ಹುಚ್ಚುರಾಜಕಾರಣಿಗಳ ಪೈಕಿ ವೈ.ಕೆ. 


X 


ರಾಮಯ್ಯ ಕೂಡ ಒಬ್ಬರು'' ಎಂದು ಪ್ರೀತಿಪೂರ್ವಕವಾಗಿ ಹೇಳಿದ್ದುವೈ.ಕೆ.ಆರ್‌ ಅವರ ವ್ಯಕಿತ್ವ 


ಕ್ಕೆ 
ಹಿಡಿದ ಕನ್ನಡಿಯಾಗಿದೆ. 


ರಾಜಕಾರಣಿಗಳು ಮಾಡುವ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯವೂ ಜನತೆಯ 
ರೀಕ್ಷೆಗೆ ಒಳಪಡಬೇಕು. ಹೀಗೆ ಜನತೆಯ ಪರೀಕ್ಷೆಗೆ ಒಳಪಟ್ಟ ರಾಜಕಾರಣಿ ಇನ್ನಷ್ಟು 
ಕ್ವಗೊಳ್ಳುತಾನೆ; ಜನಪರವಾಗುತಾನೆ. ಸಮಾಜದ ಅಭಿವೃದ್ಧಿಗಾಗಿ ಕೈಗೊಳ್ಳುವ ಯೋಜನೆಗಳು 
ಎಷ್ಟು ಖ್ಯವೋ, ಹಾಗೆಯೇ ತನ್ನಕ್ಷೇತ್ರದ ಜನತೆಯನ್ನುಸನ್ಮಾರ್ಗದಲ್ಲಿಕೊಂಡೊಯ್ಯುವುದು 
ಹಾಗೂ ಜನತೆಯಲ್ಲಿ ನೈತಿಕ ಮೌಲ್ಯಗಳನ್ನು ಜಾಗೃತಗೊಳಿಸುವ ಹೊಣೆಗಾರಿಕೆಯನ್ನೂ 
ಜನಪ್ರತಿನಿಧಿಗಳು ನೈತಿಕವಾಗಿ ಹೊರಬೇಕಾಗುತದೆ. ಈ ಹಿನ್ನೆಲೆಯಲ್ಲಿರಾಮಯ್ಯನವರು ತಮ್ಮ 
ಕ್ಷೇತ್ರದಲ್ಲಿ ಕೈಗೊಂಡಿರುವ ಕೆರೆ-ಕಟ್ಟೆಗಳ ಪುನರುತ್ಥಾನ, ವ್ಯಾಪಕವಾಗಿ ಗಿಡ-ಮರಗಳನ್ನು 
ನೆಡುವ ಕಾರ್ಯಕ್ರಮ, ಜನಸಂಖ್ಯಾ ನಿಯಂತ್ರಣ ಹಾಗು ಈ ಸಂದರ್ಭದಲ್ಲಿ ಕೈಗೊಂಡ 
ಪಾದಯಾತ್ರೆಗಳು ಹಸಿರು ಸಂತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈಚಾರಿಕವಾದ 
ಸಂವಾದಗೋಷ್ಠಿಗಳು, ಶಾಲೆಗಳ ಉಸ್ತುವಾರಿಯ ಫಲವಾಗಿ ಹೆಚ್ಚಾದ ಫಲಿತಾಂಶ-ಮುಂತಾದ 
ಸಮುದಾಯ ಕೇಂದ್ರಿತವಾದ ಚಟುವಟಿಕೆಗಳಲ್ಲ ಸಾಮಾಜಿಕ ಕಳಕಳಿಯುಳ್ಳ ಜನಪ್ರತಿನಿಧಿ 
ಯೊಬ್ಬನು ಹಮ್ಮಿಕೊಳ್ಳಬಹುದಾದ ಹೊಣೆಗಾರಿಕೆಯ ಕಾರ್ಯದ ವ್ಯಾಪ್ತಿಯನ್ನು ತಂತಾವೇ 


ವಿವರಿಸುತ್ತವೆ. 


ಆ 


ಟಟ 


ಅಭಿವೃದ್ಧಿ ಕಾರ್ಯಗಳು ಮತ್ತು ರಾಜಕಾರಣವನ್ನು ಕುರಿತು ವೈ.ಕೆ.ಆರ್‌ ಅವರ ನಿಲುವು 
ಸ್ಪಷ್ಟವಾಗಿದೆ: ""ಇವೊತ್ತಿನ ದಿನಗಳಲ್ಲಿ ರಾಜಕಾರಣವೆನ್ನುವುದು; ಹಿಂಬಾಲಕರ, ಹಿತೈಷಿಗಳ 
ಬಂಧು-ಬಳಗದವರ ಹಿತಚಿಂತನೆ, ವರ್ಗಾವಣೆ, ಜಾತಿವಾದ, ಜನಪ್ರಿಯ ಕಾರ್ಯಕ್ರಮಗಳಲ್ಲಿ 
ತೊಡಗಿಸಿಕೊಂಡಿರುವುದಕ್ಕೆ ಸೀಮಿತಗೊಂಡಿದೆ. ಇದು ನಿಜವಾದ ರಾಜಕೀಯ ಅಲ್ಲ ! ಇದರ 
ಬದಲು ಸಮಾಜದ ಸರ್ವತೋಮುಖ ಅಭಿವೃದ್ಧಿಯೇ ನಿಜವಾದ ರಾಜಕಾರಣ. ಒಬ್ಬ 
ರಾಜಕಾರಣಿಯ ನಿಜವಾದ ಕಾರ್ಯ ಅಭಿವೃದ್ಧಿ ಪರ ಚಟುವಟಿಕೆಗಳೇ ಆಗಬೇಕಾಗಿದೆ. ಈ 
ಎರಡೂ ಬಗೆಯ ರಾಜಕಾರಣಿಗಳಲ್ಲಿ ಯಾರಿಂದ ಜನತೆಗೆ ನಿಜಕ್ಕೂ ದೀರ್ಥಕಾಲಿಕವಾಗಿ 
ಉಪಯೋಗವಾಗುತ್ತದೆ ಎನ್ನುವುದರಲ್ಲಿರಾಜಕಾರಣದ ಅರ್ಥ ನಿಂತಿದೆ. 


ಆದ್ದರಿಂದ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಜನಪ್ರತಿನಿಧಿಯು 
ಈಗಿನ ಅರ್ಥದ ಮಾಮೂಲಿ ರಾಜಕಾರಣವನ್ನು ಮಾಡಬಾರದು. ನನ್ನ ತಿಳುವಳಿಕೆಯಲ್ಲಿ 
“ಅಭಿವೃದ್ಧಿಯೇ ಬೇರೆ, ರಾಜಕಾರಣವೇ ಬೇರೆ'' ಈ ತಮ್ಮ ಸ್ಪಷ್ಟವಾದ ವಿಚಾರಧಾರೆಯ 
ಮೂಲಕ ವೈ.ಕೆ.ಆರ್‌ ತಮ್ಮದೇ ಆದ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ. ರಾಜಕೀಯವನ್ನು 
ಕುರಿತಾದ ಚಿಂತನೆಯು ನಿಂತ ನೀರಲ್ಲ ಅದೊಂದುನಿರಂತರ ಹರಿಯುವಹೊಳೆಯಹಾಗೆ. ಈ 
ಹಿನ್ನೆಲೆಯಲ್ಲಿಇನ್ನಷ್ಟು ಅರ್ಥಪೂರ್ಣವಾಗಿ ಅಭಿವೃದ್ಧಿ ಮತ್ತುರಾಜಕಾರಣವನ್ನು ಕುರಿತ ಚರ್ಚೆ 


xl 


ಮತ್ತು ಕಾರ್ಯ ಚಟುವಟಿಕೆಗಳು ನಾಡಿನಾದ್ಯಂತ ಮುಂದುವರಿಯವಂತಾಗಲಿ ಎನ್ನುವುದು 
ರಾಮಯ್ಯನವರ ಹೆಬ್ಬಯಕೆಯಾಗಿದೆ. 


ಬಹುಜನರ ಹಿತಕ್ಕಾಗಿ ಶಾಶ್ವತವಾದ ಕಾರ್ಯಕ್ರಮಗಳಿಗಿಂತ, ಓಟನ್ನು 
ತಂದುಕೊಡುವ "ಜನಪ್ರಿಯ' ಕಾರ್ಯಕ್ರಮಗಳೇ ಹೆಚ್ಚಾಗಿರುವುದು ಇಂದಿನ ನಮ್ಮ 
ರಾಜಕಾರಣದ ವೈಫಲ್ಯಗಳಿಗೆ ಮೂಲ ಕಾರಣ ಎನ್ನುವ ವೈ.ಕೆ.ಆರ್‌ ನಿಲುವು ಸರಿಯಾದದ್ದೇ. 
"“ಕಠಿಣವಾದ ನಿರ್ಧಾರಗಳಿಂದ ಜನಸಮುದಾಯಕ್ಕೆ ಶಾಶ್ವತವಾದ ಅಭಿವೃದ್ಧಿ ಕಾರ್ಯಗಳನ್ನು 
ಮಾಡಲುಸಾಧ್ಯ. ಇದರಿಂದಾಗಿ ಜನ ಮೆಚ್ಚುಗೆಗಿಂತ, ಶತ್ರುಗಳ ಸಂಖ್ಯೆಯೇ ಹೆಚ್ಚಾಗಬಹುದು. 
ಆದರೂ ಅಭಿವೃದ್ಧಿಕಾರ್ಯಗಳ ನಿರಂತರತೆಯಿಂದ ಪ್ರಗತಿಯ ವೇಗ ಹೆಚ್ಚಾಗುತ್ತದೆ. ಇದು ನನ್ನ 
ಶೈಲಿಯ ರಾಜಕಾರಣ. ಇದರಿಂದ ನನಗೆ ತೃಪ್ತಿದೊರಕಿದೆ'' ಎನ್ನುವುದು ವೈ.ಕೆ.ಆರ್‌ ಅವರ ಖಚಿತ 
ನಿಲುವು. ಆದ್ದರಿಂದಲೇ ವೃ.ಕೆ.ಆರ್‌ ಅವರ ಈ ಬಗೆಯ ಕಾರ್ಯಕಶೈಲಿಯನ್ನುಕಂಡು, ಅವರ ಬಗ್ಗೆ 
ಅಸೂಯೆ ಪಡುವವರೂ ಕೂಡ ತಲೆದೂಗುತ್ತಾರೆ. 


ಸಧ್ಯದ ಭಾರತದ ರಾಜಕಾರಣದ ಸ್ಥಿತಿಯನ್ನು ಗಮನಿಸಿದರೆ, ಅಭಿವೃದ್ಧಿ 
ರಾಜಕಾರಣಕ್ಕೂ, ಚುನಾವಣಾ ಫಲಿತಾಂಶಕ್ಕೂ ಸಂಬಂಧವಿಲ್ಲ ಎನ್ನುವುದು ನಿಚ್ಚಳವಾಗಿದೆ. 
ಏಕೆಂದರೆ ಭಾರತದ ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶಗಳನ್ನು ನಿರ್ಧರಿಸುವ 
ಮಾನದಂಡಗಳೇ ಬೇರೆ. ಜಾತಿ, ಒಳಜಾತಿ, ಹಣ, ಹೆಂಡ, ಧರ್ಮ ಹಾಗೂ ಭಾವೋದ್ವೇಗದ 
ಸಂಗತಿಗಳು ಇವೇ ಮೊದಲಾದವು ಚುನಾವಣೆಗಳ ಫಲಿತಾಂಶವನ್ನುನಿರ್ಧರಿಸುತ್ತವೆ. ಆದ್ದರಿಂದ 
ಅಭಿವೃದ್ಧಿ ರಾಜಕಾರಣದಲ್ಲಿ ಯಶಸ್ವಿಯಾದ ರಾಜಕಾರಣಿ ಚುನಾವಣೆಯಲ್ಲಿ 
ಸೋಲಲೂಬಹುದು.. ಈ ಬಗೆಯ ಉದಾಹರಣೆಗಳು ಸಮಕಾಲೀನ ರಾಜಕಾರಣದ 
ಚರಿತ್ರೆಯಲ್ಲಿಬೇಕಾದಷ್ಟಿವೆ. ವೈ.ಕೆ.ಆರ್‌. ಅವರಿಗೂ ಈ ಕಟು ವಾಸವದ ಅರಿವು ಇದೆ. 


ವೈ.ಕೆ. ರಾಮಯ್ಯ ಕಳೆದ ಮೂರುವರೆ ದಶಕಗಳಿಂದಲೂ ಕರ್ನಾಟಕದ ಸಕ್ರಿಯ 
ರಾಜಕಾರಣದಲ್ಲಿ ಸಾರ್ವಜನಿಕ ಹೋರಾಟಗಳಲ್ಲಿಮತ್ತುಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿತಮ್ಮನ್ನು 
ತೀವ್ರವಾಗಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ವೈ.ಕೆ.ಆರ್‌ ಅವರಿಗೆ ಅರವತ್ತು ವಸಂತಗಳು 
ತುಂಬಿವೆ. ಅರವತ್ತರ ಪ್ರಾಯ ಒಬ್ಬ ವ್ಯಕ್ತಿತನ್ನ ಜೀವಿತದಲ್ಲಿ ಅನುಭವಗಳಿಂದ ಮಾಗುವ ಕಾಲ; 
ಚಿಂತನೆಗಳಿಂದ ಪಕ್ವಗೊಳ್ಳುವ ಕಾಲ: ಹತ್ತಾರು ಮಳೆಗಾಲ, ಬೇಸಿಗೆ, ಸಾವಿರಾರು 
ಬೆಳುದಿಂಗಳನ್ನು ಕಂಡಿರುವ ವೈ.ಕೆ.ಆರ್‌ ಅವರ ವ್ಯಕಿತ್ವ ಮತ್ತು ರಾಜಕಾರಣದ ಜೀವನ ಈಗ 
ಹದವಾಗಿ ಮಾಗುತಿದೆ. 


ಈ ಸಂದರ್ಭದಲ್ಲಿಸುದೀರ್ಥ ಬದುಕಿನ ಪಯಣದಿಂದ ಹುರಿಗಟ್ಟಿದ ಅವರ ವ್ಯಕಿತ್ವದ 
ಹಲವು ಮುಖಗಳನ್ನು ಅವರ ರಾಜಕಾರಣದ ಧ್ಯಾನವನ್ನು ಒಳಗೊಂಡು ಮೈತಳದಿರುವ 
ಮತಹ್ವಪೂರ್ಣವಾದ ಹೊತಗೆ "ಜೀವನದಿ'. 


ತಾಂತ್ರಿಕವಾಗಿ ಇದೊಂದು ಅಭಿನಂದನಾ ಗ್ರಂಥ. ಆದರೆ, ವ್ಯಕ್ತಿ ಕೇಂದ್ರಿತವಾದ 
ಅಭಿನಂದನಾ ಗ್ರಂಥಗಳ ಚೌಕಟ್ಟನ್ನು ಮೀರಿ, ವಿಷಯ ಕೇಂದ್ರಿತವಾದ, ಸಮಕಾಲೀನ 
ರಾಜಕಾರಣದ ಚರ್ಚೆಗೆ ಪೂರಕವಾಗಿ ಹಾಗೂ ಕರ್ನಾಟಕ ರಾಜಕಾರಣದ ಅಭಿವೃದ್ಧಿಯ 
ಚರಿತ್ರೆಯಂತೆ ರೂಪಿಸಲುಇಲ್ಲಿ ಪ್ರಯತ್ನಿಸಲಾಗಿದೆ. 


-2-~ 


ಸಂವೇದನಾಶೀಲ ಜನಪ್ರತಿನಿಧಿಯೊಬ್ಬನ ನೈತಿಕ ಹೊಣೆಗಾರಿಕೆಯು ಎಷ್ಟೆಲ್ಲ 
ರೀತಿಗಳಿಂದ ವಿಶಾಲವಾದುದು ಎಂಬುದನ್ನು ಜೀವನದಿ ಗ್ರಂಥದಲ್ಲಿ ಹಾಸುಹೊಕ್ಕಾಗಿರುವ 
ವೈ.ಕೆ.ಆರ್‌ ಅವರ ಸಾರ್ವಜನಿಕ ಬದುಕಿನ ಎವರಗಳನ್ನು ಅಧ್ಯಯನ ಮಾಡಿದಾಗ ಖಚಿತವಾಗಿ 
ತಿಳಿದುಬರುತ್ತದೆ. ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟ 
ಸಂದರ್ಭದಲ್ಲಿ "ನನಗೆ ಮಂತ್ರಿಗಿರಿ ಕೊಡಬೇಡಿ' ಎಂದು ಮುಖ್ಯಮಂತ್ರಿಯವರಿಗೆ ಪತ್ರ 
ಬರೆದದ್ದು ವೇಷ ಮರೆಸಿಕೊಂಡು ರಾಮನಗರದಲ್ಲಿಮುಗ್ದರೂ, ಕಡುಬಡವರೂ ಆದ ರೇಷ್ಮೆ 
ಬೆಳೆಗಾರರ ಕಷ್ಟಗಳನ್ನು ಕಣ್ಣಾರೆ ಕಂಡಿದ್ದು ಹೇಮಾವತಿ ನೀರಿಗಾಗಿ ಜೈಲುವಾಸ, 
ದೇವೇಗೌಡರೊಂದಿಗಿನ ತಾತ್ವಿಕ ಭಿನ್ನಾಭಿಪ್ರಾಯ, ಚುನಾವಣೆಗಳ ಸೋಲು-ಗೆಲುವು, 
ಗಿಡ-ಮರಗಳನ್ನು ನೆಡುವ ಪಾದಯಾತ್ರೆ.... ಇವೆಲ್ಲವೂ ರಾಮಯ್ಯನವರ ತುಂಬು ವ್ಯಕಿತ್ವದ 
ವಿಭಿನ್ನವೂ, ವರ್ಣರಂಜಿತವೂ ಆದ ಅಧ್ಯಾಯಗಳಾಗಿವೆ. ಸಮಾಜದ ಪ್ರಗತಿಗಾಗಿ, ಜನತೆಯ 
ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ಮಿಡಿಯುವ ಸೂಕ್ಷ್ಮ ಮನಸಿನ ಪ್ರಾಮಾಣಿಕ ಜನಪ್ರತಿನಿಧಿಯೊಬ್ಬ 
ಹೇಗಿರಬಲ್ಲ ಎನ್ನುವುದನ್ನು ಈ ವಿವರಗಳು ಸ್ಪಷ್ಟಪಡಿಸುತ್ತವೆ. ತತ್ವಬದ್ಧ ನಡವಳಿಕೆ ಮತ್ತು 
ಸತ್ಯಸಂಧತೆಯ ಸಾಕ್ಟಾತ್‌ ಪ್ರತೀಕವಾಗಿ ಬದುಕಿದ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ 
ಶಾಂತವೇರಿ ಗೋಪಾಲಗೌಡರ ನಂತರ, ಕನ್ನಡ ಜನತೆ ಮತ್ತು ನಮ್ಮ ಎಲ್ಲ ಸುದ್ದಿ 
ಮಾಧ್ಯಮಗಳು ನಿರಂತರವಾಗಿ ಮೆಚ್ಚುಗೆ, ಅಭಿಮಾನಗಳನ್ನು ಪ್ರಕಟಿಸಿರುವುದು ಬಹುಶಃ 
ವೈ.ಕೆ. ರಾಮಯ್ಯ ಅವರೊಬ್ಬರ ಬಗ್ಗೆ ಮಾತ್ರ ಎಂಬುದನ್ನು ನಾವು ಮನಗಾಣಬಹುದಾಗಿದೆ. 
ಇಂತಹ ಚೈತನ್ಯವಂತರು ಮಾತ್ರ ಅಧಿಕಾರದಲ್ಲಿರಲಿ, ಇಲ್ಲದಿರಲಿ, ಆದರ್ಶಗಳಿಗೆ ಅಂಟಿಕೊಂಡು, 
ಯಾವುದೇ ಕೊಳಕಿನ ಜೊತೆಗೆ ಎಂದೂ ರಾಜಿ ಮಾಡಿಕೊಳ್ಳದೆ ಬದುಕಬಲ್ಲರು, ಹೀಗೆ 
ಸದಾಕಾಲ ನಿಷ್ಠುರವಾಗಿ ಬದುಕುವ ಜನಪ್ರತಿನಿಧಿಗಳನ್ನು ನಾಡಿನ ಸದಭಿರುಚಿಯ ಮನಸ್ಸು 
ನಿರಂತರವಾಗಿ ಗೌರವಿಸುತ್ತಲೇ ಬಂದಿದೆ. 


ಬಯಲುಸೀಮೆಯ ಹಳ್ಳಿಗಾಡಿನಲ್ಲಿ ರೇಷ್ಮೆ ಕೃಷಿಯನ್ನೇ ಅವಲಂಬಿಸಿದ್ದ ಕೂಡು 
ಕುಟುಂಬವೊಂದರಿಂದ ಬಂದ ವೈ.ಕೆ. ರಾಮಯ್ಯನವರ ಆಸಕಿಯು ರೇಷ್ಮೆಬೆಳೆಗಾರರನ್ನುಕುರಿತು 
ಇದ್ದದ್ದು ಆಶ್ಚರ್ಯವಲ್ಲ [ ರೇಷ್ಮೆಬೆಳೆಗಾರನ ಬವಣೆಗಳನ್ನೆಲ್ಲಾ ಸ್ವತಃ ಅನುಭವಿಸಿದ್ದ ಇವರು 


೩M 


ಕರ್ನಾಟಕ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿಯಾದ ನಂತರ ಕೈಗೊಂಡ ನಿರ್ಧಾರಗಳು 
ಚಾರಿತ್ರಿಕವಾದವು. ಬೆಳೆಗಾರರಿಗೆ ಬೋನಸ್‌ ನೀಡಿಕೆ, ಗೂಡು ಮಾರಾಟ ಕೇಂದ್ರಗಳ 
ಸ್ಥಾಪನೆ, ಚಾಕಿಸಾಕಾಣಿಕೆ ಕೇಂದ್ರಗಳ ನಿರ್ಮಾಣ, ರೇಷ್ಮೆ ಆಮದು ನೀತಿ ವಿರುದ್ಧತರ್ಕಬದ್ಧವಾಗಿ 
ಹೋರಾಡಿದ್ದು ಇವೆಲ್ಲವೂ ರೈತರಲ್ಲಿ ಹೊಸ ಚೈತನ್ಯ ತಂದವು. ಆದ್ದರಿಂದಲೇ "ನೊಂದವರ 
ನೋವ ನೋಯದವರೆತ್ತಬಲ್ಲರು?'' ಎನ್ನುವ ವಚನದಂತೆ ರೇಷ್ಮೆ ಬೆಳೆಗಾರನ ಸಂಕಷ್ಟಗಳನ್ನು 
ಪರಿಹರಿಸಲು ರೇಷ್ಮೆ ಬೆಳಗಾರನ ಮಗನೆ ಮಂತ್ರಿಯಾಗಿ ಬರಬೇಕಾಯಿತು. ಈ ಹಿನ್ನೆಲೆಯಲ್ಲಿಯೇ 
ಬಿಳಿಕಾಲರಿನ ಅಧಿಕಾರಶಾಹಿಯ ಬಗೆಗೆ ರಾಮಯ್ಯನವರು ತೋರುವ ಆಕ್ರೋಶ ನೈತಿಕವಾಗಿ 
ಸರಿಯಾದದ್ದೇ ಆಗಿದೆ. ಹಾಗೆನೋಡಿದರೆ, ಇವತ್ತಿಗೂ ಕೂಡ ರೇಷ್ಮೆಗೆ ಸಂಬಂಧಿಸಿದ ಸಮಸ್ಯೆಗಳ 
ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲ ಜನಪ್ರತಿನಿಧಿಯೆಂದರೆ ರಾಮಯ್ಯ ಒಬ್ಬರೇ 
ಎನ್ನುವುದು ನಿರ್ವಿವಾದವಾದ ಸಂಗತಿಯಾಗಿದೆ. ಶಾಸನ ಸಭೆಯಲ್ಲಿ ರೇಷ್ಮೆ ಬೆಳೆಗಾರರ 
ಕಷ್ಟ-ಸುಖಗಳನ್ನು ಕುರಿತು ಮಾತನಾಡಿದ ಇವರ ಭಾಷಣಗಳಲ್ಲಿಕಂಡುಬರುವ ವಿದ್ವತ್ತುಮತ್ತು 
ರೈತಸಮೂಹದ ಭವಿಷ್ಯದ ಬಗೆಗಿನ ಇವರ ಮುನ್ನೋಟಗಳು ಶ್ರಮಜೀವಿಗಳ ಬದುಕನ್ನುಕುರಿತ 
ಅಕ್ಕರೆಯ ಪ್ರತೀಕವಾಗಿವೆ. 


ರಾಮಯ್ಯನವರ ರಾಜಕೀಯ ಜೀವನದ ಎರಡನೆಯ ಘಟ್ಟವು ಸಂಪೂರ್ಣವಾಗಿ 
ನೀರಾವರಿಗೆ ಸಂಬಂಧಿಸಿದ್ದು. ದಶಕಗಳ ಕಾಲ ತಮಗೆ ಅತ್ಯಂತ ಆತ್ಮೀಯರಾದ ಹಿರಿಯ 
ಒಡನಾಡಿಯೂ, ಹಿತೈಷಿಯೂ ಆಗಿದ್ದಹರದನಹಳ್ಳಿ ದೇವೇಗೌಡರ ನಿಕಟ ಸಂಪರ್ಕದಿಂದಾಗಿ 
ಇವರ ಆಸಕ್ತಿಯು ರೇಷ್ಮೆಯಿಂದ ನೀರಾವರಿ ಕ್ಷೇತ್ರಕ್ಕೆ ಪಲ್ಲಟವಾಯಿತು. ಇದರಿಂದಾಗಿ 
ತುಮಕೂರು ಜಿಲ್ಲೆಯ ಬಹುಭಾಗ ಮತ್ತುಮಂಡ್ಯ ಜಿಲ್ಲೆನಾಗಮಂಗಲ ತಾಲ್ಲೂಕಿನ ಜನತೆಯ 
ಬಹುದಿನದ ಕನಸು ಈಡೇರಿದಂತಾಯಿತು. 1972ರಲ್ಲೇ ತುಮಕೂರು ಜಿಲ್ಲೆಗೆ ಹೇಮಾವತಿಯನ್ನು 
ಹರಿಸಬೇಕೆಂಬ ಹಂಬಲಹೊಂದಿದ್ದವ್ಳ.ಕೆ.ಆರ್‌ ಅವರ ಕನಸು ಇದೀಗ ನನಸಾಗಿದೆ. ಜನತೆಗಾಗಿ 
ಒಳ್ಳೆಯದನ್ನು ಮಾಡಬೇಕೆನ್ನುವ ಇಚ್ಛಾಶಕ್ತಿಯುಳ್ಳ ಜನಪ್ರತಿನಿಧಿಯೊಬ್ಬ ಮನಸ್ಸು ಮಾಡಿದರೆ 
ಏನನ್ನಾದರೂ ಸಾಧಿಸಬಲ್ಲ ಎನ್ನುವುದಕ್ಕೆ ಹೇಮಾವತಿಯು ತುಮಕೂರಿಗೆ ಹರಿದು ಬಂದ 
ಯಶೋಗಾಥೆಯು ನಮ್ಮ ಕಣ್ಣೆದುರಿಗಿದೆ. ಹಾಗೆ ನೋಡಿದರೆ “ಹೇಮಾವತಿ” ರಾಮಯ್ಯನವರ 
ಅಂತರಂಗದಲ್ಲಿ ಇನ್ನಿಲ್ಲದಂತೆ ವ್ಯಾಪಿಸಿದ ಕನಸಿನ ಮಹಾಕಾವ್ಯ. ಇದಕ್ಕಾಗಿ ಇವರು ಧರಣಿ 
ಸತ್ಯಾಗ್ರಹ, ಸೆರೆಮನೆವಾಸವೇ ಮುಂತಾದ ಹಲವಾರು ಬಗೆಯ ಪ್ರಮಾಣಗಳ ಹೋರಾಟಗಳ 
ಸರಣಿಯನ್ನೇ ಕೈಗೊಂಡಿದ್ದರು. ರಾಮಯ್ಯನವರ ಈ ನಿರಂತರ ಹೋರಾಟಕ್ಕೆ ತುಮಕೂರು 
ಜಿಲ್ಲೆಯ ಜನಸಮೂಹ ಮತ್ತು ಸಂವೇದನಾಶೀಲ ಪತ್ರಕರ್ತರ ತಂಡ ಇವರಿಗೆ ನೈತಿಕ 
ಬೆಂಬಲವನ್ನುನೀಡಿದವು. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಸಂದರ್ಭದಲ್ಲಿ ನೀರಿಗಾಗಿ 
ಸತ್ಯಾಗ್ರಹ ಮಾಡುತ್ತಿದ್ದ ರಾಮಯ್ಯ ಮತ್ತು ಅವರ ಬೆಂಬಲಿಗರನ್ನು ಸರ್ಕಾರ ಜೈಲಿಗೆ 


XIV 


ನೂಕಿತು. ಅಂದು ಜೈಲಿನಲ್ಲೇ ಯುಗಾದಿ ಹಬ್ಬ ಆಚರಿಸಿದ ರಾಮಯ್ಯನವರನ್ನು ಬಿಡುಗಡೆ 
ಮಾಡಬೇಕೆಂದು ವಿರೋಧಪಕ್ಷಗಳ ನಾಯಕರು ಮತ್ತು ಪತ್ರಿಕೆಗಳು ಒಕ್ಕೊರಲಿನಿಂದ 
ದನಿಯೇರಿಸಿದ್ದು ಮರೆಯಲಾರದ ಸಂಗತಿ. 


ರಾಮಯ್ಯನವರು ತೋಟಗಾರಿಕಾ ಮಂತ್ರಿಯಾಗಿದ್ದಾಗ, ತಮ್ಮ ಕಾರಿನಲ್ಲಿ ಹತಾರು 
ಜಾತಿಯ ಹಣ್ಣಿನ ಗಿಡಗಳ ಜೊತೆಗೆ ಹಾರೆ, ಪಿಕಾಸಿ ಮತ್ತುಗುದ್ದಲಿಗಳನ್ನುಕೊಂಡೊಯುತ್ತಿದ್ದರು. 
ತಾವೇ ಸ್ವತಃ ಅಗೆದು, ಪಾತಿ ಕಟ್ಟಿ ಗಿಡ ನೆಡುವುದನ್ನು ಸಹ ನೌಕರರಿಗೆ ಹೇಳಿಕೊಡುತಿರು. 
ತಾವು ಹೋದಲ್ಲೆಲ್ಲಾ ಸ್ನೇಹಿತರಿಗೆ ಹಣ್ಣಿನ ಗಿಡಗಳನ್ನು ಹಂಚುತ್ತಿದ್ದರು. ಆ ದಿನಗಳಲ್ಲಿಇವರನ್ನು 
ಜನರೆಲ್ಲಾಪ್ರೀತಿಯಿಂದ "ಹಾರೆ ಗುದ್ದಲಿ ಮಂತ್ರಿ' ಎಂದು ಕರೆಯುತ್ತಿದ್ದರಂತೆ. ಇದನ್ನೆಲ್ಲಾನಾನು 
ತೋಟಗಾರಿಕೆ ಇಲಾಖೆಯಲ್ಲಿಅನೇಕ ವರ್ಷಗಳ ಕಾಲ ಅಧಿಕಾರಿಯಾಗಿದ್ದಕಂಬಯ್ಯನವರಿಂದ 
ಕೇಳಿ ತಿಳಿದೆ. ಇದರಲ್ಲಿಆಶ್ಚರ್ಯವಂತೂ ಇಲ್ಲವೇ ಇಲ್ಲ. ಏಕೆಂದರೆ ರಾಮಯ್ಯನವರು ಈ ನೆಲದ 
ರೈತರ ಕೈತುತ್ತು ತಿಂದು ಬೆಳೆದ ವ್ಯಕ್ತಿ ಆದ್ದರಿಂದಲೇ ಈ ಬಗೆಯ ಕಾಳಜಿಗಳು ಅವರ 
ನಡೆ-ನುಡಿಯಲ್ಲಿಒಂದಾಗಿ ಬಿರೆತಿವೆ. 


ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಬರುವ ಕೊನೆಯ ಘಟ್ಟದಲ್ಲಿ 
ರಾಮಯ್ಯನವರ ವ್ಯಕಿತ್ವದಲ್ಲಿ ಆದ ಸಣ್ಣ ಬದಲಾವಣೆ ಕಂಡೂ ಕಾಣದಂತಿದೆ. ಮೂಲತಃ 
ಸಂಘರ್ಷದ ಹಾದಿಯಲ್ಲಿ ಪಳಗಿರುವ ರಾಮಯ್ಯನವರು ""ಸೌಲಭ್ಯ ಮತ್ತು ಸವಲತುಗಳನ್ನು 
ಪಡೆದುಕೊಳ್ಳಲು ಸಂಘರ್ಷವಷ್ಟೇ ಮುಖ್ಯವಲ್ಲ! ಈ ವ್ಯವಸ್ಥೆಯಲ್ಲಿ ಸ್ವಾಭಿಮಾನವನ್ನು, ಜನಪರ 
| ಕಾಳಜಿಗಳನ್ನೂ ಬಿಡದೆ ಎಲ್ಲರ ಸಹಕಾರದಿಂದಲೂ ಜನಪರವಾದ ಕಾರ್ಯಗಳನ್ನು ಮಾಡಿಸ 
ಬೇಕಾಗುತದೆ'' ಎಂಬ ನಿಲುವಿಗೆ ಬಂದರು. ""ಹೇಮಾವತಿಯ ನೀರು ತುಮಕೂರು ಜಿಲ್ಲೆಗೆ 
ಹರಿಯಬೇಕಾದರೆ ನಾನು ಯಾರ ಕಾಲನ್ನಾದರೂ ಹಿಡಿಯುತ್ತೇನೆ, ಎಂಥವರನ್ನಾದರೂ 
ಸಹಿಸಿಕೊಳ್ಳುತ್ತೇನೆ. ಆದರೆ ನನಗೆ ಈ ಮಹತ್‌ ಕಾರ್ಯ ನೆರವೇರುವುದು ಎಲ್ಲಕ್ಕಿಂತ ಬಹಳ 
ಮುಖ್ಯ'' ಎಂದು ಪತ್ರಕರ್ತರ ಮುಂದೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದಲೇ 
ರಾಮಯ್ಯನವರನ್ನು ಕುರಿತು ಯಾರೇ ಬರೆಯಲಿ, ಅವರು ಮೊದಲು ವೈ.ಕೆ.ಆರ್‌ ಅವರ 
ನಿರ್ದಾಕ್ಷಿಣ್ಯ ಪ್ರವೃತ್ತಿಯನ್ನುಕುರಿತು ಮೊದಲು ತಿಳಿಸಿಯೇ ಮುಂದಿನದನ್ನುಆರಂಭಿಸುತ್ತಾರೆ. ಸ್ನ 
ಕೃತಿಯ ಉದ್ದಕ್ಕೂ ವೈ.ಕೆ.ಆರ್‌ ಅವರ ವ್ಯಕಿತ್ತದಲ್ಲಿರುವ ಈ ಬಗೆಯ ಆರೋಗ್ಯದಾಯಕ ಗುಣದ 
ನಾನಾ ಮುಖಗಳನ್ನುಕಾ ಣಬಹುದಾಗಿದೆ. 


ನೌಕರಶಾಹಿಯ ಮಿತಿಮೀರಿದ ಭ್ರಷ್ಟಾಚಾರ ಹಾಗೂ ವಿಳಂಬ ನೀತಿಯ ವಿರುದ್ದ 
ಪ್ರಖರವಾಗಿ ಸಿಡಿದೇಳವ ರಾಮಯ್ಯನವರು ಕೊಳೆತಮನಸಿನ ಕೋಮುವಾದಿಗಳ ವಿರುದ್ಧವೂ 
ಕೆಂಡಾಮಂಡಲವಾಗುತಾರೆ. ಬಾಬರೀ ಮಸೀದಿಯನ್ನು ಕೋಮುವಾದಿಗಳು ಧ್ವಂಸಮಾಡಿದ 


ಸಂದರ್ಭದಲ್ಲಿರಾಮಯ್ಯನವರು ಶಾಸನಸಭೆಯಲ್ಲಿಮಾಡಿದ ಭಾಷಣ ಅರ್ಥಪೂಣ ೯ವಾದದ್ದು 
ಕುವೆಂಪು ಅವರ ಕವಿತೆಗಳ ಮೂಲಕವೇ ತಮ್ಮ ವಾದವನ್ನು ವಿಸ್ತರಿಸುವ ರಾಮಯ್ಯನವರ 
ವಿಚಾರಧಾರೆಯು ಬೆರಗು ಹುಟ್ಟಿಸುತ್ತದೆ .ಸಮಕಾಲೀನ ರಾಜಕಾರಣಿಗಳಲ್ಲಿವಿರಳವಾಗುತಿರುವ, 
ಪೂರ್ವ ಸಿದ್ಧತೆ ಹಾಗೂ ಸಾಹಿತ್ನ, ಸಂಸ್ಕೃತಿ, ಇತಿಹಾಸದ ಬಗೆಗಿನ ಅರಿವು ಇವರಲ್ಲಿ 
ಎದ್ದುಕಾಣುತ್ತದೆ. ಇಂತಹ ನಿರಾಶಾದಾಯಕವಾದ ವಾತಾವರಣದ ನಡುವೆಯೂ ಕೂಡ 
ರಾಮಯ್ಯನವರಂತಹ ಅಧ್ಯಯನಶೀಲ ಜನಪ್ರತಿನಿಧಿಗಳಿರುವುದು ಹೆಮ್ಮೆ ಪಡುವಂತಹ 
ಏಚಾರವಾಗಿದೆ. ರಾಮಯ್ಯನವರ ಶಾಸನಸಭೆಯ ಭಾಷಣಗಳ ಕಟ್ಟನ್ನುಗ್ರಹಿಸಿದರೆ ಈ ಮಾತು 
ನಿಚ್ಚಳವಾಗುತ್ತದೆ. ಸಾರ್ವಜನಿಕ ಹಿತಾಸಕ್ತಿಯ ಕಾರಣಗಳಿಗಾಗಿ ಇವರು ಬೇರೆ ಬೇರೆ 
ಸಂದರ್ಭಗಳಲ್ಲಿ ಬರೆದ ಪತ್ರಗಳೂ ಕೂಡ ರಾಮಯ್ಯನವರಲ್ಲಿರುವ ಜನತೆಯ ಪರವಾದ 
ಕಾಳಜಿಗಳ ತೀವ್ರತೆಯನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತವೆ. 


ಹಾಗೆಯೇ ವಿವಿಧ ಕಾಲಘಟ್ಟಗಳಲ್ಲಿಪ್ರಕಟವಾದ ಸಂದರ್ಶನಗಳು, ರಾಮಯ್ಯನವರ 
ಎಲ್ಲರೀತಿಯ ಹೋರಾಟಗಳು, ಸತ್ಯಾಗ್ರಹ, ಪಾದಯಾತ್ರೆ ಹಾಗೂ ಜನತೆಯ ಒಡನಾಡಿಯಾಗಿ 
ಸ್ಪಂದಿಸಿದ ವಿವಿಧ ಪ್ರಕರಣಗಳ ಸೂಕ್ಷ್ಮಗಳನ್ನು ಕರಪತ್ರಗಳಲ್ಲಿ ಕಾಣಬಹುದಾಗಿದೆ. ಒಂದು 
ಕಾಲಘಟ್ಟದ ಒಟ್ಟು ಸಾಂಸ್ಕೃತಿಕ ಇತಿಹಾಸದ ಸಂವೇದನಾಶೀಲವಾದ ಸಂಪೂರ್ಣ ಗ್ರಹಿಕೆಗೆ 
ನೆರವಾಗುವ ಅಪರೂಪದ ದಾಖಲೆಗಳನ್ನು ಈ ಹೊತ್ತಗೆಯಲ್ಲಿ ಅಡಕಗೊಳಿಸಲಾಗಿದೆ. 
ವೈ.ಕೆ. ರಾಮಯ್ಯನವರ ವ್ಯಕಿತ್ವ ಮತ್ತುಸಾಧನೆಯ ನಾನಾ ಮುಖಗಳನ್ನುಕುರಿತು ವಿವಿಧ ರಂಗಗಳ 
ಗಣ್ಯರು, ಪತ್ರಕರ್ತರು, ಮತದಾರ ಪ್ರಭುಗಳು ಮತ್ತು ಸಂವೇದನಾಶೀಲ ಬರಹಗಾರರ 
ಲೇಖನಗಳು ಹಾಗೂ ಅನ್ನಿಸಿಕೆಗಳು ಜೀವನದಿ ಅಭಿನಂದನಾ ಸಂಪುಟದ ಪ್ರಮುಖ ಭಾಗವಾಗಿವೆ. 
ನಮ್ಮಹಳ್ಳಿಗಾಡಿನ ಅತ್ಯಂತ ಶ್ರಮಜೀವಿ ಕುಟುಂಬದ ವಿವೇಕಶೀಲ ತರುಣನಾಗಿ ಮೂಡಿಬಂದ 
ವೈ.ಕೆ.ರಾಮಯ್ಯನವರ ಚಿಂತನೆಯ ಆಳ-ಅಗಲಗಳು ಮತ್ತು ಈ ಸಂಬಂಧದ ಅವರ ಶ್ರದ್ಧೆ 
ಪ್ರಾಮಾಣಿಕತೆಯ ನಾನಾ ಮಗ್ಗುಲುಗಳನ್ನು ಅರ್ಥಮಾಡಿಕೊಳ್ಳಲು ಈ ಗ್ರಂಥವು ಇನ್ನಿಲ್ಲದಂತೆ 
ನೆರವಾಗುತ್ತದೆ. 


ಅಂತಿಮವಾಗಿ ಈ ಸಂಪುಟದ ಉದ್ದಗಲಕ್ಕೂ ರಾಮಯ್ಯನವರಲ್ಲಿಸದಾ ಕಂಡುಬರುವ 
ಜನತೆಯ ಸಂಬಂಧದ ಹಚ್ಚಹಸುರಿನಂಥ ಕಾಳಜಿಗಳು, ಪಾರದರ್ಶಕತೆಯ ನಡೆ-ನುಡಿ, 
ಸಾರ್ವಜನಿಕ ಜೀವನದಲ್ಲಿನ ಪ್ರಾಮಾಣಿಕತೆ, ಸತ್ಯದ ದಾರಿಯಲ್ಲಷ್ಟೆ ನಡೆಯುವ ಹೆಬ್ಬಯಕೆ, 
: ವೈಚಾರಿಕತೆಯ ಸ್ಪಷ್ಟ ನಿಲುವುಗಳು ಮುಂತಾದ ಗುಣಗಳು ಅಂತರ್ಜಲದಂತೆ ಹರಿದಿರುವುದು 
ಅರಿವಿಗೆ ಬರುತ್ತದೆ. ಆದ್ದರಿಂದ ರಾಮಯ್ಯನವರ ವ್ಯಕಿತ್ವಕ್ಕೆ ಒಂದು ಬಗೆಯ ಜಲದ ಗುಣವಿದೆ. 
ಅಂದರೆ ತಾನು ಹರಿದ ಜಾಗವನ್ನೆಲ್ಲಾ ಫಲವತಾಗಿಸುವ, ತಾನು ತಂಗಿದ ಜಾಗದಲ್ಲಿ ಸಕಲ 


ಜೀವಿಗಳಿಗೂ ತಂಪನೆರೆಯುವ ಹರಿವ ನೀರಿನ ಗುಣ. 


ಅದ್ಯಾವ ಕಾರಣವೂ ಗೊತ್ತಿಲ್ಲ | ಜನತೆಯ ಏಳಿಗೆಯ ಸಂಬಂಧದಲ್ಲಿ ವಿವಿಧ 
ಪ್ರಮಾಣದಲ್ಲಿ ತಮ್ಮನ್ನುತೆತುಕೊಂಡ ಜನಪ್ರತಿನಿಧಿಗಳ ಚಿಂತನೆ, ಕಾರ್ಯಶೈಲಿ, ಬದುಕು ಮತ್ತು 
ಬರಹ ಹೀಗೆ ಅವರ ವ್ಯಕಿತ್ರದ ವಿವಿಧ ಮುಖಗಳನ್ನು ದಾಖಲಿಸುವ ಪ್ರಯತ್ನಗಳು ನಮ್ಮಲ್ಲಿ 
ನಡೆದಿರುವುದು ತುಂಬಾ ವಿರಳ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕಟವಾಗಿರುವ "ಶಾಂತವೇರಿ 
ಗೋಪಾಲಗೌಡ ನೆನಪಿನ ಸಂಪುಟ', ಪ್ರೊ. ಕಾಳೇಗೌಡ ನಾಗವಾರ ಅವರ ಸತತ ಶ್ರಮ ಮತ್ತು 
ತೀವ್ರವಾದ ಆಸಕ್ತಿಯಿಂದಾಗಿ ಬೆಳಕುಕಂಡಿರುವ "ರಾಮಮನೋಹರ ಲೋಹಿಯಾ ಅವರ 
ಸಮಗ್ರ ಬರಹಗಳ ಸಂಪುಟಗಳು' ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬುವ 
ಪ್ರಯತ್ನಗಳಾಗಿವೆ. ವೈಚಾರಿಕತೆಯ ಸರ್ಶಮಣಿಯಂತಿರುವ ಈ ಬಗೆಯ ದಾಖಲೆಗಳು, 
ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸುವ ಹೊಸಜನಾಂಗದ ಪ್ರಜ್ಞೆಯನ್ನು ವಿವೇಕದ ದಾರಿಯಲ್ಲಿ 
ಕೊಂಡೊಯ್ಯಲು ಸಹಕಾರಿಯಾಗುತ್ತವೆ. ಹಾಗೂ ಒಂದು ಕಾಲಘಟ್ಟದ ಸಾಮಾಜಿಕ ಚರಿತ್ರೆಯ 
ನಿರ್ವಚನಕ್ಕೆ ವಿಚಿತ್ರವಾದ ಒಳನೋಟಗಳನ್ನು, ಸೂಕ್ಷ್ಮಗಳನ್ನು ಕಟ್ಟಕೊಡಬಲ್ಲವಾಗಿರುತವೆ. 
ಕೋಮುವಾದಿಗಳ ವಿಕಟ ಅಟ್ಟಹಾಸದಿಂದ ನಲುಗುತ್ತಿರುವ ನಮ್ಮ ಈ ಸಮಾಜಕ್ಕೆ, ಜಾತ್ಯತೀತವಾಗಿ 
ಬಾಳಿ-ಬದುಕಿದ, ತಮ್ಮ ಇತಿ-ಮಿತಿಗಳ ನಡುವೆಯೂ ಸಾಮಾಜಿಕ ಜೀವನವನ್ನು ಚಲನಶೀಲ 
ಗೊಳಿಸಿದ ಕಡು ಆದರ್ಶವಾದಿಗಳನ್ನು ಕುರಿತು ಹೊರತರುವ ಸಾಂಸ್ಕೃತಿಕ ಕಥನಗಳಿಂದ ಇಡೀ 
ನಾಡಿನಲ್ಲಿ ಹೊಸ ಚೈತನ್ಯವನ್ನುತುಂಬಬಹುದಾಗಿದೆ. ವಾಸ್ತವವಾಗಿ ಜೀವನದಿ ಈ ಬಗೆಯ ತಾತ್ವಿಕ 
ಆಶಯಗಳನ್ನಿಟ್ಟುಕೊಂಡು ರೂಪುತಳದಿರುವಸಂಪುಟವಾಗಿದೆ. 


ಈೌತ್ತಿ 


ಹಾಗೆ ನೋಡಿದರೆ ಜೀವನದಿ ಗ್ರಂಥವು ಮೈತಳದದ್ದೇ ಒಂದು ಆನಂದದಾಯಕ 
ಕಥನವಾಗಿದೆ. ಪ್ರೊ. ಕಾಳೇಗೌಡ ನಾಗವಾರ ಅವರು ಮತ್ತು ನಾನು ಒಂದು ತುಂಬು 
ಬೆಳುದಿಂಗಳ ಹಾಸಿನ ನಡುವೆ ಮಾತನಾಡುತ್ತಾ ಕುಳಿತಿದ್ದೆವು. ಹಾಲುಬೆಳುದಿಂಗಳು 
ದಟ್ಟವಾಗುತ್ತಿದ್ದಂತೆಲ್ಲಾ ನಮ್ಮ ಮಾತುಕತೆಯು ಇನ್ನಷ್ಟು ವ್ಯಾಪಕವಾಗುತ್ತಾ ಸಿಕ್ಕಿದ್ದನ್ನೆಲ್ಲಾ ತನ್ನ 
ತೆಕ್ಕೆಗೆ ತೆಗೆದುಕೊಳ್ಳುತಿತ್ತು ಈ ನಡುವೆ ವೈ.ಕೆ.ಆರ್‌ ಅವರ ಪ್ರಸ್ತಾಪವೂ ಸುಳಿದು ಹೋಯಿತು. 
ಆಗನಾಗವಾರರು ""ನೋಡಿ, ನಮ್ಮಸಾಂಸ್ಕೃತಿಕ ವಲಯ ಇಂದು ತುಂಬಾ ಜಡವಾಗಿದೆ ಹಾಗೂ 
ಏಕಮುಖವಾಗಿದೆ. ಇಡೀ ಸಮಾಜಕ್ಕಾಗಿ ತನ್ನನ್ನು ತೆತುಕೊಂಡು, ಆದರ್ಶಗಳ ಬೆನ್ನುಹತ್ತಿ 
ಉದ್ದಕ್ಕೂ ಪ್ರಾಮಾಣಿಕವಾಗಿ ಬದುಕಿಬಂದ ಅನೇಕ ಜನಪ್ರತಿನಿಧಿಗಳು ನಮ್ಮ ಕಣ್ಣುಮುಂದೆಯೇ 
ಬಂದು ಹೋಗಿದ್ದಾರೆ. ಅವರ ಬಗ್ಗೆಉಪಯುಕವಾದ ಹೆಚ್ಚಿನ ದಾಖಲೆಗಳು, ನೆನಪುಗಳು ನಮ್ಮಲ್ಲಿ 
ಉಳಿದಿಲ್ಲದಿರುವುದು ನೋವಿನ ಸಂಗತಿ. ಕೆಂಗಲ್‌ ಹನುಮಂತಯ್ಯನವರು ನಮ್ಮ ಶ್ರೇಷ್ಠ 
ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ನಮ್ಮೆಲ್ಲರ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು 
ಅರಿತವರಾಗಿದ್ದರು. ಆಸಂಬಂಧದಲ್ಲಿಹೆಚ್ಚಿನ ವಿವರಗಳು ನಮ್ಮಲ್ಲಿಇಲ್ಲ ನಮ್ಮವಿಚಾರವಾದಿಗಳಲ್ಲಿ 


211 


ಅಗ್ರಪಂಕಿಗೆಸೇರಬಲ್ಲವರಾಗಿದ್ದ ಜನಪ್ರಿಯತೆಯ ಹಂಗನ್ನುತೊರೆದುಸತ್ವ ಹೇಳಿ,ಸದಾ ಮೌಢ್ಯ 
ವಿರೋಧಿ ಚಟುವಟಿಕೆಗಳಲ್ಲಿನಿರತರಾಗಿರುತಿದ್ದಬಿ. ಬಸವಲಿಂಗಪ್ಪನವರ ಸಾಧನೆಯ ಬೇರೆ ಬೇರೆ 
ಮುಖಗಳ ಅರಿವು ಅನೇಕರಿಗಿಲ್ಲ. ಹಾಗೆಯೇ ಇತಿಹಾಸದ ಪ್ರಮುಖ ಘಟ್ಟದಲ್ಲಿ ಅಪರೂಪದ 
ಸಾಮಾಜಿಕ ಕಳಕಳಿಯನ್ನುಹೊಂದಿದ್ದ ದೇವರಾಜ ಅರಸರ ವ್ಯಕಿತ್ವವನ್ನು ಅರಿತುಕೊಳ್ಳುವ ದಿಕ್ಕಿನಲ್ಲಿ 
ನಡೆದಿರುವ ಪ್ರಯತ್ನಗಳು ಏನೇನೂ ಸಾಲದಾಗಿವೆ. ಅಲ್ಲದೆ ಅತ್ಯುತ್ತಮ ಸಾಂಸ್ಕೃತಿಕ 
ವ್ಯಕಿತ್ವವನ್ನುಹೊಂದಿದ್ದಡಾ. ಬೆಸರಗರಹಳ್ಳಿ ರಾಮಣ್ಣಅವರ ಜೀವನ ವಿಧಾನ ಕುರಿತಂತೆ ಹೆಚ್ಚಿನ 
ಬರಹಗಳಿಲ್ಲ. ಬದುಕಿರುವಾಗಲೇ ಎಲ್ಲ ಬಡಬಗ್ಗರು ಮತ್ತುಸಾಹಿತ್ಯವಲಯದ ಗೆಳೆಯರನ್ನು, 
ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಕಾಣುತಲೇ ಅವರನ್ನು ಹುರಿದುಂಬಿಸುತ್ತಾ ಜೇಬನ್ನು 
ಬರಿದುಮಾಡಿಕೊಳ್ಳುವ ಕಿ.ರಂ. ನಾಗರಾಜರ ಬಗ್ಗೆ; ಡಾ. ಎಲ್‌. ಬಸವರಾಜು ಅವರ ಬದುಕಿನ 
ಕಡುನಿಷ್ಠೆಯ ಬಗ್ಗೆ ನಾವೆಲ್ಲ ಬರೆದು ವಿಶ್ಲೇಷಿಸಬೇಕಾಗಿದೆ. ಹಾಗೆಯೇ ಎಸ್‌.ಕೆ. ಕರೀಂಖಾನ್‌, 
ಎಚ್‌.ಡಿ. ದೇವೇಗೌಡ, ಆರ್‌.ಎಂ. ಹಡಪದ್‌, ಗಂಗೂಬಾಯಿ ಹಾನಗಲ್‌, ಪಿ. ಕಾಳಿಂಗರಾವ್‌ 
- ಮುಂತಾದ ಬೇರೆ ಬೇರೆ ಹಿನ್ನೆಲೆಗಳು ಮತ್ತು ಕ್ಷೇತ್ರಗಳ ಪ್ರತಿಭಾವಂತರ ವೈಶಿಷ್ಟ್ಯಪೂರ್ಣ 
ಅನುಭವಲೋಕದ ಸೂಕ್ಷ್ಮ ವಿವರಗಳು ಅತ್ಯವಶ್ಯವಾಗಿ ದಾಖಲಾಗಬೇಕಾಗಿದೆ. ಇಂತಹ 
ಚಟುವಟಿಕೆಗಳು ಮಾತ್ರ ನಮ್ಮನ್ನೆಲ್ಲ ಅರ್ಥಪೂರ್ಣವಾದುದರ ಕಡೆಗೆ ಕರೆದೊಯ್ಯಬಲ್ಲ 
ವೆಂಬುದನ್ನುನಾವೆಲ್ಲಅರಿಯಬೇಕಾಗಿದೆ. ಹಾಗೆಯೇ ವೈ.ಕೆ. ರಾಮಯ್ಯ ಕೂಡ ನಾನು ಬಲ್ಲಂತೆ 
ಇದೇ ಬಗೆಯ ಜನೋಪಯೋಗಿ ಹಾದಿಯಲ್ಲಿ ನಡೆಯುತ್ತಿರುವ ಜನಪ್ರತಿನಿಧಿಯಾಗಿದ್ದಾರೆ. 
ಇವರ ಒಟ್ಟುವ್ಯಕಿತ್ತವನ್ನು ಕುರಿತು ಚರ್ಚಿಸುವ ಬರಹಗಳು ಹೊರಬರಬೇಕು'' ಎಂದು ತೀರಾ 
ಕಳಕಳಿಯಿಂದ ಹೇಳುತ್ತಿದ್ದರು. ಅಂದೇ ಆ ಬೀಜ ನನ್ನೊಳಗೆ ಬಿದ್ದುಮೊಳೆಯಲಾರಂಭಿಸಿತು. 


ಹೀಗೆ ಬಿದ್ದಂಥ ಬೀಜವನ್ನುನಾನೇ ನನ್ನೊಳಗೆ ಜೋಪಾನ ಮಾಡಿಕೊಂಡು ಬರುತ್ತಿದ್ದೆ. 
ಇದಕ್ಕೆ ಕಾರಣವೂ ಇತು] ವೈ.ಕೆ.ಆರ್‌ ನನ್ನ ಜಿಲ್ಲೆಯವರು ಎಂಬ ಸಣ್ಣ ವ್ಯಾಮೋಹ ಕೂಡ 
ಕಾರಣವಾಗಿತ್ತು ಅದಮ್ಯ ಇಚ್ಛಾಶಕ್ತಿಯುಳ್ಳ ರಾಜಕೀಯ ನಾಯಕತ್ವದ ಕೊರತೆಯಿಂದ ನಮ್ಮ 
ಜಿಲ್ಲೆಯು ಬಳಲುತ್ತಿದ್ದನ್ನು ನಾನು ಮತ್ತು ನನ್ನಂತಹ ಅನೇಕ ಜನ ಪ್ರಗತಿಪರ ಯುವಕರು 
ಕಣ್ಣಾರೆ ಕಂಡಿದ್ದವು. ಆಗ ಜೀವಂತವಾಗಿದ್ದುನಮ್ಮೊಳಗೆ ಚೈತನ್ಯ ತುಂಬುತಿದ್ದದಲಿತ ಚಳವಳಿ, ರೈತ 
ಚಳವಳಿ ಮತ್ತುಸಮಾಜವಾದಿ ಅಧ್ಯಯನಕೇಂದ್ರ,ಸಾಹಿತ್ಯ-ರಂಗಭೂಮಿಯ ಒಡನಾಟ ಇವೆಲ್ಲ 
ನಮ್ಮನ್ನು ಆದರ್ಶದ ಉನ್ನತ್ತಸ್ಥಿತಿಗೇರಿಸಿದ್ದವು. ಈ ಪ್ರಗತಿಪರ ಚಳವಳಿಗಳ ನಡುವಿನಿಂದಲೇ, 
ನಮ್ಮ ಜಿಲ್ಲೆಗೆ ರಾಜಕೀಯ ನಾಯಕತ್ವ ದೊರೆಯಬಹುದೆಂದು ನಾವೆಲ್ಲ ಆಸೆಗಣ್ಣಿನಿಂದ 
ನೋಡುತ್ತಿದ್ದೆವು. ಆಗಇದು ಸಾಧ್ಯವೂ ಇತ್ತು ಆ ಬಗೆಯ ಗುಣಗಳಿದ್ದನನ್ನಕೆಲವು ಸ್ನೇಹಿತರೂ 
ಚಳವಳಿಗಳಲ್ಲಿದ್ದರು. ಆದರೆ ಮುಂದೆ ಕಾಲನ ಹೊಡೆತಕ್ಕೆ ಸಿಕ್ಕಿ, ನಿಲ್ಲಲಾಗದೆ ತತ್ತರಿಸುತ್ತಾಆ ನನ್ನ 


ಸ್ವ ಸ? 
ಗೆಳೆಯರುತಾವೇ ರೂಪಾಂತರ ಹೊಂದಿದರು. ಆದರೂ ನಮ್ಮಆಸೆಯ ದೀಪ ನಂದಿರಲಿಲ್ಲ 


ಆಗಿನ ನಮ್ಮ ತವಕದ ದಿನಗಳಲ್ಲಿ ಪಕ್ಕದ ಕುಣಿಗಲ್‌ನಲ್ಲಿ ವೈ.ಕೆ. ರಾಮಯ್ಯನವರ 
ಹೋರಾಟಗಳು, ಸತ್ಯಾಗ್ರಹಗಳು, ಸಾಲುಮರ ನೆಡುವ ಪಾದಯಾತ್ರೆ, ಅವರ ಸಾರ್ವಜನಿಕ 
ಹಿತಾಸಕ್ತಿ ಹೇಮಾವತಿಗಾಗಿ ನಿಲ್ಲದ ಹೋರಾಟ, ಅಭಿವೃದ್ಧಿಕಾರ್ಯಗಳಲ್ಲಿತೊಡಗಿಸಿಕೊಳ್ಳುವ 
ಪ್ರಾಮಾಣಿಕ ಪ್ರಯತ್ನಗಳು ಇವೆಲ್ಲವನ್ನೂ ಗಮನಿಸುತ್ತಿದ್ದೆ. ಇದರಿಂದಾಗಿ ಸಹಜವಾಗಿಯೇ 
ಅವರಿಂದ ನಾನು ಆಕರ್ಷಿತನಾಗಿದ್ದೆ. ವಾಸವವಾಗಿ ಇವೆಲ್ಲವುಗಳ ನಡುವೆ ನಾನು ಎಂದೂ 
ರಾಮಯ್ಯನವರನ್ನು ಭೇಟಿ ಮಾಡಿರಲಿಲ್ಲ ! ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ 
ಪ್ರೊ. ನಾಗವಾರ ಅವರೊಂದಿಗೆ ಎರಡು-ಮೂರು ಸಲ ಸುದೀರ್ಥವಾಗಿ ಚರ್ಚಿಸಿ, ನಾವೆಲ್ಲ 
ಹೆಮ್ಮೆಪಡಬಹುದಾದ ನಮ್ಮ ಜಿಲ್ಲೆಯ ಜನಪ್ರತಿನಿಧಿ ರಾಮಯ್ಯನವರ ಕಾರ್ಯವಿಧಾನ, ಅವರ 
ಪ್ರಮುಖ ಕಾಳಜಿಗಳನ್ನುಕುರಿತು ದಾಖಲೆಗಳನ್ನುಸಂಗ್ರ ಹಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆವು. ಅದರ 
ಫಲವಾಗಿಯೇ ಜೀವನದಿ ಸಂಪುಟ ರೂಪುಗೊಂಡು ಈಗ ನಿಮ್ಮಮುಂದಿದೆ. 


ಈ ದಾಖಲೆ ಮತ್ತುಮಾಹಿತಿಗಳನ್ನುಸಂಗ್ರಹಿಸುವ ಕಾರ್ಯದಲ್ಲಿನನಗೆ ಎಡಬಿಡದೆ 
ನೆರವಾದವರು; ಕೆ.ಎಸ್‌. ಕುಮಾರಸ್ವಾಮಿ, ಟಿ. ವೆಂಕಟರಮಣ, ಎಚ್‌.ಎಂ. ಸಿದ್ದಲಿಂಗಯ್ಯ, 
ಸಂಜೀವಪ್ಪನವರು. ಬಾ.ಹ. ರಮಾಕುಮಾರಿಯವರು ತಮ್ಮ ಬಿಡುವಿನ ಮತ್ತುರಜೆಯ ದಿನಗಳ 
ನೆರವನ್ನು, ಈ ಸಂಪುಟ ರೂಪಿಸುವುದಕ್ಕಾಗಿ ಪರಿಶುದ್ಧವಾದ ಮನಸಿನಿಂದ ನೀಡಿದ್ದಾರೆ. ನನ್ನ 
ಕ್ಷೇತ್ರಕಾರ್ಯದಲ್ಲಿ ಹೆಗಲೆಣೆಯಾಗಿ ಸಹಕರಿಸಿದವರು ಅಪ್ಪಾಜಿ ಮತ್ತು ವೈ.ಎಚ್‌. 
ಹುಚ್ಚಯ್ಯನವರು. ಕಲಾವಿದರಾದ ವಿ. ರಾಠೋಡ್‌, ಕೋಟಿಕುಮಾರ್‌ ಮತ್ತು ಜಿ.ಕೆ. 
ಶಿವಣ್ಣನವರಿಂದ ಸಾಂದರ್ಭಿಕ ನೆರವನ್ನು ಪಡೆದಿದ್ದೇನೆ. ಪುಸ್ತಕ ಮುದ್ರಣಗೊಳ್ಳುವ ಹೊತ್ತಿನಲ್ಲಿ 
ಅಪಾರ ಶ್ರದ್ಧೆಯಿಂದ ಜವಾಬ್ದಾರಿ ಹೊತವರು ಕೆ.ಎಲ್‌. ರಾಜಶೇಖರ್‌ ಅವರು. 
ಅರ್ಥಪೂರ್ಣವಾದ ಮುಖಪುಟಗಳನ್ನು ರಚಿಸಿಕೊಟ್ಟವರು ಕಲಾವಿದ ಯು.ಟಿ. ಸುರೇಶ್‌ 
ಅವರು. ಈ ಸಂಪುಟ ಸಿದ್ಧವಾಗುವ ಹೊತ್ತಿನಲ್ಲಿನನ್ನಕಾರ್ಯದ ಒತ್ತಡವನ್ನು ಹಂಚಿಕೊಂಡವರು 
ತುಂಬಾಡಿ ರಾಮಯ್ಯನವರು. ಪುಸಕಕ್ಕೆ ಅಚ್ಚುಕಟ್ಟುತನ ತಂದುಕೊಟ್ಟವರು ಈಸ್ಟರ್ನ್‌ ಪ್ರೆಸ್‌ನ 
ಎನ್‌. ಶಿವಾನಂದ್‌ರವರು. ಈ ಸಂಪುಟ ಸಿದ್ಧಗೊಳ್ಳುವ ಎಲ್ಲ ಹಂತಗಳಲ್ಲೂ ನನ್ನೊಂದಿಗಿದ್ದು 
ಸಲಹೆ, ಸೂಚನೆ, ಮಾರ್ಗದರ್ಶನಗಳ ಮೂಲಕ ನೆರವಾದವರು ಪ್ರೊ. ಕಾಳೇಗೌಡ ನಾಗವಾರ 
ಅವರು. ವೈ.ಕೆ. ರಾಮಯ್ಯ ಟ್ರಸ್ಟ್‌ನ ಎಲ್ಲ ಬಂಧುಗಳೂ ಬೇರೆ ಬೇರೆ ಪ್ರಮಾಣದಲ್ಲಿ ನನಗೆ 


ನೆರವಾಗಿದ್ದಾರೆ. 
ಈ ಎಲ್ಲರನ್ನೂಪ್ರೀತಿಯಿಂದ ನೆನೆಯುತ್ತೇನೆ. 


ತುಮಕೂರು 
ಜುಲೈ 15, 2002 


ಸಂಪಾದಕ ಮಂಡಳಿ 


ಪ್ರೊ. ಕಾಳೇಗೌಡ ನಾಗವಾರ, ಪ್ರೊ. ಹಿ ಚೆ ಬೋರಲಿಂಗಯ್ಯ 
ಡಾ. ಕರೀಗೌಡ ಬೀಚನಹಳ್ಳಿ, ಪ್ರೊ. ಜಿ ವಿ ಆನಂದಮೂರ್ತಿ, ಬಾ ಹ ರಮಾಕುಮಾರಿ 
ಕೆ ಎಸ್‌ ಕುಮಾರಸ್ವಾಮಿ, ವೈ ಎಚ್‌ ಹುಚ್ಚಯ್ಯ, ಎಚ್‌ ಎಂ ಸಿದ್ಧಲಿಂಗಯ್ಯ, ಟಿ ವೆಂಕಟರಮಣ 


XX 


ಹರಿವಿಡಿ 


ಜನತೆಯ ಏಳಿಗೆಯ ಧ್ಮಾನ 
ಕಿ 
ಜಿವಿ ಆನಂದಮೂರ್ತಿ 


ಜನತೆಯ ಬದುಕಿನ ಜೀವನಾಡಿ 
ಪ್ರೊ.ಕಾಳೇಗೌಡನಾಗವಾರ 
ಹಸಿರುಸಿರಿಯ ಹರಿಕಾರ 
ಎಂಆರ್‌ ಸುರೇಶ್‌ 
ಪುಟವಿಟ್ಟ ಚಿನ್ನ 
ಅಬ್ಬೂ ರು ರಾಜಶೇಖರ 
ಹಸಿರುಕ್ರಾಂತಿಯರೂವಾರಿ 
ಉದಯಶಂಕರ್‌ ಭಟ್‌ 


ನಿರಂತರ ಆಶಾವಾದಿ 


ಪಿ ಲಂಕೇಶ್‌ 
ಸಕ ಸಂಸ್ಕೃತಿಯ ಆರಾಧಕ 
ಎಲ್‌ ಶಂಕರ್‌ 


ಜನಪರ ಕಾಳಜಿ 
ಶಿವಾಜಿ ಗಣೇಶನ್‌ 


೧೦ 


೧೨ 


೨೨ 


೨೫ 


೩೧ 


ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ 
ನ್ಯಾಯನಿಷ್ಠುರಿ ರಾಮಯ್ಯನವರು 
ಡಾ. ದೇಜಗೌ 
€ಹಮಯಿ 


221 


ಡಾ.ಡಿಕೆ ರಾಜೇಂದ್ರ 
— ಲ್‌ ಆ, 
ಮಾನವೀಯ ವ್ಯಕ್ತಿ 
ಪಿ ಲಂಕೇಶ್‌ 
ಅಪ್ರತಿಮ ಹೋರಾಟಗಾರ 
ಡಾ. ಶ್ರೀ ಶಿವಕುಮಾರ ಸ್ವಾಮೀಜಿ 
ಗುಣಶೀಲಗಳುಳ್ಳ ರಾಜಕಾರಣಿ 
ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ 
ಬುದಿಗುಣ ಸಂಪನ 
ಐ pl 
ಡಾ. ಕರೀಗೌಡ ಬೀಚನಹಳ್ಳಿ 
ಜನರಿಗೆ ಬೇಕಾದ ರಾಜಕಾರಣಿ 
ಆರ್‌ ವಿ ದೇಶಪಾಂಡೆ 
ಸಾಮಾಜಿಕ ಕಳಕಳಿಯ ವ್ಯಕಿತ್ವ 
ಹ ಗಾಗ 
ಜಿ ಇಂದ್ರಕುಮಾರ್‌ 


ಬ ನೀರಾವರಿಗಾಗಿ ತುಡಿಯುವ ವ್ಯಕ್ತಿ 


ಪಿ ಲಂಕೇಶ್‌ 


ಬಿ ಚಂದ್ರೇಗೌಡ 
ಸಾಮಾಜಿಕ ಕನಸುಗಾರ 
ಬಾ ಹ ರಮಾಕುಮಾರಿ 


೪೩ 


೪೫ 


೫೧ 


೫೩. 


ತಾಲ ಹಾ] ಜಾಸ್‌ 
ಹೃದಯಸಂಪನ್ಹ 
ಟ್ನ್‌ 


ಪೊ,. ಎಚ್‌ ಆರ್‌ ದಾಸೇಗೌಡ 


ಕೆ.ಎಚ್‌ ವೆಂಕಟೇಶ್‌ 
ನಿಷ್ಠುರ ನಡವಳಿಕೆ 
ಆರ್‌ ಹಿತೇಂದ್ರ 
ತಂಪು ತಿಂಗಳು ಭಾರವಾದ ಹೃದಯ 
ಪಿ ಲಂಕೇಶ್‌ 
ಆದರ್ಶ ಶಾಸಕ 
ಬಿಜಿಬಣಕಾರ್‌ 
ನನ್ನಮಾರ್ಗದರ್ಶಿ 
ಎಚ್‌ ನಿಂಗಯ್ಯ 
ಜನಪರ ಚಿಂತಕ 
ಪ್ರೊ. ಜಯಪ್ರಕಾಶ ಗೌಡ 
ಅರ್ಥಪೂರ್ಣ ಕಾಳಜಿ 
(್‌ ಶೂದ್ರ ಶ್ರೀನಿವಾಸ್‌ 


ಹೋರಾಟದ ಹೊಸ ಹೆಜ್ಜಿ 
| ಪಿ ಲಂಕೇಶ್‌ 
: ಮಣ್ಣಿನಪ್ರೀತಿ 
ಣೂ 
4 ಪೊ. ಹಿ ಚಿ ಬೋರಲಿಂಗಯ್ಯ 
At [4] 
ನಮ ಉತಮ ನಾಯಕ 
[J po) 
೫ ಎಂಕೋಟೇಶ್‌ 
ಎ... -ಸಮಾಜಮುಖಿ ರಾಜಕಾರಣಿ 
೫. ತಿಮ್ಮಪ್ಪಎಸ್‌ ಗೌಡ 
| ಕನಸುಗಾರ ರಾಜಕಾರಣಿ 
U8 ಟಿ ಎಚ್‌ ಗುರುಚರಣ್‌ ಸಿಂಗ್‌ 
\ 
ಹಾಗ್‌ ಸಾಂಸ್ಕೃತಿಕ ಒಡನಾಟ 


ರಾರಾ ಡೂ ಎದಗ ಡು 


ದ ವ 
ಪೊ. ಎಕೆ ಹಂಪಣ್ಣ 
ಸಾಹಸಶೀಲ 
ಎಂ ವೀರಪ್ಪಮೊಯ್ಲಿ 


ಅಭಿವೃದ್ಧಿಯೇ ರಾಜಕೀಯ 


pO 


ತ್‌ 


ತು 


ಹಥ 


೧೦೦ 


೧೦೩ 


೧೦೫ 


೧೧೦ 


೧೨೪ 


ಗ0ಡ 


pS ಅಂತ ಅಭ J 
ಜನಮನದ ಹಂಬಲ \ 49 


ಟಿ ವೆಂಕಟರಮಣ 


ಮತದಾರ ಪ್ರಭುವಿನ ಕಣಲ್ಲಿ 
ಣ೧ಣ 


'ಕರಿಯಮೃ ಶಿವರಾಮಯ್ಯ ೧೨೯ 
ಕೆಂಪಮ ೧೩೦ 
ಗಂಗಯ್ಯ, ಕಂಪಲಿಂಗಯ್ಯ ೧೩೧ 
ಕಳಸಮೃ ಬೋರಲಿಂಗಯ್ಯ, ಹುಚ್ಚೀಗೌಡ ೧೩೨ 
ಜಯಮ್ಮ, ಗಂಗಮ್ಮ, ಅಲೀಂಪಾಷಾ ೧೩೩ 
ಲಕಿ ದೇವಮ ೧೩೩ 
wy [2 
ಯಾಲಕಯ್ಯ, ಕರಿಯಮ್ಮ ೧೩೪ 
ಪಟೇಲ್‌ ನರಸೇಗೌಡ, ತಿಮ್ಮಯ್ಯ, ಚೌಡಯ್ಯಣ೩೫ 
ಸೀನಪ್ಪ, ಮುರುಡಯ್ಯ, ಜಯರಾಮ ೧೩೬ 
ಕೆಎಚ್‌ ಚವಳಯ್ಯ, ತೆ ಜಯರಾಮಯ್ಯ ೧೩೭ 
ತಮಯ್ಣ ವೆಂಕಟಪ, ಹುಚಮ ೧೩೭ 
ಕ್ರಿ ಬ ಜ ೪ 
_ ಜೆ.ಎಚ್‌ ಪಟೇಲ್‌, ಚಿಕ್ಕಮ್ಮ ೧೩೮ 
ಬಿಜಿಬಣಕಾರ್‌ ೧೩೮ 
ವೀರಕುಮಾರ್‌ ಎ. ಪಾಟೀಲ್‌ ೧೩೮ 
ಪಿಡಿಗಾಂವಕರ್‌, ಹರಿಹರಪ್ರಿಯ ೧೩೯ 
ಡಾ. ಸಿದ್ದಲಿಂಗಯ್ಯ ೧೩೯ 
` ಪ್ರೊ.ಎಸ್‌ ಕೃಷ್ಣಯ್ಯ ೧೪೦ 
ಡಾ.ಎಚ್‌ ನರಸಿಂಹಯ್ಯ ೧೪೦ 
ಕೆಎಸ್‌ ಕುಮಾರಸ್ವಾಮಿ ೧೪೦ 
ವೈಎಚ್‌ ಹುಚಯ ೧೪೧ 
ಜಿ 
ಟಿಕೆ ಕಂಬಯ್ಯ ೧೪೪ 
ಕುಮಾರ ಬಂಗಾರಪ್ಪ ೧೪೫ 
ಎಚ್‌ ವಿಶ್ವನಾಥ್‌ ೧೪೬ 
ರಾಮಕೃಷ್ಣಹೆಗಡೆ, ಹೆಚ್‌ ಡಿ ದೇವೇಗೌಡ ೭ 
ಡಾ.ಕರೀಗೌಡ ಬೀಚನಹಳ್ಳಿ | ೧೪೭ 


XXIV 


ಆರ್‌ ಪಿ ಜಗದೀಶ್‌, ಎಂವಿ ವೆಂಕಟಪ್ಪ ೧೪೮ 


ವಿಎನ್‌ ಸುಬ್ಬರಾವ್‌ ೧೪೮ 
ಎಚ್‌ ಎಶ್ವನಾಥ್‌, ಎನ್‌ ಎಸ್‌ ರಾಮೇಗೌಡ ೧೪೯ 
ಅಂಬರೀಷ್‌, ಪ್ರಕಾಶ್‌ ಹುಕ್ಕೇರಿ ೧೪೯ 
ರಮೇಶ್‌ಕುಮಾರ್‌ ೧೪೯ 


ಗಂಗಾಧರ ಮೊದಲಿಯಾರ್‌, ದೇಜಗೌ ೧೫೦ 
ಡಾ.ಸರಜೂ ಕಾಟ್ಕರ್‌, ಎಂ ಆಂಜನೇಯ ೧೫೧ 
ಲೀ ಬಾಲಗಂಗಾಧರನಾಥ ಸ್ವಾಮೀಜಿ ೧೫೨ 


ಟಿ ಆರ್‌ ಕೃಷ್ಣಮೂರ್ತಿ, ಕವಿತಾ ಕೃಷ್ಣ ೧೫೨ 

ಎನ್‌ ಕೃಷ್ಣಪ್ಪ ೧೫೩ 
ಣು 

ಎಚ್‌ ಸಿ ಶ್ರೀಕಂಠಯ್ಯ ೧೫೪ 

ಟಿಎಸ್‌ ವೆಂಕಟನಂಜಪ್ಪ ೧೫೫ 

ಸಂದರ್ಶನಗಳು 

ಅಧಿಕಾರದ ಕನಸು ಕಂಡಿಲ್ಲ ೧೫೯ 


, ಭ್ರಷ್ಟರಾಜಕೀಯದ ವಿರುದ್ದ ಹೋರಾಟ ೧೬೨ 
ದೇವೇಗೌಡರಿಗೆ ಸರಿಸಾಟಿ ಯಾರಿದ್ದಾರೆ? ೧೬೬ 
ನೀರಿನ ರಾಜಕೀಯದ ಎರುದ್ಧಹೋರಾಟ ೧೭೪ 


ಪತ್ರಗಳು ೧೮೧ 
ಪತ್ರಿಕೆಗಳಲ್ಲಿ ೨೫೭ 


ಶಾಸನಸಭೆಯ ಭಾಷಣಗಳು 


ಶಾಸಕರಿಗೆ ವಿಶ್ರಾಂತಿ ವೇತನ ೩೦೭ 
ಬಜೆಟ್‌ ಕುರಿತು ಚರ್ಚೆ ೩೦೯ 
ಬರಗಾಲಕುರಿತು ೩೧೩ 
ರೇಷ್ಮೆ ಬಿಕ್ಕಟ್ಟು ೩೧೮ 
ಕೃಷಿ ಮತ್ತು ನೀರಾವರಿ ೩೩೨ 


XXV 


ಬಡರೆತನ ಶಾಪ ೩೩.೮ 


ies ರ ಭಾಷಣದ ವಂದನಾ ನಿರ್ಣಿಯಡ೩೪೧ 
ಕಾವೇರಿನದಿನೀರಿನ ಚರ್ಚೆ ೩೫೦ 
ಬಾಬರಿ ಮಸೀದಿ ರಾಮಜನ್ಮಭೂಮಿ ವಿವಾದ ೩೫೭ 
ಕೃಷಿ ಉತ್ಪನ ದ ಬೆಲೆ ಕುಸಿತ ೩೭೩. 
ರಾಷ್ಟ್ರೀಯ ಸಮಸ್ಯೆ ಗಳು ೩೭೬ 
ರೈತರಿಗೆ ಶಾಶ್ವತಃ ಪರಿಹಾರ ೩೮೪ 
ಕೃಷಿಕರ ಕಣ್ಣೀರಿನ ಕಥೆ ೩೮೯ 
ಆತ್ಮಕಥೆ : ಕೆಲವು ಟಿಪ್ಪಣಿಗಳು ೩೯೭ 
ಅನುಬಂಧ 
ಬದುಕಿನ ಘಟ್ಟಗಳು ೪೨೫ 
ವೈಕೆ ಆರ್‌ ಆಸ್ತಿವಿವರ ೪೨೯ 
ಕಗ್ಗತಲೆಯಲ್ಲಿಮಿಣುಕು ಹುಳ ೪೩೧೦ 
ಎ ಆದರ್ಶ ನಾಯಕತ್ವ ೪೩೧ 
` ಅಭಿನಂದನಾ ಪತ್ರ ೪೩೩. 
ಆಯ್ಕೆಯಾದರೆ ನ ನನ್ನಆದ್ಯತೆಗಳು ೪೩೫ 
ಕರಪತ್ರಗಳು ೪೩೭ 
ಲೇಖಕರ ವಿಳಾಸ ೪೬೨ 
ಸಂಪಾದಕರ ಪರಿಚಯ ೪೬೬ 
ನೆರವಾದವರು ೪೬೮ 


ಹೃದಯಸಂಪನ್ನನ ನಡೆನುಡಿ 


ಫಗ ತಾವ 

ಕಾಣ್ಯಪಾಲವಿ ಭಾರದ ದಂಡ ಚಾ ಮಳಲ 
ಕಾಬೀರಿನಗಿ ಗೀಚಿ ತಕಿಟ “ಶಂ 
ಬಾಬರಿ ವೀದಿ ದಾಳ ಇರಾ ರ ೭೪ 


ಸೀಗಿತಪ್ನು ಭಲ 1 


೧ / ಜೀವನದಿ 


ಜನಸೇವಾನಿರತ 


ಆ ನಂ ಯಲಪರೆಡಿ 
ಣಂ ಇ 


et 


ಜಾಪ್ರಭುತ್ವದಲ್ಲಿ ಪ್ರಜೆಯೇ ಸಾರ್ವಭೌಮ. ಅವನ ಸರ್ವಾಂಗೀಣ ಪ್ರಗತಿಗಾಗಿಯೇ 
ಪ್ರಜಾಪ್ರತಿನಿಧಿಗಳು, ಸರ್ಕಾರ ಕೆಲಸ ಮಾಡಬೇಕು. ಸ್ವಾತಂತ್ರ್ಯ ಬಂದು ಸುಮಾರು ಐವತ್ತೈದು 
ವರ್ಷಗಳು ಸಂದಿವೆ. ಇವರೆಲ್ಲರೂ ಇದನ್ನರಿತು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದರೆ ಇಂದು 
ಯಣಭಾರದಿಂದ ರೈತರು ದಿಕ್ಕುಗಾಣದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಒದಗುತ್ತಿರಲಿಲ್ಲ; 
ಯುವಕರು ನಿರುದ್ಯೋಗಿಗಳಾಗಿ ದಿಕ್ಕೆಟ್ಟುಅಲೆಯಬೇಕಾಗಿರಲಿಲ್ಲ ಗ್ರಾಮೀಣರು ತಲೆಯ ಮೇಲೆ 
ಸೂರಿಲ್ಲದೆ ಮೈಮುಚ್ಚಲು ಸಾಕಷ್ಟುಬಟ್ಟೆಯಿಲ್ಲದೆ, ಹೊಟ್ಟೆಗೆ ತುತ್ತು ಅನ್ನವಿಲ್ಲದೆ ತತರಿಸಬೇಕಾಗಿರಲಿಲ್ಲ 
ವಿದೇಶಗಳಿಂದ ತಂದಸಾಲದ ಹಣ ಸಾರ್ಥಕವಾಗಿ ಬಳಕೆಯಾಗದೆ ರಾಷ್ಟ್ರಸಾಲದ ಹೊರೆಯಿಂದ 
ಜರ್ರುರಿತವಾಗಬೇಕಾಗಿರಲಿಲ್ಲ. ಒಟ್ಟಿನಲ್ಲಿ ಪ್ರಜಾಪ್ರತಿನಿಧಿಗಳು ತಮ್ಮ ಹೊಣೆಯರಿತು 
ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದರೆ, ಜನಹಿತಕ್ಕಾಗಿಯೇ ಕೆಲಸಮಾಡಬೇಕಾಗಿರುವ ಸರ್ಕಾರಿ 
ಸಿಬ್ಬಂದಿಯನ್ನು ಕರ್ತವ್ಯೋನ್ಮುಖ ರಾಗಿಸಿದ್ದರೆ - ಈ ಯಾವ ತೊಂದರೆಗಳೂ ಒದಗುತಿರಲಿಲ್ಲ. 
ಆದರೂ ಕೆಲ ಜನಪ್ರತಿನಿಧಿಗಳು, ಸಚಿವರು ತಮ್ಮ ಹೊಣೆಯರಿತು ಕೆಲಸ ಮಾಡುವವರಿದ್ದಾರೆ. 
ಅಂತಹವರಲ್ಲಿತುಮಕೂರು ಜಿಲ್ಲೆಯ ಕುಣಿಗಲ್ಲಿನ ವೈ.ಕೆ. ರಾಮಯ್ಯನವರು ಅಗ್ರಗಣ್ಯರಾಗಿದ್ದಾರೆ. 
ತಾವೂ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದಲ್ಲದೆ ಅಧಿಕಾರಿಗಳಿಂದಲೂ ಹಾಗೆಯೇ ಕೆಲಸ 
ಮಾಡಿಸಬಲ್ಲಅಪರೂಪದ ರಾಜಕಾರಣಿ ಇವರು. 


ನಾನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸೇವೆ 
ಸಲ್ಲಿಸುತ್ತಿದ್ದಾಗ ಮಾನ್ಯ ಶ್ರೀ ವೈ.ಕೆ. ರಾಮಯ್ಯನವರ ಹೆಸರು ಕೇಳಿದ್ದೆಅಷ್ಟೆ ಇವರು ರಾಜ್ಯದ ಒಬ್ಬ 
ಪ್ರಾಮಾಣಿಕ, ತತ್ವನಿಷ್ಠ, ನಿರ್ಭೀತ ರಾಜಕಾರಣಿ ಹಾಗೂ ರಾಜ್ಯದ ಬಗ್ಗೆ ಸ ಸ್ಪಷ್ಟ ನಿರ್ದೇಶನ 
ನೀಡಬಲ್ಲ ಎಂಟೆರ್ದೆಯ ಏಕೈಕ ಜನಪ್ರತಿನಿಧಿ. ಮೊಟ್ಟ ಮೊದಲಿಗೆ ಇವರನ್ನು ನೋಡಿದ್ದು 
ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಆಗ ನಾನೇ ನನ್ನನ್ನ ಅವರಿಗೆ ಪರಿಚಯಿಸಿಕೊಂಡೆ. 
ಅವರು ಅಂದೇ ನಮ್ಮ ರಾಜ್ಯದ ಅರಣ್ಯ ಇಲಾಖೆಯ ರೀತಿ-ರಿವಾಜುಗಳು, ಸರ್ಕಾರದ 
ನೀತಿ-ನಿಯಮಗಳು - ಇವುಗಳನ್ನು ಕುರಿತು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನನ್ನೊಡನೆ 
ಚರ್ಚಿಸಿದರು. ಅವರ ಮಾತಿನ ಧಾಟಿ, ವಿಷಯಗಳ ಸಮಗ್ರ ತಿಳಿವಳಿಕೆ, ಜನಸೇವಾಪರತೆ - 
ಇವುಗಳನ್ನುಕಂಡು ನಮ್ಮರಾಜ್ಯದಲ್ಲಿಇಂತಹ ರಾಜಕಾರಣಗಳೂ ಇದ್ದಾರೆಂದು ಹೆಮ್ಮೆ ಎನಿಸಿತು. 


ಜೀವನದಿ / ೨ 


ಇವರು ತೋಟಗಾರಿಕೆ ಇಲಾಖಾ ಸಚಿವರಾಗಿದ್ದಾಗ ನಡೆದ ಒಂದು ಘಟನೆಯನ್ನು 
ಅದೇ ಇಲಾಖೆಯಲ್ಲಿದ್ದ ನನ್ನ ಸ್ನೇಹಿತರಿಂದ ಕೇಳಿ ಅವರ ಬಗೆಗಿನ ಅಭಿಮಾನ 
ಇಮ್ಮಡಿಯಾಯಿತು. ಆಗಿನ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು. ಒಬ್ಬ ಹಿರಿಯ 
ಐ.ಎ.ಎಸ್‌. ಅಧಿಕಾರಿಗಳು. ಅವರ ಸರ್ಕಾರಿ ವಾಸದ ಮನೆ ಲಾಲ್‌ಬಾಗಿನಲ್ಲಿಯೇ ಇತ್ತು 
ಇದೊಂದು ದೊಡ್ಡ ಬಂಗಲೆ. ಇದು 1904ರಲ್ಲಿ ನಿರ್ಮಿತವಾಗಿ ತೋಟಗಾರಿಕೆ ಇಲಾಖ 
ನಿರ್ದೇಶಕರಾಗಿದ್ದಜಾನ್‌ ಕ್ಯಾಮರಾನ್‌ ಎಂಬುವವರು ವಾಸಮಾಡುತ್ತಿದ್ದ ನಿವಾಸ ಸ್ಥಳ. ಇವರು 
ಮತ್ತು ಕೃಂಬಿಗಲ್‌ರವರು ತೋಟಗಾರಿಕೆ ಇಲಾಖೆಗೂ ತನ್ನೂಲಕ ಆಗಿನ ಮೈಸೂರು ರಾಜ್ಯಕ್ಕೂ 
ಸಲ್ಲಿಸಿರುವ ಸೇವೆ ಸುವರ್ಣಾಕ್ಷರಗಳಲ್ಲಿಬರೆದಿಡುವಂತಹದು. ಈ ಬಂಗಲೆಯಲ್ಲಿನಂತರ ಬಂದ 
ನಿರ್ದೇಶಕರುಗಳು ಪಾರಂಪರಿಕವಾಗಿ ವಾಸಮಾಡುತ್ತಿದ್ದರು. ಇದು ಉತ್ತಮ ವಾಸುಶಿಲ್ಪ 
ಕೌಶಲ್ಯದಿಂದ ಕೂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇದರಿಂದಾಗಿ ಇಲ್ಲಿ ವಾಸಿಸುತ್ತಿದ್ದ 
ಯಾವ ನಿರ್ದೇಶಕರೂ ಕಟ್ಟಡದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಅದರ ವೈಶಿಷ್ಟ್ಯವನ್ನು 
ಕಾಪಾಡಿಕೊಂಡು ಬಂದಿದ್ದರು. ನಿರ್ದೇಶಕರ ಕಾರ್ಯಾಲಯದ ಆವರಣದಲ್ಲಿಅಮೂಲ್ಯವಾದ 
ಒಂದು ದೊಡ್ಡ ಪುಸಕ ಭಂಡಾರವಿದ್ದಿತು. ಇದು ರಾಷ್ಟ್ರದ ಯಾವ ಕಡೆಯೂ ದೊರೆಯದ 
ತೋಟಗಾರಿಕೆಗೆ ಸಂಬಂಧಿಸಿದ ಅಪರೂಪದ ಗ್ರಂಥಗಳನ್ನು ಒಳಗೊಂಡಿತ್ತು ಇಲಾಖೆಯಲ್ಲಿ 
ಕೆಲಸ ಮಾಡಿದ ಎಲ್ಲಾನಿರ್ದೇಶಕರೂ ತೋಟಗಾರಿಕೆ ಹಾಗೂ ವೃಕ್ಷ ವಿಜ್ಞಾನಕ್ಕೆ ಸಂಬಂಧಿಸಿದ ಈ 
ಗ್ರಂಥಾಲಯವನ್ನು ತಮ್ಮ ಇಲಾಖೆಯ ಪ್ರಮುಖ ಅಂಗವೆಂದು ಪರಿಗಣಿಸಿ ಸಂರಕ್ಷಿಸುತ್ತಿದ್ದರು. 
ಪ್ರತಿವರ್ಷವೂ ಅತ್ಯುತ್ತಮ ಗ್ರಂಥಗಳನ್ನು, ಅಂತರಾಷ್ಟ್ರೀಯ ಮಟ್ಟದ ಸಂಶೋಧನಾ 
ಲೇಖನಗಳನ್ನು ಸಂಗೃಹಿಸಿ ಗ್ರಂಥಾಲಯವನ್ನು ಅಭಿವೃದ್ಧಿ ಪಡಿಸುತ್ತಿದ್ದರು; ಅಲ್ಲದೆ ಇದರ 
ಪೂರ್ಣಲಾಭವನ್ನುಪಡೆದು ತಮ್ಮ ಜ್ಞಾನಭಂಡಾರವನ್ನು ಹೆಚ್ಚಿಸಿಕೊಳ್ಳುತಿದ್ದರು. 


ಳಂ 


ರಾಜ್ಯದಲ್ಲಿ ತೋಟಗಾರಿಕೆಗೆ ವಿಶೇಷ ಒತುಕೊಟ್ಟು ಅದನ್ನು ಸಮಗ್ರವಾಗಿ, 
ಉಪಯುಕವಾಗಿ ಅಭಿವೃದ್ಧಿಪಡಿಸಿದ ಕೀರ್ತಿ ನಿರ್ದೇಶಕರಾಗಿದ್ದ ಮಾನ್ಯ ಡಾ. ಎಂ.ಎಚ್‌. 
ಮರೀಗೌಡರಿಗೆ ಸಲ್ಲುತ್ತದೆ. ಇವರು ತಮ್ಮಅಧಿಕಾರಾವಧಿಯಲ್ಲಿಈ ಗ್ರಂಥ ಭಂಡಾರವನ್ನು ಹೆಚ್ಚು 
ಅಭಿವೃದ್ಧಿಪಡಿಸಿದರು. ನಮ್ಮರಾಷ್ಟ್ರಕವಿ ಕುವೆಂಪು ಅವರೂ ಇದರ ಲಾಭವನ್ನುಪಡೆಯುತ್ತಿದ್ದರು. 
ಇವರು ಬೆಂಗಳೂರಿಗೆ ಬಂದಾಗಲೆಲ್ಲಾಈ ಗ್ರಂಥಭಂಡಾರಕ್ಕೆ ಭೇಟಿ ಕೊಡುತ್ತಿದ್ದರು. ಇದನ್ನುತಿಳಿದ 
ಡಾ. ಮರೀಗೌಡರು ಅವರಿಗಾಗಿಯೇ ಒಂದು ಪ್ರತ್ಯೇಕವಾದ ಕೊಠಡಿಯನ್ನೇ 
ಮುಡುಪಾಗಿಟ್ಟರು. ಇಂಥ ಒಂದು ದೊಡ್ಡ ಪ್ರಾಮುಖ್ಯ ಈ ಗ್ರಂಥಾಲಯಕ್ಕಿದೆ. 


ಸರ್ಕಾರ ಕೆಲಕಾಲಾನಂತರ ಐ.ಎ.ಎಸ್‌. ಅಧಿಕಾರಿಗಳನ್ನು ತೋಟಗಾರಿಕಾ 
ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಕ ಮಾಡತೊಡಗಿತು. ಒಬ್ಬ ಹಿರಿಯ ಐ.ಎ.ಎಸ್‌. 
ಅಧಿಕಾರಿ ಇಲಾಖಾ ನಿರ್ದೇಶಕರಾಗಿ ನೇಮಕಗೊಂಡರು. ಸರ್ಕಾರಿ ಬಂಗಲೆ ಪಕ್ಕದ ಕಟ್ಟಡದಲ್ಲಿದ್ದ 


೩ / ಜೀವನದಿ 


ಗ್ರಂಥಾಲಯವನ್ನು ಸಿದ್ಧಾಪುರದ ಗೇಟ್‌ ಬಳಿಯಿದ್ದ ಆಗಿನ ಕ್ಯಾಂಟೀನ್‌ ಕಟ್ಟಡಕ್ಕೆ 
ಸ್ಥಳಾಂತರಿಸಲು ತೀರ್ಮಾನಿಸಿದರು. ಈ ವಿಷಯ ತಿಳಿದ ನಿವೃತ್ತ ನಿರ್ದೇಶಕರಾದ 
ಡಾ. ಮರೀಗೌಡರು ಖುದ್ದಾಗಿ ನಿರ್ದೇಶಕರಾಗಿದ್ದ ಐ.ಎ.ಎಸ್‌. ಅಧಿಕಾರಿಯನ್ನು ಭೇಟಿ ಮಾಡಿ 
pe ಗ್ರಂಥಾಲಯಕ್ಕೆ ತನ್ನದೇ ಆದ ಹಿರಿಮೆ, ಅಸಿತ್ವವಿದೆ. ಯಾವುದೇ ಕಾರಣಕ್ಕೂ ಇದನ್ನು ಬೇರೆಡೆ 
ಸ್ಥಳಾಂತರಿಸಬೇಡಿರೆಂದು ಕೋರಿಕೊಂಡರು. ಇದರಿಂದ ಕುಪಿತರಾದ ಆ ಅಧಿಕಾರಿ, ಈ 
ಗ್ರಂಥಭಂಡಾರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ರಕ್ಷಿಸಬೇಕು ಎಂಬ ಅರಿವು ನನಗೂ ಇದೆ 
ಎಂದು ಸ್ವಲ್ಪಒರಟಾಗಿಯೇ ಉತ್ತರಿಸಿದರು. ಈ ಮಾತುಗಳಿಂದ ಬೇಸರಗೊಂಡ ತೋಟಗಾರಿಕಾ 
ಇಲಾಖಾಭಿವೃದ್ದಿಗೆ ಸಲಹೆಗಾರರಾಗಿದ್ದ ಡಾ. ಮರೀಗೌಡರು ಆ ಹುದ್ದೆಗೆ ರಾಜೀನಾಮೆ 
ನೀಡಿದರು. ತದನಂತರವೂ ಈ ಅಧಿಕಾರಿಯು ತಮ್ಮ ನಿರ್ಧಾರವನ್ನು ಬದಲಾಯಿಸದೆ 
ಗ್ರಂಥಭಂಡಾರದ ಸ್ಥಳಾಂತರಕ್ಕೆ ಪ್ರಾರಂಭಿಸಿದರು. ಅಷ್ಟರಲ್ಲಿಯೇ ಈ ವಿಷಯ ತಿಳಿದ 
ತೋಟಗಾರಿಕಾ ಇಲಾಖಾ ಕಾರ್ಯದರ್ಶಿಗಳು ಗ್ರಂಥಾಲಯದ ಸ್ಥಳ ಬದಲಾವಣೆ ಬೇಡವೆಂದು 
ಸೂಚಿಸಿದರು. ಇವರ ಸೂಚನೆಯನ್ನುತಿರಸ್ಕರಿಸಿ, ಉದ್ದೇಶಿಸಿದಂತೆ ಸ್ಥಳಾಂತರಕ್ಕೆ ಮುಂದಾದರು. 
ದುರದೃಷ್ಟವಶಾತ್‌ ಡಿಸೆಂಬರ್‌ 31ರಂದು ಇದೇ ಐ.ಎ.ಎಸ್‌ ನಿರ್ದೇಶಕರು ಎಲ್ಲ ಹಿರಿಯ 
ಅಧಿಕಾರಿಗಳನ್ನು ಅವರ ಕುಟುಂಬ ವರ್ಗದವರನ್ನೂ ಈ ಸರ್ಕಾರಿ ಬಂಗಲೆಗೆ ಆಹ್ವಾನಿಸಿ ನೂತನ 
ವರ್ಷಾಚರಣೆ ಮಾಡಿದರು. ಈ ಎಲ್ಲಾ ವಿಷಯಗಳನ್ನು ತಿಳಿದ ತೋಟಗಾರಿಕಾ ಸಚಿವರಾಗಿದ್ದ 
ವೈ.ಕೆ. ರಾಮಯ್ಯನವರು ನಿರ್ದೇಶಕರ ವಾಸದ ಬಂಗಲೆಯಲ್ಲಿರುವ ಗ್ರಂಥಾಲಯದ ಮಹತ್ವವನ್ನು 
ತಿಳಿಸಿದರು. ಇದನ್ನು ಯಾವ ಕಾರಣಕ್ಕೂ ಸ್ಥಳಾಂತರಿಸ ಬಾರದೆಂದೂ ನಿರ್ದೇಶಕರ ವಾಸದ 
ಬಂಗಲೆಯನ್ನೇ ಡಾ. ಎಂ.ಎಚ್‌. ಮರೀಗೌಡ ರಾಷ್ಟ್ರೀಯ ತೋಟಗಾರಿಕಾ ಗ್ರಂಥಾಲಯ ಎಂದು 
ಹೆಸರಿಟ್ಟುಸರ್ಕಾರಿ ಆದೇಶವನ್ನೇ ಹೊರಡಿಸಿದರು. ತನ್ಮೂಲಕ ಅಧಿಕಾರದ ಮತ್ತಿನ ಗುಂಗಿನಲ್ಲಿದ್ದು 
ತಾನೇ ಸರ್ಕಾರವೆಂದು ಭಾವಿಸಿದ್ದ ಈ ಹಿರಿಯ ಐ.ಎ.ಎಸ್‌ ಅಧಿಕಾರಿಗೆ ಪ್ರಜಾಪ್ರಭುತ್ವದಲ್ಲಿ 
ಪ್ರಜಾಪ್ರತಿನಿಧಿಗಳಾದ ಸಚಿವರ ಆದೇಶವೇ ಅಂತಿಮ ಮತ್ತು ಅವರೇ ಸರ್ಕಾರವೆಂಬುದನ್ನು 
ಮಾರ್ಮಿಕವಾಗಿ ರಾಮಯ್ಯನವರು ತಿಳಿಸಿಕೊಟ್ಟರು. ಅವರ ದಕ್ಷತೆಗೆ, ಕಾರ್ಯವೈಖರಿಗೆ ಇದು 
ಒಂದು ಉತಮ ನಿದರ್ಶನ. 


ವೈ.ಕೆ.ಆರ್‌ ಅವರು ಎಲ್ಲರನ್ನೂ ಸಮಾನವಾಗಿ ನೋಡುವ ನಿರ್ದಾಕ್ಷಿಣ್ಯ ಗುಣ 
ಉಳ್ಳವರು. ಒಮ್ಮೆ ಇವರು ಸಚಿವರಾಗಿದ್ದಾಗ ಅಧಿಕಾರಿಗಳ ಸಭೆ ಏರ್ಪಟ್ಟಿತು. ಈ 
ಇಲಾಖೆಯಲ್ಲಿಯೇ ಅಧಿಕಾರಿಯಾಗಿದ್ದ ಅವರ ಬಂಧು ಒಬ್ಬರು, ತಾವು ಸಚಿವರ 
ಸಂಬಂಧಿಕರೆಂದು ತೋರ್ಪಡಿಸಿಕೊಳ್ಳಲು ಸಭೆಯಲ್ಲಿ ಅನವಶ್ಯಕವಾಗಿ ಹೆಚ್ಚುಗಾರಿಕೆಯಿಂದ 
ಮೆರೆಯಲು ಪ್ರಯತ್ನಿಸಿದರು. ಕೂಡಲೇ ಇದನ್ನು ಮನಗಂಡ ರಾಮಯ್ಯನವರು ಸಂಬಂಧಿಕ 
ಅಧಿಕಾರಿಯ ಮಾತುಗಳನ್ನು ಮೊಟಕುಗೊಳಿಸುವಂತೆ ತಿಳಿಸಿ, ಅವರ ಅತ್ಯುತ್ತಾಹಕ್ಕೆ 


ಜೀವನದಿ / ೪ 


ತಣ್ಣೀರೆರಚಿದರು. ಇದನ್ನು ಗಮನಿಸಿದ ಎಲ್ಲ ಅಧಿಕಾರಿಗಳೂ ಅವರ ನಿಷ್ಪಕ್ಷಪಾತ ವರ್ತನೆಗೆ 
ತಲೆದೂಗಿದರು. 


ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಉತ್ತಮ ಜನೋಪಯೋಗಿ 
ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು. ತೋಟಗಾರಿಕೆ ಇಲಾಖೆಗೆ ನವಚೇತನವನ್ನು ತುಂಬಿ 
ಜನತೆಯ ಪ್ರೀತಿಗೆ ಪಾತ್ರರಾದರು. ರಾಜ್ಯದ ಎಲ್ಲೆಡೆ ಹೆಚ್ಚು- ಹೆಚ್ಚುಹಣ್ಣಿನ ಗಿಡಗಳನ್ನು ಬೆಳೆಸಲು 
ವಿಶೇಷ ಪ್ರೋತ್ಸಾಹಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಮುಖ್ಯವಾಗಿ ಇಂದು 
ಕರ್ನಾಟಕದಲ್ಲಿ ವಿವಿಧ ಮಾವಿನ ತಳಿಗಳು ಜಲಾನಯನ ಪ್ರದೇಶಗಳಲ್ಲಿ ಹಾಗೂ ರೈತರ 
ಭೂಮಿಗಳಲ್ಲಿ ಚೆನ್ನಾಗಿ ಬೆಳೆದು ಫಲಕೊಡುತ್ತಿರುವುದಕ್ಕೆ ಇವರೇ ಕಾರಣಿಕರು. ಇವರು 
ಸಚಿವರಾಗಿದ್ದಾಗ ಮೃದುಮರಗಳ ಕಸಿಮಾಡುವ ತಾಂತ್ರಿಕತೆ ಆಗತಾನೆ ಕಾರ್ಯರೂಪಕ್ಕೆ 
ಬಂದಿತ್ತು ಇದರ ಉಪಯೋಗವನ್ನು ಮನವರಿಕೆ ಮಾಡಿಕೊಂಡು ಇವರು ಇಲಾಖೆಯ ಎಲ್ಲಾ 
ಅಧಿಕಾರಿಗಳೂ ಖುದ್ದಾಗಿ ಈ ತಾಂತ್ರಿಕತೆಯನ್ನು ಅಭ್ಯಸಿಸಿ ಉತ್ತಮ ತಳಿಯ ಮಾವಿನ ಸಸಿಗಳನ್ನು 
ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಿಸಬೇಕೆಂದು ಈ ವಿಷಯದಲ್ಲಿ ಪರಿಣತರಾಗಿದ್ದ 
ಡಾ. ಹಿತಲಮನಿಯವರಿಗೆ ಆದೇಶ ನೀಡಿದರು. ಇವರ ಈ ಮಹತ್ವದ ನಿರ್ಧಾರದಿಂದ ಇಂದು 
ಕರ್ನಾಟಕ ರಾಜ್ಯದಲ್ಲಿವಿವಿಧ ಮಾವಿನ ತಳಿಯ ಮರಗಳಿಂದ ಕೋಟ್ಯಾಂತರ ರೂ.ಗಳ ಬೆಲೆಯ 
ಮಾವಿನ ಹಣ್ಣುಗಳನ್ನು ಬೆಳೆಯಲಾಗುತ್ತಿದೆ. ಸಹಸ್ರಾರು ರೈತಕುಟುಂಬಗಳಿಗೆ ಜೀವನಾಧಾರ 
ವಾಗಿದೆ. ಈ ಬಗೆಯ ಚಟುವಟಿಕೆಯಿಂದ ಸ್ವಂತ ಉದ್ಯೋಗ ಹೆಚ್ಚಿತು. ರೈತರು ಸ್ವಾವಲಂಬಿ 
ಗಳಾಗುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶಗಳು ದೊರೆಯುವಂತಾಯಿತು. 
ಹಲವು ಹಂತಗಳಲ್ಲಿಹೆಚ್ಚುಹೆಚ್ಚುಉದ್ಯೋಗಗಳು ಸೃಷ್ಟಿಯಾದವು. 


ವೈ.ಕೆ.ಆರ್‌ ಅವರು ಮೊದಲಿನಿಂದಲೂ ಪರಿಸರವಾದಿಗಳು. ತಮ್ಮ ಕ್ಷೇತ್ರದಲ್ಲಿ 
ಗಿಡ-ಮರಗಳನ್ನುನೆಡಲು ಹೆಚ್ಚುಆದ್ಯತೆ ನೀಡಿದ್ದರು. ತಮ್ಮ ಹುಲಿಯೂರುದುರ್ಗ ವಿಧಾನಸಭಾ 
ಕ್ಷೇತ್ರದ ಎಲ್ಲೆಡೆ ಸುಮಾರು ಹತ್ತು ಲಕ್ಷ ವಿವಿಧ ಮರಗಿಡಗಳನ್ನು ನೆಡುವುದಾಗಿ ತಿಳಿಸಿ 
ಕಾರ್ಯೋನ್ನುಖರಾದರು. ಕರ್ನಾಟಕ ವನಸಂವರ್ಧನ ಟ್ರಸ್ಟ್‌ ಮತ್ತು ಅರಣ್ಯ ಇಲಾಖೆ 
ಸಹಯೋಗದೊಡನೆ ಈ ಬೃಹತ್‌ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ನಿರ್ಧರಿಸಿದರು. 
ಜಿಲ್ಲೆಯ ಎಲ್ಲಇಲಾಖೆಯ ಅಧಿಕಾರಿಗಳ ಸಭೆಯನ್ನುಏರ್ಪಡಿಸಿ ಈ ಸಾರ್ಥಕ ಕಾರ್ಯಕ್ಕೆ ಎಲ್ಲರೂ 
ಸಹಕರಿಸಬೇಕೆಂದು ಹೇಳಿದರು. ಎಲ್ಲಾಅಧಿಕಾರಿಗಳಿಗೂ ವೈ.ಕೆ.ಆರ್‌ ಎಂದರೆ ಭಯವೆ. ಕೊಟ್ಟ 
ಮಾತಿನಂತೆ ಕಾರ್ಯ ನಡೆಯಲೇ ಬೇಕು. ಜಿಲ್ಲೆಯ ಇತರ ಭಾಗಗಳಿಂದ ಸಸಿಗಳನ್ನು ತಂದು 
ಶೇಖರಿಸಿದರು. ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 
ಅಧ್ಯಕ್ಷತೆಯಲ್ಲಿಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್‌.ಎಂ. ಕೃಷ್ಣಅವರು 
ಗಿಡನೆಡುವ ಕಾರ್ಯಕ್ರಮವನ್ನುದಿನಾಂಕ 25-8-2001ರಂದು ನೆರವೇರಿಸಿದರು. ಈ ಸಭೆಯಲ್ಲಿ 


೫ / ಜೀವನದಿ 


ಅನೇಕ ಧರ್ಮಗುರುಗಳೂ, ಸಚಿವರುಗಳೂ, ಶಾಸಕರುಗಳೂ ಹಾಜರಿದ್ದರು. ಕೆಲವೇ ದಿವಸಗಳಲ್ಲಿ 
ಇವರ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿಗಿಡಗಳನ್ನುನೆಡಲಾಯಿತು. ವೈ.ಕೆ.ಆರ್‌ ಅವರು ಇವುಗಳ 
ಸಂರಕ್ಷಣೆಯ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 
ಅವರ ಜನಪ್ರಿಯತೆ, ಅಧಿಕಾರಿಗಳು, ಸಾರ್ವಜನಿಕರು ನೀಡಿದ ಸಹಕಾರ ಕಂಡು ನಾನು 
ಪುಳಕಿತನಾದೆ. ಇದರಿಂದ ಪ್ರೇರಿತರಾದ ಇತರ ಕ್ಷೇತ್ರಗಳ ಶಾಸಕರೂ ಗಿಡಮರಗಳನ್ನು ನೆಡಲು 
ಮುಂದಾದರು. ಹೀಗೆ ಪರಿಸರ ಸಂವರ್ಧನೆಗೆ ಶ್ರೀಯುತರು ತಮ್ಮದೇ ಆದ ದೊಡ್ಡಕೊಡುಗೆಯನ್ನು 
ಸಲ್ಲಿಸಿದ್ದಾರೆ. 

ವೈ.ಕೆ.ಆರ್‌ ಅವರು ಎಲ್ಲಸೇವಾ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ, 
ಬಹುಮುಖವ್ಯಕಿತ್ವದ ಮೇರುಸದ್ಭಶ ವ್ಯಕಿತ್ವವುಳ್ಳವರು. ಜನಸೇವೆಗೆ ತಮ್ಮನ್ನೇ ತೊಡಗಿಸಿಕೊಂಡು 
ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ; ದಕ್ಷತೆಗೆ ಮತ್ತೊಂದು ಹೆಸರೂ ಆಗಿದ್ದಾರೆ. 


ಲಿ 


ಜೀವನದಿ / ೬ 


ಕರ್ನುಟಕದ ರೇಷ್ಟೆ ಇಲಾಖೆಯಲ್ಲಿ ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿರುವ ನಾನು 
ಗ್ರಾಮೀಣ ಪ್ರದೇಶಗಳಲ್ಲಿನ ಅತ್ಯಂತ ಪ್ರಭಾವಿ ಕಸುಬೆನಿಸಿ ರಾಜ್ಯದ ಬೊಕ್ಕಸಕ್ಕೆ ತನ್ನ ಪಾಲಿನ 
ಕೊಡುಗೆಯನ್ನು ನೀಡುತ್ತತನ್ನನ್ನು ನಂಬಿದವರಿಗೆ ಅನ್ನದ ಮಾರ್ಗ ತೋರುತ್ತವಿದ್ಯಾವಂತರಿರಲಿ, 
ವಿದ್ಯೆಯೇ ಇಲ್ಲದಿರಲಿ ಎಲ್ಲರನ್ನೂ ತನ್ನ ತೋಳತೆಕ್ಕೆಯಲ್ಲಿರಿಸಿಕೊಂಡು ಕಾಪಾಡುತಿರುವ ""ರೇಷ್ಮೆ 
ಕೃಷಿ''ಯ ಬಗ್ಗೆ ನನಗೆ ಅಪಾರ ಅಭಿಮಾನ. ನಾಡಿನ ಉದ್ದಗಲಕ್ಕೂ ಸಂಚಾರ ಮಾಡಿ ರೈತ 
ಸಮುದಾಯದ ಅನುಭವಲೋಕಕ್ಕೆ ನನ್ನನ್ನು ಒಳಪಡಿಸಿಕೊಂಡು ಅವರಿಂದ ನಾನು ಬಹಳಷ್ಟು 
ಕಲಿತಿದ್ದೇನೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಎಲ್ಲತೆರನಾದ ಸಮೂಹ ಮಾಧ್ಯಮಗಳ 
ಮುಖಾಂತರ ನನ್ನದೇ ರೀತಿಯ ""ಛಾಪು'' ಮೂಡಿಸಿ ನಿವೃತ್ತಿಯಾದರೂ ರೈತರು ಅಪೇಕ್ಷೆ ಪಟ್ಟು 
ನನ್ನೆಡೆಗೆ ಬರುವಂತಾಗಿರುವುದನ್ನುಹೆಮ್ಮೆಯಿಂದ ನೆನೆಯುತ್ತೇನೆ. ನನ್ನಮನದ "ಓಳತೋಟಿ'ಯ 
ಸಮಾನಾಂತರ ಸ್ವಭಾವದ ಲೀ ವೈ.ಕೆ.ಆರ್‌ ರಾಜಕೀಯದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಸಹ 


ಪ್ರಾ 


ನನಗೆ ಹತ್ತಿರವಾದುದು ನನಗೆ ತೃಪ್ತಿಕೊಟ್ಟಿತ್ರೆಂಬುದನ್ನು ನೆನೆಯುತ್ತಲೇ ಇದ್ದೇನೆ. 


ಹ 


ಆರು ದಶಕದ ತುಂಬು ಜೀವನ ನಡೆಸಿರುವ ಶ್ರೀ ವೈ.ಕೆ.ಆರ್‌ ಶತಕಪೂರ್ತಿ 
ನಮ್ಮೊಟ್ಟಿಗೆ ಇದ್ದು, ಅವರು ನಂಬಿರುವ ಧ್ಯೇಯ; ತಾಳುವ ಧೋರಣೆ ನಾಡಿನ ಜನರಿಗೆ ಹೆಚ್ಚು 
ಲಾಭ ತರಲಿ ಎಂದು ಆಶಿಸುತ್ತ; ಅವರ ""ಅಭಿನಂದನಾ'' ಗ್ರಂಥ ಒಳಗೊಂಡಂತೆ ಅಭಿಮಾನದ 
ಸನ್ಮಾನಕ್ಕೆ ಕನ್ನಡ ನಾಡಿನ ಹೆಮ್ಮೆಯ ಜಿಲ್ಲೆ ತುಮಕೂರು ಸಜ್ಜಾಗುತ್ತಿರುವ ಸಂದರ್ಭದಲ್ಲಿ - ಅವರ 
ಒಡನಾಟದ ನೆನಪಿನ ಸುರುಳಿ ಬಿಚ್ಚಿಕೊಳ್ಳುತ್ತಿರುವ ಪ್ರಸಂಗಗಳನ್ನು ವಾಚಕರೊಡನೆ 
ಹಂಚಿಕೊಂಡರೆ ಅದೇ ಅವರಿಗೆ ನನ್ನ "“ನುಡಿ ನಮನ'' ವಾಗುತದೆಂದು ನಂಬಿದ್ದೇನೆ. 


ವೈ.ಕೆ.ಆರ್‌ ಬಗ್ಗೆ ಸಾಕಷ್ಟು ಕೇಳಿದ್ದ ನಾನು ಅವರು ಮೊಟ್ಟಮೊದಲಿಗೆ ಶಾಸಕರಾಗಿ 
ಆಯ್ಕೆಯಾದರೆಂಬ ಸುದ್ದಿ ಕೇಳಿ ಒಂದು ಪತ್ರ ಬರೆದು ಜನ ನಿಮ್ಮಿಂದ ಏನು ಬಯಸುತಾರೆ 
ಎಂಬುದನ್ನುಸೂಚ್ಯವಾಗಿ ನೆನಪು ಮಾಡಿದ್ದೆ. ಅದಕ್ಕೆ ಉತ್ತರಿಸಿದ ಅವರು ಅಕಸ್ಮಾತ್‌ ನಾನು ದಾರಿ 
ತಪ್ಪಿದ್ದೇ ಆದರೆ, ಹಿಂದು ಮುಂದು ನೋಡದೆ ಕಠೋರವೆನಿಸಿದರೂ ಯೋಚನೆ ಮಾಡದೆ, ನನಗೆ 
ಬರೆಯಿರಿ ಅಥವಾ ಬಂದು ಮಾತನಾಡಿ; ನನ್ನಜನಪರ ಸೇವಾ ಕೈಂಕರ್ಯದಲ್ಲಿನನ್ನೊಡನೆ ಇರಿ'' 
ಎಂದು ಬರೆದ ಪತ್ರ ನನ್ನ ಬಳಿ ಇನ್ನೂ ಜೋಪಾನವಾಗಿ ಉಳಿದಿದೆ. 


೭ / ಜೀವನದಿ 


ಸ್ವಭಾವತಃ ನಿಷ್ಠುರವಾದಿಯಾದ ರಾಮಯ್ಯನವರು ಯಾರನ್ನೋ ತೃಪ್ತಿ ಪಡಿಸಲು 
ಹೊಗಳುವ ಸ್ವಭಾವ ಅವರದ್ದಲ್ಲ ರೇಷ್ಮೆ ಇಲಾಖೆಯ ಬಹುಪಾಲು ಅಧಿಕಾರಿಗಳು ಕೋಷಿಷ್ಠ... 
ಇವರ ಜೊತೆ ವ್ಯವಹರಿಸುವುದು ಕಷ್ಟ ಎಂದು ಅಭಿಪ್ರಾಯ ಪಡುತ್ತಿದ್ದುದು ನನಗೆ ಗೊತಿತು, 
ನನ್ನದೇನಾದರೂ ತಪ್ಪು ಆಗಿದ್ದರೆ “ದಯವಿಟ್ಟು ಕ್ಷಮಿಸಿಬಿಡಿ ಮುಂದೆ ಇಂತಹ ಅಚಾತುರ್ಯಕ್ಕೆ 
ಅವಕಾಶ ಕೊಡುವುದಿಲ್ಲ'' ಎಂದು ವಿನೀತನಾಗಿ ಹೇಳಿಬಿಡುತಿದ್ದೆ, ಅದು ಅವರಿಗೆ ತುಂಬ 
ಮೆಚ್ಚುಗೆಯಾಗುತ್ತಿತ್ತುಎಂದು ಕಾಣುತದೆ. 


ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ದಿನಗಳು ... ಯಾವುದೋ ಕಾರ್ಯ 
ನಿಮಿತ್ತನಾನು ಅವರ ಮನೆಗೆ ಹೋಗಿದ್ದೆ ಅವರ ಕ್ಷೇತ್ರದಿಂದ ಇಬ್ಬರು ರೈತರು ಬಂದಿದ್ದರು. 
ಏನಾಗಬೇಕಿತ್ತು ಬೇಗ ಹೇಳಿ ನನಗೆ ಸಮಯದಾನ ಮಾಡಿ ಎಂದರು.  ""ನನ್ನಗನಿಗೆ 
ವಿಧಾನಸೌಧದಲ್ಲಿಒಂದು ಜವಾನನ ಕೆಲವಾದರೂ ಕೊಡಬೇಕು'' ಎಂದು ಕೈಮುಗಿದುಕೊಂಡು 
ನಿಂತ ಆ ರೈತ. ಆಗ ನನ್ನ ಮುಖ ನೋಡಿ ಹೇಳಿದರು... ""ನೋಡಿ ಇವರಿಗೆ ಸಮೃದ್ಧವಾಗಿ 
ಜಮೀನು ಇದೆ. ಅದರಲ್ಲಿ ಬೇಸಾಯ ಮಾಡೋದು ಬಿಟ್ಟು ಮಗನನ್ನ ಜವಾನನ ಕೆಲಸಕ್ಕೆ 
ಹಾಕುವುದಕ್ಕೆ ಬಂದವ್ರೆ'' ಎಂದವರೇ ರೈತನ ಕಡೆ ದಿಟ್ಟಿಸಿ ""ಇದಕ್ಕೇನಾ ನೀವು ನಂಗೆ ಓಟು 
ಕೊಟ್ಟದ್ದು? ಅಲ್ರೀ ನಿಮ್ಮೂರಿಗೆ ರಸ್ತೆ ಕೇಳಿ, ಪಶು ವೈದ್ಯ ಆಸ್ಪತ್ರೆ, ಸ್ಕೂಲು, ಇಂಥ ಹತ್ತು ಜನಕ್ಕೆ 
ಉಪಯೋಗವಾಗುವ ಕೆಲಸ ಮಾಡಿಕೊಡೀಂತ ಒತ್ತಾಯ ತನ್ನಿ. ಅದು ಬಿಟ್ಟು ಮಗನ ಕೆಲಸ 
ಮಾಡಿಕೊಡಿ ಅಂತೀರಲ್ಲ'' ಎಂದು ಬರವಣಿಗೆಗೆ ನನಗೆ ಇಷ್ಟವಾಗದ ಕೆಟ್ಟ ಬೈಗುಳ 
ಅಂದದ್ದಲ್ಲದೆ, ಛೀಮಾರಿ ಹಾಕಿದಾಗ ಆ ವ್ಯಕ್ತಿಉಸಿರೆತ್ತದೆ ಅಲ್ಲಿಂದ ಜಾಗಖಾಲಿ ಮಾಡಿಬಿಟ್ಟರು. 


“ಮಗಳಿಗೆ ಮೇಡಂ ಕೆಲಸವೇನೋ ಕೊಡಿದ್ರಿ, ಆದ್ರೆ ಏನ್ಮಾಡೋದು ದಿನಾ ಆರು- 
ಏಳು ಮೈಲಿ ದೂರ ಓಗ್‌ ಬೇಕು. ನಮ್ಮೂರಿನ ಸ್ಕೂಲ್ಗೆಹಾಕ್ಕೊಡಬೇಕು'' ಎಂದು ಮನವಿ ಮಾಡಿದ 
ಇನ್ನೊಬ್ಬ ಆಸಾಮಿಗೆ ಹೇಳಿದರು. ""ಯಾಕ್‌ ಬಿಡು ನಿಮ್ಮನೆ ಜಗ್ಗಿ ಮೇಲೆ ಒಂದು ಸ್ಕೂಲ್‌ 
ಮಾಡವಾ, ಅಲ್ಲೇ ಪಾಠ ಮಾಡ್ಕೊಂಡು ಇದ್‌ಬಿಡ್ಲಿ'' ಎಂದು ಕೆಕ್ಕರಿಸಿ ಕೊಂಡು ನೋಡಿದಾಗ 
ಅವರೂ ಅಲ್ಲಿಂದ ನಾಪತ್ತೆಯಾಗಿ ಬಿಟ್ಟರು. 


ಜೀವನದಿ / ೮ 


ಊರಿಗೆ ಅನುಕೂಲವಾಗುವಂತಹ ಕೆಲಸ ಕೇಳುವುದು ಅವರಿಗೆ ಪ್ರಿಯವಾಗಿತ್ತು 
ಎನ್ನುವುದಕ್ಕೆ ಇವೆರಡು ಉದಾಹರಣೆಗಳು ಸಾಕು. 


ಒಮ್ಮೆ ತುಮಕೂರಿನಲ್ಲಿದ್ದ ಗೈನೇಜ್‌ ಇನ್‌ಪೆಕ್ಟನ್‌ಗೆ ಹೋಗಿದ್ದರು. ಅಲ್ಲಿ ಒಪ್ಪ- 
ಓರಣ ಇರಲಿಲ್ಲವೆಂದು ಆಕ್ಷೇಪಿಸಿ ಅಲ್ಲಿನ ನೌಕರ ಒಬ್ಬನಿಗೆ ಕಪಾಳಮೋಕ್ಷ ಮಾಡಿದರು. ಅಲ್ಲಿನ 
ಉಸುವಾರಿಯಲ್ಲಿದ್ದ ಇನ್‌ಛಾರ್ಜು ಅಧಿಕಾರಿಯನ್ನು ಕೆಲಸಗಾರರ ಎದುರಿಗೇ ಅಸಹ್ಯವಾಗಿ 
ಮಾತನಾಡಿದರೆಂಬ ಸುದ್ದಿ ಬಹುಬೇಗ ಎಲ್ಲರ ಕಿವಿಗೂ ಬಿದ್ದು ನಾನೂ ಸಹ "“ಅನ್ನಲಾರದೆ 
ಆನುಭವಿಸಲಾರದೆ'' ಒಳಗೊಳಗೇ ನೋವು ತಿನ್ನುವಂತಾಗಿತ್ತು ನಾನೂ ಸಹ ಸರ್ಕಾರಿ 
ಕಾರ್ಯನಿಮಿತ್ತ ಆ ಜಿಲ್ಲೆಯಲ್ಲಿ ಪ್ರವಾಸದಲ್ಲಿದ್ದೆ. ಸಿಬ್ಬಂದಿಯೆದುರು ತನ್ನನ್ನು ತುಚ್ಛವಾಗಿ 
ನಿಂದಿಸಿದ್ದುದನ್ನು ನೆನಪು ಮಾಡಿಕೊಂಡು "“ನಾನು ಇವರ ಕೈಲಿ ಕೆಲಸ ತಗೊಳ್ಳೊದು ಹ್ಯಾಗೆ 
ನೀವೇ ನೋಡಿ'' ಎಂದು ಅವರು ನೊಂದುಕೊಂಡು ನನ್ನೊಡನೆ ಹೇಳಿದ್ದುನನಗೆ ತುಂಬ ಬೇಸರ 
ಉಂಟುಮಾಡಿತ್ತು ಈ ಅವಮಾನಕ್ಕೆ ಒಳಗಾದ ವ್ಯಕ್ತಿತುಂಬ ಒಳ್ಳೆಯವರು. ಅವರ ಕೆಲಸವೂ 
ಅಷ್ಟೇ. ಅವರನ್ನು ಹೋಲಿಸಲು ಇಲಾಖೆಯಲ್ಲಿ ಮತ್ತೊಬ್ಬರಿಲ್ಲ ಎನ್ನುವಷ್ಟು ಸಂಪನ್ನರೆಂಬುದು 
ಇಲಾಖೆಯಲ್ಲಿ ಎಲ್ಲರಿಗೂ ಗೊತ್ತಿದ್ದದ್ದೆ. ಇಷ್ಟು ಸಾಕು. ತುಮಕೂರು ಪ್ರವಾಸಿಮಂದಿರದಲ್ಲಿ 
ರೇಷ್ಮೆ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆಸಿಕೊಂಡು ಮೀಟಿಂಗ್‌ ಮುಗಿಸಿ ಬೆಂಗಳೂರಿಗೆ 
ಹೊರಡಲು ವೈ.ಕೆ.ಆರ್‌ ಸಿದ್ಧರಾಗಿದ್ದರು. ನಾನು ಹೊರಗಡೆಯೇ ನಿಂತಿದ್ದೆ. ನಾನೂ ವಾಪಸ್‌ 
ಹೋಗಬೇಕಿತ್ತು ನನ್ನನ್ನು ದೂರದಿಂದಲೇ ಗಮನಿಸಿದ ವೈ.ಕೆ.ಆರ್‌ ಅವರು ನನ್ನನ್ನು ಅವರ ಬಳಿ 
ಕರೆದು ""ಬನ್ನಿಹೋಗೋಣ'' ಎಂದರು. ""ನನ್ನಜೀಪುಇದೆ ಬರ್ತಿನಿ ನಡೀರಿ ಸಾರ್‌'' ಎಂದೆ. 
ಪರವಾಯಿಲ್ಲ ಆ ಜೀಪ್‌ನಲ್ಲಿಯಾರಾದರೂ ಬರ್ತಾರೆ ನೀವು ನನ್ನ ಜೊತೆಯೇ ಬನ್ನಿ ಎಂದರು. 
ಹೊರಟೆ. ಹಿರೇಹಳ್ಳಿ ಬಂದರೂ ನಾನು ಮಾತನಾಡಿರಲಿಲ್ಲ, ""ಇದೇನು ಮೌನವ್ರತ ಧರಿಸಿರೋ 
ಹಾಗಿದೆ'' ಎಂದರು. ಆಗ ತುಮಕೂರು ಗೈನೇಜ್‌ನಲ್ಲಿ ನಡೆದ ಪ್ರಸಂಗ ಎತ್ತಿಕೊಂಡು ನನ್ನ 
ಅಭಿಪ್ರಾಯವನ್ನು ನೇರವಾಗಿ ಹೇಳಿದೆ : "ಸಿಬ್ಬಂದಿ ವರ್ಗದ ಒಬ್ಬನಿಗೆ ಕಪಾಳ ಮೋಕ್ಷ 
ಮಾಡಿದ್ದು ಗೈನೇಜ್‌ ಉಸ್ತುವಾರಿಯಲ್ಲಿದ್ದವರನ್ನು ಸಲ್ಲದ ಮಾತುಗಳಿಂದ ಛೀಮಾರಿ ಹಾಕಿದ್ದು 
ನನಗೆ ಸರಿಕಾಣಲಿಲ್ಲ ನೀವು ದೊಡ್ಡವರು ಅಧಿಕಾರದಲ್ಲಿದ್ದೀರಿ. ನಿಮ್ಮನ್ನು ಪ್ರಶ್ನಿಸುವ ಎದೆಗಾರಿಕೆ 
ನನ್ನಲ್ಲಿಲ್ಲ ಆದರೆ ನನ್ನ ಮನದ ಒಳತೋಟಿಯನ್ನು ಹೇಳದಿದ್ದರೆ ತಡೆದುಕೊಳ್ಳುವ ಶಕ್ತಿಯೂ 
ನನಗಿಲ್ಲ'' ಎಂದೆ. ಸ್ವಲ್ಪಹೊತ್ತುಇಬ್ಬರ ಬಾಯಿಂದಲೂ ಮಾತು ಹೊರಡಲಿಲ್ಲ ಆ ಮೇಲೆ ಮೌನ 
ಮುರಿದು ಅವರೇ ಹೇಳಿದರು. ನನ್ನವರ್ತನೆ ಸರಿಯಲ್ಲವೆಂದು ನನಗೆ ಅನ್ನಿಸಿದ್ದುತಡವಾಗಿ! ಎಂದು 
ಅವಲತುಕೊಂಡರು. ಈಗ ಏನು ಹೇಳುತ್ರೀರಿ?... ಕೆಲಸ ಸರಿಯಾಗಿ ಆಗಬೇಕು ಎನ್ನುವ 
ಸಂದರ್ಭದಲ್ಲಿ ಅಚಾತುರ್ಯಕ್ಕೆ ಎಡೆಮಾಡಿಕೊಂಡವರು ಆಗಿಹೋದ ಘಟನೆಗಾಗಿ ಪಶ್ಚಾತ್ತಾಪ 
ಪಟ್ಟಿದ್ದರು. 


೯ / ಜೀವನದಿ 


ಇಲಾಖೆಯ ನೌಕರರಿಗೆ ರಾಮಯ್ಯನವರು ಎದುರಿಗೆ ಬಂದು ಏನನ್ನಾದರೂ 
ಕೇಳಿದರೆಂದರೆ, ಅವರ ಸಿಡುಕುಮಾತು, ನೋಟ ಎಂತಹ ಚಳಿಯಲ್ಲಿಯೂ ಬೆವರು ಬರಿಸುತಿತ್ತು 
ಇದಕ್ಕೆ ಹಿರಿಯ ಅಧಿಕಾರಿಗಳೂ ಹೊರತಾಗಿರಲಿಲ್ಲ ದೇವರ ದಯೆಯೆಂದುಕೊಳ್ಳುತ್ತೇನೆ, ನಾನು 
ಅವರೊಂದಿಗೆ ವ್ಯವಹರಿಸುವಾಗ ನಿಶ್ಚಿಂತನಾಗಿರುತ್ತಿದ್ದೆ. ನನ್ನ ಈ ವರ್ತನೆಯನ್ನು ಆಶ್ಚರ್ಯ 
ವೆಂಬಂತೆ ಗಮನಿಸುತ್ತಿದ್ದ ಗೆಳೆಯರು "ನಿಮ್ಮ ರಾಮಯ್ಯ ಬಿಡಿ, ನಿಮ್ಮನ್ನು ಕಿರಿಕಿರಿ 
ಮಾಡುವುದುಂಟೆ?'' ಎಂದು ಅನ್ನುತ್ತಿದ್ದುದೂ ಉಂಟು. 


ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಹೆಚ್ಚುದಿನಗಳಾಗಿರಲಿಲ್ಲ. ನನಗೆ ಫೋನ್‌ ಮಾಡಿ 
ಇಲಾಖೆಯ ಪ್ರಗತಿ ಚಿತ್ರವನ್ನು ಬಿಂಬಿಸುವ ಛಾರ್ಟ್‌ ಮಾಡಿಕೊಡುವಂತೆ ಆದೇಶ ಕೊಟ್ಟರು 
ನನಗೆ. ನಾನು ಆಗ ಇಲಾಖಾ ತಾಂತ್ರಿಕ ಮಾಸಪತ್ರಿಕೆಯ ಸಂಪಾದಕನಾಗಿದ್ದೆ. ಪಬ್ಬಿಸಿಟಿ ವಿಂಗ್‌ 
ನನ್ನಉಸುವಾರಿಯಲ್ಲಿಯೇ ಇತ್ತು ಒಂದು ವಾರ ಕಳೆದಿರಬಹುದು. ಮಂತ್ರಿಗಳಿಂದ ಫೋನ್‌ ಕರೆ 
ಬಂತು. ""ಸ್ವಾಮಿ ಪೆನಿಲ್ಲು ಹಾಳೆ ನಾನೇ ಕೊಡಿಸ್ತೀನಿ, ಬಂದು ಛಾರ್ಟು ಗೀಚಿಕೊಟ್ಟು 
ಹೋಗೋಕೆ ಆಗದಾ'' ಎಂದು ಖಾರವಾಗಿಯೇ ಮಾತನಾಡಿದರು. ನನಗೆ ಆದ ಕಹಿ ಅನುಭವ 
ಇದೇ ಎನ್ನಬೇಕು. "'ಎರಡೇ ದಿನ ಕಾಲವಕಾಶ ಕೊಡಿ, ಈಗ ಆಗಿರುವ ಎಳಂಬಕ್ಕೆ ನಾನು 
ವಿಷಾದಿಸುತ್ತೇನೆ'' ಎಂದಿದ್ದೆ. 


ಅಂಕಿ ಅಂಶಗಳ ""ಛಾರ್ಟ್‌''ನ್ನು ೦77೩೧76೧1೩ ಆಗಿ ಮಾಡಿಸಿಡಬೇಕೆಂಬ ನನ್ನ 
ಪ್ರಯತ್ನ ತಡವಾದುದಕ್ಕೆ ಅದರ ಜವಾಬ್ದಾರಿ ವಹಿಸಿಕೊಂಡಿದ್ದ ಕಲಾವಿದನ ವಿಳಂಬ 
ಧೋರಣೆಯೇ ಕಾರಣವೆಂಬುದು ನನ್ನನ್ನು ಸಹಜವಾಗಿಯೇ ಸಿಟ್ಟಿಗೆಬ್ಬಸಿತ್ತು. ಬೇರೆಲ್ಲ ನನ್ನ 
ಕೆಲಸಗಳನ್ನುದೂರವಿಟ್ಟುಆ ಕಲಾವಿದನೊಡನೆ ಒಬ್ಬನಾಗಿ ನನಗೆ ತೃಪ್ತಿಕೊಡುವಂತಹ ಕೆಲಸಮಾಡಿ 
ಮುಗಿಸಿ ತ್ವರಿತವಾಗಿ ಮಂತ್ರಿಗಳ ಛೇಂಬರ್‌ಗೆ ತೆಗೆದುಕೊಂಡು ಹೋಗಿ ಓರಣವಾಗಿ 
ವ್ಯವಸ್ಥೆಮಾಡಿ ಬಂದುಬಿಟ್ಟೆ ಆಗವರು ಪ್ರವಾಸದಲ್ಲಿದ್ದರೆಂದು ತಿಳಿಯಿತು. ಎಂದಿನಂತೆ ಮರುದಿನ 
ತಮ್ಮ ಛೇಂಬರ್‌ಗೆ ಬಂದವರು ಆಪ್ತ ಸಹಾಯಕರನ್ನು ಕರೆದು ನನಗೆ ಫೋನಾಯಿಸಲು 
ತಿಳಿಸಿದರಂತೆ. ಆಗ ಅವರು ನಾನು ಹಿಂದಿನ ದಿನ ಬಂದು ಮಾಡಿರುವ ವ್ಯವಸ್ಥೆಯನ್ನು 
ತಿಳಿಸಿದರಂತೆ. ತುಂಬ ಖುಷಿಯಾದ ಶ್ರೀಯುತರು "'ಅದಕ್ಕೇ ಕಣ್ರೀ ತಡಮಾಡಿರುವುದು... 
ವರ್ಣಮಯ, ಸಮಯೋಚಿತ ಚಿತ್ರಗಳನ್ನು ಬಳಸಿ ಆಕರ್ಷಕವಾಗಿ ಜೋಡಿಸಿದ್ದಾರೆ'' ಎಂದು 
ಮೆಚ್ಚುಗೆ ವ್ಯಕಪಡಿಸಿದರಂತೆ. ನನಗೂ ಫೋನ್‌ ಮಾಡಿ ""ತುಂಬಾ ಥ್ಯಾಂಕ್ಸ್‌ ಚೆನ್ನಾಗಿ ಮೂಡಿ 
ಬಂದಿದೆ'' ಎಂದಿದ್ದರು. 


ನೆನಪಿನಸುರುಳಿ ಬಿಚ್ಚಿಕೊಂಡಂತೆ ಹೆಚ್ಚುಹೆಚ್ಚುಪ್ರಸಂಗಗಳು ಕಣ್ಣುಂದೆ ಸುಳಿಯುತವೆ. 


ಕಾಲಾವಕಾಶವಿಲ್ಲ, ಪುಟಗಳ ಇತಿ-ಮಿತಿ ಲೇಖನ ಮುಂದುವರಿಯಲು ಬಿಡುತಿಲ್ಲ, 
O 


ಜೀವನದಿ / ೧೦ 


ವೆ ಕೆ ರಾಮಯ್ಯ ವಿಶಿಷ್ಟ ವ್ಯಕ್ತಿತ್ವದ ರಾಜಕಾರಣಿ. ಕೇವಲ ರಾಜಕೀಯವನ್ನು ತಮ್ಮ ಬದುಕಿನ 
ಗುರಿಯನ್ನಾಗಿಸಿಕೊಳ್ಳದೆ, ತಮ್ಮ ಸುತ್ತಣ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆ ತರಲು 
ಪ್ರೇರೇಪಕರಾಗಿ ಶ್ರಮಿಸುತ್ತಿರುವ ಅವರ ಕಾರ್ಯವೈಖರಿ ಹಲವು ನಿಟ್ಟಿನಲ್ಲಿ ಮಾದರಿ. 
ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿಯ ನೀರನ್ನು ಹರಿಸಲು ಕಟಿಬದ್ದರಾಗಿ ಹೋರಾಡಿ 
ಯಶಸ್ವಿಯಾಗಿರುವ ಅವರು ನಾಡಿನಾದ್ಯಂತ ಜನಮನದಲ್ಲಿ ನೆಲೆಗೊಂಡಿದ್ದಾರೆ. 


ಸಾಮಾನ್ಯ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಅವರ ಕ್ರಿಯಾಶೀಲತೆ ಅಪರೂಪದಲ್ಲಿ 
ಅಪರೂಪ. ನೇರ, ನಿಷ್ಠುರ ನಡೆಗೆ ಆಗಾಗ್ಗೆ ಶೀಘ್ರಕೋಪದ ಸಿಂಚನ ತುಸು ಅಪ್ರಿಯ ವ್ಯಕಿತ್ವದ 
ಪರಿಚಯ ಮಾಡಿಸಿದರೂ ಹೃದಯಾಂತರಾಳದ ಅಶಯ ಮತ್ತುಮಿಡಿಯುವ ಮನಸ್ಸುಎಲ್ಲರನ್ನೂ 
ಅವರತ್ತ ಆಕರ್ಷಿಸಿದೆ ಎಂದರೆ ತಪ್ಪಲ್ಲ. ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಅವರದೇ ಆದ 
ಸ್ಥಾನ ರೂಪುಗೊಳ್ಳಲು ಅವರ ಕ್ರಿಯಾಶೀಲತೆ ಮತ್ತು ಸಂವೇದನಾಶೀಲತೆಗಳು ಕಾರಣಗಳಾಗಿವೆ. 
ರಾಜಕೀಯ ಅಭಿವೃದ್ಧಿ ಪರಿಸರಪರ ಕಾಳಜಿ, ದುರ್ಬಲರ ಏಳಿಗೆ, ಗ್ರಾಮೀಣ ಜನಪರ ನಿಲುವು 
ಮತ್ತುಸಮಾಜವನ್ನುಕಾಡುವ ಎಲ್ಲಾ ವಿಧದ ಸಮಕಾಲೀನ ಸಮಸ್ಯೆಗಳಿಗೆ ವಿಶ್ಚೇಷಣೆಗಳನ್ನುಮತ್ತು 
ಸ್ಪಂದನವನ್ನು ವ್ಯಕ್ತಪಡಿಸುವ ಅವರ ವ್ಯಕಿತ್ತವು ಸೂಜಿಗಲ್ಲಿನಂತೆ ಅವರತ್ತ ಎಲ್ಲಾ 
ವಯೋಮಾನದ ಜನರನ್ನು ಸೆಳೆದಿದೆ. 


ಶಾಸನ ಸಭೆಯಲ್ಲಿ ಯಾವತ್ತೂ ಕಡುಬಡವರ, ರೈತರ, ವಿದ್ಯಾರ್ಥಿ ಯುವಜನರ 
ದನಿಯಾಗಿ ಅವರು ವಿಜೃಂಭಿಸಿದ್ದಾರೆ. ವ್ಯವಸಾಯ, ತೋಟಗಾರಿಕೆ, ರೇಷ್ಟೆ, ನೀರಾವರಿ, ಪರಿಸರ 
ಅಭಿವೃದ್ಧಿ ಮೊದಲಾದ ವಿಚಾರಗಳ ಬಗ್ಗೆ ಅನುಭವಜನ್ಯ ವಿಚಾರಗಳ ಬೆಂಗಾವಲಿನಲ್ಲಿ ಪ್ರಬುದ್ಧ 
ಚರ್ಚೆಯನ್ನು ಮಂಡಿಸುವ ಅವರ ಮಾತಿನ ವೈಖರಿ ನಮ್ಮೆಲ್ಲರನ್ನು ಬೆರಗುಗೊಳಿಸಿದೆ. ಹಿಡಿದ 
ಕೆಲಸವನ್ನು ಹಠಸಾಧಿಸಿ ಪೂರ್ಣಗೊಳಿಸಿಕೊಳ್ಳುವ ಜಾಯಮಾನ ಅವರನ್ನು ಇತರರಿಗಿಂತ ಭಿನ್ನ 
ರಾಜಕಾರಣಿಯನ್ನಾಗಿಸಿದೆ. ಜನಪರ ಹೋರಾಟಗಳಲ್ಲಿ ಪ್ರಖರ ಚಿಂತನೆಯ ನೆಲೆಯಲ್ಲಿ 
ತೊಡಗಿಸಿಕೊಳ್ಳುವ ಅವರು ನಾವೆಲ್ಲ ನೆಚ್ಚಬಹುದಾದ ' ಮತ್ತು ಮೆಚ್ಚಿಕೊಳ್ಳಬಹುದಾದ 
ವ್ಯಕ್ತಿಯಾಗಿದ್ದಾರೆ. 


೧೧ / ಜೀವನದಿ 


ಸಂಸ್ಕೃತ ಸುಭಾಷಿತ ತಿಳಿಸುವಂತೆ : “ನೀತಿನಿಪುಣರು ನಿಂದಿಸಲಿ ಅಥವಾ ವಂದಿಸಲಿ, 
ಹಣ ಸಂಪಾದನೆಯಾಗಲಿ ಅಥವಾ ಇಲ್ಲದಿರಲಿ, ಮರಣ ಇಂದೇ ಬರಲಿ ಅಥವಾ ಯುಗಾಂತರದಲ್ಲಿ 
ಸಂಭವಿಸಲಿ, ಧೀರರು ನ್ಯಾಯದ ಪಥವನ್ನು ಬಿಟ್ಟುಸರಿಯಲಾರರು'' ಎಂಬರ್ಥದ ಮಾತುಗಳಿಗೆ 
ಅನುರೂಪವಾಗಿ ನಮ್ಮನಡುವೆ ಬದುಕಿರುವ ಶ್ರೀ ವೈ.ಕೆ. ರಾಮಯ್ಯ ತಮ್ಮ ಬದುಕಿನ ಅರವತ್ತು 

ಸಂತಗಳನ್ನು ಕಳೆದು ಇಂದಿಗೂ ಸ್ವಚ್ಛ ಮತ್ತು ಶಕ್ತ ಮೈಮನಸುಳುಳ್ಳವರಾಗಿ ಕ್ರಿಯಾಶೀಲ 


ರಾಗಿದಾರಿ 


ಎ 


ಶ್ರೀ ವೈ.ಕೆ. ರಾಮಯ್ಯ ಅವರು ಅರವತನ್ನು ತಲುಪಿದ ಈ ಸಂದರ್ಭದಲ್ಲಿ 
ಅಭಿನಂದನಾ ಸಂಪುಟ ಅರ್ಪಿಸುವ ಮೂಲಕ ಅವರಸಾರ್ಥಕ ಬದುಕನ್ನು ಅರ್ಥಪೂರ್ಣವಾಗಿ 
ಪ್ರತಿಬಿಂಬಿಸುವ ಅವರ ಅಭಿಮಾನಿಗಳ ಪ್ರಯತ್ನ ಶ್ಲಾಘನೀಯವಾಗಿದೆ. ಅವರು 
ದೀರ್ಫಾಯುಷಿಗಳಾಗಿ ನಾಡು-ನುಡಿಯ ಕೈಂಕರ್ಯದಲ್ಲಿ ಮತ್ತಷ್ಟು ಹುರುಪಿನಿಂದ 
ತೊಡಗಿಸಿಕೊಳ್ಳಲು ಈ ಅರವತ್ತರ ಹೊಸಿಲಲ್ಲಿ ಜರುಗುತ್ತಿರುವ ಶುಭಕೋರುವ ಸಮಾರಂಭ 


ಸೂರ್ತಿದಾಯಕವಾಗಲಿಂದು ನಾನು ಹೃತ್ಪೂರ್ವಕವಾಗಿ ಹಾರೈಸಿ ಅಭಿನಂದಿಸುತ್ತೇನೆ. 
ಸ ©) 


ಜೀವನದಿ / ೧೨ 


ಜನತೆಯ ಬದುಕಿನ ಜೀವನಾಡಿ 


ಪೊ. ಕಾಳೇಗೌಡ ನಾಗವಾರ 


ಸ್ರೂಯ ರಾಜಕಾರಣದಲ್ಲಿರುವ ಕೆಲವು ಹಿರಿಯರು ಮತ್ತುಸ್ನೇಹಿತರ ನಡುವಣ ನನ್ನ ಒಡನಾಟ 
ಹಾಗೂ ಆತ್ಮೀಯತೆಯನ್ನು ಕಂಡಿರುವ ಅನೇಕರು ಆಶ್ಚರ್ಯಪಡುತ್ತಾರೆ. ಬುದ್ಧ ಬಸವ, 
ಅಂಬೇಡ್ಕರ್‌, ಕುವೆಂಪು, ಲೋಹಿಯಾ, ಪೆರಿಯಾರ್‌ - ಮುಂತಾದ ಮಹನೀಯರ 
ವಿಚಾರಧಾರೆಗೆ ಎಳೆತನದಲ್ಲಿಯೇ ಮನಸೋತುದ್ದರ ಫಲವಾಗಿ ನನ್ನ ತಲೆಮಾರಿನ ಕೆಲವರಾದರೂ 
ಈ ಸಮಾಜದ ಆರೋಗ್ಯಕರಸ್ಥಿತಿಯ ಬಗ್ಗೆ ಕೈಲಾದ ಮಟ್ಟಿನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳ 
ಬೇಕೆಂಬ ಆಶಯಗಳ ಬೆನ್ನಲ್ಲಿ ಪ್ರಯತ್ನಶೀಲರಾಗಲು ಸಾಧ್ಯವಾಯಿತು. ಈ ಕಾರಣ 
ದಿಂದಾಗಿ ಮತ್ತು ಬದುಕಿನ ಸಹಜ ತಿರುವುಗಳ ದಾರಿಯಲ್ಲಿ - ನಾಡಿನ ಉದ್ದಗಲದ ನನ್ನ 
ಸುತ್ತಾಟದ ನಡುವೆ ಸಮಾನಮನಸ್ವರಾದ ಹಿತೈಷಿಗಳ ದೊಡ್ಡ ಬಳಗ ನನಗೆ ಚಿರಪರಿಚಿತ 
ವಾದುದ್ದುಒಂದು ರೀತಿಯ ಆಕಸ್ಥಿಕವೇ ಸರಿ. ಅದರಲ್ಲೂಬಿ. ಬಸವಲಿಂಗಪ್ಪ ಎಂ.ಪಿ. ಪ್ರಕಾಶ್‌ 
ಮತ್ತು ವೈ.ಕೆ. ರಾಮಯ್ಯನವರ ಜೀವನ ಹಾಗೂ ಕಾರ್ಯಕಶೈಲಿಯನ್ನು ಅನೇಕ ವರ್ಷಗಳ ಕಾಲ 
ತೀರಾ ಹತ್ತಿರದಿಂದ ನೋಡಲು ಸಾಧ್ಯವಾದದ್ದೂ ನನಗೆ ಹೆಚ್ಚಿನ ಸಂತೋಷವನ್ನುನೀಡಿದೆ. 


ಎಲೆಕಡಕಲು ಕಂಬೇಗೌಡ ರಾಮಯ್ಯನವರು ಮತ್ತುನಾನು ಒಂದೇ ಹಳ್ಳಿಗಾಡಿನ 
ಹಿನ್ನೆಲೆಯವರು. ಅವರ ಮತ್ತುನನ್ನ ಬಾಲ್ಯದ ವಾತಾವರಣ, ಬೇಸಾಯದ ಸಕಲ ಸಂಕಷ್ಟಗಳು, 
ಬಿಸಿಲು-ಬೆಳುದಿಂಗಳ ಒಡನಾಟ, ದನಕರುಗಳ ಪಾಲನೆಪೋಷಣೆ, ರೇಷ್ಟೆ ಬೆಳೆ ಸಂಬಂಧದ 
ರೇಜಿಗೆಗಳು - ಇತ್ಯಾದಿಯಾದ ಅನುಭವಮಾಲೆ ಎಲ್ಲಾ ಬಹುಪಾಲು ಒಂದೇ ಬಗೆಯವು. 
ರಾಮಯ್ಯನವರು ನನಗಿಂತಲೂ ಸುಮಾರು ಐದಾರು ವರ್ಷಗಳು ಹಿರಿಯರು. ಸಾಹಿತ್ಯ, 
ಜನಜೀವನದಲ್ಲಿನ ಬದಲಾವಣೆಗಳು ಮತ್ತು ಸಾಂಸ್ಕೃತಿಕ ವಲಯದ ಬಗೆಗೆ ಹೆಚ್ಚಿನ ಅಭಿರುಚಿ 
ಹೊಂದಿದ್ದ ಇವರು ನನ್ನ ಕತೆ, ಕವನ, ಲೇಖನಗಳು ಹಾಗೂ ಸಾಮಾಜಿಕ ಕಳಕಳಿಯನ್ನು 
ಗಮನಿಸಿದ್ದುದರಿಂದ ಸಹಜವಾಗಿಯೇ ನಮ್ಮಿಬ್ಬರ ನಡುವೆ ಆತ್ಮೀಯತೆ ಬೆಳೆಯಲು 
ಸಾಧ್ಯವಾಯಿತು. ನನ್ನ ಊರು ನಾಗವಾರ ಮತ್ತು ರಾಮಯ್ಯನವರ ಎಲೆಕಡಕಲು ಗ್ರಾಮಕ್ಕೆ 
ಕಾಲುನಡಿಗೆಯಲ್ಲೇ ಆಕಾಲದಲ್ಲಿ ನಾವೆಲ್ಲ ಓಡಾಡುತ್ತಿದ್ದೆವು. ಹೆಣ್ಣುಕೊಟ್ಟು ಹೆಣ್ಣು ತರುವ 
ಸಂಬಂಧಗಳು ಹಿಂದಿನಿಂದಲೂ ನಡೆದಿದ್ದವು. ನಮ್ಮ ಊರಿನ ಶ್ರಮ ಜೀವಿಗಳು - ಅವರ 
ಹಳ್ಳಿಯಲ್ಲಿ ಕಾಣಸಿಗದ - ವೀಳ್ಯದೆಲೆ ತೋಟಗಳಿಗೆ ಭಾರೀ ಭಾರಿ ಗುಂಬ (ಮಣ್ಣಿನ ದೊಡ್ಡ 


೧೩ / ಜೀವನದಿ 


ಕೊಡ)ಗಳಲ್ಲಿನೀರು ಹೊತ್ತುಹೊಯ್ಯುವ ಸಾಹಸಮಯ ಚೋದ್ಯವನ್ನು ತಾವು ತಮ್ಮ ಎಳೆಯ 
ಕಣ್ಣುಗಳಲ್ಲಿ ಕಂಡು ಬೆರಗಾಗುತ್ತಿದ್ದುದನ್ನು ಅವರು ಅನೇಕ ಸಲ ನನಗೆ ಸಂತೋಷದಿಂದ 
ವಿವರಿಸಿದ್ದಾರೆ. 


ನಾನು ಮತ್ತು ಡಾ. ಬೆಸಗರಹಳ್ಳಿರಾಮಣ್ಣ ಸುಮಾರು 1966-67ರಿಂದಲೂ 
ಪರಸ್ಪರ ಆತ್ಮೀಯರು; ಸಮಾನ ಆಸಕ್ತಿಯ ಗೆಳೆಯರು, ಕತೆಗಾರರು. ರಾಮಯ್ಯನವರು 
ಬೆಸಗರಹಳ್ಳಿ ಗ್ರಾಮದ ಅಳಿಯಂದಿರು. ಡಾ. ರಾಮಣ್ಣ ಮತ್ತು ರಾಮಯ್ಯನವರು ಒಂದು 
ರೀತಿಯಲ್ಲಿ ನೆಂಟರಾದರೂ ಸಹ ಅದಕ್ಕಿಂತ ಹೆಚ್ಚಾಗಿ ಸ್ನೇಹಿತರು. ಹೀಗಾಗಿ ನಾವೆಲ್ಲ ಆಗಾಗ 
ಭೇಟಿಯಾಗುವ, ಚರ್ಚಿಸುವ, ಊಟೋಪಚಾರಗಳಲ್ಲಿ ಸೇರುವ ಸಂದರ್ಭಗಳು ಹೆಚ್ಚಾದವು. 
ರಾಮಯ್ಯನವರು ಶಾಸಕರಾಗುವ ಮೊದಲು ಆ ಭಾಗದ ಪ್ರಸಿದ್ದ ವಕೀಲರು; ಖಂಡಿತವಾದಕ್ಕೆ, 
ನಿರ್ದಾಕ್ಷಿಣ್ಯ ಪ್ರವತಿಗೆ, ಸತ್ಯನಿಷ್ಠೆಗೆ ಮತೊಂದು ಹೆಸರಾಗಿದ್ದರು. ಅವರ ಆತಿಥ್ಯವನ್ನು 
ಸವಿಯುವುದೇ ಒಂದು ವಿಶೇಷವಾದ ಆನಂದ. ಅವರ ಮನೆ, ತೋಟ ಮತ್ತು ಕುಣಿಗಲ್‌ 
ಪ್ರವಾಸಿಮಂದಿರದಲ್ಲಿ ನಮಗೆಲ್ಲಾ ರಾಜೋಪಚಾರವೇ ಇರುತಿತು ಸರಳತೆ ಮತ್ತು 
ಸಜ್ಜನಿಕೆಯ ಪ್ರತಿರೂಪವಾಗಿರುವ ಇವರು ಹಿಡಿದ ಕಾರ್ಯವನ್ನು ಬೆನ್ನುಹತ್ತಿನೆರವೇರಿಸುವವರು. 
ಅದರಲ್ಲೂ ಜನಪರವಾದ ಚಟುವಟಿಕೆಗಳಲ್ಲಿ ಜನತೆಯ ಬದುಕಿನ ಜೀವನಾಡಿಯಾಗಿ 
ಸದಾ ಮುಳುಗಿರುವವರು. ಇಂತಹ ಕೆಲಸಗಳಲ್ಲಿ ಆಸಕ್ತಿಯುಳ್ಳ ಗೆಳೆಯರು ಮತ್ತು ಅಧಿಕಾರಿಗಳ 
ಜೊತೆಗೆ ತಮ್ಮ ಸನ್ನಡತೆಯ ಮೂಲಕವೇ ಎಲ್ಲರನ್ನೂ ಹುರಿದುಂಬಿಸಿ ಹಗಲಿರುಳೆನ್ನದೆ 
ದುಡಿಯುವುದರಲ್ಲಿಇನ್ನಿಲ್ಲದ ಆನಂದವನ್ನು ಇವರು ಕಾಣುವವರು. 


ತಾವಂತೂ ತುಂಬು ಕ್ರಿಯಾಶೀಲರು: ಇವರಿಗೆ ಯಾವ ಸಾರ್ವಜನಿಕ ಕಾರ್ಯವೂ 
ತಡವಾಗ ಬಾರದು. ಜೊತೆಗೆ ಆ ಕಾರ್ಯದಲ್ಲಿ ತಮ್ಮಂತೆಯೇ ಆತ್ಮಪೂರ್ವಕವಾಗಿ 
ಪಾಲುಗೊಳ್ಳುವ ಆನಂದದಾಯಕ ಮನಸ್ಸಿನವರು ಸಿಕ್ಕರಂತೂ ಅವರ ಅಭಿಮಾನಿಯೇತಾವಾಗಿ 
ಮಾರ್ಪಡುತಾರೆ.. ಮೈಗಳ್ಳರು ಮತ್ತು ಸಮಾಜವಿರೋಧಿಗಳ ಪಾಲಿಗಂತೂ ಇವರು 
ಸಿಂಹಸ್ವಪ್ಪವಾಗಿರುತಾರೆ, ಸಾಕ್ಷಾತ್‌ ದೂರ್ವಾಸಮುನಿಯಾಗಿ ಸಿಡಿದೇಳುತಾರೆ. ಹೀಗಾಗಿ 
ರಾಮಯ್ಯನವರು ಇರುವ ಪರಿಸರದಲ್ಲಿ ಜನಸಮುದಾಯದ ಹಿತಕ್ಕೆ ಪೂರಕವಾದ . 
ಕೆಲಸಕಾರ್ಯಗಳು ಯಾವ ಅಡೆ- ತಡೆಯೂ ಇಲ್ಲದೆ ಸಲೀಸಾಗಿ ನಡೆಯುತ್ತಿರುವುದನ್ನು ನಾವೆಲ್ಲ 
ಅನೇಕ ವರ್ಷಗಳಿಂದ ಕಣ್ಣಾರೆ ಕಾಣುತಿದ್ದೇವೆ. 


ಡಾ. ಬೆಸಗರಹಳ್ಳಿ ರಾಮಣ್ಣ ನನಗಿಂತ ವಯಸಿನಲ್ಲಿ ಹತಿರ ಹತಿರ ಹತ್ತು 
ವರ್ಷಗಳ ಕಾಲಕ್ಕೆ ದೊಡ್ಡವರು, ರಾಮಯ್ಯನವರು ಸಹ ರಾಮಣ್ಣನವರಿಗಿಂತ ನಾಲ್ಕೆ ದು 
ವರ್ಷ ಚಿಕ್ಕವರು. ಆದರೂ ರಾಮಣ್ಣನವರು ರಾಮಯ್ಯನವರನ್ನು ಅಪಾರ ಗೌರವದಿಂದ 


ಜೀವನದಿ / ೧೪ 


ಕಾಣುತ್ತಿದ್ದರು. ""ಈ ವೈ.ಕೆ.ರಾಮಯ್ಯ ನಮ್ಮೆಲ್ಲರ ಆಶೋತ್ತರಗಳನ್ನು ಈಡೇರಿಸಬಲ್ಲನಾಯಕರು. 
ಮರಗಿಡಗಳ ವಿಚಾರದಲ್ಲಿಇವರ ಅಕ್ಕರೆ ಅಸಾಧಾರಣವಾಗಿದೆ. ಜನರ ಭಂಗ-ಬಡಸನಗಳನ್ನು 
ಕಂಡು ಈ ಮನುಷ್ಯ ಕಣ್ಣೀರಿಡುವಷ್ಟು, ಆಳವಾಗಿ ಇದನ್ನೆಲ್ಲಅರ್ಥಪೂರ್ಣಮಾಡಿಕೊಳ್ಳುವಷ್ಟು 
ದೊಡ್ಡವ ನಿದ್ದಾನೆ. ಇಂತಹ ಜನನಾಯಕರು ಮಾತ್ರ ನಾಡಿನ ಉದ್ದಾರದ ಕನಸುಗಳನ್ನು 
ಸಾಕಾರಗೊಳಿಸಲು ಸಾಧ್ಯ'' ಎಂದು ಅವರು ಹೃದಯ ತುಂಬಿ ಹೇಳುತ್ತಿದ್ದರು. ರಾಮಣ್ಣ 
ತಮ್ಮದೇ ಆದ ರೀತಿಯ ತೀರಾ ಭಾವುಕ ಮತ್ತು ಮುಗ್ಧಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಇಂದಿರಾಗಾಂಧಿ 
ಅವರಿಂದ ಆರಂಭಿಸಿ ಸಾರ್ವಜನಿಕವಲಯದ ಅನೇಕ ವ್ಯಕ್ತಿಗಳನ್ನು ಹಿಗ್ಗಾಮುಗ್ಗಾ ಟೀಕಿಸುತ್ತಾ 
ಬೈಯುತ್ತಾ ಸ್ವಾರಸ್ಯಕರವಾಗಿ ಪ್ರತಿಯೊಂದನ್ನೂ ಕತೆ ಕಟ್ಟಿ ವಿವರಿಸುತಿದ್ದರು. 


ಸೃಜನಶೀಲ ಲೇಖಕರಾದ ಬೆಸಗರಹಳ್ಳಿ ರಾಮಣ್ಣನವರ ವಿಚಾರದಲ್ಲಿ ವೈ.ಕೆ. ರಾಮಯ್ಯ 
ನವರಿಗೆ ತೀರಾ ಕುತೂಹಲ: ರಾಮಣ್ಣನವರ ಕೆಲವು ವಿಶಿಷ್ಟಗುಣ ಮತ್ತು ವರ್ತನೆಗಳು ಅವರಿಗಷ್ಟೇ 
ಮೀಸಲಾದುವುಗಳು. ಇದನ್ನೆಲ್ಲಾ ಕಂಡು ನಾವೆಲ್ಲಾ ಖುಷಿಪಡುತಿದ್ದೆವು. ರಾಮಣ್ಣ ಕೊಂಚ 
ಷೋಕಿಲಾಲ್‌, ಅದೆಲ್ಲಕ್ಕಿಂತ ಮಿಗಿಲಾಗಿ ತೀರಾ ಉದಾರಿ. ಅವರದು ಥೇಟ್‌ ಹಳ್ಳಿಗನ ಭಾಷೆ 
ಮತ್ತು ಹೃದಯ; ಮಾತಿನ ಸವಿಯಲ್ಲಿ ಕೂತಲ್ಲೇ ಎಲ್ಲಾ ವಿಷಯಗಳ, ಕಾಲಗಳ ಅತಿಯಾದ 
ಉತ್ಪೇಕ್ಷಿತ ಘಟನೆಗಳನ್ನು ನಿರೂಪಿಸುವ ಸ್ವಾರಸ್ಯಕರವಾದ ಅಭಿವ್ಯಕ್ತಿ ವಿಧಾನಗಳ ಸರದಾರ 
ಅವರು. ತಾನೇ ಕಂಡುಂಡ, ತಾನೇ ಸೃಷ್ಟಿಸಿದ ಈ ಘಟನೆಗಳಲ್ಲಿ ಸತ್ಯ ಮತ್ತು ಕಲ್ಪನೆಗಳ ಪಾಲು 
ಎಷ್ಟೆಂಬುದನ್ನು ಕ್ಷಣಕಾಲ ಮರೆತು ಎಲ್ಲವನ್ನೂ ನಂಬುವ ವ್ಯಕ್ತಿ. ರಾಜಕೀಯದ ಸಕಲ 
ವಿವರಗಳಲ್ಲಿಯೂ ಆಸಕ್ತಿ ಆದರೆ, ಅಲ್ಲಿಧುಮುಕಲು ತುಂಬಾ ಭಯ. ಅವರೇ ವೈದ್ಯರಾದುದರಿಂದ 
ಆರೋಗ್ಯ -ಅನಾರೋಗ್ಯದ ಅಂಶಗಳ ಬಗ್ಗೆ ವಿಪರೀತ ಆತಂಕ. ಕೆಲವು ಸಲ ತಮ್ಮ ಅತಿರೇಕದ 
ನಿಲುವುಗಳಿಂದ ಸುತ್ತಲಿನ ಎಲ್ಲರನ್ನೂ ಬೆಚ್ಚಿಬೀಳಿಸುತ್ತಿದ್ದರು. ಇವೆಲ್ಲವುಗಳ ಜೊತೆಗೆ 
ಡಾ. ರಾಮಣ್ಣನವರ ಹೃದಯ ವೈಶಾಲ್ಯ ತುಂಬಾ ದೊಡ್ಡದು. ಎಲ್ಲಾ ಗೆಳೆಯರನ್ನೂ 
ಅಪಾರವಾಗಿ ಪ್ರೀತಿಸುತ್ತಿದ್ದರು; ತನ್ನ ಜೇಬಿನ ಹಣವನ್ನು ಸ್ನೇಹಿತರಿಗಾಗಿ ಎಡೆಬಿಡದೆ 
ಖರ್ಚುಮಾಡುತ್ತಿದ್ದರು. ಈ ರಾಮಣ್ಣನವರ ಸಮಗ್ರ ಕಥೆಗಳ ಸಂಕಲನ ""ಕನ್ನಂಬಾಡಿ'' ಗ್ರಂಥದ 
ಬಿಡುಗಡೆ ಸಮಾರಂಭವು ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆಯಿತು. ಅಲ್ಲಿ ಮುಖ್ಯ 
ಅತಿಥಿಯಾಗಿ ವೈ.ಕೆ.ಆರ್‌ ಅವರು ಸಹ ಬಂದಿದ್ದರು. ತಮ್ಮ ಸಹಜ ಮಾತಿನ ಧಾಟಿಯಲ್ಲಿ 
ರಾಮಣ್ಣನವರ ವ್ಯಕಿತ್ವವನ್ನು ಕುರಿತು ಆತ್ಮೀಯವಾಗಿ ಮಾತನಾಡುತ್ತಾ “ರಾಮಣ್ಣನವರು ತುಂಬಾ 
ಸ್ವಾರಸ್ಯ ಕರವಾದ ವ್ಯಕ್ತಿ ಇಂತಿಷ್ಟೇ ಎಂದು ನಾವ್ಯಾರೂ ಗ್ರಹಿಸಲು ಸಾಧ್ಯವಾಗದ ಮನಸ್ತುಮತ್ತು 
ಆರೋಗ್ಯ ಇವರದು'' ಎಂದು ಸಹಜವಾಗಿ ಹೇಳಿದರು. ಗೆಳೆಯ ರಾಮಣ್ಣನವರ ಸದಾ 
ಅನಿಕೇತನಸ್ಥಿತಿಯ, ಮುಕಮನಸನ್ನು ಕುರಿತು ರಾಮಯ್ಯನವರು ಸೂಕ್ತಶಬ್ದಗಳಲ್ಲಿ ಕರಾರುವಾಕ್ಕಾಗಿ 
ಹೇಳಿದ್ದು ಕಂಡು ನಮಗೆಲ್ಲ ಆಶ್ಚರ್ಯವಾಯಿತು. 


೧೫ / ಜೀವನದಿ 


ನಾವು ಪರಸ್ಪರ ಹತ್ತಿರವಾಗಲು ಆರಂಭಿಸಿದ ದಿನಗಳಲ್ಲಿ ...... ಒಮ್ಮೆ ನನ್ನ 
ಕಿರಿಯ ಮಿತ್ರರಾದ ಹಿತ್ತಲಪುರ ಬೋರಲಿಂಗಯ್ಯನವರ ಜೊತೆಯಲ್ಲಿ ನಾನು ರಾಮಯ್ಯ 
ನವರ ಅತಿಥಿಯಾಗಿದ್ದೆ. ಅವರು ಎಂದಿನ ತಮ್ಮ ಸಜ್ಜನಿಕೆ ಪ್ರೀತ್ಯಾದರಗಳಿಂದ ನಮ್ಮನ್ನು 
ಸತ್ಕರಿಸಿದರು. ನಾವು ಉಳಿದುಕೊಂಡಿದ್ದ ಪ್ರವಾಸಿಮಂದಿರದ ಎದುರಿಗೇ ವಿಶಾಲವಾದ 
ಕುಣಿಗಲ್‌ ಕೆರೆಯು ತುಂಬುಬೆಳದಿಂಗಳಿನಲ್ಲಿ ಅಷ್ಟೇ ಹಿತವಾಗಿ ತುಂಬಿತುಳುಕುತಿತ್ತು ಈ 
ಕೆರೆಯು ತೀರಾ ಪ್ರಸಿದ್ಧವಾದುದು. ನಮ್ಮ ಜನಪದ ಕವಿಯ ಹೃದಯವನ್ನು ಸೂರೆಗೊಂಡಿದೆ. 
ಆ ರಾತ್ರಿ ಊಟಾನಂತರ ಕೆರೆಯ ಏರಿಯ ಉದ್ದಕ್ಕೂ ತುಂಬಾ ಹೊತ್ತಿನ ತನಕ ತಿರುಗಾಡುತ್ತಿದ್ದು 
ಆನಂದಿಸಿದ ದೃಶ್ಯ ನನ್ನಕಣ್ಣುಗಳಲ್ಲಿ ಈಗಲೂ ಅಚ್ಚಳಿಯದಂತೆ ತಂಗಿದೆ. ಆನಂತರದ ದಿನಗಳಲ್ಲಿ 
ಹಳ್ಳಿಯ ನಿಸ್ಸಹಾಯಕ ಮಹಿಳೆಯೊಬ್ಬಳು ತನ್ನ ಹತಾಶಸ್ಥಿತಿಯಲ್ಲಿ ನೀರಲ್ಲಿ ಮುಳುಗಿ 
ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಯಲ್ಲಿದ್ದಾಗ, ಆಪತ್‌ ಬಾಂಧವನಾಗಿ ಬಂದ ಅಪರಿಚಿತ 
ಹಳ್ಳಿಯ ಮುಗ್ಗನೊಬ್ಬನು, ಆಕೆಯಲ್ಲಿ ಸಣ್ಣ ಆಶಾಕಿರಣವನ್ನು ಹೊಮ್ಮಿಸಿ ಅನಾಯಾಸವಾಗಿ 
ಅದೇ ದಾರಿಯ ತನ್ನ ಊರಿಗೆ ಕರೆದೊಯ್ಯುವ ಚಿತ್ರಣದ ನನ್ನ ""ಮಾಯೆ'' ಎಂಬ ವಿಚಿತ್ರತರ 
ತಿರುವುಗಳ ಕತೆಯನ್ನು ಕಡೆಯುವಾಗ ಆ ನೆನಪಿನ ಹುಣ್ಣಿಮೆಯ ರಾತ್ರಿಯಲ್ಲಿ ನಾನು 
ಅಕ್ಷರಶಃ ಮುಳುಗಿದ್ದೆ 


ಆದರ್ಶದ ಮನಸ್ಸಿನ ಪಾರದರ್ಶಕತೆಯ ಜೊತೆಗೆ ರಾಮಯ್ಯನವರಲ್ಲಿ ಅಸಾಧಾರಣ 
ಚಾಕಚಕ್ಕತೆಯ ಗುಣವೂ ಹದವಾಗಿ ಬೆರೆತಿರುವುದರಿಂದ ತಾವು ಮುಟ್ಟಿದ ಯಾವುದೇ ದೊಡ್ಡ 
ಕಾರ್ಯವನ್ನು ಸಹ ಹೂವೆತ್ತಿದಂತೆ ಇವರು ನೆರವೇರಿಸಬಲ್ಲರು. ಇವರಲ್ಲಿರುವ ಅತೀವ ಜನಪರ 
ಕಾಳಜಿ, ಶ್ರಮಜೀವನ, ಶಿಸ್ತು ಮತ್ತು ಜಿಗಟುತನಗಳಿಂದಾಗಿ ಯಾರ ಮನಸ್ಸನ್ನಾದರೂ ಗೆದ್ದು 
ತಮ್ಮಗುರಿಯೆಡೆಗೆ ಸಾಗಬಲ್ಲರೆಂಬುದನ್ನುಕಂಡೇ ಅನೇಕರು ಅಸೂಯೆಯಿಂದ ನರಳುತಿರುತಾರೆ. 
ತನಗೆ ನೇರ ಸಂಬಂಧವಿಲ್ಲದ ಯಾವುದನ್ನೇ ಆದರೂ ಸರಿಯೇ ರಾಮಯ್ಯನವರು 
ದಿವ್ಯನಿರ್ಲಕ್ಷ್ಯದಿಂದ ಕಾಣಬಲ್ಲರು; ತಮ್ಮ ಹೊಸ ಕನಸನ್ನು ನನಸಾಗಿಸುವ ದಿಕ್ಕಿನಲ್ಲಿ ಮುನ್ನುಗ್ಗಿ 
ಉಳಿದೆಲ್ಲವನ್ನೂ ತಾವು ಮರೆಯಬಲ್ಲರು. 


ಪ್ರಗತಿಪರ ಸಾಹಿತ್ಯ ಮತ್ತು ಚಿಂತನೆಯ ದಿಕ್ಕಿನಲ್ಲಿ ಹೆಚ್ಚಿನ ಆಸಕ್ತಿಯಿಂದಿರುವ 
ರಾಮಯ್ಯನವರು ಕುವೆಂಪು ಅವರ ವೈಚಾರಿಕತೆಯ ಪ್ರಭಾವಕ್ಕೆ ಹೆಚ್ಚಾಗಿ ಒಳಗಾದವರು. 
1972ರಲ್ಲಿ ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನವನ್ನು ಉದ್ಭಾಟಿಸಲು ನಾಗಮಂಗಲಕ್ಕೆ ಬಂದಿದ್ದ 
ಕುವೆಂಪು ಅವರನ್ನು ಕಾಣಲೆಂದೇ ಕುಣಿಗಲ್‌ನಿಂದ ಬಂದ ಇವರು ದೂರದಲ್ಲಿಒಂದು ಮರದ 
ಕೆಳಗೆ ನಿಂತು ಕುವೆಂಪು ಅವರ ಉಪನ್ಯಾಸವನ್ನುಕೇಳಿದ ಅನುಭವವನ್ನು ಕುರಿತು ಆಗಾಗ ಮೆಲುಕು 
ಹಾಕುತ್ತಿದ್ದರು. ಹೊಸಸಮಾಜದ ಕನಸುಗಳ ದಾರ್ಶನಿಕರಾದ ಕುವೆಂಪು ಅವರನ್ನುಹತ್ತಿರದಿಂದ 
ಕಂಡು, ಬಿಡುವಾಗಿ ಚರ್ಚಿಸಬೇಕೆಂಬ ಆಸೆ ರಾಮಯ್ಯನವರಿಗೆ ತುಂಬಾ ಇತ್ತು 1984ರಲ್ಲಿಇವರು 


ಜೀವನದಿ / ೧೬ 


ಕರ್ನಾಟಕ ಗೃಹಮಂಡಳಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿನಾವೆಲ್ಲಕೆಲವು ಮಿತ್ರರು ಮೈಸೂರಿನ 
ಉದಯರವಿಯಲ್ಲಿ ಕುವೆಂಪು ಅವರನ್ನು ಕಂಡೆವು. ""ನಮ್ಮ ಹಳ್ಳಿಗಾಡಿನ ಜನರ ಏಳಿಗೆಯ 
ವಿಷಯದಲ್ಲಿ ಅಪಾರ ಕಳಕಳಿಯನ್ನಿಟ್ಟುಕೊಂಡಿರುವ ಚೈತನ್ಯಶಾಲಿ ಇವರು'' ಎಂದು ಕುವೆಂಪು 
ಅವರಿಗೆ ರಾಮಯ್ಯನವರನ್ನು ನಾನೇ ಪರಿಚಯಿಸಿದೆ. ಆಗಲೇ ಸಾಕಷ್ಟು ಹಣ್ಣಾಗಿದ್ದ ಕುವೆಂಪು 
ಅವರು ತುಂಬು ಸಮಾಧಾನದಿಂದ ತಮಗೆ ಅತ್ಯಂತ ಪ್ರಿಯವಾದ ಕೆಲವು ವಿಚಾರಗಳನ್ನು ಸುತ್ತ 
ಕುಳಿತವರೊಡನೆ ಹಂಚಿಕೊಂಡರು. ಸಾಕ್ಷಾತ್‌ ಬುದ್ದದೇವನನ್ನೇ ಕಂಡು ಮಾತನಾಡಿಸಿದಷ್ಟು 
ಆನಂದದಿಂದ ನಾವೆಲ್ಲಅಲ್ಲಿಂದ ನಿಧಾನವಾಗಿ ಹೊರಬಂದೆವು. 


ತೋಟಗಾರಿಕಾ ಸಚಿವರಾಗಿದ್ದ ರಾಮಯ್ಯನವರು ಒಮ್ಮೆ ಮೈಸೂರು, ಕೊಡಗು 
ಮತ್ತುಹಾಸನ ಜಿಲ್ಲೆಗಳಲ್ಲಿಪ್ರವಾಸದಲ್ಲಿದ್ದರು. ಮೊದಲು ಮೈಸೂರಿಗೆ ಬಂದ ಇವರು ಅಲ್ಲಿಂದ 
ಹೊರಡುವಾಗತಮ್ಮೊಡನೆ ನನ್ನನ್ನೂಸೇರಿಸಿಕೊಂಡರು. ಇಡೀ ಎರಡು ಹಗಲು-ಎರಡು ರಾತ್ರಿಗಳ 
ಅವರ ಒಡನಾಟದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ಜನರು ಮತ್ತು ಅಧಿಕಾರಿಗಳ ನಡುವೆ 
ಚರ್ಚಿಸುವಾಗ ಸಂಪೂರ್ಣ ತಲ್ಲೀನರಾಗಿದ್ದುಕೊಂಡು ದಣಿವರಿಯದೆ ದುಡಿಯುವುದನ್ನುಕಂಡು 
ನಾನು ಅವಾಕ್ಕಾದೆ. ಬೇರೆ ಬೇರೆ ಜಿಲ್ಲೆಗಳ ಒಳಭಾಗಗಳಲ್ಲಿ ವಿಶಾಲವಾದ ಹಣ್ಣಿನ ತೋಟಗಳು. 
ರಾಮಯ್ಯನವರು ತಾವು ಮಂತ್ರಿಯೆಂಬುದನ್ನು ಮರೆತು ಕೃಷಿಕಾರ್ಮಿಕನ ರೀತಿಯಲ್ಲಿ ಮೈಲಿಗಟ್ಟಲೆ 
ಇರುವ ತೋಟಗಳಲ್ಲಿ ಬಿರುಸಾಗಿ ಸುತ್ತುತ್ತಾ ಪ್ರತಿಗಿಡಮರಗಳ ಆರೋಗ್ಯ ವಿಚಾರಿಸುತಿದ್ದರು. 
ಸೋಮಾರಿಗಳನ್ನು ಮತ್ತು ಭ್ರಷ್ಟರನ್ನು ತರಾಟಿಗೆ ತೆಗೆದುಕೊಳ್ಳುತ್ತಿದ್ದರು. ಅಲ್ಲಿ ಬಂದೊದಗುವ 
ಸಮಸ್ಯೆಗಳನ್ನು ತಾವು ಚೆನ್ನಾಗಿ ಅರಿತವರಾಗಿದ್ದರು, ಅವುಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು 


೧೭ / ಜೀವನದಿ 


ಸೂಚಿಸುತಿದ್ದರು. ಇವರ ಆಗಮನದಿಂದ ಅಲ್ಲಿ ಮಿಂಚಿನ ಸಂಚಾರವಾಗುತಿತ್ತು ಆಯಾಯ 
ಪ್ರದೇಶಗಳಲ್ಲಿಕಂಡುಬರುವ ಉತ್ತಮ ನೌಕರರು ಮತ್ತುಅಧಿಕಾರಿಗಳನ್ನುತುಂಬುಪ್ರೇಮದಿಂದ 
ಕಂಡು ಇನ್ನಷ್ಟು ಹುಮ್ಮಸಿನಿಂದ ದುಡಿಯುವಂತೆ ಪ್ರೋತ್ಸಾಹಿಸುತ್ತಿದ್ದರು. 


ಗಿಡಮರಗಳ ವಿಷಯದಲ್ಲಿ ರಾಮಯ್ಯನವರಷ್ಟು ಗಾಢವಾದ ಪ್ರೇಮವನ್ನು 
ಇಟ್ಟುಕೊಂಡವರು ನಮ್ಮಲ್ಲಿ ಹೆಚ್ಚಾಗಿ ಇಲ್ಲವೆಂದೇ ಹೇಳಬೇಕು. ಎಲ್ಲೆಲ್ಲಿಯೂ ಹಸಿರು ಸದಾ 
ನಳನಳಿಸುವ ಸ್ಥಿತಿಯನ್ನು ನಮ್ಮ ಕಣ್ಣುಗಳು ಕಾಣುತ್ತಿರಬೇಕೆಂಬುದು ನನ್ನ ಮತ್ತು ಬೆಸಗರಹಳ್ಳಿ 
ರಾಮಣ್ಣನವರ ಆಸೆ (ನಾನಂತೂ ಸದಾ ಹಸಿರು ಮುಕ್ಕುಳಿಸುವ ನಮ್ಮಕೊಡಗು, ಚಿಕ್ಕಮಗಳೂರು, 
ಶಿವಮೊಗ್ಗ ಮತ್ತು ಉತ್ತರಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವರ್ಷದಲ್ಲಿ ಹಲವಾರು 
ಸಲ ಯಾವುದಾದರೂ ನೆಪದಲ್ಲಿ ಹೊರಟು ಕಾಲಿಗೆ ಚಕ್ರಕಟ್ಟಿಕೊಂಡವನಂತೆ ಅಲ್ಲಿ 
ಸುತ್ತಾಡುತ್ತಿರುತ್ತೇನೆ). ಸಂವೇದನಾಶೀಲನಾದ, ಹೊಣೆಗಾರಿಕೆಯುಳ್ಳ ಶಾಸಕನೊಬ್ಬ ತನ್ನ 
ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಗಿಡಮರಗಳನ್ನು ಬೆಳೆಸಿ ಶುದ್ಧವಾದ ಗಾಳಿಗೆ, ಭೂತಾಯಿಯ 
ತಂಪಿಗೆ, ಉತ್ತಮವಾದ ಅಂತರ್ಜಲದ ಅಭಿವೃದ್ದಿಗೆ ಕಾರಣನಾಗಬೇಕೆನ್ನುವ ಆಶಯವನ್ನು 
ನಾವು ರಾಮಯ್ಯನವರ ಜೊತೆಯಲ್ಲಿ ವ್ಯಕಪಡಿಸುತ್ತಿದ್ದೆವು. ಈ ವಿಚಾರದಲ್ಲಿ ಅವರು ನಮಗಿಂತ 
ಹೆಚ್ಚು ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿದ್ದರು. ತನ್ನ ಅಂತರಂಗಕ್ಕೆ ಅತ್ಯಂತ ಪ್ರಿಯವಾದ 
ಸಂಗತಿಯ ಬಗ್ಗೆ ಸಾಮಾನ್ಯವಾಗಿ ಯಾವುದೇ ಗಂಭೀರ ಸ್ವಭಾವದ ವ್ಯಕ್ತಿಯು ಹೊರಗಡೆ ಕೇವಲ 
ಮಾತನಾಡಲು ಇಷ್ಟಪಡುವುದಿಲ್ಲ ಹಾಗೆಯೇ ರಾಮಯ್ಯನವರು ಈ ಗಿಡಮರಗಳನ್ನು ನೆಟ್ಟು 
ನೀರೆರೆದು ಬೆಳೆಸುವ ಚಟುವಟಿಕೆಗಳನ್ನು ಅಕ್ಷರಶಃ ತಮ್ಮ ಜನ್ಮಸಾಫಲ್ಯದ ಕ್ರಮವೆಂದು ಸದಾ 
ಧ್ಯಾನಿಸುವವರೇ ಆಗಿದ್ದರು. ತಮ್ಮ ಸುತ್ತಣ ಜನರು ಮತ್ತು ಅಧಿಕಾರಿಗಳನ್ನು ಈ ದಿಕ್ಕಿನಲ್ಲಿ 
ಹುರಿದುಂಬಿಸಿ, ಸರ್ಕಾರಿ ಯಂತ್ರವನ್ನು ಚುರುಕುಗೊಳಿಸಿ ತಮ್ಮ ವಿಧಾನಸಭಾಕ್ಷೇತ್ರ ಹಾಗೂ 
ತಾಲ್ಲೂಕಿನ ಎಲ್ಲಾ ರಸ್ತೆಗಳಲ್ಲಿ ತಾವೇ ಹುಚ್ಚುಹಿಡಿದವರಂತೆ ಕಾಲ್ನಡಿಗೆಯಲ್ಲಿ ನಡೆಯುತ್ತಾ 
ಗಿಡನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ನಾನು ಮತ್ತುರಾಮಣ್ಣ ಇಬ್ಬರೂ ಅವರ 
ಪಕ್ಕದ ಬೇರೆಬೇರೆ ಜಿಲ್ಲೆಗಳು ಮತ್ತುಬೇರೆ ಬೇರೆ ತಾಲ್ಲೂಕುಗಳಲ್ಲಿ ಹುಟ್ಟಿ ಬೆಳೆದವರು. ""ನಿಮ್ಮ 
ನೆರೆಯ ತಾಲ್ಲೂಕುಗಳ ಜನತೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಬಗೆಯ ಸದಭಿರುಚಿಯ 
ಪಾಠವನ್ನು ನೀವೇ ಹೇಳಬೇಕಾಗಿದೆ. ದಯಮಾಡಿ ನಿಮ್ಮ ಈ ಗಿಡನೆಡುವ ಪಾದಯಾತ್ರೆಯ 
ಕಾರ್ಯಕ್ರಮಗಳನ್ನು ಪಕ್ಕದ ಚನ್ನಪಟ್ಟಣ ಮತ್ತು ಮದ್ದೂರು ತಾಲ್ಲೂಕು ಕೇಂದ್ರಗಳವರೆಗೆ 
ನೀವೇ ವಿಸರಿಸಬೇಕು'' ಎಂದು ನಾವು ಕೇಳಿಕೊಂಡೆವು. ತಮ್ಮ ಆತ್ಮಪೂರ್ವಕ 
ಕಾರ್ಯಾಚರಣೆಗಳಲ್ಲಿ ರಾಮಯ್ಯನವರದು ಯಾವಾಗಲೂ ಬಿರುಗಾಳಿಯ ವೇಗ ನೋಡಿ. 
ನಾನು ಮತ್ತು ರಾಮಣ್ಣ ಇದಾದನಂತರ ಯಥಾಪ್ರಕಾರ ನಮ್ಮ ಕೆಲಸಕಾರ್ಯಗಳಲ್ಲಿ 
ಮುಳುಗಿದೆವು. ಒಂದು ಸುಂದರ ಮುಂಜಾನೆ ಗಿಡಗಳನ್ನು ನೆಟ್ಟು ನೀರೆರೆಯುತ್ತಾ 
ಹುಲಿಯೂರುದುರ್ಗದಿಂದ ಮದ್ದೂರಿನ ತನಕ ಇವರು ಪಾದಯಾತ್ರೆ ನಡೆಸಿದರು. ಇನ್ನು 


ಜೀವನದಿ / ೧೮ 


ಕೆಲವೇ ದಿನಗಳಲ್ಲಿ ನಾನಾಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ನಡೆದ ಸಣ್ಣಕಥೆಗಳ ವಿಚಾರ 
ಸಂಕಿರಣದ ಉದ್ಭಾ,ಟನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ-ಹುಲಿಯೂರುದುರ್ಗದಿಂದ 
ಚನ್ನಪಟ್ಟಣಕ್ಕೆ, ನಾನು ಹುಟ್ಟಿ ಬೆಳೆದು ಬೆಳಕುಕಂಡ ಹಳ್ಳಿಗಳ ಮೂಲಕ ರಾಮಯ್ಯನವರು ಇದೇ 
ಪಾದಯಾತ್ರೆಯನ್ನು ಆರಂಭಿಸಿದ್ದರು. ಈ ಸುದ್ದಿ ತಿಳಿದ ನಾನು ರಾತ್ರೋ ರಾತ್ರಿ ಪ್ರಯಾಣ 
ಮಾಡಿ ಅವರ ಯಾತ್ರೆಯ ಎರಡನೆಯ ದಿನದ ಮುಂಜಾನೆ ನಮ್ಮಪಕ್ಕದ ಹಳ್ಳಿಯಾದ ಮಾಕಳಿಗೆ 
ಬಂದು ಅವರೊಡನೆ ಆತುರಾತುರವಾಗಿ ಸೇರಿಕೊಂಡೆ. ಇಡೀ ದಿನ ಒಟ್ಟಿಗೆ ನಾವು ನಡೆದು, 
ಗಿಡನೆಟ್ಟು, ನೀರೆರೆದು ಸಂತೋಷಪಟ್ಟೆವು. 


ಅತ್ಯಂತ ಸೂಕ್ಷ್ಮವಾದುದೂ, ಬಡರೈತರ ಹಣಕಾಸಿನ ಸ್ಥಿತಿಯ ಅನುಕೂಲದ 
ದೃಷ್ಟಿಯಿಂದ ಉಪಯುಕ್ತವಾದುದೂ ಆಗಿರುವ ರೇಷ್ಮೆಬೆಳೆಯಲ್ಲಿ ಮುಳುಗಿರುವ ರೈತರ 
ಮನೆಮಗನಾಗಿ ಬೆಳೆದಿರುವ ರಾಮಯ್ಯನವರು ಈ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಅಡಿಯಿಂದ 
ಮುಡಿವರೆಗೆ ಚೆನ್ನಾಗಿಯೇ ಅರಿತವರು. ಆದುದರಿಂದ ಈ ಎಲ್ಲಾಸಮಸ್ಯೆಗಳನ್ನು ಬಗೆಹರಿಸಲು 
ಸುದೀರ್ಫ್ಥ ಕಾಲ ದೊಡ್ಡ ಹೋರಾಟವನ್ನೇ ನಡೆಸಿದವರು. ಹೀಗಾಗಿ ರೇಷ್ಮೆ ಸಂಬಂಧದ 
ಯಾವುದೇ ಕಗ್ಗಂಟು ಬಿಡಿಸಲು, ಪರಿಹಾರ ಕಾಣಲು ಎಲ್ಲರೂ ರಾಮಯ್ಯನವರ ಕಡೆಗೇ 
ಈಗಲೂ ನೋಡುವಂತಾಗಿರುವುದು ಆಶ್ಚರ್ಯದ ಸಂಗತಿಯೇನಲ್ಲ. 


ಹೇಮಾವತಿ ನದಿಯ ನೀರನ್ನು ದೂರದ ತುಮಕೂರು ಜಿಲ್ಲೆಗೆ ತರುವ ಅಸಾಧಾರಣ 
ಸಾಹಸಮಾಡಿ, ಸತತವಾಗಿ ಹೋರಾಟಗಳನ್ನು ನಡೆಸಿ, ಸೆರೆವಾಸ ಅನುಭವಿಸಿ, ವಿವಿಧ 
ಸರ್ಕಾರಗಳನ್ನು ಮಣಿಸಿ, ಕೋಟ್ಯಾಂತರ ರೂಪಾಯಿಗಳ ಖರ್ಚಿನ ಈ ಜನೋಪಯೋಗಿ 
ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗಿರುವ ರಾಮಯ್ಯನವರ 
ಸಾಧನೆಯು ಯಾವುದೇ ಜನಪರವಾದ ಹೋರಾಟಗಾರನಿಗೆ ಎಲ್ಲಕಾಲಕ್ಕೂ ಮಾರ್ಗದರ್ಶನ 
ನೀಡವಷ್ಟುಆದರ್ಶಯುತವಾಗಿದೆ. 


ರೈತಾಪಿಜನತೆಯ ಕಷ್ಟಕೋಟಲೆಗಳನ್ನು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ 
ಅಹಿಂಸಾತ್ಮಕವಾಗಿ, ಹೋರಾಟದ ಮೂಲಕ ಬಗೆಹರಿಸುವ ನೂರಾರು ಕನಸುಗಳನ್ನು ಹೊತ್ತ 
ಯುವವಕೀಲರಾದ ಎಲೆಕಡಕಲು ರಾಮಯ್ಯನವರಿಗೆ ತಮ್ಮ ಬಿಸಿರಕ್ತದ ಆದರ್ಶದ ದಿನಗಳಲ್ಲಿ 
ಹಿರಿಯ ಆತ್ಮೀಯ ಒಡನಾಡಿಯಾಗಿ ಜತೆಗೂಡಿದವರು ಹರದನಹಳ್ಳಿ ದೇವೇಗೌಡರು. 
ವಾಸ್ತವವಾಗಿ ಗಾಣದೆತುಗಳಂತೆ ದುಡಿಯುತಲೇ ನಡೆಯುವ ಹಳ್ಳಿಗಾಡಿನ ಶ್ರಮಜೀವಿಗಳು ತಮ್ಮ 
ಜೀವನದುದ್ದಕ್ಕೂ ಯಾವುದೇ ಮೂಲಭೂತ ಸೌಲಭ್ಯಕ್ಕಾಗಲೀ ನಾಗರಿಕವಾದ ಹಕ್ಕುಗಳಿಗಾಗಲಿ 
ಕಿಂಚಿತ್ತೂ ಆಲೋಚಿಸದೆ ಮೂಕವಾಗಿ ಬದುಕುತ್ತಿರುವಾಗ-ಈ ಜನಗಳ ಕಣ್ಣೀರನ್ನು 
ಒರೆಸುವ, ಅವರು ನಿರಾಳವಾಗಿ ಉಸಿರಾಡಲು ಸಾಧ್ಯವಾಗುವಂತಹ ವಾತಾವರಣವನ್ನು 
ಸೃಷ್ಟಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕಲ್ಲವೆ? ಎಂಬ ಪ್ರಶ್ನೆಗಳ ಜೊತೆಗೆ ಹಗಲಿರುಳೆನ್ನದೆ 


೧೯./ ಜೀವನದಿ 


ಹಠದಿಂದ ಮುನ್ನುಗ್ಗಿ ಗುರಿಯೆಡೆಗೆ ಸಾಗಬಲ್ಲ ಅಸಾಧಾರಣ ಛಲ ಮತ್ತು ಸಾಮರ್ಥ್ಯವನ್ನು 
ಸಮಾನವಾಗಿ ಹೊಂದಿರುವ ಜೋಡಿಗಳು ಇವರಾಗಿದ್ದಾರೆ. ಕಷ್ಟ-ಸುಖಗಳಲ್ಲಿ ಜನಪರ 
ಚಳುವಳಿಗಳಲ್ಲಿ ಹೊಸಯೋಜನೆ ಗಳನ್ನು ರೂಪಿಸುವಲ್ಲಿ ಅನೇಕ ವರ್ಷಗಳ ಕಾಲ ಒಂದಾಗಿ 
ನಡೆದ ಇವರಿಬ್ಬರೂ ಪರಸ್ಪರ ಅಗಲುವ ದಿನಗಳು ಕಾಲಾನುಕ್ರಮದಲ್ಲಿಅನಿವಾರ್ಯವೆನ್ನುವಂತೆ 
ಬಂದುಬಿಟ್ಟವು. ಕೇವಲ ಮನುಷ್ಯರೇ ಆಗಿರುವ ನಮ್ಮೆಲ್ಲರ ಬದುಕಿನಲ್ಲಿ ಅನೇಕ ಸಲನಮಗೆ ಥಟ್ಟನೆ 
ಗೊತ್ತಾಗದಷ್ಟು ತಪ್ಪುಗಳಿಂದ, ಪರಸ್ಪರ ತಪ್ಪುತಿಳುವಳಿಕೆಗಳಿಂದ, ಅಹಂನಿಂದ, ಅಸೂಯಾಪರ 
ಜಾಣತನದ ಚಿತಾವಣೆಗಳಿಂದ ಅಥವಾ ಯಾವುದೇ ಇನ್ನಿತರ ಕಾರಣಗಳಿಂದ ಈ ಬಗೆಯ 
ಅಗಲುವಿಕೆಯು ಬಂದೊದಗುವ ಸಾಧ್ಯತೆಗಳು ಬಹುಶಃ ಇದ್ದೇ ಇರುತ್ತವೆ. ಆದರೂ ಸಹ 
ಒಂದಾಗಿದ್ದ ದಿನಗಳಲ್ಲಿನ ಎಲ್ಲಾ ಒಳ್ಳೆಯ ಅಂಶಗಳನ್ನು, ಆತ್ಮೀಯ ಕ್ಷಣಗಳನ್ನು ಅಮೂಲ್ಯವೂ, 
ಪವಿತ್ರವೂ ಆಗಿದ್ದ ಶುಭಗಳಿಗೆಗಳೆಂದು ನಾವೆಲ್ಲ ಬದುಕಿರುವಷ್ಟು ದಿನಗಳ ಕಾಲ ನೆನಪಿಟ್ಟು 
ಕೊಳ್ಳಲೇಬೇಕಾಗುತ್ತದೆ. ಅಗಲುವಿಕೆಯ ನಂತರದ ದಿನಗಳಲ್ಲೂ ನಮ್ಮೆಲ್ಲರ ಮಾನಸಿಕ 
ಆರೋಗ್ಯವು ಚೆನ್ನಾಗಿ ಉಳಿಯಬೇಕೆಂದರೆ ಇದೆಲ್ಲಾತುಂಬಾ ಅವಶ್ಯವಾದುದು. ಇಷ್ಟರಮಟ್ಟಿನ 
ಪರಿಶುದ್ಧತೆಯ ನಂತರ ವಾಸ್ತವವಾಗಿ ನಮ್ಮ ನೈತಿಕಥೈರ್ಯ ಇನ್ನೂ ಹೆಚ್ಚಾಗುತ್ತದೆ; ಆರೋಗ್ಯ 
ಇಮ್ಮಡಿಸುತ್ತದೆ. ಜನಪರಕಾರ್ಯಯೋಜನೆಗಳಲ್ಲಿ ಸಂಪೂರ್ಣವಾಗಿ, ಕರಗಿಹರಿಯಲು 
ಸಾಧ್ಯವಾಗುತ್ತದೆ. ಈ ಚಿಂತನೆಯು ಒಳ್ಳೆಯದನ್ನೇ ನೆನೆದು, ಒಳ್ಳೆಯದರೆಡೆಗೆ ನಿರಂತರವಾಗಿ 
ಸಾಗುವ,ಹೆಬ್ಬಯಕೆಯ, ಹಿರಿಯ ಹಠದ, ಲೋಕಕಲ್ಯಾಣದ ನೆಲೆಯ, ನಿರಂತರ ಹುಮ್ಮಸಿನ, 
ಪ್ರಸನ್ನತೆಯ, ಯಾವುದರಿಂದಲೂ ವಿಚಲಿತವಾಗದಷ್ಟು ಗಟ್ಟಿಯೂ ಮಧುರತರವೂ ಆದ 
ಬುದ್ದದೇವನ ತೆರೆದ ದಾರಿಯಾಗಿದೆ. 


ಜನಸಮುದಾಯದ ಉತ್ತಮ ಬದುಕಿಗೆ ಕಾರಣವಾಗಬಲ್ಲ ಯಾವುದೇ ಸಂಗತಿಯ 
ಬಗ್ಗೆ ರಾಮಯ್ಯನವರು ಬೇಷರತ್ತಾಗಿ, ಮಗುವಿನ ರೀತಿಯ ಮುಕ್ತಮನಸ್ಸಿನಿಂದ ಒಂದಾಗುವ, 
ಬೆಂಬಲಿಸುವ ವಿಶಿಷ್ಟಗುಣವನ್ನು ಹೊಂದಿರುವುದನ್ನು ಕಂಡು ನಾನು ಸಂತೋಷಪಟ್ಟಿದ್ದೇನೆ. 
ನಮ್ಮಲ್ಲಿನ ಅಸ್ಪೃಶ್ಯತೆ, ಜಾತಿಪದ್ಧತಿ, ಲಿಂಗಭೇದನೀತಿ ಹಾಗೂ ವರ್ಗಭೇದ ಸಂಬಂಧದ 
ಅನೇಕಾನೇಕ ರೀತಿಯ ಕ್ರೌರ್ಯ ಮತ್ತುವಿಕಾರಗಳನ್ನುಕುರಿತು ಅಲ್ಲದೆ ನಮ್ಮ ನಡುವಣ ಪರಸ್ಪರ 
ಅಸಹನೆ, ದ್ವೇಷಾಸೂಯೆ ಮತ್ತು ಕುಬ್ಬತೆಯ ಸ್ಥಿತಿಯ ಬಗ್ಗೆ ಇನ್ನಿಲ್ಲದಂತೆ ಸೂಕ್ಷ್ಮವಾಗಿ ವಿಶ್ಲೇಷಿಸುವ 
ಇಪ್ಪತ್ತನೆಯ ಶತಮಾನದ ಅತ್ಯಂತ ಸಂವೇದನಾಶೀಲ ಚೇತನವಾದ ಡಾ. ರಾಮಮನೋಹರ 
ಲೋಹಿಯಾ ಅವರ ಬರಹಗಳು ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮವಾಗಿ ಅನುವಾದಗೊಂಡು 
ತೀರಾ ಸುಲಭ ಬೆಲೆಯಲ್ಲಿ ನಮ್ಮ ತಾಯಿನುಡಿಯ ಓದುಗರಿಗೆ ದೊರೆಯುವಂತಾಗಬೇಕೆನ್ನುವ 
ನಮ್ಮೆಲ್ಲರ ಕನಸುಗಳ ಯೋಜನೆಯು ವಾಸ್ತವವಾಗಿ ಜಾರಿಗೆಬಂದದ್ದು ಎಚ್‌.ಡಿ. ದೇವೇಗೌಡರು 
ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಈ ಯೋಜನೆಯ ವಿವಿಧ 
ಸಂಪುಟಗಳು ಅಚ್ಚುಕಟ್ಟಾಗಿ ಹೊರಬಂದು ಕನ್ನಡಿಗರ ಕೈಸೇರಿದಾಗ ತುಂಬಾ ಸಂತೋಷಪಟ್ಟ 


ಜೀವನದಿ /೨೦ 


ನಾಡಿನ ಕ್ರಿಯಾಶಾಲಿಗಳಲ್ಲಿ ವೈ.ಕೆ.ರಾಮಯ್ಯನವರು ಸಹ ಒಬ್ಬರು. ಈ ಯೋಜನೆಯು 
ಜಾರಿಗೊಳ್ಳಲು ಕಾರಣರಾದ ದೇವೇಗೌಡರನ್ನು ಅವರು ಈ ವಿಷಯದಲ್ಲಿ ತುಂಬು 
ಆನಂದಾಶ್ಚರ್ಯಗಳಿಂದ ನನ್ನೆದುರು ಅನೇಕ ಸಲ ಮನಸಾರೆ ಅಭಿನಂದಿಸಿದ್ದಾರೆ. 


ಹೊರನೋಟಕ್ಕೆ ತೀರಾ ಬಿಗುವಿನ ವ್ಯಕ್ತಿಯಾಗಿ ಕಾಣುವ ರಾಮಯ್ಯನವರು ತಮ್ಮ 

ಓರಗೆಯ ಗೆಳೆಯರ ಆತ್ಮೀಯ ಕೂಟದಲ್ಲಿ ಹೆಚ್ಚು ಉಲ್ಲಾಸದಿಂದ ಇರುತಾರೆ. ಇವರು ಮತ್ತು 
ಇವರ ಓರಗೆಯ ಗೆಳೆಯರ ತಂಡದ ಜೊತೆಗೆ ನಾನೊಮ್ಮೆ ಎರಡು- ಮೂರು ದಿನಗಳ ಮಟ್ಟಿಗೆ 
ನಮ್ಮ ಪಶ್ಚಿಮ ಕರಾವಳಿಯ ಮಂಗಳೂರು - ಉಡುಪಿ - ಕುಂದಾಪುರ - ಬೈಂದೂರು - ಭಟ್ಕಳ- 
ಮುರುಡೇಶ್ವರ - ಹೊನ್ನಾವರ ಮುಂತಾದ ಭಾಗಗಳಲ್ಲಿ ಕೊಂಚ ಪುರುಸೊತಾಗಿ ಅಡ್ಡಾಡುವ 
ಕಾರ್ಯಕ್ರಮದಲ್ಲಿ ಪಾಲುಗೊಂಡಿದ್ದೆ ಅಭಿವೃದ್ಧಿ ಯೋಜನೆಗಳ ಹಲವಾರು ಜಂಜಾಟ, ನಗರ 
ಜೀವನದ ಯಾಂತ್ರಿಕಸ್ತಿತಿ ಹಾಗೂ ಮತದಾರ ಪ್ರಭುಗಳ ಅಸಂಖ್ಯ ಅಹವಾಲುಗಳ 
ಮುತ್ತಿಗೆಯಿಂದ ಸಂಪೂರ್ಣ ಪಾರಾಗಿದ್ದ ರಾಮಯ್ಯನವರು ಎಳೆಹರೆಯದ ಹುಡುಗನಂತೆ 
ಹಳ್ಳಿಗಾಡಿನ ಬದುಕಿನ ತಮ್ಮ ಬಾಲ್ಯದ ನೆನಪುಗಳನ್ನು ವಿವರವಾಗಿ ಹಂಚಿಕೊಂಡರು. ಹಳ್ಳಿಗಳ 
ಸಂಸ್ಕೃತಿಯ ತಾಜಾತನ, ಭಾಷೆಯ ವೈವಿಧ್ಯಮಯ ಅಭಿವ್ಯಕ್ತಿ ಹಾಗೂ ಚಿತ್ರವಿಚಿತ್ರತರವಾದ 
ಹಾಸ್ಯಪೂರಿತವೂ, ಆತ್ಮೀಯವೂ ಆದ ಸನ್ನಿವೇಶಗಳ ವರ್ಣನೆಯಲ್ಲಿ ಇಡೀ ಗೆಳೆಯರ ಗುಂಪು 
ಭಾಗವಹಿಸಿತ್ತು ಈಚೆಗೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಿರುವ ಅನೇಕಾನೇಕ ಪರಾಂಪರಾಗತ 
ಶಬ್ದಗಳ ವೈಶಿಷ್ಟ್ಯಗಳನ್ನು ಕುರಿತು ನಾವೆಲ್ಲ ಅಲ್ಲಿಚರ್ಚಿಸಿದೆವು. 


ಕನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷನಾಗಿ 1998-2001ರ 
ಅವಧಿಯಲ್ಲಿ ನಾನು ಕನ್ನಡ ನೆಲದ ಎಲ್ಲ ತೀರಗಳಲ್ಲಿ ಸುತ್ತಾಡುವಾಗ ರಾಮಯ್ಯನವರ 
ಕುಣಿಗಲ್‌ ಮನೆಯಲ್ಲಿಅನೇಕ ಸಲ ಭೇಟಿಯಾಗಿ, ಸ್ವಯಂ ಅತ್ಯುತ್ತಮ ಸಂಘಟಕರೇ ಆಗಿರುವ 
ಅವರ ಸಲಹೆ, ಸೂಚನೆ ಮತ್ತುಮಾರ್ಗದರ್ಶನವನ್ನು ಪಡೆದಿದ್ದೇನೆ. ಅಕಾಡೆಮಿಯ ಆ ಅವಧಿಯ 
ಮೂರನೇ ಜಾನಪದ ಪ್ರಶಸ್ತಿಸಮಾರಂಭವನ್ನುತುಮಕೂರಿನ ಗುಬ್ಬಿವೀರಣ್ಣರಂಗಮಂದಿರದಲ್ಲಿ 
ಅತ್ಯಂತ ಪರಿಣಾಮಕಾರಿಯೂ ಸದಭಿರುಚಿಯ ದ್ಯೋತಕವೂ ಆಗಿರುವ ರೀತಿಯಲ್ಲಿ ನಾವೆಲ್ಲ 
ಸೇರಿ ಸಾಮೂಹಿಕ ಸಂತೋಷದಿಂದ ಏರ್ಪಡಿಸಿದ್ದೆವು. ಶ್ರೀ ಜಯರಾಮರಾಜ ಅರಸ್‌ ಅವರು 
ಆಗ ಅಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು. ಅವರು ಮತ್ತು ರಾಮಯ್ಯನವರ ಬೆಂಬಲದಿಂದಾಗಿ 
ಇಡೀ ಜಿಲ್ಲಾಡಳಿತವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಂಸ್ಕೃತಿಕ ಹಬ್ಬವನ್ನಾಗಿ 
ಆಚರಿಸಿತು. 


ನಾಡಿನ ಸುಸಂಸ್ಕೃತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಶ್ರೀ ಎಸ್‌.ಎಂ. ಕೃಷ್ಣ 
ಅವರೊಡನೆ ಅತ್ಯಂತ ಮಧುರತರವಾದ ಬಾಂಧವ್ಯವನ್ನು ಹೊಂದಿರುವ ರಾಮಯ್ಯನವರು ತಮ್ಮ 


ವಿವ 


ಶಾಸನಸಭಾ ಕ್ಷೇತ್ರ ಮತ್ತುತುಮಕೂರು ಜಿಲ್ಲೆಯ ಜನತೆಯ ಆಶೋತರಗಳನ್ನು ಈಡೇರಿಸುವ ದಿಕ್ಕಿನ 


೨೧ / ಜೀವನದಿ 


ಎಲ್ಲರೀತಿಯ ಉಪಯುಕ್ತ ಯೋಜನೆಗಳಿಗೆ ನ್ಯಾಯಬದ್ಧವಾಗಿ ದೊರೆಯಬೇಕಾದ ನೆರವನ್ನು 
ಪಡೆಯುತ್ತಿದ್ದಾರೆ. ಮಂತ್ರಿಯಾಗದೆಯೂ ಮಂತ್ರಿಗಳ ಮಂತ್ರಿಯಂತಿರುವ, ನಿರಾಳ ಗಾಳಿ ಬೆಳಕಿನ 
ಆನಂದದ ಸ್ವಾತಂತ್ರ ವನ್ನು ಅನುಭವಿಸುತ್ತಿರುವ ಇವರು ತಮ್ಮನೇರ ನಡೆನುಡಿಯ ಮೂಲಕ, 
ಕಠಿಣತಮವಾದ ನೈತಿಕ ಧೈರ್ಯದ ಪ್ರತೀಕವಾಗಿದ್ದು ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ 
ಬಗೆಯ ಅಪರೂಪದ ಆತ್ಮಾನಂದವನ್ನುತಾನೂ ಉಂಡು ಸುತ್ತಲವರಿಗೂ ಹಂಚಬಲ್ಲಧೀರರು 
ನಮ್ಮಲ್ಲಿಎಷ್ಟುಜನರಿದ್ದಾರೆ? 


ನಾನು ಚೆನ್ನಾಗಿ ಗಮನಿಸಿರುವಂತೆ ಇತ್ತೀಚೆಗಂತೂ ರಾಮಯ್ಯನವರು ತುಂಬಾ 
ಮಾಗಿದ್ದಾರೆ. ಇಷ್ಟೊಂದು ಕ್ರಿಯಾಶಾಲಿಯೂ, ದಿಟ್ಟರೂ, ಪ್ರಗತಿಪರರೂ, ಜನತೆಯ ಕಾರ್ಯ 
ಚಟುವಟಿಕೆಗಳಿಗಾಗಿ ತಮ್ಮನ್ನೇ ತೆತುಕೊಂಡವರೂ ಆಗಿರುವ ಪ್ರಾಮಾಣಿಕ ವ್ಯಕಿಗೆ ಮಂತ್ರಿ 
ಪದವಿ ದೊರೆಯಲಿಲ್ಲವಲ್ಲಾ - ಎಂದು ಇಡೀ ನಾಡಿನ ಸಂವೇದಾಶೀಲರೆಲ್ಲ ಆಶ್ಚರ್ಯವ್ಯಕ್ತ 
ಪಡಿಸುತಾರೆ. ಆದರೆ, ರಾಮಯ್ಯನವರು ಇದಾವುದರ ಗೋಜಿಗೂ ಹೋಗದೆ 
ಆರೋಗ್ಯಕರವಾದ ಚಿಂತನೆಯಿಂದ, ಉದಾರವೂ, ಪ್ರಸನ್ನವೂ ಆದ ಮನಸ್ಥಿತಿಯಲ್ಲಿ ತನಗೆ 
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾಗಿ ದುಡಿಯುವ ಅವಕಾಶ ನೀಡಿರುವ ತನ್ನ 
ಮತದಾರಪ್ರಭುವಿನ ದಾರಿಗೆ ಅಡ್ಡಲಾಗಿರುವ ಕಲ್ಲುಮುಳ್ಳುಗಳನ್ನು ಆಯ್ದು ಪಕ್ಕಕ್ಕೆ ಸರಿಸುವ, 
ಆತನ ಕಷ್ಟ- ಸುಖಗಳನ್ನು ಕೇಳುವವರೇ ಇಲ್ಲದ ಸ್ಥಿತಿಯಲ್ಲಿರುವ ಈ ದಣಿಯ ಮುಖದಲ್ಲಿ 
ಆನಂದದ ಪರಿಶುದ್ಧ ಮುಗುಳ್ನಗೆಯ ಅಲೆಯನ್ನು ಹೊಮ್ಮಿಸುವ ದಿಕ್ಕಿನ ಕೈಂಕರ್ಯದಲ್ಲಿ 
ಅನುದಿನವೂ ತಲ್ಲೀನರಾಗಿದ್ದಾರೆ. ಇವತ್ತು ರಾಮಯ್ಯನವರ ಕಾರ್ಯಶೈಲಿಯನ್ನು ಹತ್ತಿರದಿಂದ 
ನೋಡಿದವರೆಲ್ಲಬೆಕ್ಕಸಬೆರಗಾಗುತ್ತಾರೆ. "ಯಾವುದೇ ವಿಚಾರದಲ್ಲಿಯೂ ಅನ್ಯಾಯದ ವಿರುದ್ಧ 
ಥಟ್ಟನೆ ಸ್ಫೋಟಗೊಳ್ಳುವ ಸಿಡಿಲಮರಿಯಂತೆ ಓಡಾಡುತ್ತಿರುವ ಈತನ ರೀತಿಯಲ್ಲಿ ನಾವೆಲ್ಲಾ 
ಇರಲು ಸಾಧ್ಯವಾಗುತ್ತಿಲ್ಲವಲ್ಲ'' ಎಂದು ಅನೇಕ ಆದರ್ಶವಾದಿಗಳು, ಆದರ್ಶದ ಕನಸುಗಳ 
ಅಂಶಗಳನ್ನು ಹೊಂದಿದವರು, ಮೌಲ್ಯಯುತವಾದ ದಾರಿಯ ಮಹತ್ವದ ಅರಿವಿದ್ದೂ ಅದಕ್ಕೆ 
ಎರುದ್ಧ ದಿಕ್ಕಿನಲ್ಲಿ ನಡೆಯುತಿರುವವರು...... ಮುಂತಾದ ಹಿರಿಯರು ಕಿರಿಯರೆಲ್ಲ ರಾಮಯ್ಯ 
ನವರ ನೇರ ಅಭಿಮಾನಿಗಳಾಗಿದ್ದಾರೆ. ಈ ನೆಲದ ಪುಣ್ಯದ ಫಲವೇ ರೂಪುಗೊಂಡಂತೆ ದಟ್ಟ 
ಮಲೆನಾಡಿನ ನಡುವಣ ಗೇಣಿದಾರನ ಮಗನಾಗಿ ಹುಟ್ಟಿ ಸಮಾಜವಾದಿ ಹೋರಾಟಗಾರನಾಗಿ 
ಬೆಳೆದು, ಪ್ರಾಮಾಣಿಕತೆಯ ತಾರಕಸ್ಥಿತಿಯಲ್ಲಿ ಬದುಕಿ ದುಡಿಯುತ್ತಲೇ ಕಣ್ಮರೆಯಾದ 
ಶಾಂತವೇರಿ ಗೋಪಾಲಗೌಡರ ನೆನಪನ್ನು ಬೇರೆಬೇರೆ ರೀತಿಗಳಲ್ಲಿ ಉಕ್ಕಿಸುತ್ತಿರುವ ವೈ.ಕೆ. 
ರಾಮಯ್ಯನವರು ಈ ಸಮಾಜದ ಯಣವನ್ನು ತೀರಿಸುವ ಕಡುಸಂಕಲ್ಪದ ವಿನಯವಂತ 
ಜನಪ್ರತಿನಿಧಿಯಾಗಿ ಇತರರಿಗೆ ಅಕ್ಷರಶಃ ಮಾದರಿಯಾಗಿದ್ದಾರೆ. ಇಂತಹ ವಿನಯವಂತ 
ಜನಮನದ ಅಭೀಪೆಗಳನ್ನು ಈಡೇರಿಸುವ ಛಲವಂತ ಕ್ರಿಯಾಶಾಲಿಗಳ ಸಂತತಿ 


ಕರ್ನಾಟಕದಲ್ಲಿ ಹೆಚ್ಚಾಗುತ್ತಿರಲೆಂದು ನಾನು ಹೃದಯತುಂಬಿ ಹಾರೈಸುತ್ತೇನೆ. ಜ್ರ 


ಜೀವನದಿ / ೨೨ 


ಹಸಿರು ಸಿರಿಯ ಹರಿಕಾರ 


ಎಂ ಆರ್‌ ಸುರೇಶ್‌ 


ದು ಮಂಗಳವಾರ: ಅಂಗಳದ ತುಂಬಾ ಜನವಿತ್ತು ಹೌದು ನನಗಿನ್ನೂ ಚೆನ್ನಾಗಿ ನೆನಪಿದೆ. 
1986ರ ಜೂನ್‌ ತಿಂಗಳು ಎರಡನೇ ಮಂಗಳವಾರ ಸಂಜೆ. ಆಗ ತಾನೆ ಬೆಂಗಳೂರಿನಿಂದ 
ವೈ.ಕೆ.ಆರ್‌ ಬಂದಿದ್ದರು. ಅವರನ್ನುಕಾಣಲು ನನಗೆ ಕರೆ ಬಂತು. ಮನೆಯಂಗಳದ ತುಂಬಾ ಜನ 
ತುಂಬಿದ್ದರು. ನನಗಿಂತ ಮೊದಲೇ ಬಂದಿದ್ದ ತುಮಕೂರು ಅರಣ್ಯ ಅಧಿಕಾರಿ 
ಶಿವಲಿಂಗಯ್ಯನವರೊಂದಿಗೆ ಗಂಭೀರ ಚರ್ಚೆಯಲ್ಲಿದ್ದರು. ರಾಮಯ್ಯನವರ ಮಾತುಗಳು 
ನನಗೆ ತುಂಬಾ ವಿಶೇಷವಾಗಿ ಕಾಣತೊಡಗಿದವು. ತುಮಕೂರಿನಿಂದ ಕುಣಿಗಲ್‌ ಕಡೆಗೆ 
ಪಾದಯಾತ್ರೆ, ದಾರಿಯುದ್ದಕ್ಕೂ ಸಸಿ ನೆಡುವುದು, ಸಸಿಗಳ ವಿತರಣೆ, ಜನರಿಗೆ ಪರಿಸರ, ಶಿಕ್ಷಣ 
ಮತ್ತುಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು. ರಾಮಯ್ಯನವರು ತಮ್ಮ ಈ ಚಿಂತನೆಯನ್ನು 
ತೆರೆದಿಟ್ಟಾಗ ನಿಜಕ್ಕೂ ನನಗೆ ಆಶ್ಚರ್ಯವಾಯಿತು. ಅವರು ತಮ್ಮ ಈ ಚಿಂತನೆಯನ್ನು 
ಕಾರ್ಯಗತಗೊಳಿಸುವ ದೃಢನಿರ್ಧಾರ ತಳೆದಿದ್ದರು. 


ರಾಮಯ್ಯನವರು ಕನ್ನಡ ನಾಡು ಕಂಡ ಕೆಲವೇ ಕೆಲವು ಸ್ವತಂತ್ರ ಚಿಂತಕರಲ್ಲಿಒಬ್ಬರು. 
ತಮ್ಮ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಲು ಎಲ್ಲರನ್ನು ಹುರಿದುಂಬಿಸಿ ಕಣಕ್ಕಿಳಿಸುವ ಜಾಣ್ಮೆ 
ಆತ್ಮೀಯತೆಗಳೇ ಇವರ ಯಶಸ್ಸಿನ ಗುಟ್ಟು ರಾಮಯ್ಯನವರು ತಮ್ಮ ಕಾಲಕ್ಕಿಂತ ಎಷ್ಟೋ 
ವರ್ಷಗಳಾಚೆ ನಡೆಯಬಲ್ಲ ದೂರದೃಷ್ಟಿಯುಳ್ಳ ರಾಜಕೀಯ ಚಿಂತಕರು. ಆಳುವವರು ಹಾಗೂ 
ಆಳಿಸಿಕೊಳ್ಳುವವರ ಮಧ್ಯೆ ಇರುವ ಅಂತರವನ್ನು ತೊಡೆದುಹಾಕಲು ಇವರು ಹಮ್ಮಿಕೊಂಡ 
ಕಾಲ್ನಡಿಗೆ ಕಾರ್ಯಕ್ರಮ ನಮ್ಮಎಲ್ಲಾಜನಪ್ರತಿನಿಧಿಗಳಿಗೆ ಮಾರ್ಗದರ್ಶಿಯಾಗಿದೆ. 


ಪಾದಯಾತ್ರೆಯುದ್ದಕ್ಕೂ ಸಸಿಗಳ ವಿತರಣೆ, ಶಾಲಾ ಕಾಲೇಜು, ಸರ್ಕಾರಿ ಕಛೇರಿಗಳ 
ಆವರಣಗಳಲ್ಲಿ ಊರ ಜನರೊಂದಿಗೆ ಸಸಿ ನೆಡುವುದು, ಅಲ್ಲಲ್ಲಿ ಪುಟ್ಟ ಸಭೆ, ಸಮಾರಂಭ. 
ಕುಣಿಗಲ್‌ -ತುಮಕೂರು ನಡುವೆ ಇರುವ ಹೆಬ್ಬೂರು ಒಂದು ಸಣ್ಣಗ್ರಾಮ. ಅಲ್ಲಿತಲುಪಿದಾಗ 
ಮಟಮಟ ಮಧ್ಯಾಹ್ನ. ಸಸಿ ವಿತರಣೆಗಾಗಿ ತಂದ ಸಸಿಗಳಿಂದ ತುಂಬಿದ ಲಾರಿಗೆ ಊರಿನ ಜನರು 
ಲಗ್ಗೆ ಹಾಕಿದರು. ನಾವು ವಿತರಿಸುವುದಕ್ಕೆ ಮೊದಲೇ ಲಾರಿ ಮೇಲೆ ಹತ್ತಿತಮಗೆ ಬೇಕಾದ ಸಸಿಗಳನ್ನು 
ಆಯ್ದು ಒಯ್ಯಲಾರಂಭಿಸಿದರು. ಈ ಪೈಪೋಟಿಯಲ್ಲಿ ನಮ್ಮ ನೂರಾರು ಸಸಿಗಳು 
ಹಾಳಾಗುವುದನ್ನು ನೋಡಿ ಅರಣ್ಯಾಧಿಕಾರಿಗಳಾದ ನಾವೆಲ್ಲ ಖಿನ್ನರಾಗಿದ್ದೆವು. ಅಲ್ಲಿ 


೨೩ / ಜೀವನದಿ 


ಸಮೀಪದಲ್ಲಿಯೇ ಜನರೊಂದಿಗೆ ಮಾತನಾಡುತ್ತ ನಿಂತಿದ್ದ ರಾಮಯ್ಯನವರ ಮುಖದಲ್ಲಿ ಈ 
ಚಿತ್ರಣ ನೋಡಿಯೂ ಸಂತೃಪ್ತನಗೆ. ನಮ್ಮ ಮನಸ್ಸಿನ ನೋವನ್ನು ಅರ್ಥಮಾಡಿಕೊಂಡ ಅವರು 
ನಮ್ಮನ್ನು ಕರೆದು ಹೇಳಿದ ಮಾತು : "ನೋಡ್ರಿ ಈ ನನ್ನ ಜನ ಹೊಟ್ಟೆಯ ಹಿಟ್ಟಿಗಾಗಿ ಒಬ್ಬರ 
ಮೇಲೊಬ್ಬರು ಬಿದ್ದುಕಿತಾಡ್ತಾಇಲ್ಲ. ತಮ್ಮಹೊಲಗಳಲ್ಲಿನೆಡಲು ಸಸಿಗಳಿಗಾಗಿ ಕಿತಾಡುತಿದ್ದಾರೆ. 
ಇದ್ಲಿ ಬಿಡಿ. ನಿಮಗಿಂತ ಚೆನ್ನಾಗಿ ಸಾಕ್ತಾರೆ.'' ಗ್ರಾಮೀಣ ಜನರ ನಾಡಿಯ ಮಿಡಿತವನ್ನು ಬಲ್ಲ 
ವೈ.ಕೆ.ಆರ್‌ರಂತಹ ಜನಪ್ರತಿನಿಧಿಗೆ ಮಾತ್ರ ಈ ಸತ್ಯ ಅರ್ಥವಾಗಬಲ್ಲದು. 


ನನ್ನ ಅಭಿಪ್ರಾಯದಲ್ಲಿ ರಾಮಯ್ಯನವರ ಪಾದಯಾತ್ರೆಯ ಮೂಲಮಂತ್ರ 
ಪರಿಸರ ಸಂರಕ್ಷಣೆ. ಪರಿಸರದ ಮೇಲಿನ ಒತ್ತಡ ಕಡಿಮೆಯಾಗಬೇಕಿದ್ರೆ ಜನಸಂಖ್ಯೆ 
ಕಡಿಮೆಯಾಗಬೇಕು. ಜನಸಂಖ್ಯೆ ಇಳಿಮುಖವಾಗಬೇಕಿದ್ರೆ ಜನರಲ್ಲಿ ಅರಿವು, ಜ್ಞಾನ ಬೇಕು; 
ಶಿಕ್ಷಣ ಬೇಕು. ಅದಕ್ಕಾಗಿಯೇ ಈ ಮೂರು ಮಂತ್ರಗಳೊಂದಿಗೆ ಜನರ ಮನೆಬಾಗಿಲಿಗೆ ಹೊರಟ 
ಇತ್ತೀಚಿನ ಅಪರೂಪದ ಜನಪ್ರತಿನಿಧಿ ವೈ.ಕೆ. ರಾಮಯ್ಯನವರು. 


ರಾಮಯ್ಯನವರು ಸಚಿವರಾಗಿದ್ದಾಗ, ಒಮ್ಮೆ ಜಪಾನ್‌ ದೇಶಕ್ಕೆ ಭೇಟಿಕೊಟ್ಟಿದ್ದರು. 
ಅಲ್ಲಿಯ ಉದ್ಯಾನವನಗಳನ್ನು ನೋಡಿ ಬೆರಗಾದ ಇವರು ಅಲ್ಲಿಂದ ಬರುವಾಗ ಎರಡು 
ಪುಸ್ತಕಗಳನ್ನು ತಂದು ನನಗೆ ಕೊಟ್ಟಿದ್ದು ನನಗೆ ಕೊಟ್ಟಿದ್ದುಇನ್ನೂ ಚೆನ್ನಾಗಿ ನೆನಪಿದೆ. ದಿ ಗಾರ್ಡನ್ಸ್‌ 
ಆಫ್‌ ಕ್ಯೊಟೋ (Kyoto) ಅನ್ನುವ ಪುಸಕ ನನಗೆ ಕೊಟ್ಟು ""ನೋಡಿ ಸುರೇಶ್‌ ಸಾಧ್ಯವಾದರೆ 
ಇದರಲ್ಲಿಯ ಒಂದು ಗಾರ್ಡನ್‌ ನನ್ನ ತಾಲ್ಲೂಕಿನಲ್ಲಿ ರೂಪಿಸಿಕೊಡಿ'' ಎಂದು ಹೇಳಿದರು. 
ರಾಮಯ್ಯನವರ ಈ ಕನಸೇ ರಾಷ್ಟ್ರೀಯ ಹೆದ್ದಾರಿ 48ರ ಕುಣಿಗಲ್‌ ತಾಲ್ಲೂಕಿನ 
ಬ್ಯಾಲದಕೆರೆಯಲ್ಲಿರುವ ಸಸ್ಯಕಾಶಿಯಾಗಿ ರೂಪತಾಳಿದ್ದು. 


ಕರ್ನಾಟಕ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಯಾಗಿದ್ದ ಗಾಂವ್‌ಕರ್‌ 
ರಾಮಯ್ಯನವರ ಅಭಿಮಾನಿಗಳು. ರಾಮಯ್ಯನವರ ಎಲ್ಲಾ ಪಾದಯಾತ್ರೆ ಕಾರ್ಯಕ್ರಮಗಳಲ್ಲಿ 
ಭಾಗವಹಿಸುತ್ತಿದ್ದರು. ರಾಜ್ಯದ ಎಲ್ಲಾ ಜನಪ್ರತಿನಿಧಿಗಳು ರಾಮಯ್ಯನವರಂತೆ ಕ್ರಿಯಾಶೀಲ 
ರಾದಲ್ಲಿ ನಮ್ಮ ಇಲಾಖೆಯ ಸಿಬ್ಬಂದಿವರ್ಗವನ್ನು ಅರ್ಧದಷ್ಟು ಕಡಿಮೆ ಮಾಡಬಹುದೆಂದು 
ಆಗಾಗ್ಗೆ ಅವರು ಹೇಳುತ್ತಿದ್ದರು. 


ಕುಣಿಗಲ್‌ ತಾಲ್ಲೂಕಿಗೆ ಅಧಿಕಾರಿಗಳು ವರ್ಗಾವಣೆಗೊಂಡು ಬರಲು ಅಂಜುತಿದ್ದ 
ದಿನಗಳಲ್ಲಿ ಒಂದು ಒಳ್ಳೆಯ ಅಧಿಕಾರಿಗಳ ಗುಂಪನ್ನು ತಾಲ್ಲೂಕಿನಲ್ಲಿ ರಾಮಯ್ಯನವರು 
ಕಟ್ಟಿಕೊಂಡಿದ್ದರು. ತಮ್ಮತಮ್ಮ ಇಲಾಖಾ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವೈ.ಕೆ.ಆರ್‌ 
ರಿಂದ ಪ್ರಶಂಸೆ ಪಡೆಯುವುದೇ ಒಂದು ಸುಯೋಗ ಎಂಬಂತೆ ಅಂದಿನ ಅಧಿಕಾರಿವರ್ಗ 
ದುಡಿಯುತಿತ್ತು ಅವು ಎಂಬತ್ತರ ದಶಕದ ಉತ್ತರಾರ್ಧದ ದಿನಗಳು. ಅಂದಿನ ತಹಸೀಲ್ದಾರ 


ಜೀವನದಿ / ೨೪ 


ರಾಗಿದ್ದ ರಾಮಾಂಜನೇಯ, ಕ್ಷೇತ್ರಾ ಭಿವೃದ್ಧಿ ಅಧಿಕಾರಿಯಾಗಿದ್ದ ಶ್ಯಾಮಯ್ಯ, ಶಿಕ್ಷಣಾಧಿಕಾರಿ 
ಯಾಗಿದ್ದ ರಂಗೇಗೌಡ, ಮಕ್ಕಳ ಕಲ್ಯಾಣಾಧಿಕಾರಿಯಾಗಿದ್ದ ನಂಜೇಗೌಡ, ನಾನು - ಎಲ್ಲರೂ 
ತಿಂಗಳ ಕೊನೆಯಲ್ಲಿನಡೆಯುವ ಮಾಸಿಕ ಪ್ರಗತಿ ಸಭೆಯಲ್ಲಿ ಶಾಸಕರ ಗಮನ ಸೆಳೆಯಲು ಮುಂದಿನ 
ಸಾಲಿನಲ್ಲಿ ಕುಳಿತು ಪ್ರಗತಿ ಮಂಡನೆಮಾಡಲು, ಶಾಲಾ ಮಕ್ಕಳಂತೆ ಪೈಪೋಟಿಯಲ್ಲಿರುತಿದ್ದೆವು. 


ಭ್ರಷ್ಟ, ಅದಕ್ಷ ಸರ್ಕಾರಿ ಅಧಿಕಾರಿಗಳ ಪಾಲಿಗೆ ಸಿಂಹಸ್ವಪ್ಪವಾಗಿದ್ದ ವೈ.ಕೆ.ಆರ್‌ 


ಅವರು ಅಷ್ಟೇ ಪ್ರೀತಿಯಿಂದ ಉತಮ ಕೆಲಸ ಮಾಡುವ ಅಧಿಕಾರಿಗಳ ಬೆನ್ನುತಟ್ಟುತಿದ್ದರು. 
ಕುಣಿಗಲ್‌ ತಾಲ್ಲೂಕಿನಲ್ಲಿದ್ದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಒಮ್ಮೆಯೂ ರಾಮಯ್ಯನವರ 
ಸಿಟ್ಟಿಗೆ, ಕೆಂಗಣ್ಣಿಗೆ ಗುರಿಯಾಗದಿದ್ದ ನಾನು ಹಾಗೂ ನನ್ನ ಗೆಳೆಯ ಕ್ಷೇತ್ರಾಭಿವೃದ್ಧಿ 
ಅಧಿಕಾರಿಯಾದ ಶ್ಯಾಮಯ್ಯನವರು ಒಮ್ಮೆಮಾತ್ರ ಅವರಿಂದ ಪ್ರೀತಿತುಂಬಿದಸಿಹಿ ಬೈಗುಳದ 
ಆಶೀರ್ವಾದವನ್ನು ಪಡೆದಿದ್ದೆವು. 1986ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಆಗತಾನೆ 
ಬಂದಿತು; ರಾಮಯ್ಯನವರು ಕೆಲವೇ ಮತಗಳ ಅಂತರದಲ್ಲಿಸೋಲನ್ನಪ್ಪಿದ್ದರು. ಫಲಿತಾಂಶದಿಂದ 
ಮನನೊಂದ ನಾನು ನನ್ನ ಗೆಳೆಯ ಶ್ಯಾಮಯ್ಯ ವೈ.ಕೆ.ಆರ್‌ರವರನ್ನು ಭೇಟಿಯಾಗಲು ಅವರ 
ಮನೆಗೆ ಹೋದೆವು. ಅದೇ ರೀತಿ ಅಂದು ಅಂಗಳದ ತುಂಬಾ ಜನವಿತು; ಒಳಮನೆಯಲ್ಲಿ ಕುಳಿತಿದ್ದ 
ರಾಮಯ್ಯನವರನ್ನು ನಮ್ಮಿಂದ ಎದುರಿಸಲಾಗಲಿಲ್ಲ ನಮ್ಮ ಮನದಲ್ಲಿ ತುಂಬಿಬಂದ ದುಃಖ 
ಕಣ್ಣೀರಾಗಿ ಹೊರಬಂದಿತ್ತು ಮೊದಲಬಾರಿಗೆ ರಾಮಯ್ಯನವರು ನಮ್ಮಿಬ್ಬರ ಮೇಲೂ 
ರೇಗಾಡಿದರು: ಇದರಲ್ಲೂಅವರದ್ದೇ ಆದ ಶೈಲಿ; ಇದೊಂದು ರೀತಿಯ ಸಾತ್ವಿಕ ಸಿಟ್ಟು "ನೀವು 
ಸರ್ಕಾರಿ ಅಧಿಕಾರಿಗಳು ಅನ್ನೋದನ್ನ ಮರೀಬೇಡಿ. ನೀವೇನು ಈ ತಾಲ್ಲೂಕಿನ ರಾಜಕೀಯ 
ಕಾರ್ಯಕರ್ತರಾ? ದುಃಖಪಡಲು ನಿಮಗೇನಾಗಿದೆ? ಸರ್ಕಾರದ ಯೋಜನೆಗಳನ್ನು 
ಕಾರ್ಯಗತಗೊಳಿಸಲುಮಾತ್ರ ನೀವು ಸೀಮಿತವಾಗಿರಬೇಕು ಅನ್ನೋದು ನಿಮಗೆ ಗೊತ್ತಿಲ್ವೆ9''... 
ಈ ರೀತಿ ಇನ್ನೇನನ್ನೋ ಬೈಯುತ್ತಾರೇಗಾಡುತ್ತಾಎದ್ದು ಪಕ್ಕದ ರೂಮಿಗೆ ಹೋದರು. ಎರಡು 
ನಿಮಿಷ ಬಿಟ್ಟು ಹೊರಬಂದಾಗ ರಾಮಯ್ಯನವರ ದಿರಿಸಿನೊಂದಿಗೆ ಒಂದು ಭಾಗವಾಗಿರುವ 
ಅವರ ಪ್ರೀತಿಯ ಶಾಲು ಒದ್ದೆಯಾಗಿತ್ತು ನಮ್ಮನ್ನು ಮೈದಡವಿ "“ಇನ್ನೊಮ್ಮೆ ಬನ್ನಿ'' ಅಂತ 
ಹೇಳಿಕಳುಹಿಸಿಕೊಟ್ಟರು. ಅಂಗಳದಲ್ಲಿ ನೆರೆದಿದ್ದ ಜನಸಮೂಹ ಇನ್ನೂ ಕರಗಿರಲಿಲ್ಲ: ಅಂದು 
ಅಂಗಳದ ತುಂಬಾ ಜನವಿತ್ತು 
O 


೨೫ / ಜೀವನದಿ 


ಪುಟವಿಟ್ಟ ಚಿನ್ನ 


ಅಬ್ಬೂರು ರಾಜಶೇಖರ 


ಕರ್ನಾಟಕ ಕಂಡ ಜನಪರ ಕಾಳಜಿಯ ವಿರಳ ರಾಜಕರಣಿಗಳಲ್ಲಿ ವೈ.ಕೆ. ರಾಮಯ್ಯ ಅವರು 
ಪ್ರಮುಖರು. 1980ರ ದಶಕದಿಂದ ಸತತವಾಗಿ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಇವರು 
ರಾಜ್ಯದ ಗಮನಸೆಳೆಯುತ್ತಾ ಬಂದವರು. ಹಳ್ಳಿಗಾಡಿನ ಕುಟುಂಬದಿಂದ ಬಂದು ಕಷ್ಟ 
ಕೋಟಲೆಗಳ ನಡುವೆ ಪುಟವಿಟ್ಟಚಿನ್ನದಂತೆ ಸಾರ್ವಜನಿಕ ಜೀವನ ಪ್ರವೇಶಿಸಿದ ರಾಮಯ್ಯನವರ 
ಸಾತ್ವಿಕ ಸಿಟ್ಟು ಅನ್ಯಾಯ ಆಕ್ರಮಗಳ ವಿರುದ್ಧ ಆಕ್ರೋಶ ಹಾಗೂ ಅದರ ಹಿಂದಿನ ಕಳಕಳಿಯನ್ನು 
ಅರಿತವರಿಗೆ ಅವರ ಬಗ್ಗೆ ಅಭಿಮಾನ ಮೂಡುತದೆ. 


ನಾನಾಗ ಹಾಸನ ಜಿಲ್ಲೆಯಲ್ಲಿ ಪ್ರಜಾವಾಣಿಯ ಜಿಲ್ಲಾ ವರದಿಗಾರನಾಗಿ ಕೆಲಸ 
ಮಾಡುತ್ತಿದ್ದೆ. ಆಗ ತೋಟಗಾರಿಕೆ ಸಚಿವರಾಗಿದ್ದ ವೈ.ಕೆ. ರಾಮಯ್ಯ ಅವರು ಇಲಾಖೆಯ ಕಾರ್ಯ 
ವೈಖರಿ ಪರಿಶೀಲನೆಗೆ ಬಂದಿರುವ ವಿಷಯ ತಿಳಿದು, ಅವರನ್ನು ಭೇಟಿ ಮಾಡಲು ಹೋಗಿದ್ದೆ ಆಗ 
ಹಾಸನ ಜಿಲ್ಲಾಪರಿಷತ್ತಿನ ಸದಸ್ಯ ಹಾಗೂ ಲೋಕೋಪಯೋಗಿ ಸಚಿವ ಎಚ್‌.ಡಿ. ದೇವೇಗೌಡ 
ಅವರ ಪುತ್ರ ಎಚ್‌.ಡಿ. ರೇವಣ್ಣ ಅವರೂ ಸಚಿವರನ್ನು ಕಾಣಲು ಬಂದಿದ್ದವರಲ್ಲಿದ್ದರು. ರೇವಣ್ಣ 
ಅವರ ಮುಖ ಕಂಡ ತಕ್ಷಣ “ಏನೋ ರೇವಣ್ಣ ನಿನ್ನ ಆರ್ಭಟ ಜಾಸ್ತಿ ಆಗಿರುವಂತಿದೆ. 
ನಿಮ್ಮಪ್ಪನ ಹೆಸರಿಗೆ ಮಸಿ ಬಳಿತೀಯೆ ಹುಷಾರ್‌' ಎಂದು ಎಲ್ಲರ ಸಮ್ಮುಖದಲ್ಲೇ ಅಂದುಬಿಟ್ಟರು. 
ಹೀಗೆ ತಮ್ಮ ಮನದಲ್ಲಿರುವುದನ್ನು ಹೊರಗೆಡಹುವಾಗ ಮುಚ್ಚು - ಮರೆಯಿಲ್ಲ ಅದರ 
ಪರಿಣಾಮದ ಬಗ್ಗೆ ಅಂಜಿಕೆಯಿಲ್ಲ. ಇದ್ದದ್ದನ್ನು ಇದ್ದಂತೆ, ಕಂಡದ್ದನ್ನು ಕಂಡಂತೆ ಹೇಳುತ್ತಾ ತಕ್ಷಣಕ್ಕೆ 
ಪ್ರತಿಕ್ರಿಯಿಸುವುದು ರಾಮಯ್ಯನವರು ಕಾರ್ಯನಿರ್ವಹಿಸಿದ ಕ್ಷೇತ್ರಗಳಲ್ಲೆಲ್ಲಾ ಒಳ್ಳೆಯದು 
ಕೆಟ್ಟದ್ದು ಎರಡನ್ನೂ ಅವರಿಗೆ ತಂದು ಕೊಟ್ಟಿದೆ. ಆದರೆ ರಾಮಯ್ಯನವರಿಗೆ ಈ ಮಣ್ಣಿನ ಬಗ್ಗೆ 
ಇಲ್ಲಿನ ಜನರ ದುಃಖ - ದುಮ್ಮಾನಗಳ ಬಗ್ಗೆ ಅವರ ಸಂಕಟ ನೋವುಗಳ ಬಗ್ಗೆ ಇರುವ ಆಳವಾದ 
ಕಾಳಜಿ, ಕಳಕಳಿ ಪ್ರಶ್ನಾತೀತ. ಕೆಲವೊಮ್ಮೆ ರಾಮಯ್ಯನವರು ತೆಗೆದುಕೊಂಡ ನಿಲುವುಗಳು 
ಅತಿರೇಕ ಎನ್ನಿಸಿದರೂ, ಅವರ ರಾಜಕೀಯ ಜೀವನದಲ್ಲಿ ಅವರಿಗೆ ಅರ್ಹವಾದ, ಇನ್ನಷ್ಟು 
ಪರಿಣಾಮಕಾರಿಯಾಗಿ ಜನಪರವಾಗಿ ಕೆಲಸ ಮಾಡಬಹುದಾದ ಅವಕಾಶಗಳು ಅವರಿಗೆ ಸಿಕ್ಕಿಲ್ಲ 


ರಾಮಯ್ಯನವರನ್ನು ಹತ್ತಿರದಿಂದ ನೋಡಿದ ನನ್ನ ಹಲವಾರು ಗೆಳೆಯರ ಪ್ರಕಾರ 
ಅವರ ಮುಂಗೋಪ ಅವರ ಮೊದಲ ಶತ್ರು. ನನ್ನ ಪ್ರಕಾರ ಸಾಮಾಜಿಕ ಅನ್ಯಾಯಗಳು- 


ಜೀವನದಿ / ೨೬ 


ಪಾಪಗಳ ವಿರುದ್ದ ಸಿಟ್ಟು ಆಕ್ರೋಶ ಬರದಿದ್ದಲ್ಲಿ ಅಂತಹ ವ್ಯಕ್ತಿಯ ಬದುಕು 
ನಾಯಿಮೊಲೆಯ ಹಾಲಿನಂತೆ! ಸಾತ್ವಿಕ ಸಿಟ್ಟು ಇತರರಿಗೆ ವಕ್ರತೆ ಆದರೆ ಸ್ವಾಭಿಮಾನಿಗೆ ಅದು 
ಆತ್ಮಗೌರವದ ಸಂಕೇತ. ಈಗ ರಾಮಯ್ಯ ಶಾಸಕರಾದ ನಂತರದ ಘಟನಾವಳಿಗಳನ್ನು ಸ್ವಲ್ಪ 
ನೋಡಿ. 1983ರಲ್ಲಿ ಜನತಾರಂಗದ ಅಭ್ಯರ್ಥಿಯಾಗಿ ವಿಧಾನಸಭೆ ಪ್ರವೇಶಿಸಿದ ಅವರಿಗೆ 
ಕೆಲವೇ ದಿನಗಳಲ್ಲಿಕರ್ನಾಟಕ ಗೃಹಮಂಡಳಿ ಅಧ್ಯಕ್ಷಸ್ಥಾನವೂ ಲಭ್ಯವಾಯಿತು. ತಮ್ಮ ವಾಕ್ಪಟುತ್ವ, 
ಕಾರ್ಯವೈಖರಿ ಹಾಗೂ ಜನಹಿತದ ದೀಕ್ಷೆಯಿಂದಾಗಿ ಅವರ ಬೆಳವಣಿಗೆ ಕ್ಷಿಪಣಿಯ ವೇಗದಲ್ಲಿ 
ಸಾಗಿತು. ಜನತಾ ಸರ್ಕಾರದಲ್ಲಿ ಬಲಿಷ್ಠ ಸಚಿವರಾಗಿದ್ದ ಎಚ್‌.ಡಿ. ದೇವೇಗೌಡ ಅವರು 
ರಾಮಯ್ಯನವರ ಶಕ್ತಿ - ಸಾಮರ್ಥ್ಯ ಗುರುತಿಸಿ "ರಾಮಯ್ಯ ನನ್ನ ಉತರಾಧಿಕಾರಿ' ಎಂದು 
ಘೋಷಿಸಿದ್ದು ರಾಜಕೀಯ ವಲಯದಲ್ಲಿಸಾಕಾಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಜನತಾ 
ಸರ್ಕಾರಮೊದಲ ಬಾರಿಗೆ ಹಳ್ಳಿಗಾಡಿನ ಜನರ ಸಂಕಟಗಳಿಗೆ ಸ್ಪಂದಿಸಲು, ಅವರ ಮೂಲಭೂತ 
ಅಗತ್ಯಗಳಾದ ಕುಡಿಯುವ ನೀರು, ರಸ್ತೆ ಶಾಲೆಯಂತಹ ಪ್ರಾಥಮಿಕ ಅಗತ್ಯಗಳ ಕಡೆಗೆ ಒತ್ತು 
ನೀಡುವಲ್ಲಿ ದೇವೇಗೌಡರಿಗೆ ಹೆಗಲು ಕೊಟ್ಟು ಅವುಗಳನ್ನು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ ಬೆರಳೆಣಿಕೆಯ ಶಾಸಕರಲ್ಲಿ ರಾಮಯ್ಯ ಅವರು 
ಅಗ್ರಗಣ್ಯರಾಗಿದ್ದರು. 


ದೇವೇಗೌಡರು ಮತ್ತು ರಾಮಯ್ಯನವರ ಸಂಬಂಧ ಈ ಜನಪರ ಕಾಳಜಿಯ 
ಕಾರಣದಿಂದಲೇ ಹೆಚ್ಚು ನಿಕಟವಾಗಿತ್ತು ಆಗ ದೇವೇಗೌಡರ ಜತೆಗಿದ್ದ ಶಾಸಕಗಣದಲ್ಲಿ 
ಇವರಂತೆ ಯಾವ ಮುಲಾಜಿಗೂ ಒಳಗಾಗದೆ, ಇದ್ದದ್ದನ್ನು ಇದ್ದಂತೆ ಪ್ರತಿಪಾದಿಸುವವರ ಸಂಖ್ಯೆ 
ಬೆರಳೆಣಿಕೆ ಯದಾಗಿತ್ತು ಕ್ಷೇತ್ರದಲ್ಲಿ ರಾಮಯ್ಯನವರು ಕೈಗೊಂಡ ಸಾಲುಮರಗಳನ್ನು ನೆಡುವ 
ಯೋಜನೆಯಾಗಲಿ, ರೇಷ್ಠೆಬೆಳೆಗಾರರ ಸಮಸ್ಯೆ ಬಗ್ಗೆ ನಿರಂತರವಾಗಿ ನಡೆಸಿದ ಹೋರಾಟ 
ಗಳಾಗಲಿ, ಹೇಮಾವತಿ ನೀರಿನ ಆಂದೋಲನವಾಗಲಿ-ಇವೆಲ್ಲವೂ ಗೌಣವಾಗಿ ಕೇವಲ 
ದೇವೇಗೌಡ-ರಾಮಯ್ಯನವರ ಸಂಬಂಧದ ಒಳಿತು-ಕೆಡುಕುಗಳ ತುಲನೆಯ ಮಟ್ಟಕ್ಕೆ 
ಬೆಳವಣಿಗಳು ಇಂದು ಸೀಮಿತವಾಗಿದ್ದರೆ ಅದಕ್ಕೆ ಅವರ ನಡುವಿನ ಗಾಢ ವಿಶ್ವಾಸವೂ ಕಾರಣ. 
ಇಬ್ಬರೂ ಜನರ ಕೆಲಸಕ್ಕಾಗಿ ಊಟ-ನಿದ್ರೆ ಲೆಕ್ಕಿಸದೆ ಅರ್ಪಿಸಿಕೊಳ್ಳುವ ದೈತ್ಯಶಕ್ತಿಯುಳ್ಳವರು. 
ಜನರಿಗಾಗಿ ಯಾವ ಕ್ಷಣದಲ್ಲಾದರೂ ಬೀದಿಗೆ ಇಳಿದುಬಿಡುವವರು. ಇದರಿಂದಲೇ ಬಹುಶಃ 
ಪರಸ್ಪರ ಸಂಘರ್ಷವೂ ಇರಬಹುದು | 


1984ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ 
ವೈ.ಕೆ.ರಾಮಯ್ಯ ಅವರು ಜನತಾಪಕ್ಷದ ಅಭ್ಯರ್ಥಿಯಾಗಿದ್ದರು. ಶಾಸಕರಾಗಿದ್ದು ಒಂದೆರಡು 
ವರ್ಷಗಳ ಉರುಳುವ ಮುನ್ನವೇ ಪಕ್ಷದಲ್ಲಿ ಇಷ್ಟು ಎತ್ತರಕ್ಕೆ ಅವರು ಬೆಳೆದಿದ್ದರು. ಅಲ್ಪ 
ಅಂತರದಿಂದ ಪರಾಭವಗೊಂಡರೂ ಅವರ ವರ್ಚಸ್ಸು ವೃದ್ಧಿಸಲು ಸಹಕಾರಿಯಾಯಿತು. 


೨೭ / ಜೀವನದಿ 


1985ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿಇನ್ನೂಅಧಿಕ ಬಹುಮತದಿಂದ ವಿಧಾನಸಭೆಗೆ 
ಆಯ್ಕೆಯಾಗಿ ಬರಲು, ಸಚಿವಸ್ಥಾನ ಲಭ್ಯವಾಗಲು ಈ ಎಲ್ಲ ಬೆಳವಣಿಗೆಗಳು ಕಾರಣ. 
ಒಂದಂತೂ ಸತ್ಯ. ದೇವೇಗೌಡರು ಹಠ ಹಿಡಿಯದಿದ್ದಲ್ಲಿ ಆಗ ಒಕ್ಕಲಿಗ ಜನಾಂಗದಲ್ಲಿ 
ಅತ್ಯಂತ ಸೂಕ್ಷ್ಮಮತಿ ಹಾಗೂ ನಿಷ್ಠುರನಡೆಯ ಮನುಷ್ಯ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದ 
ರಾಮಯ್ಯ ಅವರಂತಹ ಪ್ರತಿಭಾವಂತರನ್ನು ಸಚಿವರನ್ನಾಗಿ ಮಾಡಿಕೊಳ್ಳಲು ರಾಮಕೃಷ್ಣಹೆಗಡೆ 
ಸಮೃತಿಸುತ್ತಿರಲಿಲ್ಲ ನಿಷ್ಠುರವಾದಿ ಲೋಕವಿರೋಧಿ ಎಂಬ ನಾಣ್ಣುಡಿಯಂತಾಗುತಿತ್ತು 


ರಾಮಯ್ಯನವರು ರಾಜಕೀಯವಾಗಿ ಬೆಳೆಯುತ್ತಿದ್ದ ವೇಗ ಹೆಗಡೆ ಅವರಂತಹ 
ನಾಯಕರ ಅರಿವಿಗೆ ಬಂದಿತ್ತು ದೇವೇಗೌಡರಿಗೂ ರಾಮಕೃಷ್ಣಹೆಗಡೆ ಅವರಿಗೂ ಆಗಲೇ 
ಭಿನ್ನಾಭಿಪ್ರಾಯ ಆರಂಭವಾಗಿತ್ತು ಅದು ನೀರಾವರಿ ಹಣ ಬಿಡುಗಡೆ ವಿಚಾರದಲ್ಲಿ ಬಹಿರಂಗ 
ಗೊಂಡರೂ ವಾಸ್ತವವಾಗಿ ದೇವೇಗೌಡರ ರಕ್ಕೆ ಪುಕ್ಕ ಕತ್ತರಿಸುವ ಯತ್ನ ಅದಾಗಿತ್ತು ಪಕ್ಷದ 
ಶಾಸಕರ ವಲಯದಲ್ಲಿ ದೇವೇಗೌಡರಿಗೆ ಇದ್ದ ಬೆಂಬಲದ ಸುಳಿವು ಅರಿತು ಅವರನ್ನು ದುರ್ಬಲ 
ಗೊಳಿಸುವ ಕೆಲಸ ಆರಂಭವಾಯಿತು. ಆದರೆ ಆಗ ದೇವೆಗೌಡರು ಇತ್ತ ಅಸಮಾಧಾನಗೊಂಡ 
ಶಾಸಕರ ಜತೆಗೂಡಿ ಬಹಿರಂಗವಾಗಿ ತೊಡೆತಟ್ಟುವ ದೈರ್ಯಮಾಡಲಿಲ್ಲ ಹೀಗೆ ಹೆಗಡೆ- 
ಗೌಡರ ಸರಸ ವಿರಸದ ಪರಕಾಷ್ಠೆತಲುಪಿ ಹೆಗಡೆ ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆ ಕರೆದು 
ದೇವೇಗೌಡರನ್ನು ಮತ್ತೆ ಮನವೊಲಿಸಿಯೇ ಬಿಟ್ಟಿದ್ದರು. ಆಗ ದೇವೆಗೌಡರನ್ನು ಶಾಸಕಾಂಗ 
ಸಭೆಯಿಂದ ರಟ್ಟೆಹಿಡಿದು ಎಳೆತಂದು ರಾಜಿಯಾಗದಂತೆ ಒತ್ತಡ ಹೇರಿದವರಲ್ಲಿ ರಾಮಯ್ಯ 
ಮೊದಲಿಗರು. ನಂತರ ಬೊಮ್ಮಾಯಿ ಸರ್ಕಾರವು ಬಹಳ ದಿನ ಉಳಿಯದೆ ಉರುಳಿಬಿದ್ದಾಗ 
ದೇವೇಗೌಡರ ಜತೆ ಸಮಾಜವಾದಿ ಜನತಾಪಕ್ಷ ಕಟ್ಟಿಹೋರಾಟಕ್ಕೆ ಧುಮುಕಿದರು. ತುಮಕೂರು 
ಲೋಕಸಭೆ-ಕುಣಿಗಲ್‌ವಿಧಾನಸಭೆ ಎರಡೂ ಕ್ಷೇತ್ರಗಳಲ್ಲಿಸರ್ಧಿಸಿ ಪರಾಭವ ಗೊಂಡರು. ಸ್ವಲ್ಪ 
ದಿನದಲ್ಲೇ ದೇವೇಗೌಡರ ಜತೆ ಭಿನ್ನಾಭಿಪ್ರಾಯ ದೊಡ್ಡದಾಗಿ ದೂರವಾದರೂ, ಆದರೆ 
ಲಕ್ಕಪ್ಪನವರ ನಿಧನದಿಂದ ತೆರವಾದ ಕುಣಿಗಲ್‌ ಉಪ-ಚುನಾವಣೆಯಲ್ಲಿ ದೇವೇಗೌಡ 
ರೊಬ್ಬರೇ ರಾಮಯ್ಯ ಅವರ ಪರವಾಗಿ ಊರೂರು ಸುತ್ತಿದ್ದರು. ಸರ್ಕಾರದ ದಬ್ಬಾಳಿಕೆ- 
ದೌರ್ಜನ್ಯ-ಚುನಾವಣಾ ಹಿಂಸಾಚಾರ, ಸಚಿವ ರಮೇಶ್‌ತಂಡದ ಗುಂಡಿಗೆ ಅಮಾಯಕನೊಬ್ಬನ 
ಬಲಿಯೂ ಆಯಿತು. 


ಅದೆಲ್ಲ ಇತಿಹಾಸ. ನಂತರ ಹೇಮಾವತಿಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಅದೂ 
ಕೂಡ ಮತ್ತೆ ದೇವೇಗೌಡ-ರಾಮಯ್ಯ ಅವರನ್ನು ದೂರಮಾಡಿದೆ. ಮರಳಿ ಒಂದಾಗದಷ್ಟು 
ರಾಜಕೀಯ ಅಂತರ. ರಾಮಯ್ಯ ಕಾಂಗ್ರೆಸ್‌ ಸೇರಿ ತಮ್ಮ ಭವಿಷ್ಯ ಅರಸಲು ಹೊರಟರು. 
ದೇವೇಗೌಡರು ಮರಳಿ ಜನತಾದಳ ಸೇರಿ ಮುಖ್ಯಮಮಂತ್ರಿ -ಪ್ರಧಾನಿ ಎಲ್ಲವೂ ಆದರು. 
ಚುನಾವಣೆಯಲ್ಲಿ ಪರಾಭವಗೊಂಡರು. ಮತ್ತೆ ಕನಕಪುರದಲ್ಲಿ ರಾಜಕೀಯ ಮರುಹುಟ್ಟು 


ಜೀವನದಿ / ೨೮ 


ಪಡೆದರು. ದೇವೇಗೌಡರಿಂದ ದೂರಾದ ರಾಮಯ್ಯನವರು ಕಳೆದ ವಿಧಾನಸಭಾ 
ಚುನಾವಣೆಯಲ್ಲಿಹುಲಿಯಾರುದುರ್ಗ ಕ್ಷೇತ್ರದಿಂದ ಶಾಸನಸಭೆಗೆ ಪ್ರವೇಶಿಸಿದರೂ ಸರ್ಕಾರದಲ್ಲಿ 
ಅವರ ಅರ್ಹತೆಗೆ ಸೂಕ್ತ ಮಾನ್ಯತೆ ಲಭ್ಯವಾಗಲಿಲ್ಲ. 


ಈ ನಡುವೆ ಪರಸ್ಪರ ಕೆಸರಾಟ ಅತಿರೇಕಕ್ಕೆ ಹೋಯಿತು ಇಲ್ಲಿ ದೇವೇಗೌಡರದು 
ತಪ್ಪೆ? ರಾಮಯ್ಯನವರದು ತಪ್ಪೆ? ಎನ್ನುವ ಬಗ್ಗೆ ತಲೆಕೆಡಿಸಿಕೊಳ್ಳುವ ಮುನ್ನ ಇಬ್ಬರ ವಿರಸಕ್ಕೆ 
ಜನಮಾನ್ಯತೆ ಇಲ್ಲಎಂಬುದಂತೂ ಸಂಶಯಕ್ಕೆ ಎಡೆಯಿಲ್ಲದಂತೆ ಸಾಬೀತಾಗಿದೆ. 


ಇಲ್ಲಿ ಒಂದು ಘಟನೆ ಜ್ಞಾಪಕಕ್ಕೆ ಬರುತದೆ: ಚೀನಾದೇಶದ ಮಹಾಕ್ರಾಂತಿಗೆ 
ಮುನ್ನ ಮಾವೋತ್ಸೇ ತುಂಗ್‌ ಲಾಂಗ್‌ಮಾರ್ಚ್‌ನಲ್ಲಿ ಜನರನ್ನು ಸಂಘಟನೆ ಮಾಡುತ್ತಾ ಹಳ್ಳಿ 
-ಹಳ್ಳಿಗಳ ಮೂಲಕ ಹಾದು, ತಮ್ಮ ಕೆಂಪುಸೇನೆಯು ವಿಮೋಚನೆಗಾಗಿ ನಡೆಸುತ್ತಿರುವ 
ಹೋರಾಟವನ್ನು ಜನರಿಗೆ ಮನವರಿಕೆ ಮಾಡುತ್ತಾ ಸಾಗುತಿರುತಾರೆ. ಈ ಮಹಾ ಅಭಿಯಾನವು 
ಒಂದು ಹಳ್ಳಿಯ ಬಳಿ ತಲುಪಿದಾಗ ಮಾವೊ ಜತೆಗಿದ್ದ ಕೆಂಪುಸೇನೆಯ ಸೈನಿಕರಿಗೆ ಒಂದು 
ಕೊಳ ಎದುರಾಗುತ್ತದೆ. ಅದರಲ್ಲಿ ಮೀನುಗಳು ರಾಶಿರಾಶಿಯಾಗಿ ವಿಹರಿಸುತಿರುತವೆ. ದೀರ್ಪ 
ಪಯಣದಲ್ಲಿ ಬಸವಳಿದಿದ್ದ ಸೈನಿಕರಿಗೆ ಈ ಮೀನುಗಳನ್ನು ಹಿಡಿದು ಮಾವೋಗೆ ತಿನ್ನಿಸುವ 
ತವಕ. ಆದರೆ ಎಂದೂ ಮಾವೋಗೆ ಹೇಳದೆ, ಜತೆ ಚರ್ಚಿಸದೆ ಏನನ್ನು ಮಾಡುತ್ತಿರಲಿಲ್ಲ 
ಹಿಂಬಾಲಕರು ಮಾವೋ ಬಳಿ ಹೋಗಿ ಆ ಕೊಳದ ಮೀನುಗಳನ್ನು ಹಿಡಿದುತರುತ್ತೇವೆ ಎಂದರು. 


೨೯ / ಜೀವನದಿ 


ತಕ್ಷಣ ಮಾವೋ ಅವರನ್ನು ತಡೆದು "ನೋಡಿ ಈ ಹಳ್ಳಿಯ ಜನರು ಬಹುಶಃ ಆ ಕೊಳವನ್ನು, 
ಅದರಲ್ಲಿರುವ ಮೀನುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಳ್ಳುತ್ತಿರಬೇಕು. ಆ 
ಕಾರಣದಿಂದಲೇ ಅವುಗಳನ್ನು ತಿನ್ನದೆ ಬಿಟ್ಟಿದ್ದಾರೆ. ನೀವು ಆ ಮೀನುಗಳನ್ನು ಹಿಡಿದು ತಿಂದರೆ ಆ 
ಜನರ ಭಾವನೆಗಳನ್ನು ತಿರಸ್ಕರಿಸಿದಂತೆ. ಆಗ ಜನರು ನಿಮ್ಮಿಂದ ದೂರವಾಗುತಾರೆ. ಜನರ 
ಭಾವನೆಗಳನ್ನು ಗೌರವಿಸಿ, ಅವರನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ಈ ವ್ಯವಸ್ಥೆಯ ವಿಕೃತಿಯನ್ನು 
ಅವರಿಗೆ ಮನವರಿಕೆ ಮಾಡಿಕೊಡಿ. ಆಗ ಅವರೇ ಒಂದು ದಿನ ಆ ಕೊಳದ ಮೀನುಗಳನ್ನು 
ಹಿಡಿದು ತಂದು ನಿಮಗೆ ತಿನ್ನಿಸುತ್ತಾರೆ' ಎಂದು ಸೂಚಿಸುತಾರೆ. ಈ ಘಟನೆ ಚೀನಾದಂತಹ 
ವೈವಿಧ್ಯಮಯ-ವಿಶಾಲ-ಬೃಹತ್‌ ರಾಷ್ಟ್ರದಲ್ಲಿ ಮಾವೋ ಕ್ರಾಂತಿ ಸಫಲವಾಗಲು ಹೇಗೆ 
ಸಾಧ್ಯವಾಯಿತು ಎಂಬುದನ್ನುಮನವರಿಕೆ ಮಾಡಿಕೊಡುವ ಜತೆಗೆ ನಾಯಕನಾಗಿರಬೇಕಾದವರಿಗೆ 
ಇರಬೇಕಾದ ದಾರ್ಶನಿಕತೆಯನ್ನುಪರಿಚಯಿಸುತದೆ. 


ಮಾನವ ಸಹಜ ದೌರ್ಬಲ್ಯದ ದೇವೇಗೌಡರೂ-ರಾಮಯ್ಯನವರೂ ಸೇರಿದಂತೆ 
ಇದು ನಮ್ಮ ನಡುವೆ ಇರುವ ಪ್ರಗತಿಪರ ನಾಯಕರು, ವಿಚಾರವಾದಿಗಳು, ರಾಜಕಾರಣಿಗಳು 
ಎಲ್ಲರಿಗೂ ಒಂದು ಪಾಠವಿದ್ದಂತಿದೆ. 


ಜನರಭಾವನೆ-ಮನೋಭಾವವನ್ನು ಅರ್ಥಮಾಡಿಕೊಳ್ಳಲು ವಿಫಲರಾದವರು 
ಅವುಗಳನ್ನು ಗೌರವಿಸಲು ಸಾಧ್ಯವಾಗದವರು ಎಂದೂ ಜನರನ್ನು ತಲುಪಲಾಗುವುದಿಲ್ಲ 
ಜನರನ್ನು ಕೆಲವು ಸಂದರ್ಭಗಳಲ್ಲಿ ಹಲವು ವಿಧಾನಗಳ ಮೂಲಕ ವಂಚಿಸಿದರೂ ಶಾಶ್ವತವಾಗಿ 
ವಂಚಿಸಿಸಲಾಗದು. ಸತ್ಯ ವಜ್ರದಷ್ಟು ಕಠಿಣ. ಅದನ್ನು ಪುಡಿ ಮಾಡುವುದು ಮತ್ತಷ್ಟು ಹರಳಗಳ 


ಡ್‌ ತ 
ಸೃಷ್ಟಿಗೆ ಕಾರಣ. 


ರಾಜಕಾರಣದಲ್ಲಿಇತರರನ್ನೂನಿಂದೆ ಮಾಡುತಲೇ ಯಾರೂ ಮೇಲೆ ಬರಲಾಗದು. 
ಅದು ಕ್ಷಣಿಕದ ಪರನಿಂದಾನಂದವನ್ನೂ ತಂದು ಕೊಡಬಲ್ಲುದೇ ಹೊರತು, ವ್ಯಕ್ತಿಯು 
ಸಕಾರಾತ್ಮಕವಾಗಿ ತೊಡಗಿಸಿಕೊಳ್ಳುವುದರಿಂದ ಆತನನ್ನು ವಿಮುಖನನ್ನಾಗಿಸುತ್ತದೆ. ರಾಮಯ್ಯ- 
ದೇವೇಗೌಡರ ವಿಷಯದಲ್ಲಿ ಆದದ್ದು ಇದೇ. ಆದರೆ ಅದನ್ನು ಪ್ರಜ್ಞಾಪೂರ್ವಕವಾಗಿ 
ನಿರ್ವಹಿಸಿದ ಹೊಣೆ ಮಾತ್ರ ದುರುದ್ದೇಶಪೂರಿತ ಮಾಧ್ಯಮಗಳ ಕೆಲವೇ ಕೆಲವು ಮಂದಿಯದು. 


ಹಾಗೆ ನೋಡಿದರೆ ನಮ್ಮ ಸಮೂಹ ಮಾಧ್ಯಮಗಳಿಗೆ ಇಂದಿಗೂ ಹಳ್ಳಿಗಾಡು ಒಂದು 
ಅಸ್ಪೃಶ್ಯ ಸಮುದಾಯವಿದ್ದಂತೆ. ಪುರೋಹಿತಶಾಹಿ,ಯಜಮಾನ ಸಂಸ್ಕೃತಿಯ ಪಳೆಯುಳಿಕೆ 
ಯಂತಿರುವ ಈ ಮಾಧ್ಯಮಗಳಿಗೆ ಹಳ್ಳಿಗಾಡಿನ ಜನರನ್ನುಪರಸ್ಪರ ಕಚ್ಚಾಡಿಸಿ ಅವರು ಶೋಷಕರ 
ವ್ಯವಸ್ಥೆಯನ್ನು ಪ್ರಶ್ನಿಸುವ ತೀವ್ರತೆಯನ್ನು ಕಡಿಮೆಮಾಡುವ ದುರುದ್ದೇಶವೂ ಇದರ ಹಿಂದಿದೆ. 
ವೈ.ಕೆ. ರಾಮಯ್ಯನವರು ಜೀವನದುದ್ದಕ್ಕೂ ಹೋರಾಡಿದ ರೇಷ್ಮೆ ಬೆಳೆಗಾರರ ಸಮಸ್ಯೆಯಾಗಲಿ, 


ಜೀವನದಿ / ೩೦ 


ಹೇಮಾವತಿ ನೀರಿನ ಹೋರಾಟವಾಗಲಿ, ಜನಪರವಾಗಿ ಅವರು ಕೈಗೆತ್ತಿಕೊಂಡ ಕೆಲಸಕಾರ್ಯ 
ಗಳಾಗಲಿ ಅವುಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಅತ್ಯುತ್ತಮ ರೀತಿಯಲ್ಲಿ ರಾಜ್ಯ ಮತ್ತುರಾಷ್ಟ್ರ 
ಮಟ್ಟದಲ್ಲಿ ಪ್ರಚಾರ ಪಡೆಯಲೇ ಇಲ್ಲ ಆದರೆ ದೇವೇಗೌಡರ ಪ್ರತಿಯೊಂದು ನಡೆಯ 
ಬಗ್ಗೆಯೂ ರಾಮಯ್ಯನವರ ಪ್ರತಿಕ್ರಿಯೆಯನ್ನು ಸ್ವಯಂಮಾಧ್ಯಮದವರೇ ಪಡೆದುಕೊಳ್ಳುವ, 
ಇಲ್ಲವೇ ರಾಮಯ್ಯನವರು ಪ್ರತಿಕ್ರಿಯಿಸಿದಾಗ ಅದಕ್ಕೆ ಎಲ್ಲಿಲ್ಲದ ಮಾನ್ಯತೆ ನೀಡಿ ವಿಕೃತಾನಂದ 
ಪಡುವ ಮನಸ್ಥಿತಿ ಮಾಧ್ಯಮ ಗಳದಾಗಿದೆ. 


ಪ್ರಚಾರ ಮಾಧ್ಯಮ ಚಿನ್ನದ ಚೂರಿಯಿದ್ದಂತೆ: ವ್ಯಕ್ತಿಯ ಒಳ್ಳೆಯ ಮಗ್ಗಲು 
ಪರಿಚಯವಾಗುವ ಜೊತೆಗೆ, ಆತನಿಗೆ ಅರಿವಿಲ್ಲದಂತೆ ಶತ್ರುಗಳನ್ನು ಹುಟ್ಟುಹಾಕುತ್ತದೆ. 
ಬಹುಶಃ ರಾಮಯ್ಯನವರು ಅಥವಾ ದೇವೇಗೌಡರ ವೈಯಕಿಕ ವಿಷಯಗಳನ್ನು ವ್ಯಕಿದ್ವೇಷದ 
ಮಟ್ಟಕ್ಕೆ ನೀರೆರೆದು ಪೋಷಿಸಿದ ಪತ್ರಕರ್ತರಿಗೆ ಸದುದ್ದೇಶವಂತೂ ಇರಲಿಲ್ಲ ಒಕ್ಕಲಿಗ 
ಜನಾಂಗದವರಾದ ಪರಸ್ಪರ ಇಬ್ಬರು ಮುಖಂಡರನ್ನು ಕೆಸರೆರಚಾಟಕ್ಕೆ ಇಳಿಸಿದಾಗ, ಇಬ್ಬರ 
ಮೈಗೂ ಕೆಸರು ಅಂಟುವುದನ್ನು ಲೋಕವೇ ಗಮನಿಸುತ್ತದೆ. ಈಗ ರಾಮಯ್ಯನವರು 
ರಾಜಕಾರಣದಲ್ಲಿ ಸಾಕಷ್ಟು ಮಾಗಿದ್ದಾರೆ. ಅನುಭವ ಮೂಸೆಯಲ್ಲಿ ನೊಂದು-ಬೆಂದಿದ್ದಾರೆ. 
ಅವರ ಜನಪರ ಕಾಳಜಿಯ ತೀಕ್ಷ್ಣತೆ ಈಗ ಮತ್ತಷ್ಟು ಪ್ರಜ್ವಲಿಸುವ ಎಲ್ಲ ಗುಣಗಳನ್ನು 
ಪಡೆದುಕೊಂಡಿದೆ. 


ಈ ನಾಡಿಗೆ ರಾಮಯ್ಯನವರ ಕ್ರಿಯಾತ್ಮಕ ಸೇವೆ ಮತಷ್ಟು ಲಭ್ಯವಾಗಲಿ. ಸಾರ್ವಜನಿಕ 
ಜೀವನ ಸಂಪೂರ್ಣ ಅಧಃಪತನದ ಅಂಚಿನಲ್ಲಿರುವಾಗ ರಾಜಕಾರಣಿಗಳು ಉದುರುವ 
ಉಲ್ಕೆಗಳಂತಾಗುತ್ತಿದ್ದಾರೆ. ರಾಮಯ್ಯನವರಂತಹ ಮಣ್ಣಿನ ಗಾಢ ಸಂಬಂಧ ಹೊಂದಿರುವ 
ಸದೃಢರು ಈ ಉಲ್ಕೆಗಳ ನಡುವಿನ ನಕ್ಷತ್ರಗಳಂತೆ ಗೋಚರಿಸಿದರೆ ಅದು ಹಳ್ಳಿಗಾಡಿನ 
ದಿಗ್ವಿಜಯವಾಗುತದೆ. 

O 


೩೧ / ಜೀವನದಿ 


ಹಸಿರು ಕ್ರಾಂತಿಯ ರೂವಾರಿ 


ಉದಯಶಂಕರ ಭಟ್‌ 


ಹುಂಜೂರುಡುರ್ಗಕ್ಕೆ ಬನ್ನಿ ಯಾವುದೋ ಐತಿಹಾಸಿಕ ಕ್ರಾಂತಿಗೆ ಹೊರಟಂತೆ 
ಸಮರೋಪಾದಿ ಸಿದ್ಧತೆ ಇಲ್ಲಿ ನಡೆದಿದೆ. 


ಸರ್ಕಾರಿ ಯಂತ್ರ, ಜನಪ್ರತಿನಿಧಿಗಳು, ಧರ್ಮಗುರುಗಳು, ಹಳ್ಳಿ ಹಳ್ಳಿಗಳ ಜನರೆಲ್ಲ 
ಹಗಲು ರಾತ್ರಿ ಎನ್ನದೆ ಸಿದ್ಧತೆಯಲ್ಲಿ ಮುಳುಗಿದ್ದಾರೆ. ರಸ್ತೆ ಬದಿ, ಗೋಮಾಳ, ಕೆರೆ ಬದಿ 
ಪಾಳುಭೂಮಿ, ನಾಲೆ ಬದಿ, ಪಂಚಾಯ್ತಿ ಆವರಣ, ದೇವಸ್ಥಾನ, ಮಸೀದಿ, ಚರ್ಚ್‌, ಶೇಂದಿ 
ವನ, ಕಚೇರಿ ಆವರಣ, ರೈತರ ಹೊಲಗದ್ದೆ ಒಟ್ಟಿನಲ್ಲಿ ಶಾಲೆಯಿಂದ ಹಿಡಿದು ಸ್ಥಶಾನದವರೆಗೆ 
ಎಲ್ಲವೂ ಹಸಿರು ಸಮವಸಕ್ಷೆ ಸಿದ್ಧವಾಗಿವೆ. 


ಈ ಜನರಿಗೆ ನಾಗಪಂಚಮಿ, ವರಮಹಾಲಕ್ಷ್ಮಿ, ಉಪಾಕರ್ಮ, ಶ್ರಾವಣ ಎಲ್ಲ 
ಹಬ್ಬಗಳೂ ಮರೆತೇ ಹೋಗಿವೆ. ನಾನು ಹಿಂದು. ನೀನು ಮುಸ್ಲಿ. ಅವನು ಕೈಸ್ತ ಎಂಬ 
ಬೇಧಭಾವವಿಲ್ಲ; ಎಲ್ಲರಿಗೂ ಒಂದೇ ಹಬ್ಬ- ಅದು ಹಸಿರು ಹಬ್ಬ 


ಮಳೆ ಬಂದ ದಿನ ಸಾಲು ಸಾಲಾಗಿ ಹೊರಡುವ ಇರುವೆಗಳಂತೆ ಹಳ್ಳಿ ಹಳ್ಳಿಗಳಲ್ಲಿ 
ಚುರುಕಿನ ಚಲನೆ. ಗುಂಪುಗುಂಪಾಗಿ ಪ್ರತಿಯೊಬ್ಬರ . ಹೊಲಗಳ ಸುತ್ತಮುತ್ತ ಗುಂಡಿಗಳನ್ನು 
ತೋಡುತ್ತಿದ್ದರೆ, ಮತೊಂದೆಡೆ ಹತ್ತು ಜೆ.ಸಿ.ಬಿ. ಯಂತ್ರಗಳು ಸರ್ಕಾರಿ ಸ್ಥಳಗಳಲ್ಲಿ, ರಸ್ತೆಬದಿಗಳಲ್ಲಿ 
ಗಿಡ ನೆಡಲು ಸಿದ್ಧತೆ ನಡೆಸುತಿವೆ. 


ಜಲಾನಯನ ತೋಟಗಾರಿಕೆ, ಅರಣ್ಯ, ಸಾಮಾಜಿಕ ಅರಣ್ಯ, ಕೃಷಿ ಕೇತ್ರಗಳಲ್ಲಿ 
ಹೊಂಗೆ, ಬಿದಿರು, ಸರ್ವೆ, ಹಲಸು, ನುಗ್ಗೆ, ನೀಲಗಿರಿ, ಸಾಗುವಾನಿ, ತೇಗ, ಬೇವು, 
ಸಿಲ್ವರ್‌ ಒಕ್‌, ಬಸರಿ, ಆಲ, ನೇರಳೆ, ಮಾವು, ಸಪೋಟ, ತೆಂಗು ಹೀಗೆ ವಿವಿಧ ಜಾತಿಯ 
ಲಕ್ಷಾಂತರ ಸಸಿಗಳು ಹಬ್ಬವನ್ನುಎದರು ನೋಡುತ್ತಿವೆ. 


ಇದೇ 24ಕ್ಕೆ ಚೀಫ್‌ ಮಿನಿಸ್ಟ್ರು ಬರುತ್ತಾರಂತೆ. ಗಿಡನೆಡಲು ಹಸಿರು ಬಾವುಟ 
ತೋರಿಸುತಾರಂತೆ. ಮುಂದಿನ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಐದು ಕೋಟಿ ಸಸಿ ನೆಡುವ 
ಮಹತ್ವಾಕಾಂಕ್ಷೆಯ "ವನವಿಕಾಸ' ಯೋಜನೆಗೆ ಇಲ್ಲಿಂದ ಚಾಲನೆ ಸಿಗಲಿದೆಯಂತೆ. ಹೇಗೆ 


ಜೀವನದಿ / ೩೨ 


ಗೊತ್ತೆ? ನೂರಲ್ಲ, ಸಾವಿರವಲ್ಲ; ಮೂರು ಲಕ್ಷ ಸಸಿಗಳನ್ನು ನೆಡುವ ಮೂಲಕ! ಹುಲಿಯೂರು 
ದುರ್ಗದ ಈ ಹಸಿರು ಹಾದಿಯ ಮೂಲಕ ರಾಜ್ಯದ ಮೂಲೆಮೂಲೆಗಳ ಧರ್ಮಗುರುಗಳು ಜಾತಿ, 
ಮತ ಬೇಧವನ್ನು ಬದಿಗೊತ್ತಿ ಪಯಣ ಹೊರಟಿದ್ದಾರೆ. ಹಿಂದು, ಮುಸ್ಲಿಂ, ಕೈಸ್ತ ಜೈನ ಬೌದ್ಧ 
ಸಿಖ್ಬ ರು ಹೀಗೆ ಎಲ್ಲರೂ ಹಾ ಮೆಗಾ ಯೋಜನೆಯ ರೂವಾರಿಗಳೇ. 


ಆದಿಚುಂಚನಗಿರಿ ಮಠಾಧ್ಯಕ್ಷ ಬಾಲಗಂಗಾಧರನಾಥ ಸ್ವಾಮೀಜಿಯವರ 
ಅಧ್ಯಕ್ಷತೆಯ "ವನ ಸಂವರ್ಧನ ಟ್ರಸ್ಟ್‌ ಧಾರ್ಮಿಕತೆಯ ಜತೆಗೆ ಜನತೆಯಲ್ಲಿ ಪರಿಸರ ಪ್ರೇಮ 
ಹಡಗಿನ ಕ್ರಾಂತಿಕಾರಿ ಹಾದಿ ಹುತತ ಹೊರಟದೆ. ಸುತೂರು, ಸಿರಿಗೆರೆ, ಶಿವಪು 
ಕಾಗಿನೆಲೆ. ಸಿದ್ದಗಂಗೆ, ಪೇಜಾವರ, ಪುತ್ತಿಗೆ, ಬಿಜಾಪುರ, ಗದಗ, ಹಂಪಿ, ನಮುನೆ 
ಮಳವಳ್ಳಿ, ಕೊಡಗು, ಕಾವೇರಿಆಶ್ರಮ, ರಾಜನಹಳ್ಳಿ, ವಾಲ್ಮೀಕಿ ಮಠ, ಆದಿಜಾಂಬವ ಮಠ 
ಕಾಸರಗೋಡಿನ ಎಡನೀರು, ಹೊಸನಗರದ ರಾಮಚಂದ್ರಾಪುರ, ಹೊಸದುರ್ಗ, ಹುಬ್ಬಳ್ಳಿಯ 
ಮೂರು ಸಾವಿರ ಮಠ, ಬೆಂಗಳೂರಿನ ವೇದವಿಜ್ಞಾನ ವಿದ್ಯಾಪೀಠ, ಗೋಸಾಯಿ ಮಠ, 
ಶ್ರವಣಬೆಳಗೊಳ, ಬೆಳಗಾವಿಯ ರುದ್ರಾಕ್ಷಿ ಮಠ, ಉತ್ತರಕನ್ನಡದ ಸ್ವರ್ಣವಲ್ಲಿ ಇಷ್ಟೇ ಅಲ್ಲ 
ಧರ್ಮಸ್ಥಳದ ಧರ್ಮಾಧಿಕಾರಿ ವಿರೇಂದ್ರ ಹೆಗ್ಗಡೆ. ಹೀಗೆ ನಾಡಿನ ಹತ್ತು- ಹಲವು ಪ್ರಮುಖ 
ಮಠಗಳ ಸ್ವಾಮೀಜಿಗಳು ಪ್ರಕೃತಿಮಾತೆಯ ಪೂಜೆಗಾಗಿ ಒಂದಾಗಿದ್ದಾರೆ. 


ಚಿಕ್ಕಮಗಳೂರಿನ ಬಸ್ಸಿ ಮಂಡ್ಯದ ಸೇಂಟ್‌ ಜೋಸೆಫ್‌ನ ರೆವರೆಂಡ್‌ ನರ್ನೋನಾ. 
ಬೆಂಗಳೂರು ಗುರುದ್ವಾರದ ಜೋಗಿಂದ್ರ ಸಿಂಗ್‌ ಸಬರವಾಲಾ, ಮಹಮ್ಮದ್‌ ಅಬ್ದುಲ್‌ ಖುನ್ನಿ. 
ಮೌಲಾನಾ ಮೌಲ್ವಿ "ಮಹಮ್ಮದ್‌ ಉಲ್ಲಾ ಅರಿಕೇಶನ್‌ ರೆವರಂಡ್‌ ಫ ಭಜ ಇಗ್ನೇಷಿಯಸ್‌ 
ಪಿಂಟೋ, ಗ ಬುದ್ದರೇಖಿತ... ಈ ಎಲ್ಲರೂ ಇರುವ ಟ್ರಸ್ಟ್‌ಗೆ ಸ ಹಾದಿಯ 
ಎ. ಎನ್‌. ಯಲ್ಲಪ್ಪ ರೆಡ್ಡಿ ಕಾರ್ಯದರ್ಶಿ. ಇಂಥವರು ಟೊಂಕಕಟ್ಟಿ ನಿಂತಾಗ ಸರಕಾರ 
ಸುಮ್ಮನಿದ್ದೀತೆ. ತಾನೂ ಈ. ಯೋಜನೆಗೆ ಮೂರು ಕೋಟಿ ರೂಪಾಯಿ ಕೊಡುವುದಾಗಿ 
ಮುಖ್ಯಮಂತ್ರಿ ಹೇಳಿದರು. "ಆದರೆ ಸರಕಾರದ ಹಣ ಪಡೆದರೆ, ಏನೆಲ್ಲ ನಿಯಮಗಳು, ಅಡ್ಡಿ 
ಆತಂಕಗಳು ತಲೆದೋರುತ್ತವೆ. ಆ ಹಣದಲ್ಲಿ ಪಾಲು ಪಡೆಯುತಲೇ ವ್ಯವಸ್ಥೆಯ ಗಮನ 
ಹೋಗುತ್ತದೆ. ಜನರ ಆಸಕ್ತಿ ಕಮ್ಮಿಯಾಗುತ್ತದೆ. ಅದ್ಕೆ ಆಮೂರು ಕೋಟಿಯ ನೆರವನ್ನು ನಾವು 
ನಯವಾಗಿಯೇ ಬೇಡ'' ಎಂದಿದ್ದೇವೆ ಎನ್ನುತ್ತಾರೆ ಯಲ್ಲಪ್ಪರೆಡ್ಡಿ. 


ಇಲ್ಲಿ ಈಗಾಗಲೇ ಹಸಿರುಕ್ರಾಂತಿಗೆ ರಂಗಸಜ್ಜಿಕೆ ನಡೆದಿದೆ. ಸ್ಥಳೀಯ ಶಾಸಕ 
ವೈ.ಕೆ.ರಾಮಯ್ಯನವರು ಇಷ್ಟೆಲ್ಲವರ್ಷಗಳಿಂದ ಜನರಿಗೆ, ಸರಕಾರಿ ಅಧಿಕಾರಿಗಳಿಗೆ ದುಂಬಾಲು ಬಿದ್ದು 
ಹಸಿರು ಹುಚ್ಚು ಹಚ್ಚಿಸಿದ್ದಾರೆ. "ಅಂತರ್ಜಲ ಕಣ್ಣೆದುರೇ ನೂರಾರು ಅಡಿ ಅಳಕ್ಕೆ ಹೋಗಿ, ನೀರಿಗೆ 
ಪರದಾಡುವ ಸ್ಥಿತಿ ಬಂತಲ್ಲ) ಎಂದು ಚಿಂತಿಸಿ, ರಾಮಯ್ಯ ನಾಳಿನ ತಮ್ಮ ಊರಿನ ಭವಿಷ್ಯಕ್ಕೆ ತಂಪು 
ಕೊಡಲು ನಿರ್ಧರಿಸಿದರು. 


೩೩ / ಜೀವನದಿ 


ಕಬ್ಬಿನ ತೋಟಕ್ಕೆ ನೀರೆರೆಯಲು ಹೋಗುವಾಗ ಸಿಕ್ಕ ಆಲದ ಟೊಂಗೆಗಳನ್ನು 
ಕಡಿದು, ಜಾಗ ಸಿಕ್ಕಲ್ಲೆಲ್ಲ ನೆಡುವಲ್ಲಿಂದ ಗಿಡ ಬೆಳೆಸುವ ಹುಚ್ಚು ಅಂಟಿಕೊಂಡಿತು. ನಂತರ 


ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಅಧಿಕಾರವೂ ಇತ್ತು. ಲಕ್ಷಾಂತರ ಗಿಡಗಳನ್ನು ನೆಡಲು, 
ನೆಡಿಸಲು ಸಾಧ್ಯವಾಯಿತು ಎಂದು ರಾಮಯ್ಯ ನೆನಪಿಸಿಕೊಳ್ಳುತಾರೆ. 


ಸಚಿವರಾಗಿದ್ದಾಗ ಹಳ್ಳಿ ಹಳ್ಳಿಗಳಿಗೆ ಪಾದಯಾತ್ರೆ, ಪರಿಸರ ಬಗ್ಗೆ ಭಾಷಣ, ಖಾಲಿ 
ಜಾಗದಲ್ಲೆಲ್ಲ ಗಿಡ ನೆಡುವ, ನೆಡಿಸುವ ಕೈಂಕರ್ಯ ಕೈಗೊಂಡರು. ಗಿಡಗಳನ್ನು ರಕ್ಷಿಸುವ 
ಹೊಣೆಯನ್ನು ಗ್ರಾಮಸ್ಥರಿಗೇ ಕೊಟ್ಟರು. ಇಂದು ಸೊಂಪಾಗಿ ಬೆಳೆದ ಮರ ಕಡಿಯಲು 
ಹೋದರೆ, ಗ್ರಾಮಸ್ಥರೇ ಸೇರಿ ನಿಮ್ಮನ್ನು ಮರಕ್ಕೆ ಕಟ್ಟಿಹಾಕಿ ಹೊಡೆಯುವಷ್ಟರ ಮಟ್ಟಿಗೆ ಪರಿಸರ 
ಪ್ರಜ್ಞೆ ಇಲ್ಲಿಮೂಡಿದೆ. 


ರಾಮಯ್ಯನವರಂಥ ಉತ್ಸಾಹಿಗಳಿಂದಾಗಿ ಈಗ ಹುಲಿಯೂರುದುರ್ಗ ಬರಪೀಡಿತ 
ಜಿಲ್ಲೆಗೆ ಸೇರಿದ ಒಂದು ಊರೆಂದು ಅನ್ನಿಸುವುದೇ ಇಲ್ಲ ಹಸಿರುಟ್ಟ ಬೆಟ್ಟ ಗುಡ್ಡಗಳ ಸಾಲು, ರಸ್ತೆಯ 
ಇಕ್ಕೆಲಗಳಲ್ಲಿ ತೋರಣ. ಹದಿನೆಂಟು ವರ್ಷಗಳಿಂದ ಸದ್ದು ಗದ್ದಲವಿಲ್ಲದ ಪರಿಸರ ಕ್ರಾಂತಿ 
ನಡೆಯುತಿರುವ "ದುರ್ಗ' ಈಗ ಹಸಿರು ಕಾಶಿ. 


ಜೀವನದಿ / ೩೪ 


ಧರ್ಮಗುರುಗಳೆಲ್ಲಸೇರಿ ವನ ಸಂವರ್ಧನ ಟ್ರಸ್ಟ್‌ ಆರಂಭಿಸಲು ಯೋಚಿಸಿದಾಗ 
ಸಹಜವಾಗಿಯೇ ಅವರ ಕೆಲಸಕ್ಕೆ ಸಹಕಾರನೀಡಲುವೈ.ಕೆ.ಆರ್‌ ಮುಂದೆ ಬಂದರು. ಈ ಮಹಾ 
ಯೋಜನೆಯನ್ನು ಹುಲಿಯೂರುದುರ್ಗದಿಂದಲೇ ಆರಂಭಿಸೋಣ ಎಂದರು. ಉದ್ಭಾ.ಟನೆಗೆ 
ಬರಲು ಮುಖ್ಯಮಂತ್ರಿ ಕೃಷ್ಣರನ್ನೂ ಆಮಂತ್ರಿಸಿದರು. 


ಮುಖ್ಯಮಂತ್ರಿ ಬರುವವರೆಗೆ ಕಾಯುವ ತಾಳ್ಫೆ ಇಲ್ಲಿನ ಜನಕ್ಕಿಲ್ಲ. ಕಳೆದ ಒಂದು 
ವಾರದಲ್ಲಿ ಒಂದೂವರೆ ಲಕ್ಷ ಗಿಡ ನೆಟ್ಟಿದ್ದೂ ಆಗಿದೆ. ಮಕ್ಕಳಿಂದ ಅಜ್ಜನವರೆಗೆ ಎಲ್ಲರ ಕ 
ಕೆಸರಾಗಿದೆ. 


ಮುಖ್ಯಮಂತ್ರಿ ಬರುವವರೆಗೆ ಕಾಯುವ ತಾಳ್ವೆ ಧರ್ಮಗುರುಗಳಿಗೂ ಇಲ್ಲ! ನಾಳೆ 
ಭಾನುವಾರ ತಿಪಟೂರಿಗೆ ಅವರು ಬರಲಿದ್ದಾರೆ. ಅಲ್ಲಿ 'ಬೈಫ್‌' ನವರ ಮುಂದಾಳತ್ವದಲ್ಲಿ 
ಸುಮಾರು ಒಂದು ಸಾವಿರ ರೈತರು, ಹಸಿರು ಹಬ್ಬದ ಹೆಸರಿನಲ್ಲಿ ಹೊಸ ಆಶೋತ್ತರ ಹೊತ್ತು 
ಹೊಲಕ್ಕಿಳಿಯಲಿದ್ದಾರೆ. ಅಮಾವಾಸ್ಯೆಯ ದಿನ, ಹಿಂದೂ ಧರ್ಮಾಧಿಕಾರಿಗಳು ಹೊಸ ಕೆಲಸ 
ಆರಂಭಿಸುವುದಿಲ್ಲ. ಅದು ಅಶುಭ ದಿನವೆಂಬ ನಂಬುಗೆ ಇದೆ. ಆದರೆ ಗಿಡ ನೆಡುವ ದಿನಗಳೆಲ್ಲವೂ 
ಶುಭ ದಿನಗಳೇ ಎಂದು ಹೇಳಿ ಯಲ್ಲಪ್ಪರೆಡ್ಡಿಯವರು ಧರ್ಮ ಗುರುಗಳನ್ನು ಈ ಹಬ್ಬಕ್ಕೆ ಬರಲು 
ಒಪ್ಪಿಸಿದ್ದಾರೆ. ನಸುಕಿನಲ್ಲಿ ಸಾವಿರಾರು ರೈತರು "ಹಸಿರು ಕಂಕಣ' ಕಟ್ಟಿ ತಂತಮ್ಮ ಹೊಲಗಳ 
ಬದುಗಳಲ್ಲಿ ಜಲಸಂರಕ್ಷಣೆಯ ಕಾರ್ಯಕ್ರಮದ ಅಂಗವಾಗಿ ಗಿಡಗಳನ್ನು ನೆಡಲಿದ್ದಾರೆ. ನೀರು 
ದೂರ ಹರಿದು ಹೋಗದಂತೆ ಅಲ್ಲಲ್ಲಿ ಕಟ್ಟಿಕಟ್ಟಲಿದ್ದಾರೆ. 


"ಕಟ್ಟುವೆವು ನಾವು ಹೊಸ ನಾಡೊಂದನು' ಎಂಬ ಮಾತಿನ ಅರ್ಥ ಏನೆಂದು 


ತೋರಿಸಲಿದಾರೆ. 
ಸ ಈ) 


(ಪ್ರಜಾವಾಣಿ: 18-8-2001) 


೩೫ / ಜೀವನದಿ 


ನಿರಂತರ ಆಶಾವಾದಿ ವಾರ್‌ ಆಶಾವಾದಿ 


ಪಿ ಕಾ ಗನ ನ? 


ಮ್ಳ ಕುಣಿಗಲ್‌ನಲ್ಲಿ ಆದ ಬಗ್ಗೆ ನನ್ನದೇ ಆದ ರೀತಿಯಲ್ಲಿ ನಿಮ್ಮೊಂದಿಗೆ ಚಿಂತಿಸಲು 
ಆಸೆಯಾಗಿದೆ. ಕಳೆದ 200 ವರ್ಷದಲ್ಲಿ ಆಮೆರಿಕೆಯ ಪ್ರಜಾಪ್ರಭುತ್ವದಲ್ಲಿ ಆದ ಖಾಸಗೀ ಕರಣ 
ಮತ್ತು ಸರ್ಕಾರಿಕರಣವನ್ನು ಕುರಿತು ಟಿಪ್ಪಣಿ ಮಾಡಿದ್ದೆ. ಅಲ್ಲಿ ಹೇಗೆ ಜನತಂತ್ರ ಜನರಿಂದ 
ದೂರವಾದೊಡನೆ ಹೊಸ ಶಕ್ತಿಗಳು ಹುಟ್ಟಿಕೊಂಡು ಸಮಾಜದ್ರೋಹಿಗಳನ್ನು ಹತ್ತಿಕ್ಕಿ 
ಜನತಂತ್ರವನ್ನು ಬಲಪಡಿಸುತ್ತವೆ ಎಂಬುದನ್ನು ವಿವರಿಸಲು ಇಷ್ಟಪಟ್ಟಿದ್ದೆ. ಆದರೆ ಅಷ್ಟರಲ್ಲಿ 
ಕುಣಿಗಲ್‌ ಚುನಾವಣೆ ಬಂತು. ಕೆ. ಲಕ್ಕಪ್ಪನವರು ತೀರಿಕೊಂಡಾಗಲೇ ಕುಣಿಗಲ್‌ನಲ್ಲಿ 
ಏನಾಗಬಹುದೆಂದು ಊಹಿಸತೊಡಗಿದ್ದೆ. ಆದದ್ದೇನೆಂದು ಎಲ್ಲರಿಗೂ ಗೊತ್ತಿದ್ದರೂ ಇಲ್ಲಿಮುಖ್ಯ 
ಸಂಗತಿಗಳನ್ನು ಕಾಣಿಸಿ ಮುಂದುವರಿಯುತ್ತೇನೆ. 1989ರಲ್ಲಿ ಅಂದರೆ ಕೇವಲ 3 ವರ್ಷದ ಹಿಂದೆ 
ವೈ. ಕೆ. ರಾಮಯ್ಯನವರನ್ನು ಕುಣಿಗಲ್‌ ಶಾಸನಸಭೆಗೆ ಮತ್ತು ತುಮಕೂರಿನ ಲೋಕಸಭೆಗೆ 
ದೇವೇಗೌಡರು ನಿಲ್ಲಿಸಿದ್ದು ಮೊನ್ನೆ ತಾನೇ ನಡೆದಂತಿದೆ. ಇಡೀ ಕರ್ನಾಟಕದಲ್ಲಿಮಣ್ಣುಮುಕ್ಕಿದ 
ಜನತಾ ದಳ ಮತ್ತು ಜನತಾಪಕ್ಷದಲ್ಲಿ ಇನ್ನಷ್ಟು ಕಿತ್ತಾಟ ಶುರುವಾಯಿತು. ಚಂದ್ರಶೇಖರ್‌ 
ಅನುಯಾಯಿಗಳಾಗಿದ್ದರೂ, ಸಮಾಜವಾದಿ ಜನತಾಪಕ್ಷದವರಾದರೂ ದೇವೇಗೌಡರು 
ಸಮಾಜವಾದಿ ಜನತಾಪಕ್ಷದಲ್ಲಿ ಇದ್ದುಹುಚ್ಚು ಹಿಡಿದವರಂತೆ ವರ್ತಿಸತೊಡಗಿದರು. 1991ರ 
ಲೋಕಸಭೆಯ ಚುನಾವಣೆ ಬರುವಷ್ಟರಲ್ಲಿ ದೇವೇಗೌಡರಿಗೆ ಗೌರವಕ್ಕೆ ಬದಲು ಸಂತಾಪ 
ಸೂಚಿಸುವ ಜನ ಹೆಚ್ಚಾದರು. ವೈ. ಕೆ. ರಾಮಯ್ಯನವರ ಬೆಂಬಲವನ್ನು ಊಹಿಸಿಕೊಂಡಿದ್ದ 
ದೇವೇಗೌಡರು ರಾಮಯ್ಯನವರ ಮಾತುಗಳಿಂದ ಬೆಚ್ಚಿದರು. ರಾಮಯ್ಯ ಹಿಂದಕ್ಕೂ 
ಹೋಗದೆ, (ಅಂದರೆ ಜನತಾದಳಕ್ಕೆ ಹಿಂದುರುಗದೆ) ಮುಂದಕ್ಕೂ ಹೋಗದೆ (ಅಂದರೆ 
ದೇವೆಗೌಡರ ಚೇಲರಾಗಲು ಒಪ್ಪದೆ) ತಮ್ಮಗನಿಸಿದ್ದನ್ನೆಲ್ಲ ಹೇಳ ತೊಡಗಿದರು. ಆಗ ಸಿಕ್ಕ 
ರಾಮಯ್ಯನವರು ನನ್ನ ಅಭಿಪ್ರಾಯ ಕೇಳಿದಾಗ ಹೇಳಿದೆ, ""ದಿಗ್ಬ_ಮೆಗೊಂಡಿದ್ದಾಗ ಅಥವಾ 
ಗೊಂದಲಗೊಂಡಿದ್ದಾಗ ಸುಮ್ಮನೆ ಇರುವುದು ಜಾಣರ ಲಕ್ಷಣ. ನೀವಿಗ ಮನಸಿಗೆ ಬಂದ ಹಾಗೆ 
“ಮಾತಾಡದೆ ಮೌನ ತಾಳಿ ತಟಸ್ಥರಾಗಿರುವುದನ್ನು ಕಲಿಯಿರಿ. ಯಾರ ಮನಸ್ಸನ್ನೂ ನೋಯಿಸಲು 
ಯತ್ನಿಸ ಬೇಡಿ'' ಅಂದೆ. 

ಪ್ರಕ್ಷುಬ್ದ ಸ್ಲಿಶಿಯಲ್ಲಿದ್ದರಾಮಯ್ಯನವರಿಗೆ ನನ್ನಮಾತು ಅರ್ಥವಾಯಿತೋ ಇಲ್ಲವೋ 
ಗೊತ್ತಿಲ್ಲ. "ಸುಮ್ಮನಿರಿ' ಎಂಬ ಸಾಮಾನ್ಯ ಮಾತು ಅವರಿಗೆ ಅರ್ಥಪೂರ್ಣವಾಗಿ ಕಾಣಿಸದೆಯೂ 


ಜೀವನದಿ / ೩೬ 


ಇರಬಹುದು. ಆಮೇಲಿನ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರ ಬಣ್ಣ ಬಯಲಾಯಿತು. 
ರಾಮಯ್ಯ ಮುಂದೆ ಬರಕೂಡದೆಂದು ದೇವೇಗೌಡರು ಬೇರೊಬ್ಬರಿಗೆ ಟಿಕೇಟನ್ನು 
ಕೊಡಿಸಿದರು. ಕೋಪದಲ್ಲಿದ್ದ ರಾಮಯ್ಯ ಚುನಾವಣೆಗೆ ನಿಂತು ಸೋತರು. ಕುಣಿಗಲ್‌ನಲ್ಲಿ ನಮ್ಮ 
ನೈತಿಕತೆಗೆ ಜಯಲಭಿಸಿದೆ ಎಂದು ತಿಳಿಯುವ ವೈ.ಕೆ. ರಾಮಯ್ಯ, ತಮ್ಮ ಬೆಂಬಲದಿಂದ ಶಿಷ್ಯ 
ರಾಮಯ್ಯ ಗೆದ್ದಿದ್ದಾರೆ ಎಂದು ಬೆನ್ನುತಟ್ಟಿಕೊಳ್ಳುವ ದೇವೇಗೌಡ ಮತ್ತೆವಿರೋಧಪಕ್ಷಗಳತ್ತಜನ 
ವಾಲುತಿದ್ದಾರೆ ಎಂದು ನಂಬುವ ದಳ, ಬಿ.ಜೆ.ಪಿ.ಗಳು ಸಮಾನ ಭ್ರಮೆಯಲ್ಲಿಮುಳುಗಿದ್ದಾರೆ. 


ಕುಣಿಗಲ್‌ನಲ್ಲಿಆದದ್ದು ಒಂದು ಪ್ರಯೋಗ. ಈ ಪ್ರಯೋಗವನ್ನುತಿಳಿದುಕೊಂಡು 
ಎಲ್ಲರೂ ವರ್ತಿಸ ಬೇಕು. ಕಾಂಗೈನಂತಹ ಭ್ರಷ್ಟ ಪಕ್ಷವನ್ನು ಅಷ್ಟೇ ಬ್ರಷ್ಟತೆಯಿಂದ 
ಎದುರಿಸಲೆತ್ತಿಸುವ ಬೇರೆ ಪಕ್ಷಗಳಿವೆ. ಬಿಹಾರ, ಉತ್ತರ ಪ್ರದೇಶ ಮುಂತಾದ ಕಡೆ ಆಗುತ್ತಿರುವುದು 
ಅದೇ . ಮೊದಲನೆಯಾದಾಗಿ, ಅಲ್ಲಿ ಜನರ ಅಭಿಮತಕ್ಕೂ ಅವರು ನೀಡುವ ಮತಕ್ಕೂ 
ಸಂಬಂಧವೇ ಇಲ್ಲ . ಅಧಿಕಾರದಲ್ಲಿರುವ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲೆತ್ತಿಸುವ ವಿರೋಧ ಪಕ್ಷ 
ಮತಗಟ್ಟೆಗಳನ್ನು ಆಕ್ರಮಿಸಿಕೊಳ್ಳುವುದು, ಜನ ಮತಗಟ್ಟೆಗೆ ಬಾರದಂತೆ ನೋಡಿಕೊಳ್ಳುವುದು, 
ಇದನ್ನುಯಶಸ್ವಿಯಾಗಿ ಮಾಡಲು ಪೊಲೀಸರು, ಅಧಿಕಾರಿಗಳನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವುದು. 
ತಮಗೆ ವಿರೋಧವಿರುವ ಊರುಗಳಲ್ಲಿನ ಮತಗಟ್ಟೆಗಳಿಗೆ ಬಾಂಬೆಸೆಯುವುದು ಇಷ್ಟೆಲ್ಲ ಅಲ್ಲಿ 
ಸಹಜ ಘಟನೆಗಳು. ಅಸಹಾಯಕ ಜನ ದೂರದಿಂದ ನೋಡುತ್ತಿದ್ದಂತೆ ಮತದಾನ ಮುಗಿದು 
ಹೋಗಿರುತ್ತದೆ. ಊರಲ್ಲಿಯಾವುದು ಪ್ರಬಲ ಪಕ್ಷವೋ ಅದಕ್ಕೆ ಮತಗಟ್ಟೆ ಸೇರಿಹೋಗುತದೆ. 
ಕರ್ನಾಟಕದಲ್ಲಿ ಇದೆಲ್ಲಾ ಆರಂಭವಾಗಲಿದೆ. ಕುಣಿಗಲ್‌ ಕ್ಷೇತ್ರವನ್ನು ತಮ್ಮ ವರ್ಚಸ್ಸಿನ 
ಪರೀಕ್ಷೆಯೆಂದು ತಿಳಿದ ಮುಖ್ಯಮಂತ್ರಿ, ಪ್ರತಿಯೊಂದು ಊರಿಗೂ ಹೋಗಿ ಪ್ರಚಾರ ನಡೆಸಿದರು. 
ಅವರ ಸಹೋದ್ಯೋಗಿಗಳು ಊರುಗಳನ್ನು ಹಂಚಿಕೊಂಡರು. ತಿಪಟೂರನ್ನು ಕಳ್ಳರು ಮತ್ತು 
ದರೋಡೆಕೋರರ ಆಸ್ಥಿಯನ್ನಾಗಿಸಿರುವ ಮಂಜುನಾಥ ಕುಣಿಗಲ್‌ನಲ್ಲಿ ರುಂಡಾ ಹಾಕಿದರು. 
ಇವರೆಲ್ಲರ ಭೇಟಿಗಳೇ ಜನರಲ್ಲಿ ದಿಗ್ಭ್ರಮೆ ಹುಟ್ಟಿಸಿರಬೇಕು. ಇದು ಸಾಲದೆಂಬಂತೆ ರಮೇಶ್‌, 
ನಜೀರ್‌ ಮುಂತಾದ ಮಂತ್ರಿಗಳು ತಮ್ಮ ನೂರಾರು ಜನ "ಎಕ್‌ಪರ್ಟ್‌'ಗಳನ್ನು ಕರೆದೊಯ್ದು 
ನಕಲಿ ಮತ ಹಾಕಿಸಲು, ಸಾಧ್ಯವಾದರೆ ಮತಗಟ್ಟೆ ಆಕ್ರಮಿಸಿಕೊಳ್ಳಲು ಯತ್ನಿಸಿದರು . ಅದು 
ಸಾಧ್ಯವಾಗದೆ ಹೋದಾಗ ಜನರಿಗೆ ಬೆದರಿಕೆ ಹಾಕಿದರು. 


ಇದರಿಂದೆಲ್ಲಾ ಆದದ್ದು ... ನನಂತಹವರಲ್ಲಿ ನಮ್ಮ ಜನರ ಬಗ್ಗೆ ಭರವಸೆ ಹುಟ್ಟಿಸಿತು. 
ಎಸ್‌. ರಮೇಶ್‌ ಮತ್ತು ಅವರ ಸಹಚರರು ಮಾಡಿದ್ದು ಯಾವುದೇ ಗೂಂಡಾ ಗುಂಪು 
ಮಾಡುವುದನ್ನೆ. ಜನ ಸಿಟ್ಟಿಗೆದ್ದು ಸೇರಿದರು. ಮಂತ್ರಿ ಮತ್ತು ಗೂಂಡಾ ಒಬ್ಬನೇ ಆಗಿದ್ದಾಗ 
ಏನಾಗಬಹುದೋ ಅದೇ ಆಯಿತು. ಜನರನ್ನು ಚದುರಿಸಬೇಕಾಯಿತು .. ರಮೇಶ್‌ ಗುಂಡು 
ಹಾರಿಸಿ ಕೊಂದರು. ಈಗ ಜನರಿಗೆ ಬದಲು, ಮಂತ್ರಿಗಳು ಮತ್ತು ಅವರ ಮುಖ್ಯಮಂತ್ರಿ 


೩೭ / ಜೀವನದಿ 


ಇದರಿಂದೆಲ್ಲಾತಪ್ಪಿಸಿಕೊಂಡು ಪಾರಾಗಬೇಕು. ಗುಂಡುಹಾರಿಸಿದ್ದಾಗಿ ಒಪ್ಪಿಕೊಳ್ಳುವ ಪೊಲೀಸರು 
ಬೇಕು. 


ಇದರಿಂದಾಗಿಯೇ ಕರ್ನಾಟಕದಲ್ಲಿ ಆದದ್ದು ಅರ್ಥಪೂರ್ಣ. ದೊಂಬಿಯಾದಗ 
ಪೊಲೀಸರು ಗುಂಡು ಹಾರಿಸುವುದು ಸ್ವಾಭಾವಿಕ. ಆದರೆ ಕರ್ನಾಟಕದ ಪೊಲೀಸರು ನಾವು 
ಗುಂಡುಹಾರಿಸಿದ್ದು ಕೋವಿಯನ್ನುಆಕಾಶಕ್ಕೆ ತಿರುಗಿಸಿ, ಕೊಲ್ಲುವುದಕ್ಕೆ ಅಲ್ಲ ಎಂದು ಹೇಳುತ್ತಿದ್ದಾರೆ. 
ಅಂಗರಕ್ಷಕ ಪೊಲೀಸಿನವನು (ಗನ್‌ಮ್ಯಾನ್‌ ಹಾರಿಸಿದ್ದಾಗಿ ಹೇಳಲು ಯತ್ನಿಸಿದರು. ಗನ್‌ಮ್ಯಾನ್‌ 
ನಾನು ಹಾರಿಸಿಲ್ಲ ಎಂದು ಹೇಳುತ್ತಿದ್ದಾನೆ. ಹಾಗೆಯೇ ಯಾರು ಗುಂಡು ಹಾರಿಸಿ ಕೊಂದರು 
ಎಂದು ಹೇಳಲು ಸಿದ್ದನಿದ್ದಾನೆ ಅನ್ನಲಾಗಿದೆ. 


ಕುಣಿಗಲ್‌ ಜನರ ಧೈರ್ಯ, ಮಾನಗೆಟ್ಟ ಮಂತ್ರಿಗಳ ಕೌರ್ಯದೆದುರು ಅವರು 
ತೋರಿದ ದಿಟ್ಟತನ, ಬಿಕ್ಕಟ್ಟಿನ ವೇಳೆಯಲ್ಲಿ ಕರ್ನಾಟಕದ ಪೊಲೀಸರು ತೋರುತ್ತಿರುವ ನಿಷ್ಠುರ 
ಸತ್ಯ, ನಿಷ್ಠೆ ಇದರಿಂದೆಲ್ಲ ಸ್ಫೂರ್ತಿಗೊಂಡು ಮುಂದೆ ಬರುತಿರುವ ಉತಮ ಅಧಿಕಾರಿಗಳು, ಇಡೀ 
ಘಟನೆಯಿಂದ ಆಶಾವಾದಿಗಳಾಗುತಿರುವ ಸಾಮಾನ್ಯ ಜನತೆ. ಇದು ನಿಜಕ್ಕೂ ಅಚ್ಚರಿ ಹುಟ್ಟಿಸುವ 
ಸಂದರ್ಭ. ಕರ್ನಾಟಕ ಬಿಹಾರದಂತಾಗಲು ಒಪ್ಪಲಾರದು ಎಂಬುದಕ್ಕೆ ಸಾಕ್ಷಿ. 


ಇಲ್ಲಿ ಜ್ಞಾಪಿಸಿಕೊಳ್ಳಿ. ಇನ್ನೇನು ಮತದಾನಕ್ಕೆ ನಾಲ್ಕು ದಿನ ಮಾತ್ರ ಇದೆ ಅನ್ನುವಾಗ 
ಜನತಾಪಕ್ಷದ ಮುಖಂಡ ಸುಬ್ರಹ್ಮಣ್ಯಸ್ವಾಮಿ ರಾಮಯ್ಯನವರನ್ನು ಪಕ್ಷದಿಂದ ಸಸ್ಪೆಂಡ್‌ 
ಮಾಡಿದರು. ಆದರಿಂದ ಏನೂ ಆಗಲಿಲ್ಲ. ರಾಮಯ್ಯ ಚುನಾವಣೆಗೆ ಇಳಿಯುವ ಮುನ್ನ ತಮ್ಮ 
ಪಕ್ಷ ಮತ್ತು ಚುನಾವಣಾ ಚಿಹ್ನೆಯ ಬಗ್ಗೆ ರೈತ ನಾಯಕರನ್ನು, ನನ್ನಂತಹ ಕೆಲವರನ್ನುಕೇಳಿದರು . 
ಎಲ್ಲರೂ ಹೇಳಿದ್ದು ನೀವು ಯಾವುದೇ ಪಕ್ಷದ ಚಿಹ್ನೆಯೊಂದಿಗೆ ನಿಲ್ಲಿ ಪಕ್ಷೇತರರಾಗಿ ಮುಕ್ತ 
ಚಿಹ್ನೆಯೊಂದಿಗೆ ನಿಂತರೆ ನಾವು ಬೆಂಬಲಿಸುವುದು ಸುಲಭವಾಗುತ್ತದೆ. ವೈ.ಕೆ. ರಾಮಯ್ಯ ಹಾಗೆ 
ಮಾಡಿದ್ದರೆ ಚೆನ್ನಾಗಿತ್ತು. ಆದರೆ ಅವರು ನೇಗಿಲು ಹೊತ್ತ ರೈತನ ಚಿಹ್ನೆ ಪಡೆದರು. ಹಾಗೆ 
ಪಡೆದದ್ದರಿಂದ ಅಥವಾ ಪಡೆಯದೇ ಇದ್ದರೂ ಏನೂ ಆಗುತ್ತಿರಲಿಲ್ಲ. ಯಾಕೆಂದರೆ ಈ 


ಚುನಾವಣೆಯಲ್ಲಿಆದಾವುದೂ ಮುಖ್ಯವಾಗಿರಲಿಲ್ಲ. ಸ್ರ 


(ಲಂಕೇಶ್‌ಪತ್ರಿಕೆ ಕ 24-6-1992) 


[24 
Pe 


ವನದಿ /೩೮ 


ಗ್ರಾಮೀಣ ಸಂಸ್ಕೃತಿಯ ಆರಾಧಕ 


ಬಿಎಲ್‌ ಶಂಕರ್‌ 


ಕ್ರ ಯಾಶೀಲ ಹಾಗೂ ಗ್ರಾಮೀಣ ಬದುಕಿನ ಬಗ್ಗೆ ಅಸಾಧಾರಣ ಬದ್ಧತೆಯುಳ್ಳ ಕರ್ನಾಟಕದ 
ರಾಜಕಾರಣಿಗಳಲ್ಲಿ ವೈ.ಕೆ. ರಾಮಯ್ಯನವರು ಅತ್ಯಂತ ಪ್ರಮುಖರು. ಅಂತಹವರ ಬಗ್ಗೆ 
ಅಭಿನಂದನಾ ಗ್ರಂಥ ತರುತ್ತಿರುವುದು ಎಂದರೆ ಇದು ಗ್ರಾಮೀಣ ಭಾರತದ ಬಗ್ಗೆ ಪ್ರೀತಿಯಿರುವ 
ಎಲ್ಲರಿಗೂ ಸಂದ ಗೌರವವೆಂದು ನಾನು ಭಾವಿಸುತ್ತೇನೆ. 


1975ರ ತುರ್ತುಪರಿಸ್ಥಿತಿಯ ನಂತರ ಭಾರತದ ರಾಜಕಾರಣದಲ್ಲಿ ಅನೇಕ ಹೊಸ 
ಪ್ರತಿಭೆಗಳ ಆವಿಷ್ಯಾರಗಳಾದವು. ಅವುಗಳಲ್ಲಿಕೆಲವು ತಾತ್ವಿಕ ಬದ್ದತೆ ಇಲ್ಲದ ಯುವನಾಯಕರು 
ಎಷ್ಟು ಬೇಗ ಅರಳಿದರೋ ಅಷ್ಟೇ ಬೇಗ ಮುದುಡಿ ಹೋಗಿದ್ದುಂಟು. ತಾತ್ವಿಕಬದ್ಧತೆ, ಜನಪರ 
ಕಾಳಜಿ ಹಾಗೂ ಪ್ರಗತಿಪರ ಭಾವನೆಯುಳ್ಳ ಅನೇಕ ವ್ಯಕಿತ್ವಗಳು ಕಾಲದ ಹೊಯ್ದಾಟದ ನಡುವೆ 
ಕೂಡ ಜನಮನದಲ್ಲಿ ನಿಂತಿರುತಾರೆ. ಅಂತಹವರಲ್ಲಿ ವೈ.ಕೆ. ರಾಮಯ್ಯನವರು ಮೊದಲನೆಯ 


ವರೆಂದು ಹೆಸರಿಸಬಹುದು. 


ತುಮಕೂರು ಜಿಲ್ಲೆಯ ಕುಣಿಗಲ್‌ ವಿಧಾನಸಭಾ ಕ್ಷೇತ್ರ ತುಂಬಾ ವಿಶಿಷ್ಟ ಮಹತ್ವ 
ಪಡೆದ ಸ್ಥಳ. ಕಾಂಗ್ರೆಸ್‌ ಹಾಗೂ ಇತರ ಪಕ್ಷಗಳಿಗೂ ಅಲ್ಲಿ ಸ್ಥಾನ ಸಿಕ್ಕಿದ್ದನ್ನು ಚುನಾವಣಾ 
ಇತಿಹಾಸ ಹೇಳುತದೆ. ಅರವತರ ದಶಕದಲ್ಲಿ ವೀರೇಂದ್ರ ಪಾಟೀಲರ ಸಚಿವ ಸಂಪುಟದಲ್ಲಿ 
ಮಂತ್ರಿಯಾಗಿದ್ದ ತಮ್ಮಣ್ಣ ಎಪ್ಪತರ ದಶಕದಲ್ಲಿ ದೇವರಾಜ್‌ ಅರಸುರವರ ಸಂಪುಟದಲ್ಲಿ 
ಸಚಿವರಾಗಿದ್ದ ಅಂದಾನಯ್ಯ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಿಂದಲೂ ಶಾಸಕರೂ ಹಾಗೂ 
ಸಚಿವರಾಗಿದ್ದ ಎನ್‌. ಹುಚ್ಚಮಾಸಿಗೌಡ ಮೊದಲಾದವರು ಕುಣಿಗಲ್‌ ತಾಲ್ಲೂಕಿನಿಂದ 
ಬಂದವರು. ಒಕ್ಕಲಿಗರು ಈ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಿದ್ದರೂ ಮುಸಲ್ಲಾನರನ್ನೊಳ 
ಗೊಂಡಂತೆ ಎಲ್ಲಾಸಮುದಾಯದವರನ್ನುಇಲ್ಲಿಅಲಕ್ಷಿಸುವಂತಿಲ್ಲ ಕುಣಿಗಲ್‌ ತುಮಕೂರಿನ ಇತರ 
ತಾಲ್ಲೂಕುಗಳಿಗಿಂತ ತುಂಬಾ ಭಿನ್ನವಾದ ತಾಲ್ಲೂಕು. ಮಾರ್ಕೋನಹಳ್ಳಿ ಅಣೆಕಟ್ಟಿನಿಂದ 
ನೀರಾವರಿ ಸೌಲಭ್ಯ ಪಡೆದ ಸ್ಥಳ. ರೈತಾಪಿ ಜನರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಂತಹ 
ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕರಿಗೆ ವಿಶೀಷ ಜವಾಬ್ದಾರಿ ಹೆಗಲ 
ಮೇಲಿರುತ್ತದೆ. ವೈ.ಕೆ. ರಾಮಯ್ಯನವರು 1983,1985 ಉಪಚುನಾವಣೆ ಹಾಗೂ 1999ರ 
ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕುಣಿಗಲ್‌ ಹಾಗೂ ಹುಲಿಯೂರು ದುರ್ಗ ಕ್ಷೇತ್ರವನ್ನು 


೩೯ / ಜೀವನದಿ 


ಪ್ರತಿನಿಧಿಸಿದ್ದಾರೆ. ಆಡಳಿತದಲ್ಲೇ ಇರಲಿ ಅಥವಾ ವಿರೋಧ ಪಕ್ಷದಲ್ಲೇ ಇರಲಿ, 
ವೈಕೆ ರಾಮಯ್ಯನವರ ಮೂಲಭೂತ ವ್ಯಕಿತ್ತದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೇಮಾವತಿ 
ನೀರು ಇಂದು ತುಮಕೂರಿನ ಹೊಲಗದ್ದೆಗಳಿಗೆ ಬಂದಿದ್ದರೆ ಅದಕ್ಕೆ ಮೂಲ ರೂವಾರಿ 
ವೈ ಕೆ ರಾಮಯ್ಯನವರು. ರೇಷ್ಮೆ ಕೃಷಿಯಿಂದ ತುಮಕೂರು ಜಿಲ್ಲೆಗೆ ಮಹತ್ವ ಸ್ಥಾನ ದೊರಕಿದ್ದರೆ 
ಅದರ ಹಿಂದೆ ವೈ ಕೆ ರಾಮಯ್ಯನವರ ದೂರದೃಷ್ಟಿ ಇರುವುದನ್ನು ಗಮನಿಸಬಹುದು. 
ಕ್ಷೀರಕ್ರಾಂತಿಯಲ್ಲಿ ತುಮಕೂರು ಜಿಲ್ಲೆಗೆ ಮಹತ್ವ ಸ್ಥಾನ ದೊರಕಿದ್ದರೆ ಅದರ ಹಿಂದೆ 


ವೈ ಕೆ ರಾಮಯ್ಯನವರ ಕ್ರಿಯಾಶೀಲ ವ್ಯಕಿತ್ವವಿದೆ. 


ವೈ.ಕೆ. ರಾಮಯ್ಯನವರನ್ನುದೂರದಿಂದ ಅಥವಾ ಹತ್ತಿರದಿಂದ ಕಂಡವರೆಲ್ಲಅವರನ್ನು 
ದೂರ್ವಾಸ ಮುನಿಯ ಅಪರಾವತಾರ ಎಂದು ಭಾವಿಸಬಹುದು. ಇದಕ್ಕೆ ಮೂಲ ಕಾರಣ 
ವೈ ಕೆ ರಾಮಯ್ಯನವರಲ್ಲಿ ಈ ಕಾಲದ ರಾಜಕಾರಣಿಗಳಲ್ಲಿ ಢಾಳವಾಗಿ ಗೋಚರಿಸುವ 
ನಯ-ನಾಜೂಕುತನ ಇಲ್ಲದಿರುವುದು. ಅವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಅಥವಾ ಬೇರಾವ 
ಗುಂಪಿಗೆ ಹೆದರಿಕೊಂಡು ಸತ್ಯ ಹೇಳಲು ಹಿಂಜರಿಯುವುದಿಲ್ಲ ಬಡರೈತನ ಹಾಗೂ ಗ್ರಾಮೀಣ 
ಜನರ ಬದುಕಿನ ಬಗ್ಗೆ ಅಪಾರ ಆಸ್ಥೆ ಇರುವ ಅವರು, ಇದ್ದದ್ದನ್ನು ಇದ್ದಂತೆ ಹೇಳುವ 
ಅಪರೂಪದ ವ್ಯಕ್ತಿ ರೈತರ ಹಿತವನ್ನು ಕಡೆಗಣಿಸಿ ದುಡ್ಡು ಹೊಡೆಯುವವರ ವಿರುದ್ಧ 
ವೈ ಕೆ ರಾಮಯ್ಯನವರ ಹೋರಾಟ ಸದಾ ಕಾಲ ನಡೆಯುವಂಥದ್ದು ಅವರದು ತುಂಬಾ 
ಪರಿಪಕ್ಚವಾದ ವ್ಯಕಿತ್ತ್ವ. ಕಳೆದ ಐವತ್ತುವರ್ಷಗಳಿಂದ ಭಾರತದ ರೈತಸಮುದಾಯ ಅನುಭವಿಸಿದ 
ಕಷ್ಟಕೋಟಲೆಗಳನ್ನು ಕಂಡಾಗ ಅವರು ಭಾವೋದ್ವೇಗಕ್ಕೆ ಒಳಗಾಗುತಾರೆ. ರೈತ, ನೀರಾವರಿ, 
ಕೃಷಿಉತ್ಪನ್ನಗಳಿಗೆ ಅಗತ್ಯ ಬೆಲೆ, ಕೃಷಿಕಾರ್ಮಿಕರು ಎಂಬುದು ರಾಜಕೀಯ ಹಿತಾಸಕ್ತಿಗೆ ಒಳಪಡುವ 
ವಿಚಾರಗಳು ಆಗಬಾರದೆಂಬುದು ಅವರ ಧೋರಣೆ. ಯಾವುದೇ ರೈತನ ಹಿತದ ವಿಷಯ 
ಬಂದಾಗ ಎಲ್ಲರೂ ಒಕ್ಕೊರಲಿನಿಂದ ಅವನ ಹಿಂದೆ ನಿಲ್ಲಬೇಕೆಂಬುದು ವೈ ಕೆ ರಾಮಯ್ಯನವರ 
ಅಭಿಮತ. 


ವೈ ಕೆ ರಾಮಯ್ಯನವರಲ್ಲಿಯಾವಾಗಲೂ ಕಡುನಿಷ್ಠೆಯನ್ನು ಕಾಣಬ್ದಹುದು. ಅವರು 
ತಾವು ನಂಬಿದ ತತ್ವ ಅಥವಾ ವ್ಯಕ್ತಿ ಬಗ್ಗೆ ಅರ್ಪಣಾ ಮನೋಭಾವನೆಯಿಂದ ದುಡಿಯುವರು. 
ಅವರ ವಿಶ್ವಾಸವನ್ನು ಎಂದೂ ಬೆಟ್ಟು ಮಾಡಿ ತೋರಿಸುವಂತಹುದಲ್ಲ ಆ ನಿಷ್ಠೆಯಲ್ಲಿ ಅಂಧವಿಶ್ವಾಸ 
ಇಲ್ಲ. ತಾವು ತೋರಿದ ನಿಷ್ಠೆ ಸಮರ್ಪಕವಲ್ಲ ಎಂದು ಅವರು ಭಾವಿಸಿದರೆ, ಅದನ್ನು 
ಬದಲಾಯಿಸಲೂ ಅವರು ಹಿಂಜರಿಯುವುದಿಲ್ಲ ಅವರಮುಖ್ಯ ಉದ್ದೇಶ ತತ್ವದ ಅನುಷ್ಠಾನವೇ 
ಹೊರತು ಉಳಿದ ವಿಚಾರಗಳು ಅಲ್ಲ. ಅವರಲ್ಲಿ ಎಂದೂ ಸಮಯ ಸಾಧಕತನದ ಹಾಗೂ 
ಕೀಳುಮಟ್ಟದ ಅಭಿರುಚಿಯನ್ನು ಕಾಣಲು ಸಾಧ್ಯವಿಲ್ಲ, ಅವರೊಬ್ಬ ತಾತ್ವಿಕ ಹೋರಾಟದ 


ಸೇನಾನಿ. 


ಜೀವನದಿ /೪೦ 


ಭಾಬ] 


ವೈ ಕೆ ರಾಮಯ್ಯನವರ ವ್ಯಕಿತ್ವವನ್ನು ವಿಶ್ಲೇಷಿಸುವಾಗ ಅವರ ಸಾಹಿತ್ಯಾಸಕ್ತಿಯನ್ನು 
ಮರೆಯುವಂತಿಲ್ಲ. ಕುವೆಂಪು ಅವರ ಸಾಹಿತ್ಯವನ್ನು ಅವರಷ್ಟು ಶ್ರದ್ಧಾಪೂರ್ವಕವಾಗಿ 
ಅಧ್ಯಯನ ಮಾಡಿರುವ ರಾಜಕಾರಣಿಗಳು ನಮ್ಮಲ್ಲಿಬಹಳ ಜನರು ಇಲ್ಲ ಸಾಹಿತ್ಯ ವಿಮರ್ಶಕರಿಗೆ 
ಅಚ್ಚರಿ ಎನಿಸುವ ವ್ಯಾಖ್ಯಾನವನ್ನು ಕುವೆಂಪು ಅವರ ಅನೇಕ ಕವನಗಳಿಗೆ ಶ್ರೀಯುತರು 
ನೀಡುತಾರೆಂದರೆ, ಈ ಕ್ಷೇತ್ರದಲ್ಲಿ ಅವರ ಜ್ಞಾನ ಎಂತಹುದೆಂದು ಊಹಿಸಬಹುದು. ರಾಷ್ಟ್ರಕವಿ 
ಕುವೆಂಪು ಅವರ ವಿಶ್ವಮಾನವಪ್ರಜ್ಞೆ ಅವರಿಗೆ ತುಂಬಾ ಪ್ರಿಯವಾದ ವಿಚಾರ ಅದನ್ನುಕಾರ್ಯಗತ 
ಮಾಡುವಲ್ಲಿ ರಾಮಯ್ಯನವರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ವಿಚಾರವಾದ, ಸಾಹಿತ್ಯಪ್ರೇಮ, 
ಸಮಾಜವಾದ ಹಾಗೂ ಗ್ರಾಮೀಣ ಸಂಸ್ಕೃತಿಯೇ ಎರಕ  ಹೊಯ್ದಂತಿರುವ 
ವೈ ಕೆ ರಾಮಯ್ಯನವರು ನೂರು ವರ್ಷಗಳ ಕಾಲ ಬಾಳಲಿ. ಅವರ ಆದರ್ಶ ಯುವಜನತೆಗೆ 
ಮಾರ್ಗದರ್ಶನವಾಗಲಿ. ನಮ್ಮ ಸಾರ್ವಜನಿಕ ಬದುಕು ಅವರ ಅನುಭವವನ್ನು ಸಮರ್ಥವಾಗಿ 
ಬಳಸಿಕೊಳ್ಳಲಿ ಎಂದು ಈ ಸಂದರ್ಭದಲ್ಲಿಆಶಿಸುತ್ತೇನೆ. 

O 


೪೧ / ಜೀವನದಿ 


ಜನಪರ ಕಾಳಜಿ 


ಎಸ್‌ ಗಣೇಶನ್‌ 


ಔನ ಹುಟ್ಟಿದಾಗ ನಮ್ಮಅಪ್ಪ- ಅವ್ವಅಂದುಕೊಂಡಿರಬಹುದು; ದನ ಮೇಯಿಸಲೋ ಅಥವಾ 
ಗದ್ದೆಯಲ್ಲಿಕೆಲಸ ಮಾಡಲೋ ನಮಗೊಬ್ಬ ಮಗ ಹುಟ್ಟಿ ಬಂದ' ಎಂದು. ಆದರೆ ನಾನು ಆದದ್ದೇ 
ಬೇರೆ. ಓದಿದೆ, ವಕೀಲನಾದೆ, ಶಾಸಕನಾದೆ, ಮಂತ್ರಿಯೂ ಆದೆ. ಬದುಕಲು ಮನೆ, ಓಡಾಡಲು 
ಕಾರು ಇದೆ. 


- ಇದು ರಾಮಯ್ಯನವರು ಅನೇಕ ಬಾರಿ ಸಾರ್ವಜನಿಕ ಸಭೆಯಲ್ಲಿಹೇಳುವುದುಂಟು. 
ನಿಜ. ಒಂದು ಹಳ್ಳಿಯಲ್ಲಿ ಒಬ್ಬ ಕೃಷಿಕನ ಮನೆಯಲ್ಲಿಹುಟ್ಟಿದ ವ್ಯಕ್ತಿತನ್ನಜೀವನದಲ್ಲಿಇಷ್ಟುಸಾಧನೆ 
ಕಂಡರೆ ಅದು ನಿಜವಾಗಿಯೂ ಸಾಧನೆಯೇ. ಇದಷ್ಟೆ ಅವರಿಗೆ ತೃಪ್ತಿತಂದುಕೊಟ್ಟಿದ್ದರೆ ಯಾರೂ 
ಅವರ ಸಹವಾಸಕ್ಕೆ ಹೋಗುತಿರಲಿಲ್ಲ ಆದರೆ ರಾಮಯ್ಯ ಅವರನ್ನು ಅವರ ರಾಜಕಾರಣ, ಅವರ 
ದಕ್ಷತೆ, ಹಳ್ಳಿಯ ಬದುಕಿನ ಬಗೆಗೆ ಅವರಿಗಿರುವ ಅಪಾರ ಕಾಳಜಿ, ಹಳ್ಳಿಯ ಅಮಾಯಕ ಜನರನ್ನು 
ನಗರದ ಜಾಣ ಜನರು ಮತ್ತು ಅಧಿಕಾರಿಗಳು ನಡೆಸಿಕೊಳ್ಳುವ ರೀತಿ - ನೀತಿಯ ಬಗೆಗೆ ಅಪಾರ 
ಸಿಟ್ಟು. ಕೆಲವೊಮ್ಮೆ ಈ ಅನ್ಯಾಯಗಳನ್ನು ಕಂಡು, ನೆನಪಿಸಿಕೊಂಡು ಭಾವುಕರಾಗಿ ಗಳಗಳನೆ 
ಮಗುವಿನಂತೆ ಅತುಬಿಡುತಾರೆ. ಸಿಟ್ಟು ಭಾವುಕತೆ ಮತ್ತು ಅಳು ಸುಲಭವಾಗಿ ಎಲ್ಲರಿಗೂ 
ಬರುವುದಿಲ್ಲ. ಇದು ನಿಜವಾಗಿಯೂ ಅಂತರಂಗವನ್ನುಕಲಕುವ ಮಾನವೀಯ ಗುಣವಾದ್ದರಿಂದ 
ವೈ.ಕೆ. ರಾಮಯ್ಯ ಅವರಲ್ಲಿ ನಿಜವಾದ ಮಾನವೀಯತೆಯ ಪ್ರದರ್ಶನ ಅವರ ವ್ಯಕಿತ್ತದಲ್ಲಿ 
ಅಡಗಿರುವುದು ಗೋಚರವಾಗುತದೆ. 


ರಾಮಯ್ಯ ಅವರ ಕಾರ್ಯಶೈಲಿ ಕಂಡ ನನ್ನಂತಹ ಅನೇಕರಿಗೆ ಅಚ್ಚುಮೆಚ್ಚು ಅದೀ 
ರೀತಿ ಮತ್ತೆಕೆಲವರಿಗೆ ವಿಭಿನ್ನವಾದ ಅಭಿಪ್ರಾಯ ಇರುವುದನ್ನುನಾನು ಕಂಡು ಕೇಳಿದ್ದೇನೆ. ಅದಕ್ಕೆ 
ರಾಮಯ್ಯ ಅವರಿಗೆ ಉತರ ಸಿಕ್ಕಿದೆಯೋ ಇಲ್ಲವೋ ಗೊತಿಲ್ಲ, ಏಕೆಂದರೆ ಸಮಾಜದಲ್ಲಿನ ಜನರ 
ಅನಿಸಿಕೆಗಳ ಬಗೆಗೆ ಅವರೇ ಹೇಳುವುದೆಂದರೆ; "ನೋಡಿ ತಲೆ ಬಗ್ಗಿಸಿ ನಡೆದರೆ ಇವನೊಬ್ಬಕುರಿ 
ಅನ್ನುತಾರೆ; ತಲೆ ಎತ್ತಿನಡೆದರೆ ಇವನಿಗೆ ದುರಹಂಕಾರ ಎನ್ನುತ್ತಾರೆ. ಹಾಗಿದ್ದರೆ ಒಬ್ಬಮನುಷ್ಯ "ಹೇಗೆ 
ನಡೆಯಬೇಕು' ಎಂದು ಸಮಾಜಕ್ಕೇಪ್ರ ಶ್ಲ ಹಾಕುತಾರೆ. 


ನಿಜ. ಯಾರೂ ಯಾರನ್ನೂ ಮೆಚ್ಚಿಸಿ ನಡೆಯಲು ಆಗದು. ಅದು ಸರಿಯೂ ಅಲ್ಲ 
ಯಾರಿಗೋ ಅಂಜಿ ನಮ್ಮ ನಡತೆಯನ್ನು ಬದಲಿಸಿಕೊಂಡರೆ ಅದು ಕೃತ್ರಿಮವಾಗುತ್ತದೆ. ನಾವು ನಮ್ಮ 
ಸಹಜ ನಡವಳಿಕೆಯನ್ನೇ ಪ್ರಾಮಾಣಿಕವಾಗಿ ಪ್ರದರ್ಶಿಸಿದರೆ ಬೇರೆಯವರ ಸರ್ಟಿಫಿಕೇಟ್‌ ಗಳಿಗೆ 


ಜೀವನದಿ / ೪೨ 


ಕಾಯುವ ಅವಶ್ಯಕತೆ ಬರುವುದಿಲ್ಲ ಆದ್ದರಿಂದ ರಾಮಯ್ಯನವರು ಹೇಗಿದ್ದಾರೋ ಹಾಗೆಯೇ 
ಇರುವುದು ಒಳ್ಳೆಯದು. 

ನಾನು ಹತನ್ನೆರಡು ವರ್ಷಗಳ ಹಿಂದೆ ತುಮಕೂರಿನಲ್ಲಿ ಮತ್ತು ದೆಹಲಿಯಲ್ಲಿ 
ವರದಿಗಾರನಾಗಿದ್ದಾಗಿನಿಂದಲೂ ರಾಮಯ್ಯನವರ ಜತೆ ಆತ್ಮೀಯವಾದ ಬಾಂಧವ್ಯವನ್ನು 
ಇಟ್ಟುಕೊಂಡಿದ್ದೇನೆ. ನನ್ನದು ಸ್ವಲ್ಪಸಂಕೋಚದಸ್ವಭಾವ ಮತ್ತುನಾನು ನಂಬಿಕೊಂಡು ಬಂದಿರುವ 
ಕೆಲವೊಂದು ಮೌಲ್ಯಗಳಿಗೆ ಹತ್ತಿರವಾಗಿ ಸಮಾನಮನಸ್ಕರಂತೆ ಕಂಡವರ ಜತೆ ಮಾತ್ರ ನಾನು 
ತುಂಬಾ ಆಪನಾಗಿಬಿಡುತ್ತೇನೆ. ಇಲ್ಲವಾದರೆ ದೂರವೇ ಉಳಿದುಬಿಡುತ್ತೇನೆ. ಇಂತಹ 
ಕಾರಣಗಳಿಗಾಗಿ ನನಗೆ ಇಷ್ಟವಾಗುವ ಕೆಲವೇ ರಾಜಕಾರಣಿಗಳಲ್ಲಿರಾಮಯ್ಯ ಒಬ್ಬರು. 

ರಾಮಯ್ಯ ಅವರು ರಾಜಕಾರಣ ಮಾಡಿ ಎಷ್ಟು ಬೆಳೆದಿದ್ದಾರೆ ಎನ್ನುವುದನ್ನು ಅವರ 
ಕೆಲಸಗಳು ಹೇಳಬೇಕು. ಪತ್ರಕರ್ತನಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತು ಹಲವು 
ರಾಜಕಾರಣಿಗಳ ಸಂಪರ್ಕದಿಂದ ಬಂದ ಅನುಭವದ ಪ್ರಕಾರ, ಶಾಸಕರಲ್ಲಿ ಬೆರಳೆಣಿಕೆಯಷ್ಟು 
ಮಂದಿ ಮಾತ್ರ ತಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಅಂತಹ ಮಂದಿಯಲ್ಲಿರಾಮಯ್ಯ 
ಮುಖ್ಯವಾಗಿ ಕಾಣುತ್ತಾರೆ. ಆದರೆ ಐದು ವರ್ಷ ನಾನು ತುಮಕೂರಿನಲ್ಲಿವರದಿಗಾರ ನಾಗಿದ್ದಾಗ 
ಅವರ ಕಾರ್ಯವನ್ನು ಹತ್ತಿರದಿಂದ ನೋಡಿದ್ದೇನೆ. ಅವರು ರಾಜಕೀಯದಲ್ಲಿ ಬೆಳೆದಂತೆ, ತಮ್ಮ 
ಕ್ಷೇತ್ರವನ್ನೂಬೆಳೆಸಿದರು. 

ಕುಣಿಗಲ್‌ತಾಲ್ಲೂಕು ರೇಷ್ಮೆ ಕೃಷಿಯಲ್ಲಿ ಸಾಧಿಸಿರುವ ಅಭಿವೃದ್ದಿ ಮತ್ತು ಹೇಮಾವತಿ 
ನದಿನೀರು ಕಂಡಿದ್ದರೆ ಅದರ ಹಿಂದೆ ರಾಮಯ್ಯನವರ ಅಪಾರವಾದ ಪರಿಶ್ರಮವಿದೆ. ನೀರಿಗಾಗಿ 
ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಅವರು ಪಾದಯಾತ್ರೆ ನಡೆಸಿ ತಾಲ್ಲೂಕಿನಾದ್ಯಂತ ರಸ್ತೆಬದಿಗಳಲ್ಲಿ 
ಹಾಕಿಸಿದ ಗಿಡಗಳು ಇಂದು ದೊಡ್ಡದಾಗಿ ಬೆಳೆದಿದೆ. ತಮ್ಮ ಕ್ಷೇತ್ರವನ್ನು ಹಸಿರಾಗಿಸುವ ಈ 
ಕಾರ್ಯವನ್ನು ಬೇರೆ ಯಾವುದೇ ವ್ಯಕ್ತಿ ಮಾಡಿದ್ದರೂ ಅವರು ಲಕ್ಷಾಂತರ ರೂಪಾಯಿ ಬರುವ 
ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಗಿಟ್ಟಿಸಿಬಿಡುತ್ತಿದ್ದರು. ರಾಮಯ್ಯ ಅವರು ಇಂತಹ 
ಯಾವುದೇ ಪ್ರಶಸ್ತಿಯ ಬೆನ್ನುಹತ್ತಿಲ್ಲ. ಅವರು ಗಳಿಸಿರುವ ಕ್ಷೇತ್ರದ ಮತ್ತು ಹಳ್ಳಿಗಾಡಿನ ಜನರ 
ಪ್ರೀತಿಗೆ ಯಾವುದೇ ಸಂಸ್ಥೆಗಳು ಕೊಡುವ ಪ್ರಶಸ್ತಿಸಮಾನವಾಗಿರುವುದಿಲ್ಲ ಅದು ಅವರನ್ನುಕ್ಕೆ 
ಹಿಡಿದು ಬೆಳೆಸಿದೆ. ಅದಕ್ಕಾಗಿ ಅವರನ್ನೇ ಹುಡುಕಿಕೊಂಡ ಬಂದ ಜನಪರ ರಾಜಕಾರಣಿ ಎಂಬ 
ಗೌರವ ಸಾಕ್ಟಿ, 


ಇಂತಹ ಪ್ರಬುದ್ಧಮತ್ತುಜನಪ್ರಿಯ ಶಾಸಕ, ಸಚಿವರಾಗಿ ರಾಜ್ಯದ ಅಭಿವೃದ್ದಿಗೇ ಕೆಲಸ 
ಮಾಡುವ ಅಕಾಶ ಸಹಜವಾಗಿಯೇ ಸಿಗಬೇಕಿತ್ತು ಅವರಿಗೆ ಆ ಅವಕಾಶ ಸಿಗದೇ ಹೋದುದಕ್ಕೆ 
ಹಲವು ಕಾರಣಗಳಿವೆ. ರಾಜಕಾರಣ ಎಂದ ಮೇಲೆ ಹೀಗೆಯೇ ತಾನೆ! ಜನಪರ ಕಾಳಜಿಯ, 
ವಿಶೇಷವಾಗಿ ಹಳ್ಳಿಗಾಡಿನ ಬಗೆಗೆ ಅಪಾರ ಪ್ರೀತಿ ಇಟ್ಟುಕೊಂಡಿರುವ ಶಾಸಕರಿಗೆ ಅಧಿಕಾರ 
ಯುಕವಾಗಿ ಹೆಚ್ಚುಕೆಲಸ ಮಾಡಲು ಅವಕಾಶ ಸಿಗದಿದ್ದರೆ ಅದು ಆ ಸರ್ಕಾರಕ್ಕೆ ಮತ್ತುರಾಜ್ಯಕ್ಕೆ ಆದ 
ಅನ್ಯಾಯವಷ್ಟೇ. 


೨ 


೪೩ / ಜೀವನದಿ 


ಹೋಲಿಕೆ ಇಲ್ಲದ ಶಾಸಕ 


ಡಾ. ತೋಂಟದ ಸಿದ್ದಲಿಂಗ ಸ್ವಾಮೀಜಿ 


ಬೋ ರಾಮಯ್ಯ, "ಜೀನಸ್‌ ರಾಮಯ್ಯ' "ರೇಷ್ಮೆ ರಾಜ' "ಜನಪರ ರಾಜಕಾರಣಿ' 
ಜಗಳಗಂಟ ರಾಮಯ್ಯ' ಎಂದು ಖ್ಯಾತರಾಗಿರುವ ಮಾನ್ಯ ಶ್ರೀ ವೈ.ಕೆ. ರಾಮಯ್ಯ ರೈತ 
ಮುಂದಾಳು; ಶಾಸಕ, ಮಂತ್ರಿ ಹೀಗೆ ವೈವಿಧ್ಯಮಯ ವ್ಯಕ್ತಿತ್ವ ಹೊಂದಿ ಬೆಳೆದ ಎತರಗಳು ಅವರ 
ಹೋರಾಟದ ಮಜಲುಗಳಾಗಿವೆ. ಇಂದಿನ ಭ್ರಷ್ಟ ರಾಜಕಾರಣದ ಕೊಳಚೆಯಲ್ಲಿನ 
ತಾವರೆಯಾಗಿ, ಮರಳುಗಾಡಿನ ಓಯಾಸಿಸ್‌ನಂತಿರುವ ರಾಮಯ್ಯನವರು ಈ ದಿನಮಾನದ 
ಅಪರೂಪದ ರಾಜಕಾರಣಿ. ಲಕ್ಷ್ಮೀಧರಮಾತ್ಯನ ತಾಯಿ ತನ್ನಮಗುವಿಗೆ ಹಾಲುಣಿಸುವಾಗ 


ಕೆರೆಯಂ ಕಟ್ಟಿಸು, ಬಾವಿಯಂ ಕಟ್ಟಿಸು 
ಅಜ್ಜರೆಯಾಳು ಸಿಲುಕಿದನಾಥರಮ ಬಿಡಿಸು 
ನಂಬಿದವರಿಗಿಂಬುಗೆಯ್‌ .... 


ಎಂದು ಕಿವಿಯಲ್ಲಿ ಉಪದೇಶವನ್ನು ಮಾಡುತ್ತಿದ್ದಳೆಂದು ಶಾಸನವೊಂದು ಹೇಳುತ್ತದೆ. ಇಂಥ 
ಮಹಾತಾಯಿಯ ಪೋಷಣೆಯಲ್ಲಿ ಬೆಳೆದ ರಾಮಯ್ಯನವರು ತಮ್ಮ ಕ್ಷೇತ್ರದಲ್ಲಿ ಬೆಳೆಸಿದ 
ಮರ-ಗಿಡಗಳು ಅವರ ವೃಕ್ಷ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಂತಿವೆ. "ಹೆತ್ತ ಮಕ್ಕಳನ್ನು ಬೆಳೆಸುವಂತೆ 
ಮರ-ಗಿಡಗಳನ್ನು ಬೆಳೆಸಿ' ಎಂದು ಸಾಮಾನ್ಯ ಜನರಿಗೆ ಪ್ರೇರಣೆ ನೀಡಿದ್ದರ ಪರಿಣಾಮ 
ತುಮಕೂರು ಜಿಲ್ಲೆಕುಣಿಗಲ್‌ ತಾಲ್ಲೂಕು ಹಾಗೂ ಹುಲಿಯೂರುದುರ್ಗ ಗ್ರಾಮಾಂತರಪ್ರದೇಶದ 
ಜನ, ತಮ್ಮ ಮಕ್ಕಳೋಪಾದಿಯಲ್ಲಿಯೆ ಗಿಡ-ಮರಗಳನ್ನು ಪ್ರೀತಿಸುತ್ತಿದ್ದಾರೆ. ತಾವು ಬಾಳಿ 
ಬದುಕುವ ನೆಲದಾಯಿಯನ್ನುಸುಜಲೆ, ಸುಫಲೆ, ಸಸ್ಯಶಾಮಲೆಯನ್ನಾಗಿಸಿದ್ದಾರೆ. 


ಭಾರತ, ಇದು ಗ್ರಾಮಭಾರತ. ಭಾರತದ ಶೇಕಡಾ 70ರಷ್ಟು ಜನ ಹಳ್ಳಿಗಳಲ್ಲಿ 
ವಾಸಿಸುತ್ತಿದ್ದಾರೆ. ಬಹುತೇಕ ಒಕ್ಕಲು ಮಕ್ಕಳು. ಅವರ ಬದುಕು ಒಕ್ಕಲುತನದೊಂದಿಗೆ 
ಬೆಸೆದುಕೊಂಡಿದೆ. ಅನಿಶ್ಚಿತ ಮಳೆಗಾಲ, ಬೆಳೆದ ಬೆಳೆಗೆ ತಕ್ಕ ಫಲ ದೊರಕದಿರುವುದು ನಮ್ಮರೈತರನ್ನು 
ಕಷ್ಟಕ್ಕೀಡುಮಾಡಿದೆ. ರೈತರ ಈ ಕಷ್ಟ ಪರಿಹರಿಸಲೆಂದು ಮೈಸೂರು ಅರಸರ ಕಾಲದಿಂದ 
ನಡೆದುಕೊಂಡು ಬಂದ ರೇಷ್ಮೆ ಕಸಬು ಒಕ್ಕಲುತನಕ್ಕೆ ಪೂರಕವಾದ, ಹೈನೋದ್ಯಮ, ಕೋಳಿ 
ಸಾಕಾಣಿಕೆ, ತೋಟಗಾರಿಕೆ, ದಕ್ಷಿಣ ಕರ್ನಾಟಕದ ಬಹುತೇಕ ರೈತರ ಜೀವನಾಧಾರ ವಾಗಿದೆ. ಈ 


ಜೀವನದಿ / ೪೪ 


ಜೀವನಾಧಾರವಾದ ಉದ್ಯೋಗಕ್ಕೆ ಆಗಾಗ ಒದಗಿಬರುವ ಆಘಾತಗಳಿಗೆ ರಾಮಯ್ಯನವ 
ಸ್ಪಂದಿಸಿ ಪರಿಹಾರ ಒದಗಿಸಿದವರು, ರೇಷ್ಮೆ ಬೆಳೆಗಾರನ ಬಿತ್ತನೆ ಕೋಠಿಗಳನ್ನುದೇವಾಲಯಗಳೆಂದು 
ನಂಬಿದವರು. 


ರೈತರಿಂದ ಜನಪರ ರಾಜಕಾರಣಿಯೆಂದು ಗೌರವಿಸಲ್ಪಟ್ಟರಾಮಯ್ಯನವರು ಆದರ್ಶ 
ಶಾಸಕ ಹೇಗಿರಬೇಕು ಎಂಬುದಕ್ಕೆ ತಾವೇ ಉದಾಹರಣೆಯಾಗಿ, ಒಬ್ಬ ಆದರ್ಶ ಶಾಸಕನ ಕ್ಷೇತ್ರ 
ಹೇಗಿರಬೇಕು ಎಂಬುದಕ್ಕೆ ತಾವು ಪ್ರತಿನಿಧೀಕರಿಸಿದ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ 
ಮಾಡುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ವೈ.ಕೆ. ರಾಮಯ್ಯ, ಈ ದಿನಮಾನದ ಹೋಲಿಕೆ ಇಲ್ಲದ 
ರಾಜಕಾರಣಿಯಾಗಿದ್ದಾರೆ. ಅವರ ಈ ಸೇವೆ ನಿರಂತರವಾಗಿ ಹೀಗೆಯೇ ಸಾಗಲಿ. ಬಸವಾದಿ 
ಪ್ರಮಥರು, ಮಹಾಗುರು ಎಡೆಯೂರು ಸಿದ್ದಲಿಂಗ ಯತಿ ಇವರಿಗೆ ಸಕಲ ಸನ್ನಂಗಳವನ್ನುಂಟು 
ಮಾಡಲೆಂದು ಹಾರೈಸಲಾಗಿದೆ. 


O 


೪೫ / ಜೀವನದಿ 


ಸಮಾಜವಾದಿಗಳ ಆಶಯಗಳ ದಾರಿಯಲ್ಲಿ 


ಪಿ ಲಂಕೇಶ್‌ 


"ಔವರನ್ನು ನಾನು ನೋಡೇ ಇರಲಿಲ್ಲ. ಒಬ್ಬರು ಮಂತ್ರಿ ಕೃಷ್ಣ ಕೆ.ಆರ್‌. ಪೇಟೆಯವರು; 
ಇನ್ನೊಬ್ಬರು ಮಾಜಿ ಮಂತ್ರಿ ವೈ.ಕೆ. ರಾಮಯ್ಯ. ಅನೇಕ ವರ್ಷಗಳಿಂದ ಮಂತ್ರಿಗಳ ಜೊತೆಗೆ 
ವೇದಿಕೆಯಲ್ಲಿ ಕಾಣಿಸಕೊಳ್ಳದಿರುವ ನನಗೆ ಸ್ವಲ್ಪ ಇರುಸು ಮುರುಸು. ಆದರೆ ಕೃಷ್ಣ ಮತ್ತು 
ರಾಮಯ್ಯ ತುಂಬ ಒಳ್ಳೆಯವರೆಂದು ನನಗೆ ನಮ್ಮ ವರದಿಗಾರರು ಹೇಳಿದ್ದರು. ಮೊನ್ನೆ ಕೃಷ್ಣರ 
ಸಂದರ್ಶನ ನಮಲ್ಲಿ ಪ್ರಕಟವಾಗಿತ್ತು 


"ಕನ್ನಂಬಾಡಿ' ನಮ್ಮ ಹುಡುಗನೊಬ್ಬ ಪ್ರಾರಂಭಿಸುತ್ತಿರುವ ಪಾರಪತ್ರಿಕೆ. ಇದು 
ಮಂಡ್ಯದಲ್ಲಿ ಪ್ರಕಟವಾಗುತದೆ. ಹುಡುಗನ ಹೆಸರು ವಿಶುಕುಮಾರ್‌; ಈತನ ಹೆಂಡತಿ ಸುಜಾತ. 
ಮದುವೆಗೆ ಮುಂಚೆ ನಮ್ಮಪತ್ರಿಕೆಯಲ್ಲಿ ಎರಡು ಸಲ " ಹೆಣ್ಣುದನಿ 'ಯಲ್ಲಿ ಬರೆದಿದ್ದರು. ಕೃಷ್ಣ 
ಮಂತ್ರಿ, ಅವರೇ ಅವತ್ತಿನ ಅಧ್ಯಕ್ಷ. ಮಂತ್ರಿಯಾದೊಡನೆ ಅದೇಕೋ ದನಿ ಬಿದ್ದುಹೋಗುತದೆ. 
ಇದು ಕೃಷ್ಣರಿಗೆ ಮಾತ್ರ ಆದದ್ದಲ್ಲ; ನೆಹರೂ ಕೂಡ ಪ್ರಧಾನಿಯಾಗುವುದಕ್ಕೆ ಮುಂಚೆ ಅದ್ಭುತ 
ಭಾಷಣಕಾರರಾಗಿದ್ದು . ಪ್ರಧಾನಿಯಾದ ಮೇಲೆ ವೇದಿಕೆಯಿಂದ ಕೆಟ್ಟದಾಗಿ ಗೊಣಗುತ್ತ 
ಹೋಗುತ್ತಿದ್ದರು. ಕೃಷ್ಣ ತರಹದವರಿಗೆ ಮಂತ್ರಿಯಾಗಿರುವುದೇ ಪಾಪದ ಕೆಲಸವೆನ್ನಿಸಿದರೆ 
ಆಶ್ಚರ್ಯವಿಲ್ಲ. ಯಾಕೆಂದರೆ ಹೆಗಡೆ, ಬೊಮ್ಮಾಯಿ ಮುಂತಾದವರನೆರಳಲ್ಲಿಮಂತ್ರಿಗಿರಿ ಖಳತ್ವ 
ಪಡೆದಿರುತದೆ. ಕೃಷ್ಣರ ಮೇಲಿನ ಭಾರ ಸ್ವಯಂ ವೇದ್ಯವಾಗಿತ್ತು 


ರಾಮಯ್ಯ ಹಾಗಲ್ಲ ಈತ ಸಮಾಜವಾದಿ, ಬುದ್ದಿಜೀವಿ. ಆದರೆ ಜಾತಿಯ ಕಾರಣಕ್ಕೆ 
ದೇವೇಗೌಡರನ್ನು ಬೆಂಬಲಿಸುವುದಾದರೆ, ಈ ರಾಮಯ್ಯನವರ ಸಮಾಜವಾದ ಕೂಡ 
ಪ್ರಶ್ನಾರ್ಹವಾಗುತದೆ. ನಾನು ರಾಮಯ್ಯನವರನ್ನು ನೋಡುತ್ತಿದ್ದುದು ಅದೇ ಮೊದಲು. ತೆಳ್ಳಗೆ 
ಸೊರಗಿದಂತಿರುವ ರಾಮಯ್ಯ ತಾವು ಹೇಳಬೇಕಾದ್ದನ್ನು ಚಿಂತಿಸಿ, ಆಡುಮಾತಿನಲ್ಲಿ ಹೇಳಿದರು. 
ಅವರ ಒಂದು ಮಾತು ಚೆನ್ನಾಗಿತ್ತು ಈ ದೇಶದ ನಾಯಕತ್ವ ಹೇಗಿದೆಯೆಂದರೆ , ಎಂದೂ ರೈತರ 
ಹೊಲ-ಗದ್ದೆ ಹಕ್ಕೆ, ಕೊಟ್ಟಿಗೆ ನೋಡದ ವ್ಯಕ್ತಿ ಮಂತ್ರಿಯಾಗುತಾನೆ; ಈ ದೇಶದ ಮಣ್ಣು 
ಗೊತ್ತಿಲ್ಲದವನು ಕೃಷಿ ತಜ್ಞನಾಗುತಾನೆ. ಅಲ್ಲದೆ - ಇಲ್ಲಿಯಾವುದು ಕೂಡಲೇ ಆಗಬೇಕಾಗಿದೆ, 
ಯಾವುದು ಸ್ವಲ್ಪಕಾಯಬಹುದು, ಎಂಬುದೇ ರಾಜಕಾರಣಿಗಳಿಗೆ ಗೊತ್ತಿರುವುದಿಲ್ಲ. ಇದೇ ಮಾತು 
ರಾಮಯ್ಯನವರ ಸಂಗಡಿಗರಿಗೂ ಅನ್ವಯವಾಗುವುದು ತಮಾಷೆ. ೧ 


(ಲಂಕೇಶ್‌ಪತ್ರಿಕೆ: 26-3-1989) 


ಜೀವನದಿ / ೪೬ 


ನೇರ ನಡೆ ನುಡಿಯ ವ್ಯಕ್ತಿ 


ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ 


ನಲಿರ್ವಜನಿಕ ಸೇವೆಗೆ ತಮ್ಮನ್ನೇ ತೊಡಗಿಸಿಕೊಂಡಿರುವ ಕ್ರಿಯಾಶೀಲರೂ, ಮಾಜಿ ಸಚಿವರೂ 
ಆದ ಪ್ರೀ ವೈ.ಕೆ. ರಾಮಯ್ಯ ಅವರನ್ನು ಕುರಿತು ಅಭಿನಂದನಾ ಸಂಪುಟವೊಂದನ್ನು 
ಹೊರತರುತ್ತಿರುವ ವಿಷಯ ತಿಳಿದು ನಮಗೆ ಬಹಳ ಸಂತೋಷವಾಯಿತು. ತತ್ವನಿಷ್ಠ 
ರಾಜಕಾರಣಿಯಾಗಿ, ನೇರ ನಡೆನುಡಿಗಳಿಗೆ ಹೆಸರಾಗಿರುವ ಶ್ರೀಯುತರು, ನ್ಯಾಯವಾದಿಯಾಗಿ 
ಸಚಿವರಾಗಿ ಪ್ರಸುತ ಶಾಸಕರಾಗಿ ನಾಡಿಗೆ ಸಲ್ಲಿಸುತ್ತಿರುವ ಸೇವೆ ಅನುಪಮವಾದುದು. ಹಲವಾರು 
ಸಂಘ-ಸಂಸ್ಥೆಗಳ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಅವುಗಳ ಏಳಿಗೆಗೆ ಶ್ರಮಿಸಿರುವ ಇವರು, 
ಸಚಿವರಾಗಿದ್ದ ಅವಧಿಯಲ್ಲಿ ಮಾಡಿದ ಜನೋಪಯೋಗಿ ಸಾಧನೆಗಳು ಎಲ್ಲರ ಮೆಚ್ಚುಗೆಯನ್ನು 
ಗಳಿಸಿವೆ. ನಮ್ಮ ಶ್ರೀ ಮಠದ ಪರಮಭಕರೂ ಆಗಿರುವ ಇವರು ನಾವು ಕೈಗೊಳ್ಳುವ 
ಧರ್ಮಕಾರ್ಯಗಳಲ್ಲಿ ಪಾಲ್ಗೊಂಡು ಸೇವಾತತ್ಪರತೆಯನ್ನು ಮೆರೆಯುತ್ತಿದ್ದಾರೆ. ಪರಿಸರ 
ಸಂರಕ್ಷಣೆಯ ಬಗೆಗೆ ಕಾಳಜಿಯನ್ನು ಹೊಂದಿ, ಸಸಿಗಳನ್ನು ನೆಟ್ಟು ಬೆಳೆಸುವ ನಿಟ್ಟಿನಲ್ಲಿ 
ದುಡಿಯುತಿದ್ದಾರೆ. ಸಮಾಜಸೇವೆಯಲ್ಲಿ ನಿರತರಾಗಿರುವ ಇಂಥ ಜನಸೇವಕರನ್ನು ಗುರುತಿಸಿ 
ಅಭಿನಂದಿಸುವುದು ಜನತೆಯ ಆದ್ಯ ಕರ್ತವ್ಯ. ಆ ದಿಸೆಯಲ್ಲಿಅಭಿಮಾನಿ ಜನತೆ ಕೈಗೊಂಡಿರುವ 
ಈ ಕಾರ್ಯ ಸುತ್ಯಾರ್ಹವಾದುದು. ಪ್ರಸುತ ಹೊರತರುತ್ತಿರುವ ಸಂಪುಟವು ಶ್ರೀ ವೈ.ಕೆ. ರಾಮಯ್ಯ 
ಅವರ ಸೇವೆಯ ವಿವಿಧ ಮುಖಗಳನ್ನು ಪರಿಣಾಮಕಾರಿಯಾಗಿ ಮೂಡಿಸಿ ಮುಂದಿನ 
ಯುವಪೀಳಿಗೆಗೆ ಮಾರ್ಗದರ್ಶಕವಾಗಲೆಂದೂ, (ಶ್ರೀಯುತರಿಗೆ ಭಗವಂತನು 
ಆಯುರಾರೋಗ್ಯಾದಿ ಸಕಲ ಸನ್ನಂಗಳಗಳನ್ನು ಕರುಣಿಸಲೆಂದೂ ತುಂಬು ಹೃದಯದಿಂದ 
ಹಾರೈಸುತ್ತೇನೆ. 


O 


೪೭ / ಜೀವನದಿ 


ನ್ಯಾಯನಿಷ್ಠುರಿ ರಾಮಯ್ಯನವರು 
ದೇಜಗೌ 


ವೆ ಕೆ ರಾಮಯ್ಯನವರು ನಮ್ಮನಾಡಿನ ಮೇಧಾವಿಗಳಲ್ಲೊಬ್ಬರು. ವಿಚಾರವಾದಿಗಳೂ ಹೌದು. 
ಅವರನ್ನು ಕಂಡಾಗಲೆಲ್ಲ ಬಸವಣ್ಣನವರ ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರನು ನಾನಲ್ಲ; 
ಲೋಕವಿರೋಧಿ ಶರಣನಾರಿಗಂಜುವನಲ್ಲಎಂಬ ವಚನ ನೆನಪಿಗೆ ಬರುತ್ತದೆ. ತಮಗೆ ಅನಿಸಿದ್ದನ್ನು 
ಮುಚ್ಚುಮರೆಯಿಲ್ಲದೆ, ಖಂಡತುಂಡವಾಗಿ ಹೇಳಿಬಿಡುವ ನಿಷ್ಠಪಟಿಯಿವರು. ಮಾತಿನಲ್ಲಾಗಲಿ, 
ಕೃತಿಯಲ್ಲಾಗಲಿ ಆಗಾಗ್ಗೆ ಬಣ್ಣ ಬದಲಾಯಿಸುವ ಗೋಸುಂಬೆಯೂ ಅಲ್ಲ ಭ್ರಷ ಷ್ಟಾಚಾರದಿಂದ 
ರಾಜಕೀಯದಲ್ಲಿ ಅವರಿಗೆ ಸಿಗಬೇಕಾಗಿದ್ದಸ್ವಾನ ಲಭ್ಯವಾಗಿಲ್ಲ, 


ಸಾಮಾನ್ಯವಾಗಿ ರಾಜಕೀಯ ನಾಯಕರಿಗೆ ಗ್ರಂಥ ವ್ಯಾಸಂಗಕ್ಕಾಗಲಿ, ವ್ಯಾಸಂಗದ 
ಮೂಲಕ ಪೂರ್ವದ ಯಷಿ ಮನೀಷಿಗಳೊಡನೆ ವಾಸಿಸಲಿಕ್ಕಾಗಲಿ ಬಿಡುವೇ ಇಲ್ಲ ಅಂಥ 
ಗುಂಪಿನಲ್ಲಿರಾಮಯ್ಯನವರೊಂದು ಅಪವಾದ. ಅವರು ಸಾಹಿತ್ಯ ಪ್ರಿಯರು. ಕನ್ನಡದ ಆಧುನಿಕ 
ಶ್ರೇಷ್ಠ ಲೇಖಕರೆಲ್ಲ ee ಪರಿಚಿತರು. ಕುವೆಂಪು ಸಾಹಿತ್ಯವನ್ನಂತೂ ಅವರು ಚೆನ್ನಾಗಿ 
ಓದಿಕೊಂಡಿದ್ದಾರೆ; ಆದರೆ ಅದನ್ನು ಕುರಿತ ಅವರ ವ್ಯಾಖ್ಯಾನದ ಬಗ್ಗೆ ಭಿನ್ನಾಭಿಪ್ರಾಯ 
ವಿರಬಹುದು. ಸಾಹಿತ್ಯ ವ್ಯಾಸಂಗದಿಂದೊದಗುವ ಹೃದಯವಂತಿಕೆ, ಆತ್ಮಸಂಸ್ಥಾರ ಮತ್ತು 
ಸಾಂಸ್ಕೃತಿಕ ಪ್ರಜ್ಞೆ ಅವರಲ್ಲಿಅಪಾರ ಪ್ರಮಾಣದಲ್ಲಿದೆ. ಸಾಹಿತಿಗಳ ಬಗ್ಗೆಗೌರವ ವಿಶ್ವಾಸಗಳೂ 
ಅವರಿಗುಂಟು. 


ರಾಮಯ್ಯನವರು ಸದ್ಭೃಹಸ್ಥರು, ಒಳ್ಳೆಯ ಆತಿಥೇಯರು. ಅವರ ಅತಿಥಿ ಸತ್ಕಾರದಲ್ಲಿ 
ಔದಾರ್ಯ, ನಯವಂತಿಕೆ ಹಾಗೂ ಔಚಿತ್ಯಪ್ರಜ್ಞೆ ಎದ್ದುಕಾಣುತವೆ. ಅದನ್ನು ಅನುಭವಿಸುವ 
ಸುಯೋಗನನಗೂ ದೊರಕಿತ್ತು 


ರಾಮಯ್ಯನವರು ನಾಡಿನ ಗಣ್ಯವ್ಯಕಿಯೆಂಬುದನ್ನು ನಾನು ಬಲ್ಲೆ ಆದರೆ ಅವರನ್ನು 
ತೀರ ಹತ್ತಿರದಿಂದ ನೋಡುವ ಅವಕಾಶ ನನಗೆ ದೊರೆಯಲಿಲ್ಲ ಒಂದು ಸಲ ಆದಿ 
ಚುಂಚನಗಿರಿಯ ಮಠಾಧೀಶರಾದ ಪೂಜ್ಯ ತ್ರೀ ಬಾಲಗಂಗಾಧರನಾಥಸ್ವಾಮಿಗಳು, ಶ್ರೀ 
ಮಠದಲ್ಲೊಂದು ಸಭೆಯನ್ನುಕರೆದಿದ್ದರು. ಸಭೆಯ ಮುಂದಿದ್ದ ವಿಷಯ, ಒಕ್ಕಲಿಗರ ಇತಿಹಾಸ 
ರಚನೆ. ನಾನೂ ಹೋಗಿದ್ದೆ ಅದರೂ ಏನೂ ಮಾತನಾಡದೆ ಮೌನದಿಂದ ಕುಳಿತು, ಮಿತ್ರರ 


ಜೀವನದಿ / ೪೮ 


ಭಾಷಣಗಳನ್ನು ಆಲಿಸುತಿದ್ದೆ.. ಆ ಸಭೆಯಲ್ಲಿ ಹಾಜರಿದ್ದ ರಾಮಯ್ಯನವರು, ನಾನೂ 
ಮಾತಾಡಬೇಕೆಂದು ಆಗ್ರಹಿಸಿದರು. ನಾನು ಇತಿಹಾಸದ ರೂಪರೇಷೆ, ವಿಸ್ತಾರ, ವ್ಯಾಪಿಗಳನ್ನು 
ಕುರಿತು ಮಾತಾಡಿದೆ. 


ನಾನೇ ಕೊನೆಯ ಭಾಷಣಕಾರ. ಇಲ್ಲಿಗೆ ಭಾಷಣಗಳು ಸಾಕೆಂದು ಹೇಳಿ ಸ್ವಾಮೀಜಿ, 
ರಾಮಯ್ಯ, ಜವರಪ್ಪ ಗೌಡರು ಸಮಾಲೋಚನೆಗಾಗಿ ಪಕ್ಕದ ಕೋಣೆಗೆ ಹೋದರು. 
ಕಾಲುಗಂಟೆಯ ನಂತರ ಮೂವರೂ ಸಭೆಗೆ ವಾಪಸಾದರು. ಸ್ವಾಮೀಜಿಯವರ ಕೃಪೆಯಿಂದ 
ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಪ್ರೊ. ದೇಜಗೌ ಅವರ ನೇತೃತ್ವದಲ್ಲಿ ಈ ಇತಿಹಾಸ 
ರಚನೆಯಾಗಬೇಕು. ತಮಗೆ ಬೇಕಾದ ಹಾಗೆ ಅವರು ಸಮಿತಿ ರಚಿಸಿಕೊಳ್ಳಬಹುದು. ಎಲ್ಲ 
ಅನುಕೂಲಗಳನ್ನು ಕಲ್ಪಿಸಲು ಸ್ವಾಮೀಜಿ ಒಪ್ಪಿದ್ದಾರೆ ಎಂದು ರಾಮಯ್ಯನವರು ನುಡಿದರು. ಅವರ 
ನುಡಿಯಲ್ಲಿ ನಿಶ್ಲಿತತೆಯಿತ್ತು "ನನಗೆ ಸಾಧ್ಯವಿಲ್ಲ ನನಗೆ ಬಿಡುವಿಲ್ಲ ಜತೆಗೆ ಆಗಾಗ್ಗೆ ನಾನು 
ಅಮೆರಿಕೆಗೆ ಹೊಗುತ್ತಿರುತ್ತೇನೆ' ಎಂದು ಎಷ್ಟುವಿಧವಾಗಿ ಭಿನ್ನವಿಸಿಕೊಂಡರೂ ರಾಮಯ್ಯನವರು 
ತಮ್ಮಪಟ್ಟುಬಿಡಲಿಲ್ಲ. ಸ್ವಾಮೀಜಿಯವರು ನನ್ನಲ್ಲಿಭರವಸೆಯನ್ನುವ್ಯಕಪಡಿಸಿದ್ದರಿಂದ, ಇಡೀ ಸಭೆ 
ಅವರ ಮಾತನ್ನು ಅನುಮೋದಿಸಿದ್ದರಿಂದ ನಾನು ಒಪ್ಪಿಕೊಂಡೆ. 


ಒಂದೆರಡು ತಿಂಗಳು ಕೆಲವು ಮಿತ್ರರೊಡನೆ ಕೆಲಸ ಮಾಡಿ, ಇತಿಹಾಸದ ಸಮಗ್ರ 
ರೂಪರೇಷೆಗಳನ್ನು ತಯಾರಿಸಿದ ನಂತರ, ಯಾರೋ ಒಬ್ಬ ನಿರಕ್ಷರಿಯ ಕಿಡಿಗೇಡಿತನದಿಂದಾಗಿ 
ನಾನು ನನ್ನ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿ ಬಂತು. ಆ ಬಗ್ಗೆ ನನಗೆ ಚಿಂತೆಯಿಲ್ಲ ತ್ರೀ 
ರಾಮಯ್ಯನವರು ನನ್ನಲ್ಲಿಟ್ಟಿದ್ದ ಗೌರವ, ವಿಶ್ವಾಸಕ್ಕಾಗಿ, ಅವರ ಗುಣಗ್ರಹಣ ಸಾಮರ್ಥ್ಯಕ್ಕಾಗಿ 
ನಿರಸೂಯತೆಯ ಅವರ ಸಜ್ಜನಿಕೆಯನ್ನು ನೆನೆದು, ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ 
ಪ್ರಕರಣವನ್ನಿಲ್ಲಿ ಪ್ರಸಾಪಿಸ ಬೇಕಾಯಿತು. 


ಶುದ್ಧ ಹಸರೂ, ಬುದ್ಧಿವಂತರೂ, ಧೈರ್ಯವಂತರೂ, ಉಜ್ವಲ ದೇಶಾಭಿಮಾನಿ 

ಗಳೂ, ಕರ್ತೃತ್ವ ಸಾಮಥ್ಯವುಳ್ಳವರೂ ಆದ ರಾಮಯ್ಯನವರು ಯಾವ ದೇಶಕ್ಕಾದರೂ 

ಭೂಷಣರು. ಅಂಥವರ ಸೇವೆಯನ್ನುನಾಡಿನ ಶ್ರೇಯಸಿಗಾಗಿ ಬಳಸಿಕೊಳ್ಳಬೇಕಾದ್ದುಸಮಾಜದ 

ನಾಯಕರ ಧರ್ಮವೆಂಬುದು ಅವರನ್ನು ಬಲ್ಲ ಹಲವರ ಮತ. ದೇಶಕ್ಕೆ ಅವರ ಸೇವೆ 

ನಿರಂತರವಾಗಿ ದೊರೆಯಲೆಂದು ಅವರ ಯೋಗ್ಯತೆಗೆ ತಕ್ಕ ಸ್ಥಾನಮಾನಗಳು ರಾಜಕೀಯ 
ಕ್ಷೇತ್ರದಲ್ಲಿಲಭಿಸಲೆಂದೂ ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. 

O 


೪೯ / ಜೀವನದಿ 


ಸ್ನೇಹಮ ಯಿ 


ಡಾ.ಡಿಕೆ ರಾಜೇಂದ್ರ 


2ಲಿಜಕೀಯದ ಜೊತೆ ಜೊತೆಯಲ್ಲಿಯೇ ನಾಡು-ನುಡಿಯ ಪ್ರೀತಿ, ಸಾಹಿತ್ಯಾ-ಕಲೆಗಳ 
ಅಭಿರುಚಿ, ದೀನದಲಿತರ ಬಗೆಗಿನ ಕಾಳಜಿ, ಮಣ್ಣನ್ನೇ ನಂಬಿ ಕಂಗಾಲಾದವರ ಏಳಿಗೆಗಾಗಿ 
ಹೋರಾಟ, ಹೀಗೆ ವೈ.ಕೆ.ಆರ್‌ ಅವರು ಹತ್ತು ಹಲವು ಜನಪರವಾದ ಕಾರ್ಯಗಳಲ್ಲಿ ತಮ್ಮನ್ನು 
ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡವರು. ರಾಮಯ್ಯ ಅವರ ಹೆಚ್ಚುಗಾರಿಕೆ ಎಂದರೆ, ಅಧಿಕಾರ 
ಇರಲಿ, ಇಲ್ಲದಿರಲಿ ತಾವು ಕೈಗೊಂಡ ಕಾರ್ಯವನ್ನು ಛಲದಿಂದ ಮುನ್ನಡೆಸುವುದು. ಅಧಿಕಾರದ 
ಲಾಲಸೆಯಿಂದ ತಮ್ಮಉದ್ದೇಶವನ್ನುಎಂದೂ ಕೈಬಿಟ್ಟವರಲ್ಲ ಉದ್ದೇಶದ ಈಡೇರಿಕೆಗಾಗಿ ನಿರಂತರ 
ಹೋರಾಟ ನಡೆಸುತ್ತ ಬಂದ ಧೀಮಂತ ರಾಜಕಾರಣಿ. ಅನೇಕ ವೇಳೆ ಅವರ ಮಾತು ನಿಷ್ಠುರ, 
ನೇರ, ಆದರೆ ಮನಸ್ಸು ಮೃದು. ಅಷ್ಟೇ ಸ್ನೇಹಮಯಿ, ಸಹೃದಯಿ, ಪ್ರಜ್ಞಾವಂತ ರಾಜಕಾರಣಿ. 


ರಾಮಯ್ಯ ಅವರು ರೈತಾಪಿ ವರ್ಗದಿಂದ ಬಂದವರು. ಗ್ರಾಮೀಣ ಸಮಸ್ಯೆಗಳನ್ನು 
ಚೆನ್ನಾಗಿ ಅರಿತವರು. ಅವುಗಳ ಪರಿಹಾರಕ್ಕಾಗಿ ಶ್ರಮಿಸಿದವರು. ಅವಕಾಶಹೀನರ ಉದ್ದಾರದ 
ಕನಸು ಕಂಡು, ಅದಕ್ಕಾಗಿ ಛಲದಿಂದ ಹೋರಾಡುವ ಮನೋಧರ್ಮವನ್ನು ಬೆಳೆಸಿಕೊಂಡವರು. 
ಅಪ್ಪಟ ಕ್ರಿಯಾಶೀಲ ರಾಜಕಾರಣಿ ಎಂದೇ ಕರೆಸಿಕೊಳ್ಳುವ ಅರ್ಹತೆಗೆ ಪಾತ್ರರಾಗಿ ಆ ಎತರಕ್ಕೆ 
ಏರುತ್ತ ಬಂದವರು. ಕಳೆದ ಮೂರು ದಶಕಗಳ ಅವರ ರಾಜಕೀಯ ಜೀವನ ತತ್ವನಿಷ್ಠೆಗೆ 
ಹೆಸರಾದದ್ದು ಸಾಮಾನ್ಯರಲ್ಲಿಸಾಮಾನ್ಯರಾಗಿ ಬೆರೆತು ಕೆಲಸ ಮಾಡುತ್ತಬಂದವರು. 


ರಾಮಯ್ಯ ಅವರು ಒಳ್ಳಯ ಪರಿಸರ ಪ್ರೇಮಿ. ಅವರ ಕ್ಷೇತ್ರದಲ್ಲಿ ಲಕ್ಬಾಂತರ 
ಗಿಡಮರಗಳನ್ನುನೆಡಿಸಿ, ಅಕ್ಕರೆಯಿಂದ ಅವುಗಳನ್ನು ಬೆಳೆಸಲು ಕಾರಣವಾದ ವಿಷಯ ಎಲ್ಲರಿಗೂ 
ತಿಳಿದಿರುವಂತಹುದು. ಪ್ರಕೃತಿಯನ್ನು ಆಸ್ವಾದಿಸುವ ವ್ಯಕ್ತಿಇಡೀ ಜೀವರಾಶಿಯನ್ನು ಪ್ರೀತಿಸುತಾನೆ. 
ಏಕೆಂದರೆ ಅಂತಹವನಲ್ಲಿ ಅಂತಃಕರಣ ಕೆಲಸ ಮಾಡುತಿರುತ್ತದೆ. ರಾಮಯ್ಯ ಅವರು 
ಕೈಗೊಂಡಿರುವ ಇಂತಹ ಹತ್ತುಹಲವು ಜನಪರವಾದ ಕಾರ್ಯಗಳ ಮೂಲಕ ಇದು ಸಾಬೀತಾಗಿದ್ದೆ 
ವಕೀಲರಾಗಿ, ಶಾಸಕರಾಗಿ, ಮಂಡಳಿಗಳ ಅಧ್ಯಕ್ಷರಾಗಿ, ಮಂತ್ರಿಯಾಗಿ, ಸಮಾಜ ಸೇವಕರಾಗಿ 
ಅವರು ಮಾಡುತ್ತಬಂದಿರುವ ಜನಪರ ಕಾರ್ಯಗಳು ಅವರ ಹೆಸರನ್ನುಶಾಶ್ವತಗೊಳಿಸಿವೆ. ಇಡೀ 
ತಮ್ಮ ಕ್ಷೇತ್ರವನ್ನು ಮಾದರಿಯ ಕ್ಷೇತ್ರವನ್ನಾಗಿಸಲು ಅವರು ಕೈಗೊಂಡ ಕ್ರಮಗಳು, ನಡೆಸಿದ 


ಜೀವನದಿ / ೫೦ 


ಹೋರಾಟ, ಕಂಡ ಕನಸು, ತೋರಿದ ಛಲ, ಮಾಡಿದ ಸಂಕಲ್ಪ - ಇವೆಲ್ಲ ಒಬ್ಬ ಪ ಪ್ರಾಮಾಣಿಕ 
ರಾಜಕಾರಣಿಯಲ್ಲಿ ಮಾತ್ರ ಕಾಣಲು ಸಾಧ್ಯ. ಹೇಮಾವತಿಯ ನೀರನ್ನು ತನ್ನ ಜಿಲ್ಲೆಗೆ ತರಲು 
ವೈ.ಕೆ.ಆರ್‌ ಅವರು ನಡೆಸಿದ ಹೋರಾಟ, NRE: ರೀತಿ ಭಗೀರಥ ಪ್ರಯ i ಕೊನೆಗೂ 
ಅದರಲ್ಲಿಅವರು ಯಶ ಶಸ್ತಿಯಾದದ್ದುಅವರ ಸಾಹಸ ಸದ, ಶ್ರಮದ ಹಾಗೂ ಅಪಾರ ಕನಸಿನ ಫಲ. 
ಆ ಯಶಸ್ಸುಅವರ ನಾಯಕತ್ವಕ್ಕೆ ಸಂದ ದೊಡ್ಡಗೌರವ. ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿಕಾರ್ಯಗಳ 
ನಿತ್ಯೋತ್ಸವವೇ ನಡೆದಿದೆ ಎಂಬುದು ಅಲ್ಲಿನ ಜನರ ಹಾಗೂ ಅಧಿಕಾರಿಗಳ ಒಮ್ಮತದ ಮಾತು. 


ಒಳ್ಳೆಯ ಕನಸುಗಾರ ಒಳ್ಳೆಯ ಕಲಾಕಾರನೂ ಆಗಿರುತಾನೆ. ಅದಕ್ಕೆ ಬಣ್ಣ- ಬರಹವೇ 
ಬೇಕೆಂದೇನಿಲ್ಲ ಒಂದು ಸುಂದರ ಸಮಾಜದ ಕನಸು ಕಂಡವನಲ್ಲಿಯೂಇದು ಸಾಧ್ಯವಾಗುತ್ತದೆ. 
ಒಂದು ಸುಂದರ ಸಮಾರಂಭ ಮಾಡಬೇಕೆಂದು ಬಯಸಿದವನಲ್ಲಿಯೂ ಇದು ಬೇಕಾಗುತದೆ. 
ರಾಮಯ್ಯ ಅವರು ಒಳ್ಳೆಯ ಸಂಘಟಕರು, ಸೂಕ್ಷ್ಮಮತಿಯಾದ ಸಂಯೋಜಕರು. ಹಾಗಾಗಿ 
ಅವರು ಕೈಗೊಳ್ಳುವ ಯಾವುದೇ ಕಾರ್ಯಗಳು, ರೂಪಿಸುವ ಕಾರ್ಯಕ್ರಮಗಳು 
ಕಲಾತ್ಮಕವಾಗಿರುತ್ತವೆ. ಅದರ ಹಿಂದಿನ ಅವರ ಶ್ರಮ, ದುಡಿಮೆ, ಹೊಳಹುಗಳು ಆಶ್ಚರ್ಯ 
ಹುಟ್ಟಿಸುತ್ತವೆ. "ಛಲಬೇಕು ಶರಣಂಗೆ' ಎಂಬ ವಚನಕಾರರ ಮಾತು ಸುಳ್ಳಲ್ಲ. ಅದು ಶರಣಂಗೆ 
ಮಾತ್ರವಲ್ಲ ಎಲ್ಲ ರಂಗದ ವ್ಯಕ್ತಿಗಳಿಗೂ ಅನ್ವಯವಾಗುತ್ತದೆ. ಕನಸು ಕಾಣುವ ವ್ಯಕ್ತಿ ಸದಾ 
ಕ್ರಿಯಾಶೀಲನಾಗಿರುತಾನೆ. ತಾನು ಕಾಣುವ ಕನಸಿಗೆ, ಛಲ ಬೆನ್ನೆಲುಬಾದಾಗ ಅದು 
ನನಸಾಗುವುದು ನಿಶ್ಚಿತ. ರಾಮಯ್ಯ ಅವರು ಈ ಎರಡನ್ನೂ ತಮ್ಮ ಯಶಸ್ಸಿನ 
ಆಯುಧವನ್ನಾಗಿಸಿಕೊಂಡವರು. ಅದರಲ್ಲಿಸಾಫಲ್ಯವನ್ನುಕಂಡುಕೊಂಡವರು. | MEA 
ವೈ.ಕೆ.ಆರ್‌ ಅವರು ಅರವತ್ತು ವಸಂತಗಳನ್ನುಕಳೆದಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 
ಇದು ಪ್ರಮುಖ ಘಟ್ಟವೇ. ಈ ಅರವತ್ತು ವಸಂತಗಳೂ ಫಲಪ್ರದವಾಗಿ ಅವರ ಹೆಸರಿಗೆ 


ಜೊ ್ಯೀತಿಯಾಗಿರುವುದು ಇನ್ನೂ ಸಂತಸದ ಸಂಗತಿ. 
O 


© ೮-%ಉುಇತು 
Ran 


೫೧ / ಜೀವನದಿ 


ಪ್ರೂ ನನ್ನ ಚಿಂತೆ ಇನ್ನೂ ಕೆಲವರನ್ನು ಒಳಗೊಳ್ಳುತಿದೆ. ವೈ.ಕೆ. ರಾಮ್ಯಯನವರನ್ನು ನೋಡಿ, 
ಈ ರಾಮಯ್ಯನವರ ಬಗ್ಗೆನನಗೆ ಗೊತ್ತಿರುವುದರಿಂದ, ತನಿಖೆ ಮಾಡಿ ತಿಳಿದುಕೊಂಡಿರುವುದರಿಂದ 
ಹೇಳುತ್ತಿದ್ದೇನೆ. ಕುಣಿಗಲ್‌ ಶಾಸನ ಸಭಾ ಕ್ಷೇತ್ರದಿಂದ,ತುಮಕೂರು ಲೋಕಸಭಾ ಕ್ಷೇತ್ರದಿಂದ 
ನಿಂತಿದ್ದ ರಾಮಯ್ಯನವರನ್ನು ಸೋಲಿಸಿರುವ ಜನಕ್ಕೆ ತಮ್ಮ ದುಷ್ಪತನ ಗೊತಾಗಬೇಕಾಗಿದೆ. 
ರಾಮಯ್ಯ ಶುದ್ಧ ಹಸದ ಮನುಷ್ಯ. ದಕ್ಷ ವ್ಯಕ್ತಿ ಇವರು ಹೆಗಡೆ ಸಂಪುಟದಲ್ಲಿ ರೇಷ್ಮೆ 
ಮಂತ್ರಿಯಾಗಿದ್ದಾಗ ರೇಷ್ಮೆ ಲಾಬಿಯ ಜನಕ್ಕೆ ಒಂದು ಕೆಲಸವಾಗಬೇಕಾಗಿತ್ತು ಈ ಲಾಬಿಯ 
ಘಡವರು ರಾಮಯ್ಯನವರನ್ನು ಕಂಡು ಮೂವತ್ತು ಲಕ್ಷ ಕೊಡುವುದಾಗಿ ಹೇಳಿದರು. ರಾಮಯ್ಯ 
ಲಂಚತೆಗೆದುಕೊಳ್ಳುವುದಿಲ್ಲ "ನಿಮ್ಮ ಕೆಲಸ ಒಳ್ಳೆಯದಾಗಿದ್ದರೆ ಹಾಗೆಯೇ ಮಾಡಿಕೊಡಬೇಕಾದ್ದು 
ಮಂತ್ರಿಯಾಗಿ ನನ್ನಕರ್ತವ್ಯ' ಅಂದರು. ಆದರೆ ಈ ರೇಷ್ಮೆ ಲಾಬಿಯವರು ಕಪ್ಪು ಕೆಲಸ ಮಾಡಿಸಿ 
ಕೊಳ್ಳಲು ಬಂದಿದ್ದರು. ರಾಮಯ್ಯನವರ ನಿಲುವು ಕಂಡು ತಬ್ಬಿಬ್ಬಾದರು. ಚೌಕಾಶಿ 
ಮಾಡತೊಡಗಿದರು. ರಾಮಯ್ಯ ಅವರನ್ನು ಬೈದು ಕಳಿಸಿದರು. ಅಮೇಲೆ ಅದೇ ಲಾಬಿ ಹೆಗಡೆ, 
ಬೊಮ್ಮಾಯಿ ಮೂಲಕ ಆ ಕೆಲಸ ಮಾಡಿಸಿಕೊಂಡಿತು. ಹೇಗೆ ಎಂದು ಪ್ರತ್ಯೇಕವಾಗಿ 
ಹೇಳಬೇಕಾಗಿಲ್ಲ, 


ವೈ.ಕೆ. ರಾಮಯ್ಯ ಗರ್ವದ ಮನುಷ್ಯನೆಂದು ಕೆಲವರು ಅಪಪ್ರಚಾರ ಮಾಡುತ್ತಾರೆ. 
ಆದರೆ ರಾಮಯ್ಯ ದುಷ್ಪ ಅಧಿಕಾರಿಗಳು, ಕೊಳಕು ಪುಢಾರಿಗಳ ಬಗ್ಗೆ ಸಿಟ್ಟುಗೊಂಡು ಬೈಯುವ 
ಮುನುಷ್ಯ; ನಾನು ಬಲ್ಲಂತೆ ಅತ್ಯಂತ ಬುದ್ಧಿವಂತರಾದ , ನಿಷ್ಠುರರಾದ, ತಮ್ಮಕ್ಷೇತ್ರಕ್ಕೆ ಅಪಾರ ಕೆಲಸ 
ಮಾಡಿರುವ ಮಾನವೀಯ ವ್ಯಕ್ತಿರಾಮಯ್ಯ. 


ಈ ರಾಮಯ್ಯನವರನ್ನುಜನ ಸೋಲಲು ಬಿಟ್ಟಿದ್ದಾರೆ. ಅವರಿಗೆ ದ್ರೋಹ ಬಗೆದಿದ್ದಾರೆ. 
ಹಾಗೆಯೇ ಮೈಸೂರಿನಲ್ಲಿ ಸಿದ್ದರಾಮಯ್ಯ, ಕೆ.ಆರ್‌. ಪೇಟೆಯಲ್ಲಿ ಕೃಷ್ಣ ಸೋತಿದ್ದಾರೆ. 
ಇವರಿಬ್ಬರ ಬಗ್ಗೆಮತ್ತೆ ಹೇಳಬೇಕಿಲ್ಲ ಗುಂಡೂರಾಯರ ಹಣಕ್ಕೆ ತಲೆದೂಗಿದ ಜನ, ಪಟೇಲರ 
ಹಣಕ್ಕೆ ತಲೆದೂಗಲಿಲ್ಲ ಇದು ಗೊಂದಲ. ರಾಮಯ್ಯನವರ ಗುಣವನ್ನು ತಿರಸ್ಕರಿಸಿದರು, ಇದು 
ದುರಂತ. 


ಜೀವನದಿ / ೫೨ 


ಈ ಚುನಾವಣೆಗಳು ನಮ್ಮ ನೊಂದ, ಸಿಟ್ಟಿಗೆದ್ದಿರುವ ಜನತೆ, ತಮ್ಮ ಅಭಿಪ್ರಾಯ 
ಹೇಳಲು ಒಳ್ಳೆಯ ಅವಕಾಶ. ಎಲ್ಲೆಲ್ಲೂಪ್ರತಿಭಟನೆ ಬತ್ತಿಹೋಗಿ, ಜನರ ಸಿಟ್ಟು ವೈಯಕಿಕ ಸಿಟ್ಟಿನ 
ಮಟ್ಟಕ್ಕೆ ಇಳಿಯುತ್ತಿರುವಾಗ, ಜನರು ತಮ್ಮ ಸುತ್ತ ನೋಡಬೇಕಾಗಿದೆ. ಇಲ್ಲಿಯ ಕಾಡುಗಳು 
ವೀರಪ್ಪನ್‌ನಂಥ ಚೋರರ ವಶಕ್ಕೆ ಹೋಗುತ್ತಿವೆ. ಇಲ್ಲಿಯ ಕೃಷಿ ಬಡತನದಲ್ಲಿಕುಗ್ಗಿಹೋಗುತ್ತಿದೆ. 
ಇಲ್ಲಿಯ ಗ್ರಾನೈಟ್‌ ಕಲ್ಲು ಕೂಡ ಮಾಯವಾಗುತ್ತಿವೆ; ವಿಧಾನಸೌಧವನ್ನು ಭಂಡ, ನೀಚ 
ಅಧಿಕಾರಿಗಳು ಮತ್ತು ಹಗಲುಗಳ್ಳರಾದ ರಾಜಕಾರಣಿಗಳು ಆಕ್ರಮಿಸಿಕೊಂಡಿದ್ದಾರೆ. ಜನ ಎಚ್ಚೆತ್ತು 
ಕಾಂಗ್ರೆಸ್‌ನ ಮೂತಿಗೆ ಇಕ್ಕುವ ಅವಕಾಶ ಕಳೆದುಕೊಳ್ಳಕೂಡದು. 


ನಾನೇ ಬಲ್ಲಂತೆ ವೈ. ಕೆ. ರಾಮಯ್ಯ ನಮ್ಮ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು. 
ನಮ್ಮ ಜನರ ಕಷ್ಟ - ಸುಖ ಅರಿತ ರಾಮಯ್ಯ ಸ್ವಲ್ಪ ಅಬ್ಬರದವರೆಂದು ಅವರ ಶತ್ರುಗಳು 
ಟೀಕಿಸಿದರೂ, ಅವರಲ್ಲಿರುವ ಪ್ರಾಮಾಣಿಕತೆ ಮತ್ತು ನಿಷ್ಠುರತೆ ರಾಮಯ್ಯನವರನ್ನು ಹಾಗೆ 
ಸಿಟ್ಟಿಗೇಳಿಸುತ್ತದೆ. ವಿದ್ಯಾವಂತರೂ, ವಿಚಾರವಂತರೂ ಆದ ರಾಮಯ್ಯ ಹಿಡಿದ ಕೆಲಸಮಾಡಬಲ್ಲ 
, ಜನತೆಯ ಆಶೋತ್ತರಗಳನ್ನು ಈಡೇರಿಸಬಲ್ಲ ಮನುಷ್ಯ - ಈಗಾಗಲೇ ಅವರು ಕುಣಿಗಲ್‌ನ 
ಪ್ರಕೃತಿ ಸಂಪತ್ತು ಹೆಚ್ಚಿಸಿ, ಕೃಷಿರಂಗದಲ್ಲಿ ಅಪಾರ ಕೆಲಸ ಮಾಡಿದ್ದಾರೆ. ರಾಮಯ್ಯನವರು 
ಮಂತ್ರಿಯಾಗಿದ್ದಾಗ 30 ಲಕ್ಷ ಲಂಚಕೊಟ್ಟು ಕೆಲಸ ಮಾಡಿಸಿಕೊಳ್ಳಲು ಬಂದ ರೇಷ್ಮೆ ವ್ಯಾಪರಿಗಳ 
ಗುಂಪೊಂದಕ್ಕೆ ಉಗಿದು ಕಳಿಸಿದ್ದನ್ನು ನಾನು ಬಲ್ಲೆ, ಕಳಂಕಿತ ಹಣದ ಬಗ್ಗೆ ರಾಮಯ್ಯನವರ 
ತಿರಸ್ಕಾರ ಕಂಡ ಆ ವ್ಯಾಪಾರಿಗಳು ರಾಮಯ್ಯನವರನ್ನು ಈಗಲೂ ಹೊಗಳುತಾರೆ. 
ರಾಮಯ್ಯನವರನ್ನು ಕೈ ಬಿಡುವುದು ದಿಟ್ಟ ಕುಣಿಗಲ್‌ ಜನಕ್ಕೆ ಒಳ್ಳೆಯದಲ್ಲ. ಸ 
(ಲಂಕೇಶ್‌ ಪತ್ರಿಕೆ: 1992) 


೫೩ / ಜೀವನದಿ 


ಅಪ್ರತಿಮ ಹೋರಾಟಗಾರ 


ಡಾ. ಶ್ರೀ ಶಿವಕುಮಾರ ಸ್ವಾಮೀಜಿ 


ವೆ ಕೆ ರಾಮಯ್ಯನವರು ವಿಶಿಷ್ಟವ್ಯಕಿತ್ವದ ರಾಜಕೀಯ ಮುತ್ತದ್ದಿಗಳು. ನೇರ ನಡೆ-ನುಡಿಯ 
ದಿಟ್ಟ ಸ್ವಭಾವ ಅವರದು. ಶಾಸಕರಾಗಿ, ಸಚಿವರಾಗಿ, ಸಾರ್ವಜನಿಕ ಜೀವನದಲ್ಲಿ 
ತನ್ನತನವನ್ನೆಂದೂ ಬಿಟ್ಟುಕೊಡದ ಅಪ್ರತಿಮ ಹೋರಾಟಗಾರರು. ಹೇಮಾವತಿ ನದಿನೀರನ್ನು 
ತುಮಕೂರು ನಗರ ಮತ್ತು ಜಿಲ್ಲೆಗೆ ತರುವಲ್ಲಿ ಭಗೀರಥಪ್ರಯತ್ನ ನಡೆಸಿ ಸಫಲರಾದವರು. 
ಅಧ್ಯಯನ ಸಂಪನ್ನರು. ವಿವೇಕಕ್ಕೆ, ವಿಚಾರಕ್ಕೆ ಹೆಸರಾದ ಪ್ರೀ ರಾಮಯ್ಯನವರು ಕವಿ ಕುವೆಂಪು 
ರವರ ವಿಚಾರಧಾರೆಯನ್ನು ಆರಾಧನಾ ಮನೋಭಾವದಿಂದ ಒಪ್ಪಿಕೊಂಡವರಾಗಿ, ಬುದ್ಧ 
ಬಸವಣ್ಣಮತ್ತುಅಂಬೇಡ್ಕರರ ತತ್ವಾದರ್ಶಗಳಲ್ಲಿಶ್ರದ್ದೇಯುಳ್ಳ ಸೌಜನ್ಯ ಶೀಲರು. ತುಮಕೂರು 
ಜಿಲ್ಲೆಯ ಅಭಿವೃದ್ದಿಯಲ್ಲಿ ಶ್ರೀಯುತರ ಗಣನೀಯವಾದ ಶ್ರಮವಿದೆ. ಸೇವೆ ಸಂದಿದೆ. 


ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನು ಅಭಿನಂದಿಸುವುದು ಸುಸಂಸ್ಕೃತಿಯ ಲಕ್ಷಣ. 
ಗ್ರಂಥ ಸಮರ್ಪಣೆ ಪ್ರಶಂಸನೀಯ ಯೋಜನೆ. ಯುವಜನತೆಗೆ ಕೊಡಬಹುದಾದ ಆದರ್ಶ 
ಕೊಡುಗೆ. ಶ್ರೀಯುತರ ಸಾರ್ವಜನಿಕ ಜೀವನದ ಎಲ್ಲ ಮುಖಗಳ ಪರಿಚಯವನ್ನು ತುಂಬಿ 
ಕೊಂಡು ಅಕ್ಷರ ಸಂಪುಟವಾಗಿ ಅಭಿನಂದನ ಗ್ರಂಥ ಪ್ರಕಟವಾಗಲಿ ಎಂದು ಆಶಿಸುತ್ತೇನೆ. ಶ್ರೀ 
ವೈ.ಕೆ. ರಾಮಯ್ಯನವರಿಂದ ಜಿಲ್ಲೆಯ ಜನಜೀವನಕ್ಕೆ ಒಳ್ಳೆಯ ಸೇವಾವಕಾಶ ಲಭ್ಯವಾಗುವಂತೆ 


ಪರಶಿವನು ಅವರಿಗೆ ಆಯುರಾರೋಗ್ಯವನ್ನುಕರುಣಿಸಲೆಂದು ಹಾರೈಸುತ್ತೇವೆ. 
೨ 


ಜೀವನದಿ / ೫೪ 


ಗುಣಶೀಲಗಳುಳ್ಳ ರಾಜಕಾರಣಿ 


ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ 


ಮಾ 

ಸುತ ಸಮಾಜ ಪ್ರಕ್ಷುಬ್ದ ಬಗೊಂಡು ಇಡೀ ಭಾರತ ದೇಶದ ಜನತೆ ತಲ್ಲಣಗೊಂಡಿದೆ. ಭವಿಷ್ಯ 
ಕರಾಳ ಎನ್ನಿಸುತ್ತಿದೆ. ಮತ್ತೆ ನಮ್ಮ ದೇಶ ಸುವ್ಯವಸ್ಥೆ ಗೊಳ್ಳಲು ಸುಭದ್ರ ಗೊಳ್ಳಲು ನಮ್ಮ 
ರಾಜಕಾರಣಿಗಳ ಹೊಣೆ ಈ ವಿಷನ್ನಾವಸ್ಥೆಯಲ್ಲಿ ಅತ್ಯಂತ PARP AIS 


ರಾಜಕಾರಣಿಗಳೆಲ್ಲ ಮುತ್ತದ್ದಿಗಳಾಗಬೇಕು. ರಾಜಕಾರಣಿಗಳು ತಾವು ಆರಿಸಿ ಬಂದ 
ಕ್ಷೇತ್ರದ ಜನತೆಗೆ ಪೊರೆಯುವ ತಾಯಿಯಾಗಬೇಕು, ರಕ್ಷಿಸುವ ತಂದೆಯಾಗಬೇಕು, ಜನ-ಜೀವನ 
ಮಾಲ್ಯ ಗಳನ್ನು ಪಾಲಿಸುವಂತಾಗಲು ಅವರು ಆದರ್ಶಪ್ರಾಯರಾಗಬೇಕು ಹೀಗಾದಾಗ ಮಾತ್ರ 
ದೇಶಕ್ಕೆ 'ಭವಷ್ಯವಿದೆ. 


ಇಂಥ ಗುಣಶೀಲಗಳುಳ್ಳ ರಾಜಕಾರಣಿ, ಮುತ್ತದ್ದಿ ಪ್ರೀ ವೈ.ಕೆ. ರಾಮಯ್ಯನವರಿಗೆ 
ಅರವತ್ತು ತುಂಬಿದ ಸಂದರ್ಭದಲ್ಲಿ ಜನತೆ ಅವರನ್ನು ಬಬರ ಆತ್ಮೀಯತೆಯಿಂದ 
ಸಂಭ್ರಮದಿಂದ ಸನ್ಮಾನಿಸುತ್ತಿರುವುದು ಸುತ್ಯಾರ್ಹ. 

ಈ ಸಂದರ್ಭದಲ್ಲಿ ಪ್ರಕಟಿಸುತ್ತಿರುವ "ಅಭಿನಂದನ ಗ್ರಂಥ' ರಾಜಕಾರಣಿಗಳಿಗೆ, 
ಜನಕ್ಕೆ, ಮುಖ್ಯವಾಗಿ ಯುವಕರಿಗೆ ಮಾರ್ಗದರ್ಶಿಯಾಗಲಿ ಎಂದು ಹೃತ್ಪೂರ್ವ ಕ ಹಾರೈಸುತ್ತೇವೆ. 


ಶ್ರೀಯುತವೈ.ಕೆ. ರಾಮಯ್ಯನವರಿಗೆ ಭಗವಂತನು BSNS ಭಾಗ್ಯಗಳನ್ನು 


ಕರುಣಿಸಲಿ. ಶುಭವಾಗಲಿ. 
O 


‘A 
ಸುವ ಘಡಿ >) 


೫೫ / ಜೀವನದಿ 


ಬುದಿಗುಣ ಸಂಪನ 
(3) ಲೆ 


ಡಾ. ಕರೀಗೌಡ ಬೀಚನಹಳ್ಳಿ 


ೆಲಿನು ಹುಲಿಯೂರು ದುರ್ಗದ ಪ್ರೌಢಶಾಲೆಯಲ್ಲಿ 1967ರಲ್ಲಿ ಓದುತ್ತಿದ್ದೆ. ಆ ವರ್ಷ ಶ್ರೀ 
ವೈ.ಕೆ. ರಾಮಯ್ಯನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸಿಂಹದ ಗುರುತಿನಲ್ಲಿ ಚುನಾವಣೆಗೆ 
ನಿಂತಿದ್ದರು. ಒಂದು ಅಂಬ್ಯಾಸಿಡರ್‌ ಕಾರು ದೊಳೆಬ್ಬೆರಿಸಿಕೊಂಡು ಬಂತು. ಊರು ಮುಂದೆ 
ನಿಂತಿದ್ದ ನನ್ನ ವಾರಿಗೆಯ ಹುಡುಗರೆಲ್ಲಕಾರು ಬಂದು ನಿಂತ ಸ್ಥಳಕ್ಕೆ ಓಡಿದೆವು. ಕಾರಿನಲ್ಲಿ ಕೂತಿದ್ದ 
ವ್ಯಕ್ತಿ"ಸ್ವತಂತ್ರ ಅಭ್ಯರ್ಥಿ ಪ್ರೀ ವೈ. ಕೆ. ರಾಮಯ್ಯನವರಿಗೆ ನಿಮ್ಮ ಅಮೂಲ್ಯ ಮತಕೊಡಿ'' ಎಂದು 
ಮೈಕ್‌ನಲ್ಲಿ ಕಿರುಚುತ್ತಿದ್ದ ಕಾರಿನ ಕಿಟಕಿಯಿಂದ ತೂರಿದ "ಕರಪತ್ರಗಳು' ಗಾಳಿಯಲ್ಲಿಹಾರಾಡಿ 
ಬಂದು ನನ್ನ ಕೈಗೂ ಒಂದು ಸಿಕ್ಕಿತು. ಓದಿದೆ. ರಾಮಯ್ಯನವರು ಬ್ರಿಟೀಷ್‌ ಮಾದರಿಯ ಷೂಟು 
ಹಾಕಿ ಟೈ ಕಟ್ಟಿದ್ದ ಪೋಟೋ ಅಡಕ ಸುಷಗಹು ವೈ. ರಾಮಯ್ಯ ಎಂ. ಎ., ಎಲ್‌.ಎಲ್‌. ಬಿ. 
ಎಂದು ಅವರ ಹೆಸರಿನ ಮುಂದೆ ಪದವಿಗಳು ಅಚ್ಚಾಗಿದ್ದವು. ನನಗೆ ಆ ಪದವಿಗಳನ್ನು ಓದಿ ನನ್ನ 
ಮನಸಿನಲ್ಲಿ ಅವತ್ತು ಅಸ್ಪಷ್ಟವಾಗಿ ನನಗೂ ಆಸೆ ಮೂಡಿತು. ನಾನೂ ಮುಂದೆ ಇಷ್ಟನ್ನುಓದಬೇಕು; 
ಇಷ್ಟು ಸಾಧ್ಯವಾಗದಿದ್ದರೆ ಬಿ.ಎ. ಪದವಿಯನ್ನಾ ದರೂ ಮಾಡಬೇಕು ಅನ್ನಿಸಿತು. ಅಂದು ಆ 
ಶುಭಗಳಿಗೆಯಲ್ಲಿ ನನ್ನ ಮನಸಿನಲ್ಲಿ ನಾನೂ ಓದಬೇಕು ಅನ್ನತಕ್ಕಂಥ ಭಾವನೆ ತೀವ್ರವಾಗಿ ಬಂತಲ್ಲ 
ಅದು ಮುಖ್ಯ. 


ಆಮೇಲೆ ಆಕಾರು ವಾಪಸ್ಸು ಹೋಗುವಾಗ ಧೂಳೆಬ್ಬಿಸುತ್ತಾಹೋಯಿತು. ನಾವೆಲ್ಲಾ 
ಅದರ ಹಿಂದೆ ಸ್ವಲ್ಪದೂರ ಓಡಿ ಆ ಧೂಳಿನಲ್ಲಿ ಮಾಯವಾಗಿದ್ದೆವು. ಆಮೇಲೆ ರಾಮಯ್ಯನವರ 
ಬಗ್ಗೆ ನನಗೆ ಸುಮಾರು 1983ರವರೆಗೆ ಏನೂ ಗೊತಾಗಲಿಲ್ಲ 


ಜನತಾಪಕ್ಷ ಅಧಿಕಾರಕ್ಕೆ ಬಂದಾಗ ವೈ ಕೆ ರಾಮಯ್ಯನವರು ರೇಷ್ಟೆ ಸಚಿವರಾದರು. 
ಆಗ ನಾನು ಎಂ. ಎ. ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗದಲ್ಲಿ 
ಕೆಲಸದಲ್ಲಿದ್ದೆ. ಆಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದ ಗೆಳಯ 
ಹಿ ಚಿ ಬೋರಲಿಂಗಯ್ಯನವರು ನನ್ನ ಅಫೀಸಿಗೆ ಒಂದು ದಿನ ಬಂದು, "ಸರ್‌, ನಿಮ್ಮನ್ನು 
ರಾಮಯ್ಯನವರು ಕರೆದುಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಯಾವತ್ತುಬರೀರಿ ಹೇಳಿ ಸರ್‌'' 
ಎಂದರು. ನನಗೆ ಆಶ್ವರ್ಯವಾಗಿ, "'ನಾನು ಅವರಿಗೆ ಹೇಗೆ ಗೊತ್ತು ಸರ್‌?'' ಎಂದು 


ಜೀವನದಿ / ೫೬ 


ಬೋರಲಿಂಗಯ್ಯನವರನ್ನು ಕೇಳಿದೆ. ಆಗ ಅವರು ""ನಿಮ್ಮ ಕಥೆಗಳನ್ನೆಲ್ಲಾ ಅವರು ಓದಿದ್ದಾರೆ 
ಸರ್‌'' ಎಂದರು. ಬೋರಲಿಂಗಯ್ಯನವರು ಮಂದುವರಿದು ನಿಮ್ಮದೊಂದು ಕಥೆ ಅವರ ಮೇಲೆ 
ತುಂಬಾ ಪ್ರಭಾವ ಬೀರಿದೆ. ಅದನ್ನು ನನಗೆ ಹೇಳಿದರು'' ಎಂದರು. 


""ನಿಮಗೆ ರಾಮಯ್ಯನವರು ಎಷ್ಟುದಿನದಿಂದ ಗೊತು?'' ಎಂದು ಬೋರಲಿಂಗಯ್ಯ 
ನವರನ್ನು ಕೇಳಿದೆ. ಅವರು "“ನಮ್ಮ ಊರಿನ ಪಕ್ಕದ ಊರೇ ಅವರದು. ಎಲೆಕಡಕಲು ಅಂಥ. 
ನಮ್ಮೂರು ಹಿತಲಪುರ. ಹುಲಿಯೂರುದುರ್ಗದಿಂದ ಆ ಕಡೆ ನಮ್ಮ ಊರುಗಳು. ಈ ಕಡೆ ನಿಮ್ಮ 
ಊರು ಅಷ್ಟೆ ಮತ್ತು ರಾಮಯ್ಯನವರ ಅಕ್ಕನನ್ನು ನಮ್ಮೂರಿಗೆ ಕೊಟ್ಟಿದೆ. ನನಗೆ ಬಹಳ ದಿನದಿಂದ 
ಅವರು ಗೊತು'' ಎಂದರು. 


ನಾನು ಅವರನ್ನು ನೋಡಿಯೇ ಇರಲಿಲ್ಲ. ಆದರೆ ಅವರು 1967ರಲ್ಲಿ ಸ್ವತಂತ್ರ 
ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದು ಮಾತ್ರ ನನಗೆ ಹಳೆಯ ನೆನಪಾಗಿ ಉಳಿದಿತ್ತು ನಾನು 
ಬೋರಲಿಂಗಯ್ಯನವರಿಗೆ ""ಆಗಲಿ, ಒಂದು ದಿನ ಹೋಗುವ. ಯಾವತ್ತು ಅಂಥ ನನಗೆ ಹೇಳಿ'' 
ಅಂದಿದ್ದೆ. ಒಂದು ವಾರ ಬಿಟ್ಟು ಬೋರಲಿಂಗಯ್ಯನವರು ಮತ್ತೆ ನಮ್ಮ ಕಛೇರಿಗೆ ಬಂದವರೇ 
“ಇವತ್ತು ನಿಮ್ಮನ್ನು ಕರೆದುಕೊಂಡು ಬರ್ತೀನಿ? ಅಂಥ ರಾಮಯ್ಯನವರಿಗೆ ಹೇಳಿದ್ದೀನಿ ಸರ್‌'' 
ಎಂದರು. ಸಂಜೆ ನಾವಿಬ್ಬರೂ ನಾಲ್ಕು ಗಂಟೆಗೆ ವಿಧಾನಸೌಧಕ್ಕೆ ಹೊರಟೆವು. ವಿಧಾನಸೌಧಕ್ಕೆ 
ಬಂದಾಗ ರಾಮಯ್ಯನವರು ಅವರ ಕಛೇರಿಯಲ್ಲಿ ರೇಷ್ಮೆ ಇಲಾಖೆಗೆ ಸಂಬಂಧಿಸಿದಂತೆ 
ಮೀಟಿಂಗ್‌ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಯಿತು. 


ನಾವು ಇಬ್ಬರೂ ಅವರ ಕಛೇರಿಯಲ್ಲಿ ಕಾಯುತ್ತಾ ಕೂತಿದ್ದಾಗ ರಾಮಯ್ಯನವರು 
ಬಂದವರೆ ""ಬನ್ನಿ, ಯಾವುದೋ ಒಂದು ಮೀಟಿಂಗ್‌ ಇತು'' ಎಂದವರೇ ಅವರ ರೂಮಿನಿಂದ 
ಹೊರಟರು. ಅಷ್ಟರಲ್ಲಿ ಬೋರಲಿಂಗಯ್ಯನವರು ನನ್ನನ್ನುರಾಮಯ್ಯನವರಿಗೆ ಪರಿಚಯಿಸಿದರು. 
ಆಗ ರಾಮಯ್ಯನವರು ನನ್ನ ಕೆಲಸ, ವೃತ್ತಿ ಮದುವೆ, ಮಕ್ಕಳು ಇತ್ಯಾದಿ ವಿವರಗಳನ್ನುವಿಚಾರಿಸುತ್ತಾ 
ವಿಧಾನಸೌಧದ ಮೆಟ್ಟಿಲುಗಳನ್ನು ಇಳಿಯುತಿದ್ದರು. ನಾನು ನನ್ನಪರಿಚಯ ಎಲ್ಲಾ ಹೇಳುತ್ತಾ 
ಅವರ ಕಾರನ್ನು ಹತ್ತಿದೆ. ರಾಮಯ್ಯನವರು ತಮ್ಮ ಸರ್ಕಾರಿ ಬಂಗಲೆಗೆ ಕರೆದೊಯ್ದರು. ವಿಧಾನ 
ಸೌಧದಿಂದ ಅವರ ಮನೆ ತಲುಪುವಾಗ ದಾರಿಯಲ್ಲಿಅವರು ""ನಿಮ್ಮಮನೆ ಎಲ್ಲಿ? ಎಲ್ಲಿದ್ದೀರಿ? 
ಎಂದು ನನ್ನಕೇಳಿದರು. ನಾನು ಕೆಂಗೇರಿ ಉಪನಗರದಲ್ಲಿದ್ದೇನೆ. 10-12 ವರ್ಷಗಳಿಂದ ಅಲ್ಲೇ 
ಬಾಡಿಗೆ ಮನೆಯಲ್ಲಿದ್ದೇನೆ. ಆರಾಮವಾಗಿದ್ದೇನೆ. ಏನೂ ತೊಂದರೆ ಇಲ್ಲ'' ಎಂದೆ. ಆಗ ಅವರು, 
“ನಾನು ಕರ್ನಾಟಕ ಹೌಸಿಂಗ್‌ ಬೋರ್ಡ್‌ ಛೇರ್ಮನ್‌ ಆಗಿದ್ದಾಗ ಅನೇಕರಿಗೆ ಮನೆ ಅಲಾಟ್‌ 
ಮಾಡಿದೆ. ಆದರೆ ಯಾಕೋ ನೀವು ಆಗ ನನ್ನ ಪರಿಚಯಕ್ಕೆ ಬರಲಿಲ್ಲ'' ಎಂದು ವಿಷಾದಿಸಿದರು. 


೫೭ / ಜೀವನದಿ 


ಅವರು ಮತ್ತೆ ತಮ್ಮಮಾತನ್ನು ಮುಂದುವರಿಸಿ ಒಂದು ಮಾತು ಹೇಳಿದರು. ಆ ಮಾತು 
ನನಗೆ ಇನ್ನೂ ನೆನಪಿದೆ. “"ಗೌಡ್ರೆ, ಜಗತ್ತಿನಲ್ಲಿಸಾಮ್ರಜ್ಯಕ್ಕಾಗಿ, ಪ್ರೇಮಕ್ಕಾಗಿ ಅನೇಕ ಯುದ್ಧಗಳು 
ನಡೆದಿದೆ. ಆದರೆ ಸಾಹಿತ್ಯದಿಂದ ಸಮಾಜ ಬದಲಾವಣೆ ಆಗುತ್ತದೆಯೋ ಇಲ್ಲವೋ ನನಗೆ 
ಗೊತ್ತಿಲ್ಲ ಸಾಹಿತ್ಯದಿಂದ ಸಮಾಜ ಬದಲಾವಣೆ ಆಗುತ್ತೆಅಂಥ ಕೇಳಿದ್ದೇನೆ. ಆದರೆ ಈ ಮಾತು 
ಎಷ್ಟುನಿಜವೋ, ಸುಳ್ಳೋ ನನಗೆ ತಿಳಿಯದು. ಆದರೆ ನಿಮ್ಮ ಒಂದು ಕಥೆಯಿಂದ ಮಾತ್ರ ನನ್ನ 
ಬದುಕಿನಲ್ಲಿ ಒಂದು ಮಹತ್ವದ ತಿರುವು ಉಂಟಾಗಿದೆ. ಏಕೆಂದರೆ, ನಿಮ್ಮ ಕಥೆ ಓದಿದಮೇಲೆ ನಾನು 
ಈ ರಾಜ್ಯದ ಮಂತ್ರಿಯಾದರೆ ಕೊನೆಪಕ್ಷ ನನ್ನ ಕ್ಷೇತ್ರದಲ್ಲಿ ಬರುವ ಪ್ರತಿಹಳ್ಳಿಗೂ ಕರೆಂಟ್‌ 
ಕೊಡಿಸಿಬಿಡಬೇಕು ಎಂದು ನಿರ್ಧರಿಸಿ, ನನ್ನ ಕ್ಷೇತ್ರದ ಎಲ್ಲಾ ಹಳ್ಳಿಗಳಿಗೂ ಇದನ್ನು 
ಮಾಡಿಸುತ್ತಿದ್ದೇನೆ'' ಎಂದರು. ನನಗೆ ಅವರ ಕಳಕಳಿ ಮತ್ತು ಕ್ಷೇತ್ರದ ಜನತೆಯ ಬಗ್ಗೆಇರುವ ಬದ್ಧತೆ 
ಕಂಡು ಆಶ್ಚರ್ಯವಾಯಿತು. 


ಇದಾದ ಮೇಲೆ ರಾಮಯ್ಯನವರು ನನ್ನನ್ನು ಪ್ರಿತಿಯಿಂದ ಒಂದೆರಡು ಸಭೆಗಳಿಗೆ 
ಕರೆದು ಸನ್ಮಾನಿಸಿದರು. ಶಾಲು ಹೊದಿಸಿ ತಮ್ಮ ಮೆಚ್ಚಿಗೆ ಸೂಚಿಸಿ ತಮ್ಮ ಪ್ರೀತಿಯನ್ನು 
ಪ್ರಕಟಿಸಿದರು. ಆಮೇಲೆ ರಾಮಯ್ಯನವರ ಬಗ್ಗೆ ನಾನು ಹೆಚ್ಚು ಹೆಚ್ಚು ತಿಳಿಯುತ್ತಾ, ಅರ್ಥ 
ಮಾಡಿಕೊಳ್ಳುತ್ತಾ ಹೋದದಂತೆಲ್ಲಾ ಅವರಿಗೆ ರೈತರ ಬಗ್ಗೆ, ಕೃಷಿಯ ಬಗ್ಗೆ, ರೇಷ್ಮೆಯ ಬಗ್ಗೆ, 
ಪರಿಸರದ ಬಗ್ಗೆ, ನೀರಿನ ಬಗ್ಗೆ ಇರುವ ಕಳಕಳಿ ಕನಸುಗಳು ಅದ್ಭುತವೆನಿಸತೊಡಗಿದವು. ಈ ಬಗ್ಗೆ 
ಅವರ ಹೋರಾಟದ, ಕಾರ್ಯಕ್ರಮಗಳನ್ನು ದಿನಪತ್ರಿಕೆಗಳಲ್ಲಿ ಸಂಪಾದಕೀಯವಾಗಿ 
ಪ್ರಕಟವಾಗುತ್ತಿದ್ದುದ್ದನ್ನು ಗಮನಿಸುತ್ತಾ ಹೋದೆ. ಅವರ ನೇರ ನಡೆ-ನುಡಿ, ನಿಷ್ಠುರ ವ್ಯಕಿತ್ವ 
ಮತ್ತು ಕೃಷಿ, ನೀರಾವರಿ, ರೇಷ್ಮೆ, ಪರಿಸರದ ಬಗ್ಗೆ ಅವರು ನಿಖರವಾಗಿ ಮಂಡಿಸುವ ವಿಚಾರಗಳು 
ನನ್ನನ್ನು ಆಕರ್ಷಿಸಿದವು. ಅವರು ಶಾಸನಸಭೆಯಲ್ಲಾಗಲಿ, ಸಾರ್ವಜನಿಕ ವೇದಿಕೆಗಳಲ್ಲಾಗಲೀ 
ಮಾತನಾಡುವ ಭಾಷಣಗಳು ತುಂಬಾ ವಸ್ತು ನಿಷ್ಠವೂ, ವಿಚಾರಪೂರ್ಣವೂ ಆಗಿರುತ್ತಿದ್ದುದ್ದನ್ನು 
ನೋಡುತಿದ್ದೆ. ಅವರು ತಮ್ಮ ಭಾಷಣಕ್ಕಾಗಿ ವಿವಿಧ ಮೂಲಗಳಿಂದ ವಿಷಯಗಳನ್ನುಸಂಗ್ರಹಿಸಿ 
ಮಾತನಾಡುತ್ತಿದ್ದವಿಧಾನ ಒಬ್ಬ ಸಂಶೋಧಕನ ರೀತಿಯಲ್ಲಿ ಇರುತಿತ್ತು. ತಾವು ಮಾತನಾಡಲಿರುವ 
ವಿಷಯದ ಬಗ್ಗೆ ಎಂದೂಸುಳ್ಳಾಗಲೀ, ಉತ್ಪೇಕ್ಷೆ ಮಾಡಿದ್ದನ್ನಾಗಲೀ ನಾನು ಕೇಳಿಲ್ಲ. ನಿಖರವಾದ 
ಅಂಕಿ-ಅಂಶಗಳ ಮೂಲಕ ವಿಚಾರವನ್ನುಮಂಡಿಸಿ ತಮ್ಮ ತಜ್ಞತೆಯನ್ನು ಅವರು ಪ್ರಕಟಿಸಿದ್ದಾರೆ. 
ಅವರ ವಿಷಯಸಂಗ್ರಹ ಹಾಗೂ ಅವರ ಮಂಡನೆಯನ್ನು ನೋಡಿ ದಿನಪತ್ರಿಕೆಗಳಲ್ಲಿ ಕೆಲವು 
ಹಿರಿಯ ಪತ್ರಕರ್ತರು ಪ್ರಶಂಸೆಮಾಡಿ ವರದಿ ಮಾಡಿರುವುದನ್ನು ಓದಿದ್ದುನನಗೆ ನೆನಪಿದೆ. 


ರಾಮಯ್ಯನವರಿಗೆ ಇದೆಲ್ಲಾ ಹೇಗೆ ಸಾಧ್ಯವಾಯಿತು ಎಂದು ನಾನೇ ಅನೇಕ ಸಲ ಪ್ರಶ್ನೆ 
ಹಾಕಿಕೊಂಡಿದ್ದೇನೆ. ಅವರು ಮುಂಗೋಪಿ, ಸಿಡುಕಿನ ಸ್ವಭಾವದವರು ಎಂದೆಲ್ಲಾ ಕೇಳಿದ್ದೇನೆ. 
ಆದರೆ ನನಗೆ ಮಾತ್ರ ಎಂದೂ ಆ ಅನುಭವ ಅಗಿಲ್ಲ. ಸಾಮಾನ್ಯ ಮನಷ್ಯರ ಬಗ್ಗೆ ಅವರಿಗಿರುವ 


ಜೀವನದಿ / ೫೮ 


ಪ್ರೀತಿ ಅದಮ್ಯವಾದುದು. ಅವರ ಸಿಟ್ಟು ದಲ್ಲಾಳಿಗಳ ಮೇಲೆ, ಭ್ರಷ್ಟಅಧಿಕಾರಿಗಳ ಮೇಲೆ. 
ಅದನ್ನುನಾನು ಹತಿರದಿಂದ ನೋಡಿದ್ದೇನೆ. ಅದರಲ್ಲೂಹಳ್ಳಿಯ ರೈತಾಪಿ ಮಕ್ಕಳ ಬದುಕನ್ನು 
ಕಂಡರೆ ಅವರ ಹೃದಯ ತುಂಬಿಬರುತದೆ. ಮನುಷ್ಯರ ಚಲನವಲನಗಳನ್ನು ಅವರ ಚಹರೆಗಳನ್ನು 
ರಾಮಯ್ಯನವರಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವರನ್ನು ನಾನು ಕಾಣೆ. ಹಳ್ಳಿಯ 
ಮನುಷ್ಯರ ಜೊತೆ ಅಪ್ಪಟ ಹಳ್ಳಿಯಮನುಷ್ಯರಾಗಿರುತಾರೆ. ಸಮುದಾಯದ ಭಾಗವಾಗಿ ಇರಲು 
ಯಾವಾಗಲೂ ಇಷ್ಟಪಡುತಾರೆ. ಅವರು ವ್ಯಕ್ತಿವಾದಿಯಲ್ಲ ಸಮುದಾಯದ ಭಾಗವಾಗಿದ್ದು 
ಸಮುದಾಯದಲ್ಲಿಯೇ ತನ್ನತನವನ್ನು ಉಳಿಸಿಕೊಂಡಿರುವ ವ್ಯಕ್ತಿ 


ಇದಕ್ಕೆಲ್ಲಾ ಕಾರಣ ನನಗೆ ಅನ್ನಿಸುವುದು ಏನೆಂದರೆ, ಅವರು ಸಾಮಾಜಿಕ ಮಾನವ 
ಶಾಸ್ತ್ರವನ್ನುಎಂ. ಎ. ಯಲ್ಲಿ ಆಳವಾಗಿ ಓದಿರುವುದು. ಆದರೆ ರಾಮಯ್ಯನವರು ತಾವು ಓದಿದ್ದನ್ನು 
ಪ್ರಾಯೋಗಿಕವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ವೃತ್ತಿಯಿಂದ ವಕೀಲರಾಗಿ 
ಅನೇಕ ವರ್ಷಗಳ ಕಾಲ ದುಡಿದಿರುವುದರಿಂದ ದೀನ ದಲಿತರ, ಬಡಬಗ್ಗರ ಸಂಪರ್ಕ ಅವರಿಗೆ 
ಗಾಢವಾಗಿ ಇದೆ. ಇವತ್ತಿಗೂ ಅವರು ಒಬ್ಬ ಯಶಸ್ವೀ ವಕೀಲರೇ ಆಗಿದ್ದಾರೆ. ಅವರು. 
ಕಾನೂನು ಕಟ್ಟಳೆಗಳನ್ನು ಮನುಷ್ಯ ಮನುಷ್ಯರ ನಡುವೆ ಸ್ನೇಹ ಸೇತುವೆಯ ನಿರ್ಮಾಣಕ್ಕೆ, ಬದುಕಿನ 
ಮುಂದುವರಿಕೆಗೆ ಬಳಸುವುದನ್ನು ನಾನು ಕೇಳಿದ್ದೇನೆ. 


ರಾಮಯ್ಯನವರಲ್ಲಿ ನಾನು ಕಂಡ ಮತೊಂದು ಗುಣ ಎಂದರೆ, ಸಾಮಾಜಿಕ 
ನಡವಳಿಕೆ. ಅವರು ಮನುಷ್ಯರಿಗೆ ಬೆಲೆಕೊಡುವಷ್ಟು ಗಿಡ ಮರಗಳಿಗೂ, ನೀರು ನೆರಳಿಗೂ 
ತುಂಬಾ ಬೆಲೆಕೊಡುತಾರೆ. ಯಾರಾದರೂ ನೊಂದು ಕೊಂಡಾರೋ ಎಂಬ ಭಾವನೆಯಿಂದಲೇ 
ಅವರು ತಮ್ಮಸಜ್ಜನಿಕೆಯನ್ನು ಪ್ರಕಟಿಸುತ್ತಾರೆ. ವ್ಯಕ್ತಿಒಮೊಮ್ಮೆ ಒರಟಾಗಿ ಕಂಡರೂ ಹೃದಯ 
ಮಾತ್ರ ಹೆಂಗರುಳು. ಬೇರೆಯವರ ಕಷ್ಟಗಳಿಗೆ ಆಂತರ್ಯದಲ್ಲಿಅವರ ಜೀವ ಮರುಗುತದೆ.. 
ತೂಕದ ಮಾತು. ತಾಳ ತಪ್ಪದ ಕ್ರಿಯಾಶೀಲತೆ, ಸುಸಂಸ್ಕೃತ ಮನಸ್ಸುಇವೆಲ್ಲಾ ಅವರನ್ನುಮಾಗಿದ 
ವ್ಯಕ್ತಿಯನ್ನಾಗಿ ರೂಪಿಸಿದೆ. ಅವರಿಗೆ ಬದುಕಿನ ಬಗ್ಗೆ ಇರುವ ದೀರ್ಪವಾದ ಅನುಭವ ಮತ್ತು 
ಸಮಾಜವಾದಿ ನೆಲೆಯ ಅಧ್ಯಯನ ಇವು ಅವರ ಮನಸ್ಸನ್ನು ಪ್ರಸನ್ನಗೊಳಿಸಿವೆ. ಅವರು ತಮ್ಮ 


ಕ್ಷೇತ್ರದ ಆಯ್ಕೆ ಮತ್ತು ಹೋರಾಟದಲ್ಲಿ ಸ್ಪ್ಪತೆಯನ್ನು ಖಚಿತತೆಯನ್ನು ಹೊಂದಿದ್ದಾರೆ. ಅವರಲ್ಲಿ 
ಯಾವ ಗೊಂದಲಗಳೂ ದ್ವಂಧ್ವಗಳೂ ಇಲ್ಲ ಅವಕಾಶವಾದಿತನ ಮೊದಲೇ ಇಲ. 
ರಾಮಯ್ಯನವರು ಉತಮ ವಾಗ್ಮಿ ಮತ್ತು ಅಪರೂಪದ ರಾಜಕಾರಣಿ ಹಾಗೂ ಉತ್ತಮ 
ಲೇಖಕರು. ಅವರು ತಮ್ಮ ನಾನು ಮತ್ತು ರೇಷ್ಮೆ ಪುಸಕದಲ್ಲಿ ಒದು ಘಟನೆಯನ್ನು ಹೇಳುತಾರೆ. 
"(1972ನೇ ಇಸವಿಯ ಒಂದು ಸಂಜೆ ನನ್ನ ಬದುಕಿನಲ್ಲಿ ಬಹಳ ಪ್ರಮುಖವಾದ ದಿನ. ನನ್ನ 
ಸಾಮಾಜಿಕ ಪ್ರಜ್ಞೆಗೆ ಕಿಚ್ಚು ಇಕ್ಕಿದ ದಿನ. ಹಣ ಸಂಪಾದನೆ ಮಾಡುವ ಯಂತ್ರವಾಗಿದ್ದ ನನಗೆ ಜೀವ 
ಕೊಟ್ಟ ವಿದ್ಯಕೊಟ್ಟ ಹಣ, ಆಸ್ತಿ-ಅಧಿಕಾರ ಕೊಟ್ಟ ಜನರ ಬಗ್ಗೆ ನನಗಿರಬೇಕಾದ ಸಾಮಾಜಿಕ 


ಹೊಣೆಗಾರಿಕೆ ಕುರಿತು ಜ್ಞಾನೋದಯವಾದ ದಿನ ಅದು. ಸಂಜೆ ಸುಮಾರು ಆರು ಗಂಟೆಯ 
ಸಮಯ. ಕಛೇರಿಯ ಗುಮಾಸ್ತರು ಮತ್ತು ನನ್ನಕಿರಿಯ ವಕೀಲರುಗಳು ಅವರವರ ಕೆಲಸದಲ್ಲಿ 
ಮಗ್ನರಾಗಿದ್ದರು. ಕೆಲವು ಜನ ಕಕ್ಷಿದಾರರು ಕುಳಿತಿದ್ದರು. ಅಗ ಕಪ್ಪನೆ ಬಣ್ಣದ ಹಳ್ಳಿಯ ಒಂದು 
ಹೆಂಗಸು ಮತ್ತುಗಂಡಸು ನನ್ನ ಆಫೀಸಿಗೆ ಬಂದು ನನ್ನಿಂದ ಬಹುದೂರಲ್ಲೇ ನಿಂತು ಕೈ ಮುಗಿದರು. 
ಯಾವುದೋ ಕಟ್ಟಳೆಯ ಕಟ್ಟಿನಲ್ಲಿ ಮಗ್ಗನಾದ್ದ ನಾನು ಕತೆತ್ತಿ ನೋಡಿದೆ ಆ ಎರಡು ಜೀವಗಳು 
ಮಿಕಿಮಿಕಿ ನನ್ನನ್ನು ನೋಡುತ್ತಿದ್ದುವು. ಆ ಜೀವಗಳು ಕುಣಿಗಲ್‌ ತಾಲ್ಲೂಕಿನ ಹುಲಿಯೂರುದುರ್ಗದ 
ಹೋಬಳಿಗೆ ಸೇರಿದವುಗಳು ಎಂದು ತಿಳಿಯಿತು. ಅವೆರಡೂ ಜೀವಗಳು ಅನ್ಯಾಯಕ್ಕೆ ಒಳಗಾಗಿ 
ನನ್ನಬಳಿಗೆ ಬಂದಿದ್ದವು. ಅವರ ಅನ್ಯಾಯದ ಸತ್ಯಕಥೆ ಕೇಳಿ ನಾನು ಅಂದು ಬದಲಾದೆ. ಹೀಗೆಯೇ 
ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಆದರೆ ಗತಿ ಏನು? ಎಂದು ನನಗೆ ನಾನೇ 
ಪ್ರಶ್ನಿಸಿಕೊಂಡು ಆತಂಕಕ್ಕೆ ಒಳಗಾದೆ'' 

ಈ ಕಥೆಯನ್ನು ರಾಮಯ್ಯನವರು ನನಗೆ ಒಂದು ದಿನಸಿಕ್ಕಾಗ ವಿವರವಾಗಿ ಹೇಳಿದ್ದರು 
“ಇದನ್ನು ನಿಮ್ಮಂಥವರು ಕಥೆಯಾಗಿ ಬರೆಯಬೇಕು'' ಎಂದಿದ್ದರು ನಾನು ಆ ಘಟನೆಯನ್ನು 
ಕುರಿತು. ಕಡಲ ಮಂತು ಎಂಬ ಒಂದು ಕಥೆಯನ್ನು ಬರೆದೆ. ಇದು ಪ್ರಜಾವಾಣಿಯಲ್ಲಿ ಬಂತು. 
ನನ್ನ ನೆಚ್ಚಿನ ಕಥೆಗಾರರಲ್ಲಿ ಒಬ್ಬರಾದ ಡಾ. ಬೆಸಗರಹಳ್ಳಿ ರಾಮಣ್ಣನವರು ಈ ಕಥೆಯನ್ನು ಕುರಿತು 
ಒಂದು ದೀರ್ಫ್ಥವಾದ ಕಾಗದ ಬರೆದಿದ್ದರು. ಆ ಕಾಗದ ಇನ್ನೂ ನನ್ನ ಬಳಿ ಇದೆ. ಆ ಕಥೆಯಲ್ಲಿ 
ವಕೀಲ ರಾಮಯ್ಯನವರ ಬಳಿ ಬಂದ ಎರಡು ಜೀವಗಳೆಂದರೆ ಅಣ್ಣ ಮತ್ತು ತಂಗಿ. ಆ ತಂಗಿಗೆ 
ಮದುವೆಯಾಗಿ ಅವಳ ಗಂಡ ಅವಳಿಗೆ ಮೋಸ ಮಾಡಿದ ಸಂಗತಿ ಅದು. ಅವಳ ಗಂಡ 
ಇನ್ನೊಬ್ಬಳನ್ನು ಮದುವೆಯಾಗಿ ಮೊದಲಿನವಳಿಗೆ ತನ್ನ ಆಸಿಯಲ್ಲಿ ಜೀವನಾಂಶಕ್ಕೆಂದು ತನ್ನ 
ಊರುಮುಂದಿನ ಜಮೀನನ್ನು ಬರೆದುಕೊಟ್ಟಿರುತಾನೆ. "ನಾನು' ಮತ್ತು "ನೀನು' ಶಬ್ದಗಳ ಅದಲು 
ಬದಲಿನಿಂದ ಆಕೆಗೆ ಅನ್ಯಾಯವಾಗಿರುತದೆ.. ಅದನ್ನು ಉದ್ದೇಶಪೂರ್ವಕವಾಗಿಯೇ 
ಮಾಡಲಾಗಿರುತ್ತದೆ. ಆದರೆ ಆ ಮುಗ್ಗೆಅನಕ್ಕರಸ್ಥೆ ಹೆಣ್ಣುಮಗಳಿಗೆ ತಿಳಿಯದು. ""ನಾನು ನಿನಗೆ ಎಲ್ಲಿ 
ಜಮೀನು ಬರೆದು ಕೊಟ್ಟಿದ್ದೀನಿ ಪತ್ರ ತೋರಿಸು'' ಎಂದು ಆಕೆಗೆ ಗಂಡ ಪ್ರಶ್ನಿಸುತಾನೆ. ಆ 
ಪತ್ರದದಲ್ಲಿ ಆಗಿರುವ ಅನ್ಯಾಯ ತಿಳಿದು ಅದನ್ನು ರಾಮಯ್ಯನವರ ಹತಿರ ಬಂದಿರುತಾಳೆ. 
ಕೊನೆಗೆ ರಾಮಯ್ಯನವರು ಆ ಕೇಸನ್ನು ತೆಗೆದುಕೊಂಡು ಗೆಲ್ಲುತಾರೆ. ಅವಳಿಗೆ ನ್ಯಾಯ 
ದೊರಕಿಸಿಕೊಡುತಾರೆ. ಅದರಲ್ಲಿ ಭಾಗಿಯಾಗಿದ್ದು ಪುರುಷಪ್ರಧಾನ ಸಮಾಜ, ಅಧಿಕಾರ ವರ್ಗ 
ಎಲ್ಲವೂ ಆಗ ಬಯಲಾಗುತದೆ. ರಾಮಯ್ಯನವರು ಆ ಘಟನೆಯನ್ನು ತಮ್ಮಬದುಕಿನಲ್ಲಿಒಂದು 
ಮಹತ್ವದ ತಿರುವನ್ನಾಗಿ ಪರಿಗಣಿಸುತ್ತಾರೆ. ರಾಮಯ್ಯನವರು ಯಾವಾಗಲೂ ಒಂದು ಮಾತನ್ನು 
ಹೇಳುತಿರುತಾರೆ. ಏನೆಂದರೆ "“ನಮ್ಮವ್ವ ನನ್ನನ್ನು ಹೆತ್ತು ವೊರಕ್ಕೆ ಹಾಕಿದಾಗ ಇವನು ರಾಜಕುಮಾರ 
ಆಗಾನೆ, ಮಂತ್ರಿಯಾಗನೆ ಅಂಥ ಕನಸನ್ನೇನೂ ಕಂಡಿರಲಿಲ್ಲ ಆಕೆ ಅನಕ್ಕರಸ್ತೆ. ದನಕಾಯ್ಕೊಂಡು 


ಬಂದ್ರೆ ಸಾಕು ದೊಡ್ಡವನಾದ ಮೇಲೆ ಅಂದುಕೊಂಡಿರಬೇಕು ಆಕೆ. ಆದರೆ ನಾವೆಲ್ಲಾಆಕಸ್ಥಿಕದಲ್ಲಿ 


ಜೀವನದಿ / ೬೦ 


ಓದಿನಾಲ್ಕು ಅಕ್ಷರ ಕಲಿತೆವು. ಅದೃಷ್ಟವೋ ದುರಾದೃಷ್ಟವೋ ಎಂ.ಎಲ್‌.ಎ ಆದೆ, ಮಂತ್ರಿಯಾದೆ. 
ಸಾರ್ವಜನಿಕರ ಸೇವೆ ಮಾಡುವ ಅವಕಾಶ ಸಿಕ್ಕಿತು. ಜನರಿಂದ ಸಾಕಷ್ಟು ಪಡೆದು ಬೆಳೆದಿದ್ದೇನೆ. ಈ 
ಜನ್ಮದಲ್ಲಿ ಯಣ ತೀರಿಸದೆ ಇದ್ದರೆ ಯಾವ ದೇವರೂ ನನ್ನನ್ನು ಕ್ಷಮಿಸೋದಿಲ್ಲ'' ಎಂದು. 
ಇದರಿಂದ ಅವರ ಹೊಣೆಗಾರಿಕೆ ವ್ಯಕವಾಗುತದೆ. 


ರೇಷ್ಮೆ ನೀರಾವರಿ ಮತ್ತು ಪರಿಸರ ಸಮೃದ್ಧತೆಗಾಗಿ ರಾಮಯ್ಯನವರು ತಮ್ಮ 
ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಕಾಣಿಕೆ ಅನನ್ಯವಾದುದು. ಈ ಕ್ಷೇತ್ರದಲ್ಲಿ ರಾಮಯ್ಯನವರ ಹೆಸರು 
ಚೆರಸ್ಥಾಯಾಗಿ ನಿಂತಿದೆ. ಹೇಮಾವತಿ ನೀರನ್ನು ತುಮಕೂರಿಗೆ, ಅಲ್ಲಿಂದ ಕುಣಿಗಲ್‌ವರೆಗೆ 
ಕುಡಿಯಲು ಮತ್ತು ಕೃಷಿಗೆ ತರಲು ಅವರು ಕಳೆದ ಸುಮಾರು 15-20 ವರ್ಷಗಳಿಂದ 
ನಿರಂತರವಾಗಿ ನಡೆಸಿರುವ ಹೋರಾಟದ ಕಥೆ ಒಂದು ಕಾದಂಬರಿಯ ವಸುವಾಗಬಲ್ಲುದು. 
ಬಾಗೂರು-ನವಿಲೆ ಸುರಂಗದ ಘಟನೆಯೇ ಒಂದು ದೊಡ್ಡ ಸಾಹಸಗಾಥೆ. ಇದನ್ನು ಕುರಿತೇ 
ಒಂದು ಸಂಶೋಧನೆ ಮಾಡಲು ಅವಕಾಶವಿದೆ. ರೇಷ್ಮೆ ಬಗ್ಗೆ ಅವರು ಮಾಡಿರುವ ಹೋರಾಟದ 
ಕಥೆಯು ಒಂದು ಸಂಪುಟವಾಗುತದೆ. ಇನ್ನು ಕ್ಷೇತ್ರದಲ್ಲಿ ಎಲ್ಲಾ ರಸ್ತೆಗಳ ಅಕ್ಕ ಪಕ್ಕ ಹಾಗೂ ಶಾಲೆ, 
ಆಸ್ಪತ್ರೆ ಆವರಣಗಳಲ್ಲಿ ಅವರು ಅಸಂಖ್ಯ ಮರಗಿಡಗಳನ್ನು ನೆಡಿಸಿದ್ದಾರೆ. "" ಪರಿಸರ ರಕ್ಷಣೆಗೆ 
ಇವತ್ತು ಸಾಮಾಜಿಕ ಅರಣ್ಯ ಬೆಳೆಸುವುದೊಂದೇ ದಾರಿ'' ಎಂದು ಅವರು ಹೇಳುತಿರುತಾರೆ. ಈ 
ವಿಷಯದಲ್ಲಿ ಅವರಿಗೆ ಗೊಂದಲಗಳಿಲ್ಲ. ಆ ಕೆಲಸವನ್ನು ಅವರು ಕಳೆದ 25-30 ವರ್ಷಗಳಿಂದ 
ಅವ್ಯಾಹತವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. 


ಈ ನಡುವೆ ರಾಮಯ್ಯನವರು ಹೆಚ್ಚು ವೈಚಾರಿಕವಾಗಿ, ಬೌದ್ಧಿಕವಾಗಿ ಎತ್ತರಕ್ಕೆ 
ಬೆಳೆದಿದ್ದಾರೆ. ಗುಣಮಟ್ಟದ ಕಾರ್ಯಕ್ಕಾಗಿ ಮತ್ತುಮಾನವೀಯ ಮೌಲ್ಯಗಳ ಸೃಷ್ಟಿಗಾಗಿ ಅವರು 
ಸದಾ ತಹತಹಿಸುವ ವ್ಯಕ್ತಿಯಾಗಿದ್ದಾರೆ. ನಮ್ಮ ಸಾಂಸ್ಕೃತಿಕ ನಾಯಕರಲ್ಲಿ ಅವರು ಪ್ರಮುಖ 
ರಾಗಿದ್ದಾರೆ. ೧ 


೬೧ / ಜೀವನದಿ 


ಜನರಿಗೆ ಬೇಕಾದ ರಾಜಕಾರಣಿ 


ಆರ್‌ ವಿ ದೇಶಪಾಂಡೆ 


ಘಾ ರಾಜಕಾರಣಿಗಳಲ್ಲಿ ಕುಣಿಗಲ್‌ ಕ್ಷೇತ್ರದಿಂದ 1983ರಲ್ಲಿ ಆಯ್ಕೆಯಾದ 
ವೈ.ಕೆ. ರಾಮಯ್ಯಅವರು ಪ್ರಮುಖರು. ನಾನು ಆಗ ಉತ್ತರ ಕನ್ನಡ ಜಿಲ್ಲೆಯ ಹುಳಿಯಾಳ 
ಕ್ಷೇತ್ರದಿಂದ ಹೊಸದಾಗಿ ಆಯ್ಕೆಯಾದ ಶಾಸಕನಾಗಿದ್ದೆ. 


1985ರಲ್ಲಿಮತ್ತೆಇಬ್ಬರೂ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದೆವು. ಹೆಚ್ಚು ಕಡಿಮೆ 
ಏಕ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಸಚಿವ ಸಂಪುಟದಲ್ಲಿ ಸಚಿವರಾದೆವು. ನಾನು ಕೃಷಿ 
ಸಚಿವನಾಗಿದ್ದಾಗ ಅವರು ರೇಷ್ಮೆ ಖಾತೆ ಸಚಿವರು. ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದ 
ರೀತಿ ಅನೇಕರಿಗೆ ಮಾರ್ಗದರ್ಶನ ನೀಡುವಂತದ್ದು. ಅದರಲ್ಲೂ ಯುವಮಂತ್ರಿಗಳು ಹಾಗೂ 
ಆಡಳಿತಗಾರರು ಅವರ ದಕ್ಷತೆಯಿಂದ ಕಲಿಯಬೇಕಾದುದು ಬಹಳವಿದೆ. 


ವೈ.ಕೆ. ರಾಮಯ್ಯ ಹಾಗೂ ನಾನು ಆ ತನಕ ಕರ್ನಾಟಕದ ರಾಜಕಾರಣಿಗಳಲ್ಲಿ 
ಅಪರೂಪವಾಗಿದ್ದ ವರ್ಕ್‌ಕಲ್ಲರ್‌ ಪದ್ದತಿಯನ್ನು ಜಾರಿಗೆ ತಂದೆವು. ನಮಗೆ ಮತನೀಡಿದ 
ಮತದಾರನೇ ಶ್ರೇಷ್ಠ. ಪ್ರೀ ಸಾಮಾನ್ಯರ ಆಸೆಗಳಿಗೆ ಸ್ಪಂದಿಸುವುದೇ ಜನಪ್ರತಿನಿಧಿಯ ಪ್ರಥಮ 
ಕಾಯಕ. ಯಾವ ಮುಲಾಜು ಇಲ್ಲದೆ ಅಧಿಕಾರಿ ವರ್ಗದವರಿಂದ ಕೆಲಸ ಮಾಡಿಸುವುದು ಶಾಸಕರ 
ಆದ್ಯತೆ ಎಂಬುದು ಆಗ ನಮಗೆ ಮನವರಿಕೆಯಾಗಿತ್ತು ಆಡಳಿತ ಪಕ್ಷದಲ್ಲಿದ್ದರೂ 
ಹೋರಾಟಮಾಡಿ ಕ್ಷೇತ್ರದ ಜನರ ಅಭೀಷ್ಟೆ ತೀರಿಸುವುದು ನಮ್ಮಗುರಿಯಾಗಿತ್ತು ಈ ದಿಸೆಯಲ್ಲಿ 
ವೈ.ಕೆ. ರಾಮಯ್ಯ ಅವರು ಹೇಮಾವತಿ ನೀರಿಗಾಗಿ ಮಾಡಿದ ಹೋರಾಟ ರಾಜ್ಯದ ಜನತೆಯ 
ಗಮನ ಸೆಳೆದಿತ್ತು ತುಮಕೂರಿನಲ್ಲಿ ಇಂದು ಬಹುತೇಕ ತಾಲ್ಲೂಕುಗಳು ನೀರಾವರಿ ಸೌಲಭ್ಯ 
ಪಡೆದಿದ್ದರೆ ಅದಕ್ಕೆ ವೈ.ಕೆ. ಆರ್‌ ಕಾರಣರಾಗಿದ್ದಾರೆ. 


ಕೃಷಿ ವೈ.ಕೆ.ಆರ್‌ ಅವರ ಮತ್ತೊಂದು ಆಸಕ್ತವಿಷಯ. ಇವರು ರಾಜ್ಯದ ಶ್ರೇಷ್ಠ 
ಲ್ರಿ ಒಬ್ಬರಾಗಿದ್ದಾರೆ. ವೃತ್ತಿ ರಾಜಕಾರಣಿಯೊಬ್ಬರು ಹೀಗೆ ಜ್ಞಾನಾರ್ಜನೆ 


ತೀಚಿನ ದಿನಗಳಲ್ಲಿ ಆಶ್ಚರ್ಯದ ವಿಚಾರ. 


pe) 


1983ಕ್ಕಿಂತ ಹಿಂದೆ ಹಳಿಯಾಳ ಹಾಗೂ ಕುಣಿಗಲ್‌ ವಿಧಾನಸಭಾ ಕ್ಷೇತ್ರಗಳನ್ನು 
ಇಂದಿನದಕ್ಕೆ ಹೋಲಿಸಿದರೆ ಅಜಗಜಾಂತರ ಬದಲಾವಣೆ ಕಾಣಲು ಸಾಧ್ಯ. ಅದಕ್ಕೆ ಈ ಕ್ಷೇತ್ರಗಳಲ್ಲಿ 


ಜೀವನದಿ / ೬೨ 


ನಡೆದಿರುವ ಅದ್ಭುತ ಪ್ರಗತಿ ಕಾರಣವೆನ್ನಬೇಕು. ಅಧಿಕಾರಿಗಳಿಂದ ಕೆಲಸ ತೆಗೆಯುವುದು 
ಸಾಮಾನ್ಯದ ವಿಚಾರವಲ್ಲ. ಅದಕ್ಕಾಗಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ. ಅಹಂಕಾರಿ 
ಎಂಬ ಬಿರುದು ಧರಿಸಬೇಕಾಗುತ್ತದೆ. ಏನಾದರೂ ಪರವಾಗಿಲ್ಲ, ತಮ್ಮಮತದಾರರ ಯಣವನ್ನು 
ಸ್ವಲವಾದರೂತೀರಿಸಿದ ಸಂತೃಪ್ತಿ ನಮ್ಮಲ್ಲಿರುತ್ತದೆ. 


ಈ ದೃಷ್ಟಿಯಲ್ಲಿನೋಡಿದಾಗವೈ.ಕೆ.ಆರ್‌ ಇಂದಿಗೂ ಜನರಿಗೆ ಬೇಕಾದ ಪ್ರಭಾವಶಾಲಿ 
ರಾಜಕಾರಣಿಯಾಗಿದ್ದಾರೆ. ಗ್ರಾಮೀಣ ಭಾರತದ ಹಿತಚಿಂತಕರಾಗಿ ಅವರು ಯಾವಾಗಲೂ 
ಪ್ರಸುತರೇ ಹೌದು. ಇದೀಗ ಅರವತ್ತರ ವಸಂತಗಳನ್ನು ಮುಟ್ಟುತ್ತಿರುವ ವೈ.ಕೆ.ಆರ್‌ ಸೇವೆ ಈ 
ರಾಜ್ಯಕ್ಕೆ ಸದಾಕಾಲ ದೊರೆಯಲಿ. ಅವರಿಗೂ ಮತ್ತು ಅವರ ಕುಟುಂಬಕ್ಕೆ ಪರಮಾತ್ಮ ಎಲ್ಲಾ 
ಸೌಭಾಗ್ಯಗಳನ್ನು ಕರುಣಿಸಲಿ. 

O 


ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವ 


ಜಿ ಇಂದ್ರಕುಮಾರ್‌ 


ಉಿಲೆಕಡಕಲು ಎಂಬ ಗ್ರಾಮ ಬಯಲು ಸೀಮೆಯ ಹಳ್ಳಿ. ಈ ಊರಿನಲ್ಲಿಜನಿಸಿದ ವ್ಯಕ್ತಿಯೊಬ್ಬರು 
80ರ ದಶಕದಲ್ಲಿಇನ್ನೇನು ಮುಖ್ಯಮಂತ್ರಿ ಆಗಿಯೇಬಿಟ್ಟರೆಂಬಸುದ್ದಿ ಪತ್ರಿಕೆಗಳತುಂಬ ನಾಲ್ಕೈದು 
ದಿನ ಅಬ್ಬರದ ಪ್ರಚಾರ ಪಡೆಯಿತು. ಆದರೆ ಅವರು ಕನಸಿನಲ್ಲೂ ಮುಖ್ಯಮಂತ್ರಿಯಾಗುವ 
ಆಸೆಯನ್ನು ಕಂಡಿರಲಿಲ್ಲ. ಒಂದು ವೇಳೆ ಅವರು ಮುಖ್ಯಮಂತ್ರಿ ಯಾಗಿದ್ದರೆ ಈ ರಾಜ್ಯ ಇನ್ನಷ್ಟು 
ಅಭಿವೃದ್ಧಿ ಕಾಣುತಿತ್ತು ಆದರೆ ಅಂದಿನ ರಾಜಕೀಯ ಪಲ್ಲಟ, ವ್ಯವಸ್ಥಿತ ಪಿತೂರಿ, ಆ ವ್ಯಕ್ತಿಗೆ 
ಮುಖ್ಯಮಂತ್ರಿ ಪಟ್ಟವನ್ನುದಕ್ಕಿಸಲಿಲ್ಲ. ಇದರಿಂದ ಅವರೇನು ದುಃಖಿಸಲಿಲ್ಲ ದುಃಖಿಸಿದ್ದುಜಿಲ್ಲೆಯ 
ಪ್ರಜ್ಞಾವಂತ ಪ್ರಜೆಗಳು. 


ಆ ವ್ಯಕ್ತಿ ಬೇರಾರು ಅಲ್ಲ! ಅನ್ಯಾಯದ ವಿರುದ್ಧಕೆಂಡಕಾರುವ ವೈ.ಕೆ. ರಾಮಯ್ಯ. 
ಬಾಲ್ಯದಿಂದಲೇ ಉನ್ನತ ಧ್ವೇಯಗಳನ್ನುಇಟ್ಟುಕೊ ೦ಡು, ಒಂದೊಂದಾಗಿ ಸಾಧನೆಗೈಯುತ್ತಾಬಂದ 
ವೈ.ಕೆ. ರಾಮಯ್ಯ ತಮ್ಮ ವಿಶಿಷ್ಟ ರಾಜಕಾರಣ ಶೈಲಿಯಿಂದಾಗಿ ಕರ್ನಾಟಕದ ಕೆಲವೇ ಹೃದಯ 
ಸಂಪನ್ನ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಕರ್ನಾಟಕದ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ 
ಮುನ್ನೋಟವನ್ನುಇಟ್ಟುಕೊಂಡಿರುವ ಅವರು, ಹಠ ಮತ್ತುಹೋರಾಟದ ಮನೋಭಾವ ದವರು. 
ಸಿಟ್ಟಿನಲ್ಲಿ ದೂರ್ವಾಸಮುನಿಯನ್ನು ಮೀರಿಸುತಾರೆ. ಆದರೆ ಆ ಸಿಟ್ಟು ಸ್ವಾರ್ಥದ್ದಲ್ಲ! ಜನರ 
ಹಿತಕ್ಕಾಗಿ. ತಮ್ಮ ಪ್ರೀತಿಯ ಯೋಜನೆಗಳು ನಿಗಧಿತ ಅವಧಿಯಲ್ಲಿ ಕಾರ್ಯಗತ ವಾಗದಿದ್ದರೆ, 
ಬಡರೈತರ ಸಂಕಷ್ಟಬಗೆಹರಿಸದಿದ್ದರೆ ಸಂಬಂಧಪಟ್ಟವರನ್ನು ಹಿಂದೆಮುಂದೆ ನೋಡದೆ ಬಿಂಡೆತುವ 
ಜಾಯಮಾನದವರು. ವೈ.ಕೆ. ರಾಮಯ್ಯ ಬಗ್ಗೆ ನನ್ನ ಶಾಸಕಮಿತ್ರರೊಬ್ಬರು ಹೀಗೆ ಹೇಳಿದ್ದರು. 
""ನಿಮ್ಮವೈ.ಕೆ. ರಾಮಯ್ಯನಿಗೆ ಬರುವ ಸಿಟ್ಟನ್ನುವಿದ್ಯುತ್‌ ಆಗಿ ಪರಿವರ್ತಿಸಿದರೆ ಒಂದು ಮನೆಗೆ 3 ದಿನ 
ಬಳಸಬಹುದು'' ಎಂದು. 


| ಈ ಹಿಂದಿನ ಜನತಾದಳ ಸರ್ಕಾರವಿದ್ದಾಗ ತುಮಕೂರು - ಕುಣಿಗಲ್‌ ಮಾರ್ಗದ 
ಹೇಮಾವತಿ ನಾಲೆಯ ಕೆಲಸಕ್ಕೆ ಮತ್ತು ನಾಲಿಗೆ ಸ್ವಾಧೀನಪಡಿಸಿಕೊಂಡ ಜಮೀನಿನ `ರೈತರಿಗೆ 
ಪರಿಹಾರ ನೀಡಲು ಹಾಸನದ ಪ್ರಭಾವಿ ರಾಜಕಾರಣಿಯೊಬ್ಬರು ಅಡ್ಡಿಯಾಗಿದ್ದರು. 
ಸಾರ್ವಜನಿಕ ಬದುಕನ್ನು ಹಸನುಮಾಡಬಲ್ಲಮತುಸೂಕ್ಸ್ಮ ಸಂವೇದನಾಶೀಲ ವೈ.ಕೆ. ಆರ್‌ ಒಂದು 


ಬ್ರ ಲ 


ದಿನ ಹೇಮಾವತಿ ಮುಖ್ಯ ನಾಲಾ ಇಂಜಿನಿಯರ್‌ ಕಛೇರಿಗೆ ಬೀಗ ಜಡಿದು ಪ್ರತಿಭಟಿಸ 


ಜೀವನದಿ / ೬೪ 


ತೊಡಗಿದರು. ಈ ಕಛೇರಿ ಅಂದು ತುಮಕೂರಿನ ಗಾಂಧಿನಗರದಲ್ಲಿತ್ತು ಕಛೇರಿಯ ಒಳಗೆ ಮುಖ್ಯ 
ಇಂಜಿನಿಯರ್‌ ರತ್ನಾನಾಯಕ್‌ ಸೇರಿದಂತೆ ಸಿಬ್ಬಂದಿ, ಅಧಿಕಾರಿಗಳೆಲ್ಲಾ ಇದ್ದರು. ಕಿಟಕಿ 
ಮೂಲಕವೇ ರತ್ನಾನಾಯಕ್‌ ಸರ್ಕಾರದ ಭರವಸೆಯನ್ನು ಹೇಳಿದರೂ ಕೇಳದೆ, "'ನಿಮ್ಮ ಭಾರಿ 
ನೀರಾವರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಲು ಹೇಳಿ'' ಎಂದು ಹೇಳಿ ಮೌನವಾದ ವೈ.ಕೆ.ಆರ್‌, 
ಊಟದ ವೇಳೆಗೆ ಕಛೇರಿಯ ಸಿಬ್ಬಂದಿಗೂ ಊಟ ಕೊಡಿಸಿದರು. ಆ ವೇಳೆಗಾಗಲೇ ಹೆಚ್‌.ಡಿ. 
ದೇವೇಗೌಡರೊಂದಿಗೆ ರಾಜಕೀಯರ ವಿರಸ ಕಟ್ಟಿಕೊಂಡಿದ್ದ ವೈ.ಕೆ.ಆರ್‌ ಅವರ ಪ್ರತಿಭಟನೆ 
ಯಶಸ್ವಿಯಾಗಬಾರದೆಂದು ದೇವೇಗೌಡ ಪ್ರಯತ್ನಿಸಿದರೂ ಸಹ, ಅಂದಿನ ಭಾರಿ ನೀರಾವರಿ 
ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ, ರಾಮಯ್ಯನವರಿಂದ ಅಹವಾಲು ಸ್ವೀಕರಿಸಿ, ಸ್ಥಳದಲ್ಲೇ ಅವರ 
ಒಂದೆರಡು ಬೇಡಿಕೆಗಳನ್ನು ಈಡೇರಿಸಿದರು. ಉಳಿದ ಬೇಡಿಕೆಗಳನ್ನು ಪರಿಶೀಲಿಸಿ ಬಗೆಹರಿಸುವೆ 
ಎಂದು ಭರವಸೆ ನೀಡಿದ ಮೇಲೆ, ಹೇಮಾವತಿ ಮುಖ್ಯ ನಾಲಾ ಇಂಜಿನಿಯರ್‌ ಕಛೇರಿಗೆ ಹಾಕಿಸಿದ್ದ 
ಬೀಗತೆಗೆಸಿದರು. 


ಕೆರೆ - ಕುಂಟೆ, ನೆಲ - ಜಲ, ಪಶು - ಪಕ್ಷಿ, ವನ್ಯ ಸಂಪತ್ತು ಮಾನವನ ಒಳಿತಿಗೆ 
ರಕ್ಷಣೆಗೊಂಡು ವೃದ್ಧಿಯಾಗಬೇಕೆಂಬ ಮನಸ್ಸು ರಾಮಯ್ಯ ಅವರದು. ರೇಷ್ಮೆ ಸಚಿವರಾಗಿದ್ದ 
ಸಂದರ್ಭದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಇತರೆ ಅಧಿಕಾರಸ್ಥ 
ರಾಜಕಾರಣಿಗಳಿಗೆ ಮಾರ್ಗದರ್ಶಕವಾಗಿದೆ. ನಮ್ಮ ದೇಶದ ಚರಿತ್ರೆಯಲ್ಲಿ ಅಶೋಕ 
ಮಹಾರಾಜನನ್ನುಹೊರತು ಪಡಿಸಿದರೆ ಬೇರಾವ ರಾಜನೂ, ರಸ್ತೆಬದಿ ಸಾಲುಮರಗಳನ್ನುನೆಟ್ಟು 
ಬೆಳೆಸಿದ ಮತ್ತುಹಾಗೆ ಬೆಳೆಸಲು ಪ್ರೇರೇಪಿಸಿದ ವ್ಯಕ್ತಿಯ ಬಗ್ಗೆ ದಾಖಲೆಗಳಿಲ್ಲ. ಆದರೆ ಇಪ್ಪತನೇ 
ಶತಮಾನದ ಅಂತ್ಯದಲ್ಲಿವೈ.ಕೆ. ರಾಮಯ್ಯ ರೇಷ್ಮೆಸಚಿವರಾಗಿದ್ದಾಗ ಗೂಳೂರಿನಿಂದ ಕುಣಿಗಲ್‌ 
ರಸ್ತೆಯ ಇಕ್ಕೆಲಗಳಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ಸಮರೋಪಾದಿಯಲ್ಲಿನೆಡಿಸಿದರು. ಆಗ 
ತುಮಕೂರಿನ ಎಲ್ಲಾ ಪತ್ರಕರ್ತರನ್ನು ಕರೆದೊಯ್ದು ಪಾದಯಾತ್ರೆಯ ಮೂಲಕ ಸಸಿ ನೆಡುವ 
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. (ನಾನು ಆಗ ಬಹುಶಃ ಹೈಸ್ಕೂಲ್‌ ವಿದ್ಯಾರ್ಥಿ. ನನ್ನ 
ಹಿರಿಯ ಪತ್ರಕರ್ತರು ಈಗಲೂ ರಸವತ್ತಾಗಿ ಈ ಘಟನೆಯನ್ನುಹೇಳುತ್ತಾರೆ). ಆ ಸಂದರ್ಭದಲ್ಲಿ 
ಎಲ್ಲಾ ಜಾತಿಯ ಸಸಿಗಳನ್ನು ನೆಡುತ್ತಿದ್ದದ್ದನ್ನು ಗಮನಿಸಿದ ಸದಾ ಬೇರೊಬ್ಬರನ್ನು ಗೇಲಿ, 
ವ್ಯಂಗ್ಯಕ್ಕೀಡುಮಾಡುವ ಪತ್ರಕರ್ತರೊಬ್ಬರು "ಸಾರ್‌ ನಾನೊಂದು ಸಸಿ ನೆಡಬಹುದೆ ?' ಎಂದು 
ವೈ.ಕೆ.ಆರ್‌ಗೆ ಕೇಳಿದರು. ಧಾರಾಳವಾಗಿ ನೆಡಿ ಎಂದು ಹೇಳಿ ತಮ್ಮ ಜೊತೆಗಿದ್ದ ಡಿ.ಎಫ್‌.ಓ 
ಅವರಿಗೆ "ನೋಡಿ.. ಅವರಿಗೆ ಗಂಧದ ಸಸಿಯೊಂದು ಕೊಡಿ' ಎಂದರು. ಆ ಕೂಡಲೆ ಸಸಿನೆಡುವ 
ಆಶಯ ವ್ಯಕ್ತಪಡಿಸಿದ ಪತ್ರಕರ್ತ.. "ಸ್ವಾಮಿ... ಜಗದ್ರಕ್ಷಕ ತಂದೆ ಡಿ.ಎಫ್‌.ಓ ಅವರೆ ನನಗೆ ಈ 
ರಾಜ್ಯಕ್ಕೆ ಕಾಂಚಾಣ ತರುವ, ರಾಜಕಾರಣಿಗಳನ್ನು ಆಳುವ ಸಸಿ ಬೇಕೆಂದರು'. ಇದರಿಂದ ಅಲ್ಲಿದ್ದ 
ಡಿ.ಎಫ್‌.ಓ. ಸೇರಿ ಎಲ್ಲಾಅಧಿಕಾರಿಗಳು ಅವಾಕ್ಕಾದರು. 


೬೫ / ಜೀವನದಿ 


ಆ ಪತ್ರಕರ್ತನ ಮಾತಿನ ಮರ್ಮ ಅರಿತ ವೈ.ಕೆ. ಆರ್‌ "ನೋಡಿ ನನಗೆ ಅಂತಹ 
ಗಿಡನೆಡಲು ವೈಯುಕ್ತಿಕವಾಗಿ ವಿರೋಧವಿದೆ. ನಮ್ಮ ಜನ ಆ ಗಿಡದಿಂದ ಹಾಳಾಗುವುದು 
ನನಗಿಷ್ಟವಿಲ್ಲ. ಗಂಧದ ಸಸಿ ನೆಡಿ... ಇಲ್ಲ ನಿಮಗಿಷವಾದ ಸಸಿ ನೆಡಿ...' ಎಂದರು. ಆ ವೇಳೆಗೆ 
ಕುತೂಹಲ ತಡೆಯಲಾರದೆ ಡಿ.ಎಫ್‌.ಓ ಅವರು ನೀವು ಕೇಳಿದ ಸಸಿ ಯಾವುದು ಸರ್‌ ಎಂದರು. 
"ಅಷ್ಟುತಿಳಿಯಾದಿಲ್ವಾ ಸ್ವಾಮಿ.. ಕರ್ತರಾದ ಏಸು ನಿಮ್ಮ ಅಜ್ಞಾನವನ್ನುಹೋಗಲಾಡಿಸಲಿ... ಅದು 
ಈಚಲ ಗಿಡ' ಎಂದು ಆ ಪತ್ರಕರ್ತರು ತಿಳಿಸಿದರು. ನಂತರ ಆ ಪ್ರಕರಣ ಹಾಸ್ಯಮಯವಾಗಿ 
ಮುಗಿಯಿತು. 


ಈಚಲುಗಿಡ ಬೆಳೆಸಬಾರದೆಂಬ ಮನಸ್ಥಿತಿಯ ವೈ.ಕೆ.ಆರ್‌ ಅವರನ್ನುಕುಣಿಗಲ್‌ ಮತ್ತು 
ಹುಲಿಯೂರುದುರ್ಗ ಶಾಸಕರಾದ ದಿನಗಳಿಂದ ನೋಡುತಲೇ ಬಂದಿರುವ ನಾನು, ಗ್ರಾಮೀಣ 
ಭಾಗಗಳಲ್ಲಿ ಮದ್ಯಪಾನ ಮಾಡದಂತೆ ಜನರಿಗೆ ಎಚ್ಚರಿಸುತ್ತಲೇ ಅದರ ದುಷ್ಪರಿಣಾಮಗಳನ್ನು 
ತಿಳಿಸುತ್ತಾ ಬಂದಿದ್ದಾರೆ. ತೀರಾ ಇತ್ತೀಚೆಗೆ ಹುಲಿಯೂರುದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿವನ 
ಸಂವರ್ಧನಾ ಟ್ರಸ್ಟ್‌ ವತಿಯಿಂದ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಲಕ್ಷಸಸಿಗಳನ್ನು ನೆಡಿಸಲು 
ಕಾರಣರಾದ ವೈ.ಕೆ.ಆರ್‌ ಆಶಯಕ್ಕೆ ಆ ಕ್ಷೇತ್ರದ ಜನ ಸಮರ್ಪಕವಾಗಿ ಸ್ಪಂದಿಸಿದ್ದಾರೆ. ಸಸಿಗಳನ್ನು 
ನೆಡುವ ಸಂದರ್ಭದಲ್ಲಿ ಗುಣಿ ತೋಡಿಸುವಿಕೆಯಿಂದ ಸಸಿ ನೆಡುವವರೆಗೆ 18ರ ಹರೆಯದ 
ಹುಡುಗನಂತೆ ಹುಲಿಯೂರುದುರ್ಗ ಕ್ಷೇತ್ರದ ತುಂಬಾ ಓಡಾಡುತ್ತಿದ್ದ ಅವರ ಉತ್ಪಾಹಕ್ಕೆ ಮೇರೆ 
ಇರಲಿಲ್ಲ ಅನಾರೋಗ್ಯವನ್ನುಲೆಕ್ಕಿಸದೆ, ಕಂಡಕಂಡ ಸರ್ಕಾರಿ ಜಾಗದಲ್ಲಿ ರಸ್ತೆಬದಿಯಲ್ಲಿವಿವಿಧ 
ಜಾತಿಯ ಸಸಿಗಳನ್ನುನೆಡಿಸುತ್ತಾ ಖಾಸಗಿ ಜಮೀನು ಕಂಡಲ್ಲಿಅದರ ಮಾಲೀಕರ ಮನ ಒಲಿಸಿ ಸಸಿ 
ನೆಡಿಸುತ್ತಾಒಂದು ರೀತಿಯ ಅತಾರ್ಕಿಕ ಸುಖ ಅನುಭವಿಸುತಿದ್ದರು. 


ಹುಲಿಯೂರುದುರ್ಗದಿಲ್ಲಿ 5 ಲಕ್ಷಸಸಿಗಳನ್ನು ನೆಡುವ ಕಾರ್ಯಕ್ರಮ ನಿಗಧಿಯಾದ 
ದಿನಕ್ಕೆ 5 ಲಕ್ಷಸಸಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಹೊಂದಿಸಿಕೊಳ್ಳಲು ಡಿ.ಎಫ್‌.ಓ ಶ್ರೀಕಂಠಯ್ಯ 
ಸಾಕಷ್ಟು ಶ್ರಮವಹಿಸಿದ್ದರು. ಶ್ರೀಕಂಠಯ್ಯ ಒಮ್ಮೆ ನನ್ನೊಂದಿಗೆ ಮಾತನಾಡುತ್ತಾ "ನಮ್ಮ 
ಫಾರಂಗಳಲ್ಲಿರುವ ಸಸಿಗಳೊಂದಿಗೆ ಬೇರೆ ಬೇರೆ ಜಿಲ್ಲೆಗಳಿಂದಲು ಸಸಿ ತರಿಸಿದ್ದೇವೆ. ಬೇರೆ 
ಶಾಸಕರಾಗಿದ್ದರೆ ಹೇಗೋ ನಿಭಾಯಿಸಬಹುದಿತ್ತು ಮೊನ್ನೆ ನಡೆದ ಮೀಟಿಂಗ್‌ನಲ್ಲಿಖಚಿತವಾಗಿ 
ಹೇಳಿದ್ದಾರೆ. ಹೆಚ್ಚು ಕಮ್ಮಿಯಾದರೆ ಕಷ್ಟ ಅರಣ್ಯ ಇಲಾಖೆ ಬಗ್ಗೆ ಅವರಿಗಿರುವ ಮಾಹಿತಿ ನಮ್ಮ 
ಇಲಾಖೆ ಅಧಿಕಾರಿಗಳಿಗಿಲ್ಲ ಇಂತಹ ಪ್ರದೇಶದಲ್ಲಿ ಇಷ್ಟು ಅರಣ್ಯ ಭೂಮಿಯಿದೆ ಎಂದು 
ಹೇಳುತಾರೆ' ಎಂದು ಹೇಳಿದ್ದರು. ಈ ಮಾತು ಕೇವಲ ಶ್ರೀಕಂಠಯ್ಯನವರದಲ್ಲ ಬಹುತೇಕ 
ಅಧಿಕಾರಿಗಳ ಮಾತಾಗಿದೆ. ಯಾವುದೇ ಇಲಾಖೆ ತೆಗೆದುಕೊಂಡರೂ ಸಹ, ನಿಖರವಾದ 
ಮಾಹಿತಿಯನ್ನು ಹೊಂದಿರುವ ವೈ.ಕೆ. ರಾಮಯ್ಯ ಅವರಿಗೆ ಯಾವುದೇ ಸಂದರ್ಭದಲ್ಲಿಉಡಾಫೆ, 
ತಗಲೂಪಿ ಉತರ ಹೇಳಲು ಸಾಧ್ಯವಿಲ್ಲವೆಂಬ ಅಂಶ ನನಗೆ ಮನದಟ್ಟಾಗಿದೆ. 


ಜೀವನದಿ / ೬೬ 


ಅವರು ಜಿಲ್ಲಾಉಸುವಾರಿ ಸಚಿವರಾಗಿದ್ದಸಂದರ್ಭ. ಜಿಲ್ಲಾಪರಿಷತ್‌ ವ್ಯವಸ್ಥೆಯಿದ್ದ 
ಕಾಲದಲ್ಲಿ ಜಿಲ್ಲಾ ಪಂಚಾಯ್ತಿ ಸಾಮಾನ್ಯ ಸಭೆ, ಪ್ರಗತಿ ಪರಿಶೀಲನಾ ಸಭೆ (ಕೆ.ಡಿ.ಪಿ)ಗಳಿಗೆ 
ಅಧಿಕಾರಿಗಳು ನಿಗಧಿತ ಸಮಯಕ್ಕೆ ಬರಲೇಬೇಕೆಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದರು. ಸಭೆ 
11 ಗಂಟೆಗೆ ಎಂದರೆ 11 -05ಕ್ಕೆ ಅಧಿಕಾರಿಗಳೂ ಹಾಜರಿರಬೇಕು. 11 -05ಕ್ಕೆ ಸಭೆಯ ಸಭಾಂಗಣದ 
ಬಾಗಿಲು ಮುಚ್ಚಿಸಿ, ಸಭೆ ನಡೆಸುತ್ತಿದ್ದರು. ಸಭೆಗೆ ಗೈರುಹಾಜರಾದ ಅಧಿಕಾರಿಗಳ ವಿರುದ್ದ ಕ್ರಮ 
ಜರುಗಿಸುತ್ತಿದ್ದರು. ಆನಂತರ ಜಿಲ್ಲಾಪಂಚಾಯ್ಕಿವ್ಯವಸ್ಥೆ ಬಂದಿತು. ನಂತರದಲ್ಲಿ ಈಗಿನ ಜಿಲ್ಲಾ 
ಉಸುವಾರಿ ಸಚಿವರು ವೈ.ಕೆ.ಆರ್‌ರಂತೆ ಕಠಿಣವಾಗಿ ನಡೆದುಕೊಳ್ಳುತ್ತಿಲ್ಲ ಅಧಿಕಾರಿಗಳು 
ಇದರಿಂದ ಉದಾಸೀನ ಮನೋಭಾವ ತಳೆಯುವುದು ಹೆಚ್ಚುತಿದೆ. ಶಿಸಿಗೆ ಹೆಸರಾದ ರಾಮಯ್ಯ 
ತಮ್ಮಖಾಸಗಿ ಜೀವನದಲ್ಲೂಕಠಿಣವಾಗಿ ನಡೆದುಕೊಂಡ ಬಗ್ಗೆ ನನಗೆ ಗೊತ್ತಿದೆ. 


ಕುಣಿಗಲ್‌ ತಾಲ್ಲೂಕು ಒಕ್ಕಲಿಗ ಜನಾಂಗವನ್ನು ಪ್ರಧಾನವಾಗಿ ಹೊಂದಿದೆ. ಆದರೆ 
ರಾಮಯ್ಯ ಅವರು ಹಿಂದುಳಿದ ಮತ್ತುದಲಿತ ವರ್ಗದವರನ್ನುಕಡೆಗಣಿಸಿಲ್ಲ. ಜೆ.ಹೆಚ್‌. ಪಟೇಲರು 
ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ. ಹುಲಿಯೂರುದುರ್ಗದ ಅಂದಿನ ಶಾಸಕ ಡಿ. 
ನಾಗರಾಜಯ್ಯ ರೇಷ್ಮೆ ಸಚಿವರು. ಅವರ ಸಹೋದರರು ಯಾವುದೋ ರಾಜಕೀಯ ಕಾರಣಕ್ಕೆ 
ರಾಮಯ್ಯ ಅವರ ಕಟ್ಟಾ ಬೆಂಬಲಿಗರಾಗಿರುವ ಅಂದಿನ ಗ್ರಾಮ.ಪಂ. ಸದಸ್ಯ ಹಳ್ಳಯ್ಯ 
ಎಂಬುವರನ್ನು ಹಿಗ್ಗಾಮುಗ್ಗಾ ಬಡಿದಿದ್ದರು. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ, ನನಗೆ 
ದೂರವಾಣಿ ಕರೆಮಾಡಿ ಹೇಳಿದರು (ಇತರೆ ಪತ್ರಕರ್ತರಿಗೂ ಕರೆ ಮಾಡಿರಬಹುದು). ನೋಡಿ 
ನಾಗರಾಜಯ್ಯನ ಕಡೆಯವರ ದೌರ್ಜನ್ಯ ಅತಿಯಾಯಿತು. ಪಳ್ಳಯ್ಯ ಗ್ರಾ.ಪಂ. ಸದಸ್ಯ. 
ಹಿಂದುಳಿದ ವರ್ಗದವ ಎಂಬ ಕಾರಣಕ್ಕೆ ಕ್ಷುಲ್ಲಕ ವಿಷಯಕ್ಕೆ ಜಗಳ ತೆಗೆದು ಆತನನ್ನು ಥಳಿಸಿದ್ದಾರೆ. 
ಪತ್ರಿಕೆಯಲ್ಲಿ ಹೈಲೈಟ್‌ ಮಾಡಿ... ಮಿಕ್ಕಿದ್ದನ್ನು ನಾನು ನೋಡಿಕೊಳ್ಳುವೆ ಎಂದರು. ಅದರಂತೆ 
ನಡೆದುಕೊಂಡರು. 


ರಾಮಯ್ಯ ಅವರು ಹುಲಿಯೂರುದುರ್ಗ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರಿಂದ ಆ ಕ್ಷೇತ್ರ 
ತನ್ನದೇ ಆದ ವೈಶಿಷ್ಟ್ಯದಿಂದ ರಾಷ್ಟ್ರಮಟ್ಟದಲ್ಲಿ ಗಮನಿಸುವಷ್ಟು ಪ್ರಸಿದ್ಧಿಯಾಯಿತು. ನಾವೆಲ್ಲ 
(ಪತ್ರಕರ್ತರು) ಮತದಾನದ ದಿನ ಈ ಕ್ಷೇತ್ರದ ಕೆಲ ಊರುಗಳ ಮತದಾರ ಕೇಂದ್ರಕ್ಕೆ ಭೇಟಿ 
ನೀಡಿದೆವು. ಎಲ್ಲೆಲ್ಲೂಉದ್ವಿಗ್ನ ವಾತಾವರಣ. ಬೆಟ್ಟ-ಗುಡ್ಡ ಕುರುಚಲು ಗಿಡಗಳ ಕಾಡುಗಳನ್ನು 
ಹೊಂದಿರುವ ಕುಗ್ರಾಮಗಳಲ್ಲಿನಕಲಿ ಮತದಾನ ಮಾಡಲು ಪ್ರಯತ್ನಿಸುವ ಗುಂಪುಗಳು. ನಕಲಿ 
ಮತದಾನವನ್ನು ತಡೆಯಲು ವೈ.ಕೆ.ಆರ್‌. ಅಭಿಮಾನಿಗಳ ಗುಂಪು. ಎದುರಾಳಿಗೆ ಸೋಲುವ 
ಭೀತಿಯಿಂದ ಹುಲಿಯೂರುದುರ್ಗ ಕ್ಷೇತ್ರ ಕುದಿಯುವ ಕೊಪ್ಪರಿಗೆಯಾಗಿತ್ತು ನಕಲಿ ಮತದಾರರು 
ಸಿಕ್ಕಿದರೆ, ಪೊಲೀಸರು ಮುಖಮೂತಿ ನೋಡದೆ ಚಚ್ಚುತ್ತಿದ್ದರು. ರಾಜಕೀಯದ ಎಲ್ಲಾ ಪಟ್ಟುಗಳನ್ನು 
ಬಲ್ಲ ಅನುಭವಿ ರಾಜಕಾರಣಿ ವೈ.ಕೆ.ಆರ್‌ ಜನರ ವಿಶ್ವಾಸ ಗಳಿಸಿದ್ದರಿಂದ ಎದುರಾಳಿ 


೬೭ / ಜೀವನದಿ 


ಪರಾಭವಗೊಂಡರು. ಮತದಾನದ ದಿನ ಹುಲಿಯೂರುದುರ್ಗದಲ್ಲಿನಮಗೆ ಸಿಕ್ಕಿ ವೈ.ಕೆ.ಆರ್‌ 
ಪ್ರತಿಕ್ರಿಯಿಸಿದ ರೀತಿ ಹೀಗೆ... ಜನಕ್ಕೆ ನನ್ನ ಬಗ್ಗೆ ಗೊತ್ತಿದೆ. ನಕಲಿ ಮತದಾನವನ್ನು ಜನರೇ 
ನಿಯಂತ್ರಿಸುತ್ತಿದ್ದಾರೆ. ಜನರ ವಿಶ್ವಾಸ ಗಳಿಸಿದ್ದೇನೆ. ಗೆಲುವು ಖಚಿತ. ಈ ಭಾಗದಲ್ಲಿ ) ಕನಿಷ್ಠ 
ಸೌಕರ್ಹಗಳು ದೊರೆತಿಲ್ಲ. ನಾನು ಗೆದ್ದ ಎರಡು ವರ್ಷದೊಳಗೆ ಶೇ. 60ರಷ್ಟು ಸೌಕರ್ಯ 
ಒದಗಿಸುವೆ ಎಂದರು. 


ಈಗ ನುಡಿದಂತೆ ನಡೆದುಕೊಂಡಿರುವ ರಾಮಯ್ಯನವರ ಕ್ಷೇತ್ರವನ್ನು ಒಮ್ಮೆ 
ಅವಲೋಕಿಸಿದರೆ ಹಲವಾರು ಸ್ವಾರಸ್ಯಕರ ವಿಷಯಗಳು ತಿಳಿಯುತ್ತವೆ. ಅಂದು 
ಹುಲಿಯೂರುದುರ್ಗ ಕ್ಷೇತ್ರದ ಮತ ಎಣಿಕೆ ನಡೆದು ವೈ.ಕೆ.ಆರ್‌ ಗೆದ್ದರು ಎಂಬ ಘೋಷಣೆ 
ಹೊರಬೀಳುತ್ತಿದ್ದಂತೆ, ಕೃಷಿ ಇಲಾಖೆಯ ಸಹಾಯಕ ರರ ಹಿರಿಯಣ್ಣಯ್ಯ ಸಿಬ್ಬಂದಿ 
ಸಮೇತವಾಗಿ ಅಮೃತೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿನ ಭತ್ತದ ಗದ್ದೆಗಳ ಬಳಿಗೆ ತೆರಳಿ, 
ಬೆಂಕಿರೋಗಕ್ಕೆ ಔಷಧಿಯನ್ನುಸಿಂಪಡಿಸಲು ಹೊರಟರು. 3 ದಿನಗಳಿಂದ ವಿದ್ಯತ್‌ ತಂತಿ ತುಂಡಾಗಿ 
ವಿದ್ಯುತ್‌ ಕಾಣದ ಸಣಬ ಗ್ರಾಮಕ್ಕೆ ತಂತಿ ದುರಸ್ಥಿಯಾಗಿ ವಿದ್ಯುತ್‌ ಬರುತ್ತದೆ. ಯಡವಾಣಿಯಲ್ಲಿ 
ಕೆಟ್ಟ ಕೊಳವೆ ಬಾವಿ ದುರಸ್ಥಿಯಾಗುತದೆ. ಅಲ್ಲಿಂದಾಚೆಗೆ ಸೋಮಾರಿತನ ಬೆಳೆಸಿಕೊಂಡಿದ್ದ 
ಅಧಿಕಾರಿಗಳ ಬಳಿಗೆ SUIS ಸುಳಿಯುವುದಿಲ್ಲ ಆದರೆ ಡಾ. ಕೃಷ್ಣಯ್ಯ ಎಂಬ ಕುಣಿಗಲ್‌" 
ಆಸ್ಪತ್ರೆಯ ವೈದ್ಯಾಧಿಕಾರಿ, ರಾಮಯ್ಯ ನಮ್ಮವರು ಎಂಬ ಧೈರ್ಯದ ಮೇಲೆ ತುಮಕೂರಿನ ಜಿಲ್ಲಾ 
ಸಾರ್ವಜನಿಕ ಆಸತ್ರೆಗೆ ಡೆಪ್ಪೇಷನ್‌ ಮೇಲೆ ಹಾಕಿಸಿಕೊಂಡು ಕೆಲಸ ಮಾಡುತಿದ್ದರು. ವೈದ್ಯಾಧಿಕಾರಿ 
ಡಾ. ಕೃಷ್ಣಯ್ಯರನ್ನು ಕರೆಸಿ ಕುಣಿಗಲ್‌ ಅಥವಾ ತುಮಕೂರು ಆಯ್ಕೆ ಮಾಡಿಕೊಳ್ಳಿ. ರೋಗಿಗಳಿಗೆ 
ತೊಂದರೆಯಾಗುತ್ತಿದೆ ಎಂದು ಕಡ್ಡಿಮುರಿದಂತೆ ತಿಳಿಸಿದರು. ರಾಮಯ್ಯರ ಸ್ವಭಾವ ಗೊತ್ತಿದ್ದ ಡಾ. 
ಕೃಷ್ಣಯ್ಯ ತುಮಕೂರಿಗೆ ವರ್ಗ ಮಾಡಿಸಿಕೊಂಡರು. ಕುಣಿಗಲ್‌ಗೆ ಬೇರೆ ವೈದ್ಯಾಧಿಕಾರಿ ಬಂದರು. 
ರಾಮಯ್ಯ ಜನರ ಪರವೇ ಹೊರತು, ಜಾತಿ ಪರವಲ್ಲವೆಂಬುದಕ್ಕೆ ಈ ಘಟನೆ ಸಾಕ್ಷಿ. ಆದರೆ ಒಬ್ಬ 
ಶಾಸಕರಾಗಿ ಜಾತಿಗೆ ಮಹತ್ವ ನೀಡದೆ ಸಮುದಾಯದ ಒಳಿತಿಗೆ ಅವರು ಆದ್ಯತೆ 
ನೀಡುತ್ತಾರೆಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. 


ಜನರ ಒಳಿತಿಗೆ ಅಧಿಕಾರ ಬೇಕೆಂದು ಪ್ರಬಲವಾಗಿ ಪ್ರತಿಪಾದಿಸುವ ರಾಮಯ್ಯ 
ಅಧಿಕಾರಕ್ಕಾಗಿ ಕೆಟ್ಟರಾಜಕಾರಣ ಮಾಡಿದವರಲ್ಲ ಹಾಗೆಯೇ ನಡೆದುಕೊಂಡಿದ್ದರೆ ಎಸ್‌.ಆರ್‌. 
ಬೊಮ್ಮಾಯಿ ಮತ್ತು ಎಸ್‌.ಎಂ. ಕೃಷ್ಣ ಸಂಪುಟದಲ್ಲಿ ಯಾವತ್ತೋ ಮಂತ್ರಿಯಾಗಿರುತ್ತಿದ್ದರು. 
ಮಂತ್ರಿಯಾಗಲಿಲ್ಲಎಂಬ ಕೊರಗು ಅವರಿಗೆ ಇದ್ದಂತೆ ನನಗೆ ಕಂಡುಬಂದಿಲ್ಲ. ಎಸ್‌.ಎಂ. ಕೃಷ್ಣ 
ಹುಲಿಯೂರುದುರ್ಗ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವ ಮದ್ದೂರು ಕ್ಷೇತ್ರದ ಶಾಸಕರು. ರಾಮಯ್ಯ 
ಮತ್ತು ಅವರಿಗೆ ಹಾಷಿಕ ಕನಿಂಟಿಗರಟಿ ಮೇಲಾಗಿ ಒಳ್ಳೆಯ ಸ್ನೇಹಿತರು. ನನಗೆ ತಳಿರ 
ಕೃಷ್ಣರ ಬಳಿ ನನ್ನನ್ನು ಮಂತ್ರಿ ಮಾಡಿ ಎಂದು ಎಂದೂ ಅಂಗಲಾಚಿದವರಲ್ಲ ಸದಾ 
ಕ್ರಿಯಾಶೀಲವಾಗಿರುವ ಅವರು ತಮೃಕ್ಷೇತ್ರದಲ್ಲಿಕೋಟ್ಯಂತರ ರೂಪಾಯಿ ಕೆಲಸ ಮಾಡಿಸಿದ್ದಾರೆ. 


ಜೀವನದಿ / ೬೮ 


ಪ್‌ ವ್ಯಕ್ತಿಎಲ್ಲಾಕೆಲಸಗಳನ್ನು ಒಂದೇ ಬಾರಿ ನಿರ್ವಹಿಸುವುದಿಲ್ಲ ಒಂದೊಂದೇ ಸಮಸ್ಯೆಯನ್ನು 
ತೆಗೆದುಕೊಂಡು ಬಿಡಿಸುತಾರೆ. ಹೇಮಾವತಿ, ರೇಷ್ಮೆಯಾವುದೇ ಇರಲಿ, ನಿಗಧಿತ ಅವಧಿಯೊಳಗೆ 
ಒಂದು ಕೆಲಸ ಪೂರೈಸಿ, ಇನ್ನೊಂದಕ್ಕೆ ಕೈ ಇಡುವ ರಾಮಯ್ಯ ಕಳೆದ ಎರಡು ವರ್ಷಗಳಲ್ಲಿತಮ್ಮ 
ಕ್ಷೇತ್ರದಲ್ಲಿಕಳೆದ 50 ವರ್ಷಗಳಿಂದ ಆಗದ ಜನಹಿತ ಕೆಲಸಗಳನ್ನುಮಾಡಿಸಿದ್ದಾರೆ. ರಸ್ತೆ ವಿದ್ಯುತ್‌, 
ಕುಡಿಯುವ ನೀರು ಇತ್ಯಾದಿ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ತನ್ನಕ್ಷೇತ್ರದತುಂಬೆಲ್ಲಾಗಿಡಮರ 
ಬೆಳೆಸಲು ಕೋಲು ಹಿಡಿದ ಮುಖ್ಯೋಧ್ಯಾಪಾಯರಂತೆ ಕ್ಷೇತ್ರದ ಉದ್ದಕ್ಕೂ ಓಡಾಡುತಿದ್ದಾರೆ. 


ರೇಷ್ಮೆ ರಾಜನೆಂದೇ ಹೆಸರಾಗಿರುವ ರಾಮಯ್ಯನವರಿಗೆ ಹಿಪ್ಪುನೇರಳೆ ಸೊಪ್ಪ ಕಿತ್ರು 
ರೇಷ್ಮೆ ಹುಳು ಸಾಕಿದ ಅನುಭವ ಅಪಾರವಾಗಿದೆ. ಹೀಗಾಗಿ ಮೈಸೂರು ರೇಷ್ಮೆ ಬಿತನೆ ವಲಯದ 
ಸಂಕಷ್ಟಅವರಿಗೆ ಚೆನ್ನಾಗಿ ತಿಳಿದಿರುವುದರಿಂದ ಬೋನಸ್‌ ಕೊಡಿಸಲು ಹೋರಾಡಿದರು. 5 
ರೂ.ನಿಂದ ಆರಂಭಗೊಂಡ ಬೋನಸ್‌ ಈಗ 50 ರೂ.ಗೆ ಏರಿದೆ. ಕಾರು, ಬಂಗಲೆ, ಆಸ್ಥಿ 
ಅಂತಸ್ತು ವಿದ್ಯೆ, ಅಧಿಕಾರಗಳನ್ನೆಲ್ಲಪಡೆದುಕೊಂಡ ವೈ.ಕೆ.ಆರ್‌ ನಿಗರ್ವಿ. ಕೋಪ ಅವರ ಸದ್ಗುಣ 
ಮತ್ತುದುರ್ಗುಣವೂ ಆಗಿದೆ. ಹೆಂಡತಿ ಅನಸೂಯರನ್ನು ಅಪಾರವಾಗಿ ಪ್ರೀತಿಸುವ ಈ ವ್ಯಕ್ತಿಗೆ 
ತಮ್ಮನಿರೀಕ್ಷೆಗೆ ತಕ್ಕಂತೆ ಮಕ್ಕಳು ಬೆಳೆಯಲಿಲ್ಲಎಂಬ ನೋವು ಅವರ ಹೃದಯದಲ್ಲಿಮಡುಟಟ್ಟಿದೆ. 
ಅವರು ತಮ್ಮಹೆಂಡತಿಯನ್ನುವಎಷ್ಟುಪ್ರೀತಿಸುತ್ತಾರೆಂಬುದಕ್ಕೆ ನನ್ನಶಾಸಕ ಮಿತ್ರರೊಬ್ಬರು ಹೇಳಿದ 
ಘಟನೆ ನೆನಪಿಗೆ ಬರುತದೆ. ಒಮ್ಮೆ ಶಾಸನ ಸಬೆ ನಡೆಯುತಿದ್ದ ಸಂದರ್ಭ. ಅವರ 
ಶ್ರೀಮತಿಯವರಿಗೆ ಜ್ವರ ಬಂದಿದೆ ಎಂಬ ವಿಷಯ ಇವರ ಕಿವಿಗೆ ಬಿದ್ದಿತು. ಚಕ್ಕನೆ ಕಾರಿನ ಬಳಿಗೆ 
ಓಡಿಬಂದವರೆ ಕಾರನ್ನುಖುದ್ದುಚಾಲನೆ ಮಾಡಿಕೊಂಡು ಮನೆಗೆ ಹೋದರು. ಆ ವೇಳೆಗೆ ಅವರ 
ಶ್ರೀಮತಿ ವೈದ್ಯರ ಬಳಿಗೆ ಹೋಗಿ ಬಂದಿದ್ದರು. ವೈದ್ಯರು ಔಷಧಿ ಕೊಟ್ಟಿದ್ದಾರೆ ಎಂದರೂ ಕೇಳದೆ, 
ಮತ್ತೊಮ್ಮೆ ವೈದ್ಯರ ಬಳಿಗೆ ಕರೆದೊಯ್ದರು. ಅವರಿಗೆ ಇನ್ನೊಬ್ಬ ಹೆಂಡತಿ ಇದ್ದಾರೆ. ಹೇಮಾವತಿ 
ಎಂದು ಹೆಸರು. ಹಾಸನದ ಪ್ರಬಲ ರಾಜಕಾರಣದ ನಡುವೆ ತುಮಕೂರಿಗೆ ಅಲ್ಲಿಂದ ಕುಣಿಗಲ್‌ಗೆ 
ಹೇಮಾವತಿಯನ್ನು ಕರೆತರಲು ಹರಸಾಹಸ ಮಾಡಿ ಗೆದಿದ್ದಾರೆ. ಹೇಮಾವತಿಯನ್ನು ಕಾವೇರಿ 
ಮೂಲಕ ತಮಿಳುನಾಡಿಗೆ ಹರಿಸಿದಾಗ, ನಾಲೆ ಕೆಲಸ ವಿಳಂಬವಾದಾಗ, ರಸ್ತೆಯನ್ನು ಅಡ್ಡಗಟ್ಟಿ 
ಚಳುವಳಿ ಮಾಡಿ ಜೈಲಿಗೆ ಹೋದ ಘಟನೆಗಳು, ನಮ್ಮಕಣ್ಣಮುಂದೆ ಇನ್ನೂ ಅಚ್ಚೆ ಹಸಿರಾಗಿದೆ. 


ವೈ.ಕೆ.ಆರ್‌ ಯಾವುದೇ ಚಳವಳಿ, ಪ್ರತಿಭಟನೆಗಳನ್ನುಮಾಡಬೇಕಾದರೆ ಪೂರ್ವ ಸಿದ್ಧತೆ 
ಮಾಡಿಕೊಂಡು ಪತ್ರಿಕೆಗಳ ಮೂಲಕ ಜನರಿಗೆ ತಿಳಿಸುತ್ತಾರೆ. ಅವರು ಚಳುವಳಿ, ಪ್ರತಿಭಟನೆ 
ಯಾವ ಸ್ವರೂಪ ಇರಬೇಕೆಂದು ನಿರ್ಧರಿಸಿ ಮುನ್ನಡೆಯುವುದರಿಂದ ಪ್ರತಿಫಲ ಉತ್ತಮ 
ವಾಗಿರುತ್ತದೆ. ಸಣ್ಣಪುಟ್ಟ ಕಾರಣಗಳಿಗೆಲ್ಲ ಹೋರಾಟ ನಡೆಸದೆ ತಮ್ಮ ಘನತೆಯನ್ನು ಉಳಿಸಿ 
ಕೊಂಡಿರುವುದರಿಂದ ಮತ್ತು ಹೇಳಬೇಕಾದ ವಿಷಯವನ್ನು ಖಚಿತವಾಗಿ ವಿವರಿಸುವುದರಿಂದ . 
ರಾಜ್ಯದ ರಾಜಕೀಯ ಹಾಗೂ ಅಧಿಕಾರಿ ವರ್ಗದಲ್ಲಿಅವರಿಗೆ ವಿಶೇಷ ಮನ್ನಣೆಯಿದೆ. 


೬೯ / ಜೀವನದಿ 


ಹೀಗೆ ಜನಪರ ಕಾಳಜಿಯುಳ್ಳ ವೈ.ಕೆ. ರಾಮಯ್ಯ ಅವರು ಬಡವರೆಲ್ಲ ವಿದ್ಯಾವಂತ 
ರಾಗಬೇಕೆಂಬ ಹಂಬಲವುಳ್ಳವರು. ಅದು ಕೇವಲ ಆಶಯವಲ್ಲ ಅವರು ಹುಲಿಯೂರು ದುರ್ಗ 
ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡ ನಂತರದ ದಿನಗಳಲ್ಲಿತಮೃಕ್ಟೇತ್ರದ7,10 ಮತ್ತುಪಿ.ಯು.ಸಿ 
ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತರಲಿಲ್ಲ ಅಂದರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿನ 
ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತಾರದಿರುವುದನ್ನು ಗಮನಿಸಿದ ಅವರು ಆ ಕೂಡಲೆ, 
ಕುಣಿಗಲ್‌ ತಾಲ್ಲೂಕಿನ ಎಲ್ಲಾ ಶಿಕ್ಷಣ ಅಧಿಕಾರಿಗಳ ಮತ್ತು ಸರ್ಕಾರಿ ಶಾಲಾ ಕಾಲೇಜಿನ 
ಮುಖ್ಯಸ್ಥರನ್ನು ಕರೆಸಿ ಚರ್ಚಿಸಿ, ಕೆಲ ಸುಧಾರಣೆಗಳನ್ನು ತರಲು ಕಾರಣರಾದರು. 
ಸಭೆ-ಸಮಾರಂಭಗಳಲ್ಲಿ ಪೋಷಕರಿಗೆ ತಿಳಿಯ ಹೇಳಿದರು. ಪರಿಣಾಮವಾಗಿ ಈ ಬಾರಿ ಉತ್ತಮ 
ಫಲಿತಾಂಶ ಬಂದಿದೆ. ಅಷ್ಟೆ ಅಲ್ಲ ಇಡೀ ಜಿಲ್ಲೆಗೆ ಹುಲಿಯೂರುದುರ್ಗದ ಫಲಿತಾಂಶ ಪ್ರಥಮ 
ಸ್ಥಾನದಲ್ಲಿದೆ. ತಾವು ಅಂದುಕೊಂಡಂತೆ ಜನಪರ ಕೆಲಸಗಳನ್ನು ಕಾಲಮಿತಿಯಲ್ಲಿ ಮುಗಿಸುವ 
ರಾಜ್ಯದ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾದ ವೈ.ಕೆ. ರಾಮಯ್ಯ ಅವರ ಹೆಸರಿನಲ್ಲಿ 
ಒಂದು ಟ್ರಸ್ಟ್‌ ಇದೀಗ ಆರಂಭವಾಗಿದೆ. ಆ ಮೂಲಕ ಅವರ ಆಶಯಗಳು ಈಡೇರಲಿ. ದಟ್ಟ 
ಜನಪರ ಕಾಳಜಿಯುಳ್ಳ ಅವರು ನಮ್ಮೊಡನೆ ನೂರ್ಕಾಲ ಬಾಳಲಿ. ಅವರ ಆದರ್ಶಗಳು ಇತರರಿಗೆ 


ಮಾರ್ಗದರ್ಶಕವಾಗಲಿ. 
O 


ಜೀವನದಿ / ೭೦ 


ನೀರಾವರಿಗಾಗಿ ತುಡಿಯುವ ವ್ಯಕ್ತಿ 


ಪಿ ಲಂಕೇಶ್‌ 


ಮಾಷ ನೀರಾವರ ಸ್ಪೆಷಲಿಸ್ಟ್‌ ಎಚ್‌.ಡಿ. ದೇವೇಗೌಡರು ಮುಖ್ಯಮಂತ್ರಿಯಾದ ಮೇಲೆ 
ನೀರಾವರಿ ಬಗ್ಗೆ ಮಾತನಾಡುವುದನ್ನೆ ಮರೆತಿದ್ದಾರೆ. ಗೌಡರ ಮಾಜಿ ಸಂಗಾತಿ ಹಾಲಿ ಸಮಾಜ 
ವಾದಿ ಪಕ್ಷದ ಅಧ್ಯಕ್ಷವೈ. ಕೆ.ರಾಮಯ್ಯ ಈಗ ಹಗಲಿರುಳು ನೀರಾವರಿ ಬಗ್ಗೆಮಾತನಾಡುತಿರುತ್ತಾರೆ. 


ರಾಮಯ್ಯ ಏನು ಮಾಡಬೇಕೆಂದು ಹೇಳುತ್ತಾರೋ ಆ ಕೆಲಸದ ಬಗ್ಗೆ ಗೌಡರು 

ಮೌನಕ್ಕೆ ಮಹತ್ವ ನೀಡಿ ದಿವ್ಯ ನಿರ್ಲಕ್ಷ್ಯದ ಪ್ರದರ್ಶನ ನಡೆಸುತ್ತಾರೆ. ಹಠಮಾರಿ ರಾಮಯ್ಯ 
ನೀರಾವರಿಯನ್ನು ಸರ್ಕಾರ ನಿರ್ಲಕ್ಷಿಸಿದ ಬಗ್ಗೆ ""ಜನಜಾಗೃತಿ'' ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. 
ಇದು ಒಂದು ಅರ್ಥದಲ್ಲಿ ಪ್ರತಿಷ್ಠೆಯ ಎರುದ್ಧ ಕಾಳಜಿಯೇ ಆಗಿದೆ. ಈ ಬಗ್ಗೆ "ಪತ್ರಿಕೆ' ಜತೆ 
ಮಾತನಾಡಿದ ರಾಮಯ್ಯ, ತರ್ಕಬದ್ದಚಿಂತನೆ ಮುಂದಿಟ್ಟಿದ್ದಾರೆ. 


ಕರ್ನಾಟಕದಲ್ಲಿ ನೀರಾವರಿಗೆ ಲಭ್ಯವಿರುವ ಜಮೀನು 55 ಲಕ್ಷ ಹೆಕ್ಟೇರು. 23ಲಕ್ಷ 
ಹೇಕ್ಟೆರು ಜಮೀನಿಗೆ ಆಗುವಷ್ಟು ನೀರಾವರಿ ಸಾಮರ್ಥ್ಯವನ್ನು ಇಲ್ಲಿ ಸೃಷ್ಟಿಸಲಾಗಿದೆ. ಇದರ ಲಾಭ 
ಪಡೆಯುತ್ತಿರುವುದು 10 ರಿಂದ 12 ಲಕ್ಷ ಹೇಕ್ಷರು ಜಮೀನು ಮಾತ್ರ. ಅಂದರೆ ಸಾಮರ್ಥ್ಯದಲ್ಲಿ 
ಇನ್ನು 14 ಲಕ್ಷಹೆಕ್ಕೇರು ಜಮೀನಿಗೆ ನೀರು ಒದಗಿಸುವ ಸಾಧ್ಯತೆ ಇದ್ದರೂ, ಅದರ ಬಗ್ಗೆ ಸರ್ಕಾರ 
ತಲೆ ಕೆಡಿಸಿಕೊಂಡಿಲ್ಲ ಸಷಿಯಾಗಿರುವ ನೀರಾವರಿ ಸಾಮಥ್ಯ ೯ವನ್ನುಸಮಪರ್ಕವಾಗಿ ಬಳಸಿಕೊಳ್ಳ 


“ಲ ಟಿ 


ಬೇಕೆಂದು ರಾಮಯ್ಯನವರ ಮುಖ್ಯ ಆಗ್ರಹವಾಗಿದೆ. 


ಅವರ ಪ್ರಕಾರ ""ರಾಷ್ಟ್ರದ ನೀರಾವರಿ ಸಾಮರ್ಥ್ಯ ಶೇ 35 ಆಗಿದ್ದು ರಾಜ್ಯದಲ್ಲಿ 
ಶೇ.15 ಆಗಿದೆ. ಇತರ ರಾಜ್ಯಗಳೊಂದಿಗೆ ಹೋಲಿಸಿದರೆ ಕರ್ನಾಟಕದ ಪರಿಸ್ಥತಿ ನಿಕೃಷ್ಟವಾಗಿದೆ. 
ಇದನ್ನುದೃಷ್ಟಿಯಲ್ಲಿಟ್ಟುಕೊಂಡೆ ವೀರೇಂದ್ರಪಾಟೀಲ್‌, ಎಸ್‌. ನಿಜಲಿಂಗಪ್ಪ ಬೃಹತ್‌ ನೀರಾವರಿ 
ಯೋಜನೆಗಳನ್ನು ಕೈಗೆತಿಕೊಂಡರು''. 


ಒಮ್ಮೊಮ್ಮೆ ಕಾವ್ಯಮಯವಾಗಿ ಮಾತನಾಡುವ ವೈ.ಕೆ.ಆರ್‌ ಕೃಷ್ಣಾ ಮತ್ತು ಕಾವೇರಿ 
ನೀರಾವರಿ ಯೋಜನೆಗಳು ಕರ್ನಾಟಕದ ಎರಡು ಕಣ್ಣುಗಳಿದ್ದಂತೆ. ಅವುಗಳ ಆನಂದ ಬಾಷದಿಂದ 
ಭೂಮಿ ತೊಯ್ದು ಜನರ ಬದುಕು ಹಸನಾಗುವ ಬಯಕೆ ಈ ನಾಡಿನ ಜನರದ್ದು ಆದರೆ ಆನಂದ 
ಬಾಷ್ಟದ ಬದಲು ಕಣ್ಣೀರು ಬರುತಿದೆ. ಈ ಎರಡು ಯೋಜನೆಗಳು ಆದಷ್ಟು ಬೇಗನೆ 
ಮುಗಿಯಬೇಕಾದ ಅನಿವಾರ್ಯತೆ ಇದೆ ಎನ್ನುತಾರೆ. 


೭೧ / ಜೀವನದಿ 


“ಯಾಕೆ 9'' ಎಂದೇನಾದರೂ ಪ್ರಶ್ನಿಸಿದರೆ ರಾಮಯ್ಯ ಅವರಲ್ಲಿ ಅದಕ್ಕೂ 
ಉತರವಿದೆ. "ಕೃಷ್ಣಾ ಯೋಜನೆಯನ್ವಯ 2000 ಇಸವಿಯೊಳಗೆ ಮುಗಿಸಬೇಕಾದ ಪರಿಸ್ಥಿತಿ ಇದೆ. 
ಕಾವೇರಿ ನದಿ ನೀರಿನ ಬಗ್ಗೆ ಆಯೋಗದ ಮಧ್ಯಂತರ ತೀರ್ಪು ನೀಡಲಾಗಿದ್ದು, ಹ ಬಗ್ಗೆ ಪರಿಹಾರ 
ಕಂಡುಕೊಳ್ಳುವ ಸಲುವಾಗಿ ಯಾರಾದರು ಶೀಘ್ರದಲ್ಲೇ ಈ ಯೋಜನೆಯನ್ನು ಪೂರ್ಣ 
ಗೊಳಿಸಬೇಕಾದ ವಿಶೇಷ ಪರಿಸ್ಥಿತಿ ನಿರ್ಮಾಣವಾಗಿದೆ'' ಎನ್ನುತ್ತಾರೆ. ""ಈ ವಿಶೇಷ ಪರಿಸ್ಥಿತಿ 
ನಿಭಾಯಿಸಲಿಕ್ಕೆ ಈವರೆಗಿನ ಸರ್ಕಾರಗಳು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಲ್ಲ. 
ಬಜೆಟ್ಟಿನಲ್ಲಿಒದಗಿಸಿದಷ್ಟುಹಣವನ್ನುಯಾವುದೇ ವರ್ಷ ಖರ್ಚು ಮಾಡಿಲ್ಲ ಕೋರಮಂಗಲದಲ್ಲಿ 
ಕ್ರೀಡಾ ಗ್ರಾಮ ನಿರ್ಮಿಸಲಿರುವ ಬಗ್ಗೆ ತುಡಿತ, ಆತುರ ಆಸಕ್ತಿ ನೀರಾವರಿ ಬಗ್ಗೆ ಏಕಿಲ್ಲ)'' 
ಎನ್ನುವುದು ಅವರ ನೋವು. 


""ರೃತರ ಭೂಮಿಗೆ ನೀರು ಕೊಡುವ ಈ ವಿಷಯದಲ್ಲಿ 70ರ ದಶಕದಿಂದ ಎಲ್ಲಾ 
ಸರ್ಕಾರಗಳು ಮೋಸದ ಪರಂಪರೆಯನ್ನೇ ಸೃಷ್ಟಿಮಾಡಿವೆ. ಇಡೀ ರಾಜಕೀಯ ಜೀವನದಲ್ಲಿ 
ನೀರಾವರಿ ಬಗ್ಗೆ ಅಷ್ಟೊಂದು ಆಸಕ್ತಿ (ಪ್ರದರ್ಶನ?) ತೋರಿದ ದೇವೆಗೌಡರು ಮುಖ್ಯ 
ಮಂತ್ರಿಯಾದ ನಂತರ ಈ ರಾಜ್ಯದ ನೀರಾವರಿ ಯೋಜನೆಗಳು ಯುದ್ದೋಪಾದಿಯಲ್ಲಿ 
ಮುಂದುವರಿಯುತ್ತವೆ ಎಂದು ನಾವು ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟುಕೊಂಡಿದ್ದೆವು. ಆದರೆ 
ಅವರು ಮುಖ್ಯಮಂತ್ರಿಯಾದ ತಕ್ಷಣ ರೈತರಿಗೆ ಕೊಟ್ಟಕೊಡುಗೆ ನೀರಾವರಿ ಯೋಜನೆಗಳ ಕೆಲಸ 
ನಿಲ್ಲಿಸಿದ್ದು. ಈ ಯೋಜನೆಯನ್ನು ಪ್ರಾರಂಭಿಸಲು ಕುಂಟು ನೆಪ ನೀಡುತ್ತಾ ನಿಧಾನಿಸಿದ್ದಾರೆ''. 
ಎನ್ನುವುದು ರಾಮಯ್ಯನವರ ನಂಬಿಕೆ. 


""ಈ ಯೋಜನೆಗಳನ್ನುಪ್ರಾರಂಭ ಮಾಡಿ ಎಂದು ಸತ್ಯಾಗ್ರಹಮಾಡಿದರೆ, ಹಿಡಿದು 
ಜೈಲಿಗೆ ಹಾಕುತಾರೆ. ಹಿಂದಿನ ರಾಜ್ಯಸರ್ಕಾರದ ಮೋಸದ ಪರಂಪರೆಯನ್ನು ದೇವೆಗೌಡರು 
ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ'' ಎನ್ನುವ 
ರಾಮಯ್ಯ ""ಈ ಬಗ್ಗೆ ಅಧಿಕೃತ ವಿರೋಧ ಪಕ್ಷವಾದ ಬಿ.ಜೆ.ಪಿ. ಮೌನವಹಿಸಿದೆ. ನೀರಾವರಿ 
ಯೋಜನೆಗಳ ಪ್ರದೇಶದಲ್ಲಿ ಬರುವ ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾಕೋ ಗಮನ 
ಹರಿಸುತಿಲ್ಲ'' ಎನ್ನುವ ಆರೋಪವನ್ನುಮಾಡುತ್ತಾರೆ. '"ಈ ಬಗ್ಗೆ ಎಚ್‌. ಕೆ. ಪಾಟೀಲರಂಥವರು 
ಮಾತನಾಡಿರಬಹುದು. ಆದರೆ ಸಂಘಟಿತರಾಗಿ ಯಾವ ಪಕ್ಷಗಳೂ ಈ ವಿಷಯವನ್ನು 
ಕೈಗೆತ್ತಿಕೊಳ್ಳಲಿಲ್ಲ'' ಎನ್ನುತ್ತಾರೆ ಅವರು. ಹೀಗಾಗಿ ರಾಮಯ್ಯ ರೈತ ಸಂಘದ ಅಧ್ಯಕ್ಷ ಎಂ. ಡಿ. 
ನಂಜುಂಡ ಸ್ವಾಮಿ ಜೊತೆ ಸೇರಿ ಸರ್ಕಾರದ ವಿರುದ್ಧ ಸಂಘಟಿತ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲು ನಿರ್ಧರಿಸಿದ್ದಾರೆ. ಈ ಜೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅಚ್ಚುಕಟ್ಟು 
ಪ್ರದೇಶ ಮತ್ತುಕಾವೇರಿ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಇದು ದೇವೆಗೌಡರ 


ವಿರುದ್ಧಸಮರಸಾರುವಮೊದಲ ಯತ್ನಇರಬಹುದೆ? 
O 
(ಲಂಕೇಶ್‌ಪತ್ರಿಕೆ: 19-7-1995) 


ಜೀವನದಿ / ೭೨ 


ಯಾಜವ್ಠ 8. ರಾಮಯ್ಯ? 


ಕುಣಿಗಲ್‌, ತುಮಕೂರು ಪ್ರದೇಶದ ಜನರಿಗೆ 
ವಕೀಲರೆಂದೂ ಸಾರ್ವಜನಿಕ ಕಾರ್ಯಕರ್ತ 
ರೆಂದೂ ಪರಿಚಯವಾಗಿದ್ದರು. ವಕೀಲಿ ಕಾಲ 
ದಲ್ಲೂ ನಿಷ್ಠುರ ನಡೆ ನುಡಿಗೆ ಹೆಸರು ಮಾಡಿದ್ದರು. 


ಅವರ ಸಾರ್ವಜನಿಕ ಜೀವನಕ್ಕೆ ಪ್ರಚಾರ ಸಿಕ್ಕಿದ್ದು 
ರೇಷ್ಮೆ ಬೆಳೆಗಾರರ ಸಂಘಟನೆಯ ವಕಾರರಾಗಿ, 
ಕೇಂದ್ರ ಸರ್ಕಾರದ ರೇಷ್ಮೆ ಆಮದು ನೀತಿಯನ್ನು 
ಪ್ರತಿಭಟಿಸಿ ಆಂದೋಲನ ನಡೆಸಿದಾಗ, 
ಬೆಂಗಳೂರಿನ ಮುಖಂಡರು ಗ್ರಾಮೀಣ 
ಕರ್ನಾಟಕದ ದಕ್ಷಿಣ ಭಾಗದ ಈ ವ್ಯಕ್ತಿಯ 
ಪ್ರಾಮಾಣಿಕ ಕಳಕಳಿ ನಾಯಕತ್ವದ ಲಕ್ಷಣಗಳನ್ನು 
ಗುರುತಿಸಿದ್ದು ಆಗಲೇ. ಅದುವರೆಗೆ ರಾಮಯ್ಯ 
ಸಂಸ್ಥಾಕಾಂಗ್ರಸ್‌ ಪಕ್ಷದ ವ್ಯಕ್ತಿಅಷ್ಟೇ. 


1983,1985ರಲ್ಲಿ ಕುಣಿಗಲ್‌ ಕ್ಷೇತ್ರದಲ್ಲಿ “" ಪಕ್ಷದ ಸಹಜ ಅಭ್ಯರ್ಥಿ'' ಗೆದ್ದರು. 
ಗಡುಸಾದ ಮಾತು, ಜನಪರ ಕಾಳಜಿ , ಜನರಿಂದ ಸಂಬಳ ಪಡೆದು ಜನರನ್ನೇ ಹೀನಾಯವಾಗಿ 
ಕಾಣುವ ನೌಕರಶಾಹಿಗೆ ಸಿಂಹಸ್ವಪ್ನದ ವ್ಯಕ್ತಿ ಗೃಹಮಂಡಳಿ ಅಧ್ಯಕ್ಷರಾದರು, ನಂತರ 
ಮಂತ್ರಿಯಾದರು 1987ರ ವೇಳೆಗೆ ವೈ.ಕೆ. ರಾಮಯ್ಯ ರಾಜ್ಯಮಟ್ಟದ ನಾಯಕರೇ. 


1989ರ ನವಂಬರ್‌ ಚುನಾವಣೆಯಲ್ಲಿ ಜನತಾಪಕ್ಷಮತ್ತುಜನತಾದಳಗಳ ಜಗಳದಲ್ಲಿ 
ಎರಡು ಪಕ್ಷಗಳು ನೆಲಕಚ್ಚಿದಾಗ ವೈ.ಕೆ. ರಾಮಯ್ಯನವರು ಸೋತರು. ಆದರೆ ರೈತಪರ, ಜನಪರ 
ಸಂಘರ್ಷವನ್ನುಬಿಡಲಿಲ್ಲ. ಹೇಮಾವತಿ ನೀರಿಗಾಗಿ ನಡೆಯುತಿರುವ ಹೋರಾಟದ ನಾಯಕ. 


©, 
(ಕನ್ನಡಪ್ರಭ: 11-9-1994) 


೭೩ / ಜೀವನದಿ 


ಕುಣುಗಲು ರಾಮಯ್ಯ 


ಬಿ ಚಂದ್ರೇಗೌಡ 


ಮು ಈಗಿನ ಮೇಷ್ಟುಗಳೊಂದಿಗೆ ತನ್ನ ಕಾಲದ ಮೇಷ್ಟ್ರ ಗುಣಗಳನ್ನು ತಾಳೆ ನೋಡುತ್ತಾ 
ಒಳಗಣ್ಣಾಗಿರುವ ಉಗ್ರಿ ಇದೀಗ ತಾನೇ ವೈ.ಕೆ. ರಾಮಯ್ಯನ ಜೊತೆಯಿಂದ ಬಿಡಿಸಿಕೊಂಡು 
ಬಂದವನಂತೆ ಮುದ್ದುಮಾವ ನಮ್ಮ ಕುಣುಗುಲು ರಾಮಯ್ಯ ಜಂತಾದಳ ಬಿಟ್ಟುಹೊರಟೋದಾ! 
ಎಂದ. 


““ಯಾಕೋಗ?'' 


ಉಗ್ರಿ ಬಾಯಿ ಬಿಡುವ ಮುನ್ನವೇ ಮಧ್ಯ ಬಾಯಿ ಹಾಕಿದ ಅಮಾಸೆ, 
""ದ್ಯಾವೇಗೌಡ್ರಿಗೂ ರಾಮಯ್ಯಂಗೂ ಭಾರಿ ಜಗಳವಾಗಿ ಹೊಡೆದಾಟಾಯಂತೆ'' ಎಂದ. 


ಸೀರ ರಾಮಯ್ಯನ ಮೇಲಿನ ಅಭಿಮಾನದಿಂದ ""ರಾಮಯ್ಯ ಬಗ್ಗಲಿಲ್ಲ ಬಿಡು'' 
ಎಂದ. ಸಿಟ್ಟಾದ ಅಮಾಸೆ ""ದ್ಯಾವೆಗೌಡರು ಬಗ್ಗರೆ?'' ಎಂದ 


ದ್ಯಾವೇಗೌಡರು ಆಳು ಜೋರಾಗಿರಬಹುದು ಕಂಡ್ಲ ರಾಮಯ್ಯ ಸನ್ನೆಲಿ ಹ್ವಡಿತನೆ 
ಗೊತ್ತೆ?'' ಎಂದು ಮಾತಿಗೆ ಮಾತು ಬೆಳಸಿಕೊಂಡ ಸೀರ ಅಮಾಸೆಯರು ಜಗಳಕ್ಕೆ ಹತಿಕೊಂಡರು. 


"ಸುಮ್ಮನಿರೋ ನಿಮ್ಮನೆ ಹಾಳಾಗ!'' ಎಂದು ಸುಮ್ಮನಿರಿಸಿದ ಉಗ್ರಿ ""ಪ್ರ ರಾಮಯ್ಯ 
ಯಾರು ಅಂತಿ ಮಾವ?'' ಅಂದ. 


""ಕುಣುಗಲೆಮ್ಮೆಲ್ಲೆ'' 

""ಯೆಮ್ಮೆಲ್ಲೆಸರಿ. ಇಲ್ಲೇ ಬೆಳ್ಳೂರು ಹರದ್ದಳ್ಳಿಲೆಲ್ಲಾ ದಾಗುಟ್ರಿದ್ದಾನೋಡು ಬೃಸಗರಳಿ 
ರಾಮಣ್ಣ ಅಂತ ....... ನ 

""ಊಕಣೇಳ್ಳ ಕತೆ ಪತೆ ಬರಿತಿದ್ದ'' 

ಮಧ್ಯೆ ಬಾಯಾಕಿದ ಅಮಾಸೆ ""ದಾಗುಟ್ರೂ ಕತೆ ಬರದರೆ?'' ಎಂದ. 


"ಊ ಬರಿಯಕ್ಕುಲವೆ ?'' ಎಂದ ಉಗ್ರಿ. ಸೀರ ಇದಕ್ಕೆ ಸಾಕ್ಷಿಯೆಂಬಂತೆ, “ಅದಕ್ಕೆ 
ಏನಪ್ಪಅವುನು ಇಂಜಿಸನ್ನುಮಾತ್ರೆ ಕೊಡದ ಮರ್ತು ಕಷ್ಟಸುಖಕೇಳೋದು?'' ಎಂದು ಇವತ್ತುಸಿಕ್ಕ 


ಜೀವನದಿ / ೭೪ 
ಸತ್ಯಸ ಸಂಗತಿಗೂ ವೈ ದ್ಯ ರ ಅಂದಿನ ನಡವಳಿಕೆಗೂ ಹೊಂದಿಸುತ್ತಾ ತನ್ನ ಒಣ ಕಣ್ಣುಗಳೆ ರೆಪ್ಪೆಯನ್ನು 
ಪಟಪಟನೆ ಆಡಿಸಿದ. 

"ಆ ದಾಗುಟ್ರುವೆ ಈ ರಾಮಯ್ಯನೂ ಸಡುಕ್ರಂತೆ!'' 

ರ್ಯ ಸುಡುಕಲ್ಲ ಕಣೋ ನಂಟನಂತೆ!'' 

""ಸಡಕ ನಂಟಾಗದಿಲ್ವೆ ye 

“ಅಂದ್ಯಂಗಾಯನೆ ಅಣತಮ್ಮಾಗದಿಲ್ವೆ gi 


ಈ ತರ್ಲೆ ವಿಷಯಾಂತರದಿಂದ ರೋಸಿದ ಉಗ್ರಿ ""ಸಟಾಗೆ ನೀವು ಸುಮ್ಮನಿರತಿರ'' 
ಎಂದ. 


""ಊ ಯೇಳಪ್ಪ ಆ ರಾಮಯ್ಯ ಯಾಕೆ ಜಂತಾದಳ ಬುಟ್ಟಾ? ಅಂದ. ""ಯಾಕೆ ಬುಟ್ಟಾ 
ಅಂದ್ರೆ ರಾಮಯ್ಯ ಒಂಥರಾ ಸಿಡಕ!'' 


""ಅದವನು ಹುಟ್ಟಿದಾಗಲೇ ಬಂದಿದ್ದು ಇವತ್ತೇನು ಹ್ಹನದೆ?'' 


“ಅವನು ಓಟು ಕೇಳದು ನೋಡಿದ್ದಿಯಾ, ಕೊಟ್ರು ಕೊಡು ಇಲ್ಲಿದ್ರೆ ಹೋಗಯ್ಯ, 
ನಿನಗೆ ದಮ್ಮಯ್ಯಾ ಅನ್ನಕ್ಕೆ ನಾನೇನು ಮಾಡಿದ್ದಿನಿ'' ಅಂತ ಹ್ವಂಟೋಯನಪ್ಪ 


ಮೆಚ್ಚಿಕೊಂಡ ಮುದ್ದಣ್ಣ ""ಅಂಗಿರಬೇಕು ಕಂಡ್ಲ ಆದೇ ಸರಿ. ನಮ್ಮೆಮ್ಮೆಲ್ಲೆ ನೋಡು 
ಗೊಳೋ ಅಂತ ಅತಗಂಡು ಕಾಲಿಗೆ ಬೀಳನೆ pes 


"ರಾಮಯ್ಯ ಅಂಗಿರದ್ಕೆ ಅವುನು ಜಂತಾದಳದಲ್ಲಿ ಇರಕ್ಕಾಗಲಿಲ್ಲ (A 
ಅಲ್ಲಕಂಡ್ಲಇಂತ ಜ್ಯನಲ್ಲಆ ಪಾರ್ಟಿ ಬುಟ್ರೆಯಂಗೇ ಅಂತ?” 


""ಅದೆಯಪ್ಪ ನಾನೂ ಯೋಜ್ನೆ ಮಾಡಾಯಿದ್ದಿನಿ. ಆ ಆಳುವ ಹೋಗಿ ಬಿ.ಜೆ.ಪಿ 
ಗೂಡಾರದಲ್ಲಿ ನಿಂತಗಂಡು, ನಮ್ಮ ದ್ಯಾವೇಗೌಡ್ರನ್ನ ಬೈತಾ ಅವುನೆ. ಈ ರಾಮಯ್ಯನೂ 
ದ್ಯಾವೇಗೌಡ್ರನ್ನೆ ಬೈತಾ ಅವುನೆ. ಒಕ್ಕಲಿಗರ ದ್ವಡ್ಡ ಜಾಥ ಆದೇಟಿಗೆ ದ್ಯಾವೇಗೌಡ್ರು ಸಣ್ಣ 
ಗಾಗ್ಯೋದ್ರು, ಏನೇ ಆಗ್ಲಿ ಮಾವ ದ್ಯಾವೇಗೌಡ್ರು ರಾಮಯ್ಯನ್ನ ಕಳಕಬಾರದಿತ್ತು? ಡಿ 


(ಲಂಕೇಶ್‌ ಪತ್ರಿಕೆ) 


೭೫ / ಜೀವನದಿ 


ಸಾಮಾಜಿಕ ಕನಸುಗಾರ 


ಬಾ ಹ ರಮಾಕುಮಾರಿ 


ತವ ಕ್ಷೇತ್ರದ ಜನರ ಒಳಿತಿಗಾಗಿ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ 
ಕಾರ್ಯಕ್ಷೇತ್ರವನ್ನು ಸಾಕಾರಗೊಳಿಸಿದ ವಿಶಿಷ್ಟರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಶ್ರೀಯುತ 
ವೈಕೆ ರಾಮಯ್ಯನವರ ಬಗ್ಗೆ ಬರೆಯುವುದಕ್ಕಿಂತ, ಅವರ ಕಾರ್ಯವೈಖರಿಯನ್ನುನೋಡುವುದೇ ಹೆಚ್ಚು 
ಸೂಕ್ತ ಎಂದು ನನ್ನ ಭಾವನೆ. ಅವರ ವ್ಯಕಿತ್ತ, ರಾಜಕಾರಣ, ಕಾರ್ಯ ಶೈಲಿಗಳನ್ನು ಮಾತಿನಲ್ಲಿ 
ಅಳೆಯುವುದು, ವ್ಯಕ್ತಪಡಿಸುವುದು, ಅವರು ಮಾಡಿರುವ ಕೆಲಸಗಳನ್ನು ಮಂಕಾಗಿಸುತವೇನೋ 
ಎಂಬ ಅಳುಕು ನನಗಿದೆ. ಇತೀಚೆಗೆ ರಾಮಯ್ಯನವರು ಅಧಿಕಾರದ ಹಂಬಲವನ್ನುಮೂಲೆಗೊತ್ತಿ 
ರಾಜಕೀಯ ಮ್‌ೌನಧರಿಸಿ ತಾವು ಆಯ್ಕೆಯಾದ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೊಂಡಿರುವ 
ಅಭಿವೃದ್ಧಿ ಕೆಲಸಗಳನ್ನು ಕಂಡಾಗ ಎಂಥವರಿಗೂ ಆಶ್ಚರ್ಯ ಉಂಟಾಗುತದೆ. ಆದರೆ ರಾಮಯ್ಯ 
ವರನ್ನು ಒಬ್ಬ ರಾಜಕಾರಣಿಯನ್ನಾಗಿ ನೋಡದೆ, ಜನಪರ ಮತ್ತುಸಂವೇದನಾಶೀಲ ವ್ಯಕಿಯಾಗಿ 
ಬುದ್ದಿಜೀವಿಗಳ ಸಾಲಿನಲ್ಲಿನೋಡುತ್ತಬರಲಾಗಿದೆ. 


ಕೆಲವಾರು ವರ್ಷಗಳ ಹಿಂದೆ ನಾನು ಕೆಲಸಕ್ಕೆ ಸೇರಿದ ಹೊಸತು. ಕುಣಿಗಲ್‌ನಲ್ಲಿ 
ಆಹಾರ ನಿರೀಕ್ಷಕರ ಮೇಲೆ ಕೈಮಾಡುವ ಶಾಸಕರು, ಸರ್ಕಾರಿ ನೌಕರರನ್ನು ಬಾಯಿಗೆ ಬಂದಂತೆ 
ಬಯ್ಯುತ್ತಾರೆ ಎಂದೆಲ್ಲಾರಾಮಯ್ಯನವರ ಬಗ್ಗೆ ಹೇಳುತ್ತಿದ್ದರು. ಆ ಘಟನೆ ನಡೆದ ಸಂದರ್ಭದಲ್ಲಿ 
ನಾನೂ ಕೂಡ ಆಕ್ರೋಶಗೊಂಡಿದ್ದುಂಟು. ""ಸರ್ಕಾರಿ ನೌಕರರು ಎಂದರೆ ಗುಲಾಮರೇ, 
ಜೀತದಾಳುಗಳೇ, ಶಾಸಕರ ಕೆಲಸದಾಳುಗಳೇ'' ಎಂದೆಲ್ಲಾ ಹೇಳಿ ಸಿಟ್ಟುತೀರಿಸಿಕೊಂಡಿದ್ದೆ. ಆಗ 
ಸಮಾಜವಾದದಕೆಲಕನಸುಗಳನ್ನುಹೊತುಕೊಂಡು ಸರ್ಕಾರಿ ವ್ಯವಸ್ಥೆಯೊಳಗೆ ಒಬ್ಬ ನೌಕರಳಾಗಿ, 
ಇಲ್ಲಿಯೂ ಜನಪರ ಕೆಲಸಗಳನ್ನುಮಾಡಬಹುದೆಂಬ ಅಮಿತ ಆಕಾಂಕ್ಷೆ ಹೊಂದಿದ್ದೆ. ನಂತರದಲ್ಲಿ 
ಬರಬರುತ್ತಾ ವ್ಯವಸ್ಥೆಯ ಕೊಳಕು ಮುಖಗಳ ಅರಿವು ಆಗುತ್ತಾ ಬಂತು. ಅಸಹಾಯಕ ಜನರ 
ಕಣ್ಣುಗಳ ಒಳಗಿನ ಆಕ್ರಂದನ ಅರ್ಥವಾದಂತೆಲ್ಲಾ ರಾಮಯ್ಯನವರು ಈ ಜಡಗೊಂಡ 
ನೌಕರರಿಗೆ ಬಯ್ಯುವುದು ಸರಿ ಎನ್ನವುದು ನನ್ನ ಅನುಭವಕ್ಕೆ ಬರತೊಡಗಿತು. 


ಅದುವರೆಗೂ ರಾಮಯ್ಯನವರ ಮೇಲೆ ಸಿಟ್ಟುಗೊಂಡಿದ್ದ ನಾನು ಅವರೊಳಗಿನ 
ಜನಪರ ಅಂತಃಕರಣ ಆಕ್ರೋಶವಾಗಿ ಸಿಡಿಯುವುದರ ಅರ್ಥವನ್ನು ಗ್ರಹಿಸಲಾರಂಭಿಸಿದೆ. 
ಹೀಗೆ ಒಂದು ಆದರ್ಶ ಮೌಲ್ಯವನ್ನು ಎತಿಹಿಡಿಯಲು, ಜನಪರ ಕೆಲಸಮಾಡಲು ವೈಚಾರಿಕ 
ವಾಗಿಯೂ ಜನರನಡುವೆ ಒಬ್ಬ ರಾಜಕಾರಣಿ ಸೂಕ್ಷ್ಮ ಸಂವೇದನಾಶೀಲ, ಕ್ರಿಯಾಶೀಲ 


ಜೀವನದಿ / ೭೬ 


ಆಗದಿದ್ದರೆ ಆ ದೇಶವು ಸ ಸಾಂಸ್ಕೃ ತಿಕವಾಗಿ ದಿವಾಳಿಯಾಗುತದೆ. ದೇಶದ ಜನರ ಭವಿಷ್ಯತಿ! ತಿಗೆ 
ಶೂನ್ಯ ಅವರಿಸುತದೆ. 


ಗ್ರಾಮೀಣಾಭಿವೃದ್ಧಿ ನೆಲೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ, 
ಗ್ರಾಮ ಸ್ವರಾಜ್ಯಗಳ ಪರಿಕಲ್ಪನೆಯನ್ನು ಜನರಿಗೆ ಅರ್ಥಮಾಡಿಸುವ, ಕಾರ್ಯಗತಗೊಳಿಸುವ 
ಉತ್ತುಕತೆ ಇಂದಿನ ರಾಜಕೀಯಕ್ಕೆ ಅತ್ಯವಶ್ಯಕವೆಂದು ನನ್ನ ಆನಿಸಿಕೆ. ಗಾಂಧೀ ಚಿಂತನೆಯು ಇವತಿನ 
ನಮ್ಮ ಆದ್ಯತೆಯಾಗಬೇಕು. ಇವನ್ನೆಲ್ಲಾ ಆಲೋಚಿಸಿ ದೇಶದ ರಾಜಕಾರಣಕ್ಕೆ ಸುಸ್ಥಿತಿಯನ್ನು 
ತಂದುಕೊಡಲು ರಾಮಯ್ಯನವರಂತಹಕ್ರಿಯಾಶೀಲ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. 


ತಮ್ಮ ವಿಚಾರವಾದವನ್ನು ಪ್ರತಿಪಾದಿಸುತ್ತಿದ್ದ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಇಬ್ಬರು 
ಆಗ ನನ್ನ ಗಮನ ಸೆಳೆದಿದ್ದರು. ಅವರಲ್ಲಿ ಒಬ್ಬರು ರಾಮಯ್ಯನವರು. ವಿಚಿತ್ರವೆಂದರೆ 
ಅದುವರೆಗೂ ನಾನು ಇವರನ್ನು ನೋಡಿಯೇ ಇರಲಿಲ್ಲ ಕೇವಲ ಆವರ ವಿಚಾರಪರತೆ, ಕಾರ್ಯ 
ವೈಖರಿಗಳನ್ನು ಪತ್ರಿಕೆಗಳ ಮೂಲಕ ಮಾತ್ರ ಅರಿತಿದ್ದೆ. ತೀರಾ ಇತ್ತೀಚಿಗೆ ಅವರನ್ನು ನೋಡಿ, 
ಅವರೊಂದಿಗೆ ಮಾತಾಡುವ ಅವಕಾಶವು ನನಗೆ ದೊರೆಯಿತು. 


ರಾಜಕಾರಣ ಹಾಗೂ ರಾಜಕಾರಣಿಗಳ ಬಗ್ಗೆ ಅವಜ್ಞೆ ಬೆಳೆಸಿಕೊಂಡ ಬುದ್ಧಿಜೀವಿಗಳ 
ಮನೋಭಾವದಲ್ಲಿ ಬದಲಾವಣೆಯಾಗಿ, ರಾಮಯ್ಯನಂತಹವರನ್ನು ಗುರುತಿಸುವ, ಅವರಲ್ಲಿ 
ಇನ್ನಷ್ಟು ಜನಪರ ಚಿಂತೆನೆಗಳನ್ನು, ಹುಟ್ಟುಹಾಕಿ, ಇವತ್ತಿನ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ 
ಸಮಸ್ಯಗಳಿಗೆ ಸಾಂತ್ವನ ಸಂಜ ಜಾ ಸೂಚಿಸುವ ಕಿ $ಯಯಲ್ಲಿ ಒಟ್ಟುಗೂಡಿ ನಿರಂತರ 
ಗುಣಾತ್ಮಕವಾಗಿ ಏನಾನ್ನಾದರೂ ಸ ಸಾಧಿಸಲು ಸಹಕಾರಿಯಾ ಗುತ್ತದೆ. 


ಗ್ರಾಮೀಣ ಜನರ ಬದುಕಲ್ಲಿ ಬದುಕಾಗಿ, ನೆಲದೆ ಮಣ್ಣಿನ ವಾಸನೆ ಹೀರುತ್ತ ಗಿಡಮರ 
ಬೆಳೆಸುತ್ತಹಸಿರಲ್ಲಿಹಸಿರಾಗುವ, ನೀರಾವರಿ ಹರಿಕಾರನಾಗಿ, ಸದಾ ಸಮೃದ್ಧಕರ್ನಾಟಕದ ಕನಸು 
ಕಾಣುತ್ತಬಂದಿರುವ ನಮ್ಮವಿರಳ ಜನಪ್ರತಿನಿಧಿಗಳಲ್ಲಿ ಒಬ್ಬರಾದ ರಾಮಯ್ಯನವರು ನಮ್ಮ ಜಿಲ್ಲೆ 
ಕಂಡ ಅಪರೂಪದ ರಾಜಕಾರಣಿ. 


"ರಾಜಕೀಯದಲ್ಲಿ ವೈರ ಕಟ್ಟಿಕೊಳ್ಳಲಾರದವನು ಸ್ನೇಹಿತರನ್ನೂ ಪಡೆಯುವುದಿಲ್ಲ'' 
ಎಂಬ ಮಾತಿದೆ. ಅಂತೇ ರಾಮಯ್ಯನವರಿಗೂ ಕೂಡ ವೈರಿಗಳೂ ಇದ್ದಾರೆ. ಇವರ ಜನಹಿತ 
ಕಾರ್ಯಕ್ರಮಗಳಿಗೆ ಹುಚ್ಚರಾಗುವಂತಹ ಅಭಿಮಾನಿ ಗಳೆಯರೂ ಇದ್ದಾರೆ. ಇವರ 
ಕೆಲಸಕಾರ್ಯಗಳನ್ನು ಕಂಡು ದೂರದಿಂದಲೇ ಅಭಿನಂದಿಸುವ ನನ್ನಂತಹ ಸಾರ್ವಜನಿಕರೂ 
ಇದ್ದಾರೆ. ಹಾಗೆ ಹಗೆತನಗಳ ನಡುವೆಯೂ, ವಿವಿಧ ರಾಜಕೀಯ ಪಟ್ಟು ವರಸೆಗಳ ಆಚೆಯೂ 
ನಮ್ಮೊಳಗೆ ನೆಲೆ ನಿಲ್ಲುವ ಜನಹಿತಕಾರಿ ವ್ಯಕಿತ್ವದ ವೈ.ಕೆ.ಆರ್‌ ಅವರ ಆದರ್ಶಗಳು ಇಂದಿನ 
ಹೊಸ ಜನಾಂಗಕ್ಕೆ ಚೈತನ್ಯ ನೀಡಲಿ. 

ಅಿ 


೭೭ / ಜೀವನದಿ 


ಹೃದಯ ಸಂಪನ್ನ 


ಪ್ರೊ. ಎಚ್‌ ಆರ್‌ ದಾಸೇಗೌಡ 


ಉಲಿನು ರಾಮಯ್ಯ ಅವರನ್ನು ಪ್ರಥಮ ಭಾರಿಗೆ ಭೇಟಿಯಾದದ್ದು ಅವರು ಕರ್ನಾಟಕ 
ಗೃಹಮಂಡಲಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಾನಾಗ ಬೆಂಗಳೂರು ವಿಶ್ವವಿದ್ಯಾಲಯದ 
ಕಾಲೇಜು ಅಭಿವೃದ್ಧಿಮಂಡಲಿಯ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತಿದ್ದೆ. ವಿಶ್ವವಿದ್ಯಾಲಯ 
ದಲ್ಲಿ ಆಗ ಸೇವೆ ಸಲ್ಲಿಸುತ್ತಿದ್ದ ಸುಮಾರು 60-70 ವಿಶ್ವವಿದ್ಯಾಲಯದ ನೌಕರವರ್ಗ ಕೆಂಗೇರಿ 
ಉಪನಗರದಲ್ಲಿ ಗೃಹಮಂಡಲಿಯವರು ಕಡಿಮೆ ವರಮಾನಗಾರರಿಗಾಗಿ ನಿರ್ಮಿಸಿದ್ದ ಮನೆಗಳ 
ಅಲಾಟ್‌ ಮೆಂಟ್‌ಗಾಗಿ ಅರ್ಜಿಸಲ್ಲಿಸಿದ್ದರು. 


ರಾಮಯ್ಯನವರಿಗೆ ಅವರ ಪರವಾಗಿ ಶಿಫಾರಸು ಮಾಡಲು ನನ್ನನ್ನು ಅವರಲ್ಲಿಗೆ 
ಕರೆದೊಯ್ದಿದ್ದರು. ನಾನು ವಿಶ್ವವಿದ್ಯಾಲಯದ ಓರ್ವ ಅಧಿಕಾರಿಯಾಗಿ ಮತ್ತು ವಿಶ್ವವಿದ್ಯಾಲಯ 
ನೌಕರರ ಗೃಹ ನಿರ್ಮಾಣ ಸಂಘದ ಪ್ರಥಮ ಅಧ್ಯಕ್ಷನಾಗಿ ನನ್ನ ಸಹೋದ್ಯೋಗಿಗಳಿಗೆ 
ಸಹಾಯವಾಗಬಹುದೆಂದು ಭಾವಿಸಿ ಅಲ್ಲಿನವರೆಗೆ ನನಗೆ ಅಪರಿಚಿತ ರಾಗಿದ್ದರಾಮಯ್ಯ ಅವರನ್ನು 
ಕಾಣಲು ಅವರ ಕಛೇರಿಗೆ ಹೋಗಿದ್ದೆ ನಾನು ಅಲ್ಲಿಗೆ ಹೋಗಿದ್ದಕಾರ್ಯಭಾರವನ್ನು ಆಸ್ಚೆಯಿಂದ 
ಆಲಿಸಿದ ಶ್ರೀಯುತರು ತಕ್ಷಣ ತಮ್ಮ ಆಪಸಹಾಯಕಿಗೆ ಸಂಬಂಧಪಟ್ಟ ಇಂಜಿನಿಯರ್‌ ಮತ್ತು 
ಗುಮಾಸ್ತರನ್ನು ಕರೆಯಿಸಲು ತಿಳಿಸಿ, ಕ್ಷೇಮ ಸಮಾಚಾರಗಳನ್ನು ವಿನಿಮಯಮಾಡಿಕೊಳ್ಳ 
ತೊಡಗಿದರು. ಹೀಗೆ ಕೆಲವು ಗಳಿಗೆ ಲೋಕಾಭಿರಾಮವಾಗಿ ಮಾತುಕತೆಯಾಡಿದ ನಂತರ 
ಸಂಬಂಧಪಟ್ಟಗೃಹಮಂಡಲಿ ಅಧಿಕಾರಿಗಳು ಬಂದಾಗ ಅವರಿಗೆ ಸೂಕ್ತನಿರ್ದೇಶನಗಳನ್ನುನೀಡಿ, 
ವಿಶ್ವವಿದ್ಯಾಲಯದ ನೌಕರವರ್ಗಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡುವುದಾಗಿ ತಿಳಿಸಿದರು. 
ಅದಾದ ಕೆಲವು ದಿನಗಳ ನಂತರ ನಮ್ಮ ಸಹೋದ್ಯೋಗಿಗಳು ಕೆಲವರು ತಮಗೆ ಮನೆಗಳು 
ಲಭ್ಯವಾಗಿರುವ ವಿಚಾರ ತಿಳಿಸಿದರು. ಕೊಟ್ಟ ಮಾತಿನಂತೆ ನಡೆದ ವೈ.ಕೆ.ರಾಮಯ್ಯ ಅವರ 
ಕಾರ್ಯದಕ್ಷತೆಯನ್ನು ಕಣ್ಣಾರೆಕಂಡ ನನಗೆ ಅವರ ಬಗ್ಗೆ ಅಪಾರವಾದ ಗೌರವವನ್ನುಂಟು 
ಮಾಡಿತು. 


ಅದಾದನಂತರ ಅವರನ್ನುನಾನು ಭೇಟಿಯಾದದ್ದು ಅವರು ಕರ್ನಾಟಕ ಸರ್ಕಾರದಲ್ಲಿ 
ಮಂತ್ರಿಗಳಾಗಿದ್ದಾಗ. ಸನ್ನಿತ್ರರಾದ ಡಾ. ಕಾಳೇಗೌಡ ನಾಗವಾರ ಅವರು ಮತ್ತುತುಮಕೂರು 


ಜೀವನದಿ / ೭೮ 


ಜಿಲ್ಲಾ ಪಂಚಾಯ್ತಿ ಅಧ್ಯಕ್ಷರಾಗಿದ್ದ ಶ್ರೀಯುತ ಎಚ್‌. ನಿಂಗಯ್ಯ ಅವರೂ ಸೇರಿ ನನ್ನನ್ನು 
ರಾಮಯ್ಯನವರಲ್ಲಿಗೆ ಕರೆದೊಯ್ದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರ 
ಹುದ್ದೆಯನ್ನು ನಾನು ಪಡೆಯುವಂತೆ ತಮ್ಮ ಪ್ರಭಾವ ಬೀರಬೇಕೆಂದು ಅವರಲ್ಲಿ ವಿನಂತಿಸಿ 
ಕೊಂಡರು. ನನ್ನ ಅನುಭವ, ವಿದ್ಯಾರ್ಹತೆ ಮುಂತಾದ ವಿವರಗಳಲ್ಲವನ್ನು ತಿಳಿದುಕೊಂಡ 
ರಾಮಯ್ಯನವರು ತಪ್ಪದೆ ಪ್ರಯತ್ನಿಸುವುದಾಗಿ ತಿಳಿಸಿದರು. ಅದಾದ ಕೆಲವು ದಿನಗಳಲ್ಲಿ 
ರಾಮಯ್ಯನವರು ನನ್ನನ್ನು ಅವರ ಕಛೇರಿಗೆ ಬರಮಾಡಿಕೊಂಡು, ಅವರು ನನಗೆ ಸಹಾಯ 
ಮಾಡಲು ಕೈಗೊಂಡ ಎಲ್ಲಾ ಪ್ರಯತ್ನಗಳನ್ನು ತಿಳಿಸಿ ಶುಭ ಹಾರೈಸಿ ಬೀಳ್ಕೊಟ್ಟರು. ಅವರು 
ನನಗಾಗಿ ವಹಿಸಿದ ಆಸಕ್ತಿ ನನಗೆ ತುಂಬಾ ಸಂತಸವನ್ನುಂಟು ಮಾಡಿತ್ತು ಮತ್ತುಅವರಲ್ಲಿ ನನಗಿದ್ದ 
ಗೌರವ ಇಮ್ಮಡಿಯಾಗಲು ಸಹಕರಿಸಿತು. 


ರಾಮಯ್ಯನವರೊಂದಿಗಿನ ನನ್ನ ಸಂಬಂಧ ನಿಕಟವಾಗತೊಡಗಿ ಅವರ ಕಾರ್ಯ 
ಕ್ಷೇತ್ರದ ಬಗ್ಗೆ ಅವರ ವೈಯ್ಯಕ್ತಿಕ ಬೆಳೆವಣಿಗೆಯ ಬಗೆಗೆ ಅಸಕಿವಹಿಸುವಂತೆ ಮಾಡಿತು. 
ತ್ಯಂತರವನ್ನು ಹೊಂದುತ್ತಿದ್ದ ರಾಜ್ಯದ ರಾಜಕೀಯ ಕ್ಷೇತ್ರದಲ್ಲಿ ರಾಮಯ್ಯನವರ 
ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದೆ. ರಾಜ್ಯದ ಹಿಂದುಳಿದವರ, ಬಡವರ 
ಭವಿಷ್ಯದ ಬಗೆಗೆ ಅವರ ಖಚಿತ ಅಭಿಪ್ರಾಯಗಳು ನನಗೆ ಮುದವನ್ನು ನೀಡುತ್ತಿದ್ದವು. 
ಸರ್ವರ ಏಳ್ಗೆಗಾಗಿ ದುಡಿಯುವ ಅವರ ಸಂಕಲ್ಪ ಅವರ ಹೃದಯಸಂಪನ್ನತೆಯನ್ನು ಎತ್ತಿ 
ತೋರುತ್ತಿದ್ದವು. ನವಸಮಾಜ ನಿರ್ಮಾಣ ಮಾಡಲು ಅವರು ಕಂಡ ಕನಸುಗಳು ಅನಂತ. 
ಅವುಗಳಲ್ಲಿ ಕೆಲವನ್ನಾದರೂ ತಮ್ಮ ಜೀವಿತದ ಅವಧಿಯಲ್ಲಿ ನನಸಾಗಿಸಬೇಕೆನ್ನುವ ಅವರಲ್ಲಿನ 
ಅಪರೂಪದ ಹಠ ಮತ್ತು ಹೋರಾಟದ ಮನೋಭಾವ ನನಗೆ ಮೆಚ್ಚುಗೆಯಾಯಿತು. 
ಸಾರ್ವಜನಿಕವಾಗಿ ಸಾಮಾನ್ಯರ ಪ್ರಗತಿಗಾಗಿ ದುಡಿಯುವ ಅವರ ಯೋಜನೆಗಳಿಗೆ ಅಡ್ಡಬರುವ 
ಎಲ್ಲಾ ಎಡರು-ತೊಡರುಗಳನ್ನು ಅಪಾರ ಸಹನೆ ಮತ್ತು ದೈರ್ಯದಿಂದ ಎದುರಿಸಿ ಮುನ್ನಗ್ಗುವ 
ಅವರ ಸಾಹಸಗುಣ ಹಾಗೂ ಕಾರ್ಯಸಾಧನೆಯಲ್ಲಿ ತೋರುವ ಸೂಕ್ಷ್ಮತೆಗಳು ನನಗೆ 
ನಿರಂತರವಾಗಿ ಅವರ ಬಗ್ಗೆ ಗೌರವ ಇಮ್ಮಡಿಯಾಗುವಂತೆ ಮಾಡಿದವು. ನಾನು ಸ್ವಇಚ್ಛೆಯಿಂದ 
ನನ್ನ ವಿಶ್ವವಿದ್ಯಾನಿಲಯದ ಪದವಿಗೆ ರಾಜಿನಾಮೇ ನೀಡಿ, ನಾಡಿನ ಧೀಮಂತ ರಾಜಕಾರಣಿ 
ಯಾಗಿರುವ ಶ್ರೀ ಹೆಚ್‌.ಡಿ. ದೇವೇಗೌಡರು ಸ್ಥಾಪಿಸಿದ ಜನತಾಪಕ್ಷದಲ್ಲಿ ಪ್ರಚಾರ ಸಮಿತಿಯ 
ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಾಗ ರಾಮಯ್ಯ ಅವರ ಸೇವಾಮನೋಭಾವ ಮತ್ತು 
ಆದರ್ಶದ ಗುಣಗಳನ್ನು ಹತ್ತಿರದಿಂದ ಕಂಡೆ. 


2] 


ದೇವೇಗೌಡರು ಹೊಸ ಪಕ್ಷವನ್ನು ಕಟ್ಟುವಲ್ಲಿ ರಾಮಯ್ಯ ಅವರು ತಮ್ಮೆಲ್ಲ ಶಕ್ತಿಯನ್ನು 
ಹಗಲಿರುಳು ಎನ್ನದೆ ವ್ಯಯಿಸಿ ನಾಯಕನ ಕೀರ್ತಿಗೆ ಮೆರುಗು ತಂದುಕೊಟ್ಟರು. ಅವರ 


೭೯ / ಜೀವನದಿ 


ದಣಿವರಿಯದೆ ದುಡಿಯುವ ಕ್ರಮವನ್ನು ನೋಡುತ್ತಿದ್ದ ನನಗೆ ರೋಮಾಂಚನವಾಗುತಿತು. 
ತುಮಕೂರು ಜಿಲ್ಲೆಯ ಪ್ರಸುತ್ತ ರಾಜಕಾರಣಿಗಳಲ್ಲಿ ಎತ್ತರದ ವ್ಯಕ್ತಿತ್ವವುಳ್ಳವರು ರಾಮಯ್ಯ 
ನವರು ಮಾತ್ರ ಎಂಬುದು ನನ್ನ ನಂಬಿಕೆ. ತಮ್ಮ ಎತ್ತರದ ವ್ಯಕಿತ್ತದ ಜೊತೆ ಜೊತೆಯಲ್ಲಿಯೇ 
ರಾಮಯ್ಯನವರು ಜನತಾ ಜನಾರ್ದನರ ಸೇವೆಯನ್ನೇ ತಮ್ಮ ಜೀವನದ ಮುಖ್ಯ ಧ್ಯೇಯವನ್ನಾಗಿ 
ಪರಿಗಣಿಸಿ ಅದರ ಅನುಷ್ಠಾನಕ್ಕಾಗಿ ಸತತ ದುಡಿಯುತ್ತಿದ್ದಾರೆ. ಹುಲಿಯಾರುದುರ್ಗ ಕ್ಷೇತ್ರದ 
ಶಾಸಕರಾಗಿ ಒಟ್ಟಾರೆ ಜಿಲ್ಲೆಯ ಪ್ರಗತಿಗೆ ದುಡಿಯುತ್ತಿದ್ದಾರೆ. ತುಮಕೂರು ಜಿಲ್ಲೆಗೆ ಹೇಮಾವತಿ 
ನೀರು ಕೃಷಿಗಾಗಿ, ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡವುದರಲ್ಲಿ 
ಅವರ ಶ್ರಮ ಚರಿತ್ರಾರ್ಹವಾದುದಾಗಿದೆ. 


೨ 


ಜೀವನದಿ / ೮೦ 


ದಣಿವರಿಯದ ಹೋರಾಟಗಾರ 


ಕೆಎಚ್‌ ವೆಂಕಟೇಶ್‌ 


ಉಿದ್ಯಾರ್ಥಿ ದಿಸೆಯಿಂದಲೂ ಸಾಮಾಜಿಕ ನ್ಯಾಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಗಳಿಗಾಗಿ 
ಹುಟ್ಟುಹೋರಾಟಗಾರರಾಗಿ ಹೋರಾಡಿದ ರಾಮಯ್ಯನವರು ಬಡತನ, ಅನಕ್ಷರತೆ, ಅಜ್ಞಾನ, 
ಅನ್ಯಾಯ, ಅಸಮಾನತೆ, ದಬ್ಬಾಳಿಕೆ ಇವುಗಳ ವಿರುದ್ದಕುಪಿತಗೊಂಡವರು. ದೀನ- ದಲಿತರ, 
ಬಡವರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ, ಭೂಹೀನ ರೈತರ, ಕೃಷಿ ಕಾರ್ಮಿಕರ, 
ಮಹಿಳೆಯರ ದೈನಂದಿನ ಕಡು ಕಷ್ಟಗಳನ್ನು, ಸಮಸ್ಯೆಗಳನ್ನು ಅತ್ಯಂತ ಮಾನವೀಯ ದೃಷ್ಟಿಯಿಂದ 
ನೋಡಿ ಅವರ ಭಾಜನೆಗಳಿಗೆ ಸ್ಪಂದಿಸಿದವರು. ಅನಕ್ಟರಸ್ಥ ರೈತರಿಗೆ ನ್ಯಾಯವನ್ನು 
ದೊರಕಿಸಿಕೊಡುವಮುಂಚೂಣಿಯಲ್ಲಿರಾಮಯ್ಯನವರು ಕಂಕಣ ಕಟ್ಟಿ ನಿಂತರು. ಇವರು ತಮ್ಮ 
ವಕೀಲಿ ವೃತ್ತಿಯ ಜೊತೆಗೆ ಸಾರ್ವಜನಿಕ ಕ್ಷೇತ್ರವನ್ನು ತಮ್ಮ ಸೇವೆಯ ರಂಗವನ್ನಾಗಿ 
ಮಾಡಿಕೊಂಡರು. ಹಲವಾರು ಸಂಘ-ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಾಜನತೆಯ 
ಗಮನ ಸೆಳೆದವರು. 


ರಾಮಯ್ಯನವರು ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದಾಗಲೇ ಸರ್ಕಾರದ 
ಮೇಲೆ ಹೋರಾಟ ನಡೆಸಿ ಕೆ.ಜಿ.ಗೆ. ಐದು ರೂಪಾಯಿ ಬೋನಸ್‌ ಬರುವಂತೆ ಮಾಡಿದ್ದರು. 
ತಾವು ಮಂತ್ರಿಯಾದ ಕೂಡಲೇ ಮತ್ತೆ ಐದು ರೂಪಾಯಿಗಳ ಬೋನಸನ್ನು ವಿಧಾನಸಭೆಯಲ್ಲಿ 
ಘೋಷಿಸಿದರು . ರೇಷ್ಮೆಗಾಗಿ, ನೀರಿಗಾಗಿ, ನೆರಳಿಗಾಗಿ ಹೋರಾಡಿದ ವೈ.ಕೆ. ಆರ್‌ ಅವರ ದೇಹ 
ಇಂದು ಬಳಲಿದೆ. ಆದರೆ ಅವರ ಛಲ, ಹಠ, ಜನತೆಗೆ ಒಳ್ಳೆಯದು ಮಾಡಬೇಕೆಂಬ ಉತ್ಪಾಹ 
ಮಾತ್ರ ಸದಾ ಹಸಿರಾಗಿದೆ. ಹುಲಿಯೂರುದುರ್ಗದ ಕ್ಷೇತ್ರ ವೈ.ಕೆ.ಆರ್‌. ಸೇವೆಯ ಸರ್ಶದಿಂದ 
ಮತ್ತಷ್ಟುಅಭಿವೃದ್ಧಿಯ ಕಡೆಗೆ ಚಲಿಸುವ ದಿನಗಳು ಬಂದಿರುವುದು ನಮ್ಮೆಲ್ಲರ ಅದೃಷ್ಟ 

ರಾಮಯ್ಯನವರ ಮಾತುಗಳನ್ನು ಹೀಗೆ ಕೇಳಿದ ಹಿರಿಯ ರಾಜಕಾರಣಿ 
ದಿವಂಗತ ಬಿ. ಬಸವಲಿಂಗಪ್ಪ ತಮ್ಮ ಅಭಿಪ್ರಾಯವನ್ನು ಹೀಗೆ ವ್ಯಕ್ತ ಪಡಿಸುತಾರೆ. ಮಾನ್ಯ 
ರಾಮಯ್ಯನವರು ಮಾತನಾಡತಕ್ಕ ಶೈಲಿ, ಆವೇಶ, ಗುರಿ, ರೈತರ ಬಗೆಗಿನ ಕಳಕಳಿ ನೋಡಿದರೆ 
ನಮಗೂ ಕುಣಿಯುವ ಹಾಗೆ ಆಗುತದೆ. 


ವೈ.ಕೆ. ರಾಮಯ್ಯನವರು ಸಿಟ್ಟಿನ, ಸಿಡುಕಿನ, ಮುಂಗೋಪಿ ಮನುಷ್ಯ ಎಂದು ಕೆಲವು 
ಜನ ಹೇಳುತಾರೆ . ಇವರ ಸಿಟ್ಟು ಯಾರ ಮೇಲೆ? ದುರ್ಬಲರ ಮೇಲೆ ಅಲ್ಲ, ಅಸಹಾಯಕರ 


೮೧ / ಜೀವನದಿ 


ಮೇಲೆ ಅಲ್ಲ ಇವರ ಸಿಟ್ಟು ಇರುವುದು ಮುಖ್ಯವಾಗಿ ಲಂಚಕೋರರ ಮೇಲೆ. ಮೋಸಗಾರರ 
ಮೇಲೆ. ಹಾಗಾಗಿ ರಾಮಯ್ಯವರು ಖಂಡಿತವಾದಿಗಳೆನಿಸಿಕೊಂಡಿದ್ದಾರೆ. ನೇರವಾದಿಗಳಿಗೆ ಸಿಟ್ಟು 
ಸೆಡವು ಸಹಜ. ಆದರೆ ಅವಕಾಶವವಾದಿಗಳಿಗೆ ಈ ನೇರತನ ಹಿಡಿಸದು. ಅಂತಹ ಶತ್ರುಗಳು 
ರಾಮಯ್ಯನವರ ವ್ಯಕಿತ್ವದ ಬಗ್ಗೆ ವೃವಸಿತವಾಗಿ ಹಬ್ಬಿಸಿದ ಕಥೆ ಇದು. ರಾಮಯ ನವರು ತಮ 

೨ ಗಸ ಡು ಬ » Fy ೬ 
ಬಳಿ ಬಂದವರಿಗೆ "ಈ ಕೆಲಸ ಆಗುತ್ತೆ ಈ ಕೆಲಸ ಆಗಲ್ಲ' ಎಂದು ನೇರವಾಗಿ ಹೇಳುತಾರೆ. ಆದರೆ 
ಹೀಗೆ ಹೇಳುವುದು ಆ ಜನಕ್ಕೆ ಹಿಡಿಸದು. ಅವಕಾಶವಾದಿಗಳು ಹೇಳುವ ಹಾಗೆ , ಕೆಲಸ ಆಗದೆ 
ಇದ್ದರೂ ಆಗುತ್ತದೆಂದು ರಾಮಯ್ಯನವರು ಎಂದೂ ಹೇಳುವುದಿಲ್ಲ, 


ರಾಮಯ್ಯನವರ ಕೋಪ ಸಾತ್ವಿಕವಾದದ್ದು. ಅವರದು ಸಾಮಾಜಿಕ ಅನ್ಯಾಯ 
ಹಾಗೂ ಅಸಮಾನತೆಗಳ ವಿರುದ್ದಕೆಂಡಕಾರುವ ಕೋಪವೇ ಹೊರತು, ವ್ಯಕ್ತಿಗಳ ಮೇಲೆ ದ್ವೇಷ 
ತೀರಿಸಿಕೊಳ್ಳುವ ಸೇಡಲ್ಲ ಹಾಗೆ ನೋಡಿದರೆ ರಾಮಯ್ಯನವರು ಒಬ್ಬ ಮಗುವಿನಂತಹ ಮನುಷ್ಯ. 


ವೈ.ಕೆ. ರಾಮಯ್ಯನವರು ಬರೀ ವಕೀಲರು, ಶಾಸಕರು, ಮಂತ್ರಿಗಳು ಮಾತ್ರವಲ್ಲ; 
ಅವರೊಬ್ಬ ಮುಖ್ಯ ಲೇಖಕರೂ ಹೌದು. ತಮ್ಮಅನೇಕ ವರ್ಷಗಳ ಅನುಭವ, ಅಧ್ಯಯನ ಹಾಗೂ 
ತಾವು ನಡೆಸಿದ ಪ್ರಯೋಗಗಳಿಂದ ಒಂದು ಪುಸಕವನ್ನು ಬರೆದಿದ್ದಾರೆ. ಆ ಪುಸಕದ ಹೆಸರು 
ನಾನು ಮತ್ತುರೇಷ್ಠೆ ಎಂದು. 


ರಾಜಕೀಯ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸುವುದರಿಂದ ಮಾತ್ರ ಶಾಸನಗಳನ್ನು 
ಕಾಯಿದೆಗಳನ್ನು ಸಮಾಜದ ಪ್ರಗತಿಗಾಗಿ, ಒಳಿತಿಗಾಗಿ ಅನುಷ್ಠಾನಕ್ಕೆ ತರಬಹುದು ಅನ್ನಿಸಿದರಿಂದ 
ವೈ ಕೆ. ಆರ್‌ ಅವರು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದರು . ಮಂತ್ರಿಗಳಾಗಿ ವೈ.ಕೆ.ಆರ್‌ 
ತುಮಕೂರು ಜಿಲ್ಲೆಗೆ ಮಾಡಿದ ಸೇವೆ, ಪ್ರಗತಿಪರ ಕಾರ್ಯಕ್ರಮಗಳು ಇಂದಿಗೂ ಜನತೆಯ 
ಮನದಿಂದ ಮಾಸಿಲ್ಲ. 


ಗೂಡು ಮಾರುಕಟ್ಟೆಯ ಲೋಪದೋಷಗಳನ್ನು ಅರ್ಥಮಾಡಿಕೊಳ್ಳಲು ರಾಮಯ್ಯ 
ನೇರವಾಗಿ ರಾಮನಗರದ ಮಾರ್ಕೆಟಿಗೆ ನಡೆದರು. ಆದರೆ ಮಂತ್ರಿಯಾಗಿ ಕಾರಿನಲ್ಲಿಹೋಗಲಿಲ್ಲ 
ಒಬ್ಬ ಅಪ್ಪಟ ಹಳ್ಳಿಯ ರೈತನಂತೆ ಪಂಚೆಹಾಕಿ, ತಲೆಗೆ ಟವಲ್‌ ಸುತ್ತಿ, ಗೂಡು ತಂದ ರೈತನಂತೆ, 
ಯಾರಿಗೂ ಗೊತಿಲ್ಲದ ಹಾಗೆ ಹೋದರು. ಮಾರುವೇಷದ ರಾಮಯ್ಯನವರನ್ನು ಯಾರೂ 
ಗುರುತಿಸಲಿಲ್ಲ ರಾಮಯ್ಯ ಅಲ್ಲಿನಡೆಯುವ ಅಧಿಕಾರಿಗಳ ದವಲತ್ಸು ದಳ್ಳಾಳಿಗಾರರ ಮೋಸ, 
ಇದರಿಂದ ರೈತನಿಗಾಗುವ ಅನ್ಯಾಯವನ್ನುಸ್ವತಃ ಕಂಡು ದುಃಖ ಪಟ್ಟರು. ಅವರಿಗೆ ಎಲ್ಲಿಲ್ಲದ ಸಿಟ್ಟು 
ಬಂತು. ಅಲ್ಲಿದ್ದದುಷ್ಟಅಧಿಕಾರಿಗಳನ್ನುಕೆಲಸದಿಂದ ತೆಗೆದು, ದಳ್ಳಾಳಿಗಳಿಗೆ ಎಚ್ಚರಿಕೆ ಕೊಟ್ಟರು. 
ಮಾರನೆಯ ದಿನದಿಂದಲೇ ಎಲ್ಲವ್ಯವಸ್ಥೆಯೂ ಸರಿಹೋಯಿತು, ಬಡರೈತ ಬದುಕಿದ. ಇದೇ 
ರೀತಿಯ ತಪಾಸಣೆ ಕೆಲಸವನ್ನುರಾಜ್ಯದ ಪ್ರತಿ ಮಾರುಕಟ್ಟೆಯಲ್ಲೂಮಾಡಿದರು. ಇವರು ಅಧಿಕಾರ 


ಜೀವನದಿ / ೮೨ 


ತೆಗೆದುಕೊಂಡ ಮೂರೇ ತಿಂಗಳಲ್ಲಿ ಇದೇ ಇಲಾಖೆಯ ಭ್ರಷ್ಟರು ಗಡಗಡ ನಡುಗಿದರು. 
ರಾಮಯ್ಯನವರ ಆಸಕ್ತಿಯಿಂದವ್ಯವಸ್ಥೆ ಸರಿಹೋಯಿತು. ರೈತರು ನೆಮ್ಮದಿಯ ನಿಟ್ಟಸಿರು ಬಿಟ್ಟರು. 


ಇಷ್ಟೆಲ್ಲಾ ಆದರೂ ರೈತ ತನಿಗೆ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಅದರಲ್ಲೂ ಬಿತ್ತನೆ 
ಗೂಡು ಬೆಳೆಯುವ ರೈತನ ಪಾಡಂತೂ ಹೇಳತೀರದಂತಾಗಿತ್ತು . ದಿನಕ್ಕೊಂದು ಬೆಲೆ, 
ದಿನಕ್ಕೊಂದು ಹರಾಜು, ಇದನ್ನು ಗಮನಿಸಿದ್ದ ರಾಮಯ್ಯನವರು ಕೆ.ಜಿ.ಗೆ ಐದು ರೂಪಾಯಿ 
ಬೋನಸ್‌ ಬರುವಂತೆ ಮಾಡಿದರು. ಇದನ್ನು ಸಹಿಸದ ಕೆಲವರು ಹೀಗೆ ಬೋನಸ್‌ ಕೊಡುವುದು 
ಸರಿಯಲ್ಲಎಂದು ತಕರಾರು ತೆಗೆದರು. ದ್ಯ ದರೂ ಬೋನಸ್‌ ನಿಲ್ಲಿಸಿದರೆ ರಾಜೀನಾಮೆ 
ನೀಡುತ್ತೇನೆ ಎಂದು ಗುಡುಗಿದರು. ರೇಷ್ಮೆ ಬೆಳೆಗಾರರ ಒಳ್ಳೆಯದಕ್ಕಾಗಿ ಅನೇಕರ ಜೊತೆ ಇವರು 
ಜಗಳವಾಡಿದ್ದೂಉಂಟು . ಸರ್ಕಾರದಲ್ಲಿಕೆಲವರು ಇವರನ್ನು  "ಜಗಳಗಂಟಿ' ಎಂದು ಕರೆದದ್ದೂ 
ಉಂಟು. ಆದರೆ ಜನಕ್ಕೆ ಒಳ್ಳೆಯದಾಗುವುದಾದರೆ ನಾನು ಸ ದೂಷಣೆಗೂ ಸಿದ್ದಎಂದೇ 
ವೈ.ಕೆ. ಆರ್‌ ಸಾರಿದರು. 


ರಾಮಯ್ಯನವರು ಜನರನ್ನು ತಮ್ಮಹಿಂದೆ ಕರದುಕೊಂಡು ಹೊರಟರು . ಹೇಮಾವತಿ 
ನಾಲಾ ಕಚೇರಿಗಳನ್ನೂ ಬಂದ್‌ ಮಾಡಿ, ನೀರು ಕೊಡುವವರೆಗೆ ಕಛೇರಿಗೆ ಬೀಗ ಎಂದು 
ಘೋಷಿಸಿದರು. ರಸ್ತೆಗೆ ಕೋಟೆಯಂಥ ಭದ್ರ ಗೋಡೆ ನಿರ್ಮಿಸಿ ಮೊದಲು ನೀರು ನಂತರ ದಾರಿ 
ಎಂದರು. ಈ ಹೋರಾಟ ಉಗ್ರರೂಪಕ್ಕೆ ತಿರುಗಿದ ಮೇಲೆ ಸರ್ಕಾರ ವೈ.ಕೆ. ಆರ್‌ ಅವರನ್ನು 
ಬಂಧಿಸಿ ಜೈಲಿನಲ್ಲಿ ಇಟ್ಟಿತು. ವೈ. ಕೆ. ಆರ್‌ ಜಾಮೀನು ನಿರಾಕರಿಸಿ ನೀರು ಹರಿಯುವವರೆಗೆ 
ಚೈಲಿನಲ್ಲೇ ಎಂದು ಘೋಷಿಸಿದರು . ಹೇಮಾವತಿ, ಕಾವೇರಿ ನೀರಿಗಾಗಿ ಮತ್ತುರೇಷ್ಠೆಗಾಗಿ ಅವರು 
ಇಂಥ ಎಷ್ಟೋ ಹೋರಾಟಗಳನ್ನು ಮಾಡಿದರು. ಅಧಿಕಾರ ಬಂದಾಗ ಒಗ್ಗಲಿಲ್ಲ ಅಧಿಕಾರ 
ಹೋದಾಗಕುಗ್ಗಲಿಲ್ಲ ಕುಣಿಗಲ್‌ಗೆ ಇದೀಗ ಹೇಮಾವತಿ ಬರತೊಡಗಿದ್ದಾಳೆ. ಸಾ ನಹಳ್ಳಿ 
ಜಲಾಶಯಕ್ಕೆ ಹೇಮಾವತಿ ಹರಿದು ಬಂತು. 


ಕರ್ನಾಟಕದಲ್ಲಿ ಹುಟ್ಟುವ ಕಾವೇರಿ ನೀರು ತಮಿಳುನಾಡಿನ ರೈತರ ಗದ್ದೆಗಳಿಗೆ 
ನೀರುಣಿಸುತ್ತದೆ. ಮಲೆನಾಡಿನ ತುಂಗಭದ್ರಾ ನೀರು ಆಂಧ್ರದ ಬಯಲು ಸೀಮೆಗಳಿಗೆ 
ನೀರುಣಿಸುತ್ತದೆ. ಹಾಗಾದರೆ ನಮ್ಮ ಪಕ್ಕದ ಜಿಲ್ಲೆಯಾದ ಹಾಸನದಲ್ಲಿ ಹುಟ್ಟುವ ಹೇಮಾವತಿ 
ತುಮಕೂರು ಜಿಲ್ಲೆಗೆ ಯಾಕೆ ಹರಿಯಬಾರದು 9 ಇದು ವೈ.ಕೆ.ಆರ್‌ ಅವರಮೂಲಭೂತವಾದ 
ಪ್ರಶ್ನೆ. ಈ ಹೋರಾಟಕ್ಕೆ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಮನುಷ್ಯನೊಬ್ಬನ ನಾ ನಾಯಕತ್ವ 
ಅಗತ್ಯವಿತ್ತು, ಆನಾ ನಾಯ್ರಸತ್ತ ವನ್ನು ವೈ. ಕೆ.ಆರ್‌ ವಹಿಸಿಕೊಂಡರು. ಚುನಾವಣೆಯಲ್ಲಿ il 
ಸೋಲಲಿ ಜನರಿಂದ ಅವರು ದೂರ ಹೋಗಲಿಲ್ಲ. ಹೇಮಾವತಿಯನ್ನು ಒಂದು: ಮಂತ್ರವೆಂಬಂತೆ 
ಜಪಿಸಿದರು. ವಿಧಾನಸಭೆಯಲ್ಲಿಗುಡುಗಿದರು. ಸಾರ್ವಜನಿಕ ಹೋರಾಟಗಳನ್ನುಮಾಡಿದರು. 


೮೩ / ಜೀವನದಿ 


ವೈ.ಕೆ.ಆರ್‌ ಅವರು ಶಾಸಕರಾಗಿ ವಿಧಾನ ಸಭೆಯಲ್ಲಿ ಎಂದೂ ಸುಮ್ಮನೆ ಕೂರಲಿಲ್ಲ 
ಸ್ವಾರ್ಥಕ್ಕಾಗಿ ಕೂಗಾಡಲಿಲ್ಲ ತಮ್ಮ ಅನುಭವದ ಮಾತುಗಳಿಂದ ತರ್ಕಬದ್ದ ಉದಾಹರಣೆ 
ಗಳಿಂದ, ಸೈದ್ಧಾಂತಿಕವಾದ ಎಚಾರಗಳಿಂದ, ನೆಪಿನಲ್ಲಿ ಉಳಿಯುವಂಥ ಭಾಷಣಗಳನ್ನು 
ಮಾಡಿದರು. ವೈ. ಕೆ. ರಾಮಯ್ಯನವರು ಮಾತನಾಡುತಾರೆಂದರೆ ಇಡೀ ಸಭೆ ಗಂಭೀರವಾಗಿ 
ಆಲಿಸುತಿತ್ತು ಅವರು ಮಾತನಾಡಿದರೆ ಜನರ ಬಗೆಗಿನ ಕಾಳಜಿಯಿಂದ, ರೈತರ ಬಗೆಗಿನ 
ಪ್ರೀತಿಯಿಂದ ಮಾತನಾಡುತಾರೆ ಎಂಬುದು ಎಲ್ಲರಿಗೂ ಗೊತ್ತು 


ಆಳುವ ಪಕ್ಷದ ಶಾಸಕರಾಗಿದ್ದಾಗಲೂ ಯಾವುದೇ ಮುಲಾಜಿಲ್ಲದೆ ಸಮಸ್ಯೆಗಳ 
ವಾಸವಾಂಶವನ್ನು ಬಿಡಿಸುವ ಜಾಯಮಾನ ಅವರದು. ರಾಮಯ್ಯನವರು ಕೇವಲ 
ಮಾತುಗಾರರಷ್ಟೇ ಅಲ್ಲ ಕಡ್ಡಿ ಮುರಿದಂತೆ ನೇರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವರು. 
ವಿರೋಧ ಪಕ್ಷದ ಸದಸ್ಯರು ಅಥವಾ ಆಡಳಿತ ಮಾಡುತಿರುವ ನಾವು ಈ ಜನರ ಹಿತವನ್ನು ರಕ್ಷಣೆ 
ಮಾಡುವುದರಲ್ಲಿ, ಒಣಗಿದ ಪ್ಫರಿಗೆ ನೀರನ್ನು ಕುಡಿಸುವದರಲ್ಲಿಹಿಂದೆ ಬಿದ್ದಲ್ಲಿ ಈ ರಾಜ್ಯದ ಜನ 
ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ. ಅವರು ರಾಜ್ಯಸರ್ಕಾರದ ಮೇಲೆ, ಕೇಂದ್ರದ ಮೇಲೆ, ಜಿಲ್ಲಾ 
ಪರಿಷತ್ತುಗಳ ಮೇಲೆ, ಎಂ.ಎಲ್‌.ಎ ಗಳ ಮೇಲೆ ತಿರುಗಿ ಬೀಳುವ ಪರಿಸ್ಥಿತಿಯನ್ನು 
ನೋಡಬೇಕಾಗುತ್ತದೆ. ಈ ರಾಜ್ಯದ ಹಿತವನ್ನು ಕಾಪಾಡುವುದಾದರೆ, ಕಾವೇರಿ ಕೊಳ್ಳದ ಜನ 
ರೊಚ್ಚಿಗೆದ್ದಾರು. ಎಂದು ಸದನದ ಮೂಲಕ ಎಚ್ಚರಿಸಿದರು. ರೈತನ ಬಗ್ಗೆನಮಗೆ ಅನುಕಂಪವಿದ್ದರೆ 
ಒಳ್ಳೆಯ ಕೆಲಸಮಾಡಿ. ಓಟಿಗಾಗಿ ನೀವು ತಪ್ಪುತೀರ್ಮಾನ ತೆಗೆದುಕೊಳ್ಳದೆ ರಾಜ್ಯದ ಜನತೆಯ 
ಹಿತವನ್ನು ಕಾಪಾಡಲಿಕ್ಕೆ ದೊಡ್ಡನಿರ್ಧಾರವನ್ನು ಈ ಸರ್ಕಾರ ತೆಗೆದುಕೊಳ್ಳಬೇಕು. ನಿಮಗೆ ಆ 
ಗಂಡಸುತನ ಇದ್ದರೆ, ಆ ಧೈರ್ಯವಿದ್ದರೆ, ತಾಕತ್ತುಇದ್ದರೆ ಎಲ್ಲಾ ವೆಚ್ಚಗಳನ್ನು ಕಟ್‌ ಮಾಡಿ 
ರಾಜ್ಯದ ಹಿತವನ್ನು ಕಾಪಾಡುವಂತಹ ನಿಲುವನ್ನು ತೆಗೆದುಕೊಳ್ಳಿ. ಇಲ್ಲದೆ ಹೋದರೆ ಇಂತಹ 
ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡುವಂತಹ ನಾವು-ನೀವು ಆ ಪಾಪದ 
ಅಧ್ಯಾಯಕ್ಕೆ ಗುರಿಯಾಗಿ ಅದರ ಪಾಲುದಾರರಾಗುತ್ತೇವೆ. ಆದ್ದರಿಂದ ನೀರಾವರಿ 
ಯೋಜನೆಗಳಿಗೆ ಹೆಚ್ಚಿನ ಹಣ ಒದಗಿಸಬೇಕು ಎಂದು ಒತ್ತಾಯ ಮಾಡಿದರು. 


ವಿಧಾನಸಭೆಯಲ್ಲಿ ರಾಮಯ್ಯ ಮಾತನಾಡಿದ್ದಾರೆ, ಎಂದು ಹೇಳುವುದಕ್ಕಿಂತ 
ಸಿಡಿದಿದ್ದಾರೆ ಎಂದು ಹೇಳುವುದೇ ಉಚಿತ. ರೇಷ್ಮೆಆಮದು ಮಾಡಿಕೊಳ್ಳುವ ನೀತಿಯಲ್ಲಿ ನಮ್ಮ 
ರಾಜ್ಯದ ರೇಷ್ಮೆ ಬೆಳೆಗೆ ಧಕ್ಕೆಯುಂಟಾಗಿದೆ. ಪ್ರ ರೇಷ್ಮೆ ಉತ್ಪತ್ತಿ ಮಾಡುವಂತಹ ಜನ ಎಲ್ಲಿದ್ದಾರೆ. 
ಅವರು ಭಾರತ ದೇಶದಲ್ಲಿ ತುಂಬಾ ಕೆಳಗಡೆ ಇದ್ದಾರೆ. ಆದರೆ ರೇಷ್ಮೆ ವ್ಯಾಪಾರ ಮಾಡುವಂತಹ 
ಜನ ಡೆಲ್ಲಿಯಲ್ಲಿದ್ದಾರೆ. ಸಾಮಾನ್ಯ ಬೆಳೆಗಾರನ ಕೂಗು ಡೆಲ್ಲಿಗೆ ಕೇಳಿಸುತಿಲ್ಲ ಕೆಲವು 
ರಾಜಕಾರಣಿಗಳ ಹಿತವನ್ನು ಕಾಪಾಡುವುದಕ್ಕಾಗಿ , ಕರ್ನಾಟಕದ ಲಕ್ಷಾಂತರ ಬೆಳೆಗಾರರ 
ಜೀವನವನ್ನು ಅವರ ಹಿತವನ್ನು ಬಲಿಗೊಡುತಿದ್ದಾರೆ. ಈ ಬಗ್ಗೆ ಕರ್ನಾಟಕದ ಯಾವುದೇ 


ಜೀವನದಿ / ೮೪ 


ರಾಜಕಾರಣಿ ಅಥವಾ ಮಂತ್ರಿಗಳು ಕಷ್ಟ ಪಡುತ್ತಿಲ್ಲ ಆದ್ದರಿಂದ ನಾನು ಕಳಕಳಿಯಿಂದ 
ಕೇಳುತಿದ್ದೇನೆ. ಈ ಆಮದು ನೀತಿಯನ್ನು ಭಾರತ ಸರ್ಕಾರ ಕೈ ಬಿಡದಿದ್ದರೆ ನಾವು ಏನು 
ಮಾಡಬೇಕು? ಇನ್ನೇನು ದಾರಿ ಇಲ್ಲವೆಂದು ಕಾಣಿಸುತ್ತದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ 
ಮೊದಲು ಈ ದೇಶಕ್ಕೆ ರೇಷ್ಮೆ ಆಮದು ಮಾಡಿಕೊಳ್ಳುವುದು ನಿಲ್ಲಿಸಬೇಕು 


ರಾಮಯ್ಯನವರ ಇಂಥ ಸತ್ಯವಂತ ಹೋರಾಟದಿಂದಾಗಿ ಅಂದು ರೇಷ್ಮೆ ಆಮದು 
ನಿಂತಿತು. ಆದರೆ ಇಂದು ಮತ್ತೆ ಈ ಸಮಸ್ಯೆ ಬೃಹದಾಕಾರವಾಗಿ ಬಂದು ನಿಂತಿದೆ. ಇದೀಗ 
ಕರ್ನಾಟಕ ಮತ್ತೊಮ್ಮೆ ರಾಮಯ್ಯನವರ ರೇಷ್ಮೆ ಹೋರಾಟವನ್ನು ಎದುರು ನೋಡುತ್ತಿದೆ. 
ರಾಮಯ್ಯ ಕೈ ಬಿಟ್ಟರೆ ಇಡೀ ರೇಷ್ಟ್ರೇಉದ್ಯಮ ನೆಲ ಕಚ್ಚುತದೆ ಎಂಬ ಪ್ರಾಮಾಣಿಕ ಕಳಕಳಿಯನ್ನು 
ರೈತರು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಹಣವನ್ನು ತಮ್ಮ ಕ್ಷೇತ್ರದ ಅಭಿವೃದ್ದಿಗಾಗಿ ನಿಯೋಜಿಸುವ 
ರಿಂ [ಸ 8 ೬ ೮೦ 
ಸಮಯದಲ್ಲಿ ಸಚಿವರುಗಳೇ ತಲೆತಗ್ಗಿಸ ಬೇಕಾದಂತಹ ನೈಪುಣ್ಯತೆ ಇವರದು. 


ರಾಮಯ್ಯನವರು ಕುಣಿಗಲ್‌ ಕ್ಷೇತ್ರದಿಂದ ಹಲವಾರು ಬಾರಿ ಶಾಸಕರಾಗಿ ಆರಿಸಿ 
ಬಂದು ರೇಷ್ಮೆ ಹಾಗೂ ತೋಟಗಾರಿಕೆ ಸಚಿವರುಗಳಾಗಿ ಇಡೀ ಕುಣಿಗಲ್‌ ತಾಲ್ಲೂಕಿನ ಪ್ರತಿ 
ಹಳ್ಳಿಗಳ ಉದ್ದಾರಕ್ಕಾಗಿ, ರೈತರ ಕಷ್ಟ ನಿವಾರಣೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ . ಕುಣಿಗಲ್‌ 
ತಾಲ್ಲೂಕಿನಲ್ಲಿ ಬರುವ ಹುತರಿದುರ್ಗ ಎಂಬ ಒಂದು ಗುಡ್ಡಗಾಡನ್ನು ಇಂದು ಒಂದು 
ನಂದನವನವನ್ನಾಗಿ ಮಾಡಿರುವ ಶ್ರೇಯಸ್ಸುವೈ. ಕೆ. ಆರ್‌ಗೆ ಸಲ್ಲುತ್ತದೆ. ಇವರು ಶಾಸಕರಾದ 
ಕೂಡಲೇ ಮೊದಲು ಮಾಡಿದ ಸುತ್ಯಾರ್ಹವಾದ ಕೆಲಸ ಎಂದರೆ, ಇದೇ ಕುಣಿಗಲ್‌ ತಾಲ್ಲೂಕಿನ 
ಪ್ರತಿ ಹಳ್ಳಿಗೂ ವಿದ್ಯುತ್‌ ದೀಪವನ್ನು ಕಲ್ಪಸಬೇಕೆಂದು ನಿರ್ಧರಿಸಿ, ಕತಲೆಯ ಕೂಪದಲ್ಲಿದ್ದ 
ಹಳ್ಳಿಗಳಿಗೆ ವಿದ್ಯುತ್‌ ದೀಪವನ್ನುಕಲ್ಪಿಸಿ ಪ್ರತಿ ಹಳ್ಳಿಗೂ ಬೆಳಕು ತಂದರು. 


ಶಾಸಕರಾದಾಗ ರಾಮಯ್ಯನವರು ಜನರಿಗಾಗಿ ಮಾಡಿದ ಅನೇಕ ಒಳ್ಳೆಯ 
ಕೆಲಸಗಳನ್ನು ಗುರುತಿಸಿದ ನಾಯಕರು ಅವರನ್ನು ರೇಷ್ಮೆ ಮಂತ್ರಿಯನ್ನಾಗಿ ಮಾಡಿದರು. ಈ 
ಸಂದರ್ಭವನ್ನು ಕುರಿತು ಸ್ವತಃ ರಾಮಯ್ಯನವರೇ ತಮ್ಮ ಪುಸಕದಲ್ಲಿ ಹೀಗೆ ಬರೆದಿದ್ದಾರೆ ಜನತಾ 
ಮಂತ್ರಿಮಂಡಲದಲ್ಲಿ ಸ್ನೇಹಿತರೆಲ್ಲ ಊಹಿಸಿದ್ದಂತೆ ನನಗೆ ರೇಷ್ಮೆಖಾತೆಯನ್ನೇ ವಹಿಸಿದ್ದರು. 
ಅಧಿಕಾರ ನನಗೆ ಬೇಕೆ ಬೇಕು. ಆದರೆ ಅದು ಜನರ ಸೇವೆಗೆ ಹೊರತು ಸ್ವಾರ್ಥ ಸಾಧನೆಗಾಗಿ ಅಲ್ಲ 
ಎಂಬ ನಂಬಿಕೆ ನನಗೆ. ರೇಷ್ಮೆ ಉಳಿವಿಗಾಗಿ ಮತ್ತು ರೇಷ್ಮೆ ಬೆಳೆಗಾರರ ಹಿತಕ್ಕಾಗಿ ಅನೇಕ 
ವರ್ಷಗಳಿಂದ ಹೋರಾಡುತ್ತಾಬಂದಿದ್ದನನಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಯಿತು. ನಾನು 
ಹಂಬಲಿಸಿದ ಕೆಲಸಗಳನ್ನು ನಾನೇ ಮಾಡುವ ಅವಕಾಶ ಒದಗಿ ಬಂದಿತು ಹೀಗೆ ದೊರಕಿದ 
ಅವಕಾಶವನ್ನು ರಾಮಯ್ಯನವರು ಸದುಪಯೋಗ ಪಡಿಸಿಕೊಂಡರು. 


ಅದೇ ಸಂದರ್ಭಕ್ಕೆ ವಿಶ್ವಬ್ಯಾಂಕ್‌ ನೆರವನ್ನು ಪಡೆದ ವೈ. ಕೆ. ಆರ್‌ ರೇಷ್ಮೆಯ 
ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದರು. ಚಾಕಿ ಸೆಂಟರ್‌ಗಳು, ರೋಗ ಸಂಶೋಧನಾ 


೮೫ / ಜೀವನದಿ 


ಕೇಂದ್ರಗಳು ಮುಂತಾಗಿ ಹಲವು ಸುಧಾರಣೆಗಳನ್ನು ತಂದರು. ಮಾರುಕಟ್ಟೆ ಇಲ್ಲದ ಸ್ಥಳಗಳಲ್ಲಿ 
ಮಾರುಕಟ್ಟೆನಿರ್ಮಿಸಿದರು. ಕಟ್ಟಡಗಳು ಇಲ್ಲದ ಕಡೆ ಕಟ್ಟಡಗಳನ್ನುಕಟ್ಟಿಸಿದರು. ರೈತರಿಗೆ ಬ್ಯಾಂಕಿನ 
ಮೂಲಕ ನೇರ ಹಣ ಬರುವ ವ್ಯವಸ್ಥೆ ಮಾಡಿದರು. ವೈ.ಕೆ. ರಾಮ್ಯಯನವರ ಕಾಲದಲ್ಲಿ ಆದ 
ಪ್ರಮುಖ ಕೆಲಸಗಳನ್ನು ಎಷ್ಟು ವರ್ಷವಾದರೂ ಮರೆಯುವಂತಿಲ್ಲ ಊಜಿನೊಣದ ಕಾಟ 
ಹಾಗೂ ಗಂಟುರೋಗದ ವಿಚಾರದಲ್ಲಿಕೂಡ ಹೊಸ ಸಂಶೋಧನೆಗಳನ್ನು ನಡೆಸಿ, ಅವುಗಳ 
ನಿಯಂತ್ರಣಕ್ಕೆ ಸಾಕಷ್ಟುಕೆಲಸಮಾಡಿದರು. 


ತಾಲ್ಲೂಕಿನ ಎಲ್ಲಾ ರಸೆಗಳಲ್ಲಿಗಿಡ ನೆಡುವ ಕಾರ್ಯಕ್ರಮ ಹಾಕಿಕೊಂಡರು. ಮಹಾತ್ಮ 
ಗಾಂಧೀಜಿಯವರ ದಂಡಿನ ಸತ್ಯಾಗ್ರಹವನ್ನು ನೆನಪಿಸುವಂತೆ ಕಾಲ್ಲಡಿಗೆಯ ಪ್ರವಾಸ. ಅವರ 
ಹಿಂದೆ ನೂರಾರು ಅಭಿಮಾನಿಗಳು. ಆಯಾಸವಿಲ್ಲದಂತೆ ಊರೂರು ಸುತ್ತಿ ಎಲ್ಲಾ ರಸೆಗಳಲ್ಲಿ 
ಸಾವಿರಾರು ಗಿಡ ನೆಟ್ಟರು. ಇದೊಂದು ದೊಡ್ಡ ಆಂದೋಲನವಾಯಿತು. ಗಿಡ ನೆಡುವ ಜೊತೆಗೆ 
ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ, ಕುಟುಂಬ ಯೋಜನೆ ಜಾರಿಗೆ ತನ್ನಿ ಎಂಬ ಬುದ್ದಿವಾದ ಹೇಳಲು 
ಮರೆಯಲಿಲ್ಲ ಭಾರತದ ಚಕ್ರವರ್ತಿ ಎನಿಸಿದ್ದ ಅಶೋಕ ಈ ಕಲಸ ಮಾಡಿದ್ದು. ಎರಡು ಸಾವಿರ 
ವರ್ಷಗಳ ನಂತರವೂ ಜನ ಅಶೋಕನನ್ನು ನೆನೆಯುತಾರೆ. 


ಶಾಸಕರಾಗಿಲ್ಲದಿದ್ದರೂ ಯಾವ ಒಬ್ಬ ಮಂತ್ರಿ, ಶಾಸಕರು ಕಾಣದ ಜನಪ್ರಿಯತೆ 
ವೈ.ಕೆ.ಆರ್‌ಗೆ ಇತ್ತು. ನೀರಾವರಿಯಿಂದ ಅಮೃತೂರು, ಯಡವಾಣಿ ಬಯಲು 365 ದಿನವೂ 
ಹಸಿರು ಸಂಪತ್ತಿನಿಂದ ಸಂಪದ್ಭರಿತವಾಗುವಕಾಲ ಕೂಡಿ ಬಂದಿದೆ. ಕುಣಿಗಲ್‌ ಕೆರೆಗೂ ಇಷ್ಟರಲ್ಲೇ 
ಹೇಮಾವತಿ ಹರಿಯಲಿದ್ದಾಳೆ. ಆಡಳಿತ ಪಕ್ಷದಲ್ಲಿದ್ದುಕೊಂಡೇ, ತಮ್ಮಸರ್ಕಾರ ರೈತರ ವಿಚಾರದಲ್ಲಿ 
ಉಪೇಕ್ಟೆಮಾಡಿದಾಗ ತೀವ್ರವಾದ ತರಾಟೆಗೆ ತೆಗೆದುಕೊಂಡರು. 


ರಾಜ್ಯದ ಗೃಹ ನಿರ್ಮಾಣ ಮಂಡಳಿಯಲ್ಲಿ ಬೇರೂರಿದ್ದ ನಿಸ್ಸೀಮ ನಿಷ್ಕಿಯತೆ, 
ಅವ್ಯಹಾರ ಅಸಡ್ಡೆಗಳನ್ನುತೊಡೆದು ಹಾಕಿ, ವಸತಿಹೀನರಿಗೆ ಬೇಗನೆ ಸ್ವಂತ ನೆಲೆಯನ್ನುಕಲ್ಪಿಸುವ 
ಕಾರ್ಯಕ್ಕೆ ಹೊಸ ಚುರುಕು ವೇಗಗಳನ್ನು ತಂದುಕೊಡಲು ಅಧ್ಯಕ್ಷರಾಗಿದ್ದ ವೈ. ಕೆ. ರಾಮಯ್ಯ 
ನವರು ಸಂಪೂರ್ಣ ಯಶಸ್ವಿಯಾದರು. 


ವೈ.ಕೆ. ರಾಮಯ್ಯನವರು ತಮ್ಮ ಆಸ್ತಿಯನ್ನು ಘೋಷಿಸಿಕೊಂಡಿರುವುದನ್ನು 
4-5-1989ರ ಪ್ರಜಾವಾಣಿಯಲ್ಲಿ ಓದಿದ್ದೇವೆ. ತಮ್ಮ ಹಾಗೂ ತಮ್ಮ ಕುಟುಂಬದಲ್ಲಿರುವ 
ಸದಸ್ಯರ ಹೆಸರಲ್ಲಿಯಾವ ಯಾವ ಆಸ್ತಿ ಇದೆ ಎಂದು ಸ್ಪಷ್ಟಪಡಿಸಿ ಇದಕ್ಕಿಂತ ಹೆಚ್ಚಿಗೆ ಏನಾದರೂ 
ಇದ್ದಲ್ಲಿಸರ್ಕಾರ ವಶಪಡಿಕೊಳ್ಳಬೇಕೆಂದು ಅವರು ಆಹ್ವಾನಿಸಿದರು. ಇದು ಬಹು ಮೆಚ್ಚಬೇಕಾದ 
ಸವಾಲು. ವೈ.ಕೆ. ರಾಮಯ್ಯನವರು ಸಾಕಷ್ಟು ಅಧಿಕಾರದಲ್ಲಿದ್ದವರು. ಇವರ ನಿಲುವನ್ನು 
ಮಾಲ್ಯಧಾರಿತ ರಾಜಕೀಯ ಮಾಡುತ್ತಿದ್ದೇವೆಂದು ಇನ್ನೂ ಪಿಸುಗುಡುತ್ತಿರುವ ಇನ್ನಿತರ 


ರಾಜಕಾರಣಿಗಳ ವೃಂದ ಏಕೆ ಅನುಸರಿಸಲಾರದು 9) 


ಜೀವನದಿ / ೮೬ 


ಅನೇಕ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ಎಂತಹ ಕ್ಲಿಷ್ಟ ಪರಿಸ್ಥಿತಿ 
ಬಂದರು ತಮ್ಮ ತತ್ವಗಳನ್ನು ಬಿಡದೆ, ನಡೆದುಕೊಂಡು ಕೆಲವು ಸ್ವಾರ್ಥಿಗಳಿಗೆ ನಿಷ್ಟೂರ ಆದರು. 
ಸಾರ್ವಜನಿಕರ ಸೇವೆಗಾಗಿ ನಾನು ಈ ಅಧಿಕಾರಕ್ಕೆ ಬಂದಿದ್ದೇನೆ. ನನ್ನಸೇವೆ ಈ ಸಾರ್ವಜನಿಕರಿಗೆ 
ಮೀಸಲು ಎಂಬುದು ಇವರ ತತ್ವಗಳಲ್ಲಿ ಒಂದು. 


ಸಾರ್ವಜನಿಕರ ಹಣ ದುರುಪಯೋಗ ಆಗದಂತೆ ಅಧಿಕಾರಿಗಳ ಮೇಲೆಸದಾ ಹದ್ದಿನ 
ಕಣ್ಣನ್ನು ಇಟ್ಟು ಅವರಿಂದ ಯೋಗ್ಯ ಮತ್ತು ಗುಣಮಟ್ಟದ ಕೆಲಸವನ್ನು ಪಡೆಯುವಲ್ಲಿ 
ಯಾವಾಗಲೂ ಯಶಸ್ವಿಯಾಗುತ್ತಾರೆ. ಇದಕ್ಕೆ ಉದಾಹರಣೆ, ಹೇಮಾವತಿ ನಾಲಾ ಕೆಲಸದ 
ಸಮಯದಲ್ಲಿ ತುಂಡುಗುತಿಗೆ ರೂಪದಲ್ಲಿಹಣದ ದುರುಪಯೋಗವಾಗಿದೆ ಎಂಬ ಆರೋಪದ 
ಮೇಲೆ ಕಾಮಗಾರಿ ನಿಲ್ಲುವ ಹಂತ ತಲುಪಿದಾಗ ವೈ.ಕೆ.ಆರ್‌ ಅವರು ಹಣ ದುರುಪಯೋಗವನ್ನು 
ಪತ್ತೆ ಹಚ್ಚಲು ತನಿಖಾಧಿಕಾರಿಗಳನ್ನು ನೇಮಿಸಿದರು. ತಪ್ಪಿತಸ್ಥ ಅಧಿಕಾರಿ ಮತ್ತುಗುತ್ತಿಗೆದಾರನ 
ವಿರುದ್ದ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಈ ಕಾಮಗಾರಿ ಪೂರ್ಣ 
ಗೊಳ್ಳಲು ಬೇಕಾಗುವ ಹಣ ಬಿಡುಗಡೆ ಮಾಡಿಸುವಲ್ಲಿ ಮತ್ತು ಈ ಕಾಮಗಾರಿಯು 
ಪೂರ್ಣಗೊಳ್ಳುವಲ್ಲಿ ಸಂಪೂರ್ಣ ಯಶಸ್ವಿಯಾದರು. ಇವರ ತೀಕ್ಷ್ಣತೆ ಎಷ್ಟಿದೆ ಎಂದರೆ, ಈ 
ನಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಈ ನಾಲೆಯ ಪ್ರಾರಂಭದಿಂದ ಕುಣಿಗಲ್‌ ದೊಡ್ಡ 
ಕೆರೆಯವರೆಗೆ ಬರುವ ಆಗುಹೋಗುಗಳು (ಬಿಡ್‌.ಎನ್‌ಕೇಪ್‌.ಸಿ.ಡಿ) ತಿಳಿದಿದೆಯೋ 
ಇಲ್ಲವೋ, ಆದರೆ ನಮ್ಮ ಶಾಸಕರಿಗೆ ಅವು ಬೆರಳಿನ ತುದಿಯಲ್ಲೇ ಇಟ್ಟುಕೊಂಡಿರುವಂತಹ 
ಜ್ಞಾಪಕ ಶಕ್ತಿ ಅವರಲ್ಲಿದೆ. ಇದಕ್ಕಾಗಿ ಅವರು ಬಿಸಿಲು - ಮಳೆಯನ್ನು ಲೆಕ್ಕಿಸದೆ, ಧೂಳಿನ ಸ್ನಾನ 
ಮಾಡುತ್ತಾ ಹಗಲು-ರಾತ್ರಿ ಎನ್ನದೆ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ ನಾಲೆಯ 
ಮೇಲೆ ಅಡ್ಡಾಡಿ, ನಾಲೆಯ ಆಗು ಹೋಗುಗಳನ್ನು ಕರತಲಾಮಲಕ ಮಾಡಿಕೊಂಡು 
ಉದ್ಭವಿಸುವ ಸಮಸ್ಯೆಗಳನ್ನು ಎಲ್ಲರ ಸಮಕ್ಷಮದಲ್ಲಿ ಪರಿಹರಿಸುವಲ್ಲಿ ಸಂಪೂರ್ಣವಾಗಿ 
ಯಶಸ್ವಿಯಾಗಿದ್ದಾರೆ. 


ಒಂದು ಕಾಲದಲ್ಲಿ ರೇಷ್ಮೆ ಬೆಳೆಯುತ್ತಿದ್ದ ರೈತರು ಮರದ ಕೆಳಗೆ ತಮ್ಮ ಗೂಡನ್ನು 
ಇಟ್ಟು ಮಾರುತಿದ್ದದಿನಗಳೂ ಇತ್ತು ಆದರೆ ಕೇವಲ 5 ವರ್ಷ ರೇಷ್ಮೆಸಚಿವರಾಗಿದ್ದಇವರು, ರೇಷ್ಟೆ 
ಮಾರಾಟ ಮಾಡುವ ರೈತರಿಗೆ ಇವರು ಕಲ್ಪಿಸಿಕೊಟ್ಟಸವಲತ್ತುಅಷ್ಟಿಷಲ್ಲ. ಇವರ ಕಾರ್ಯವೈಖರಿ 
ಎಷ್ಟಿತೆಂದರೆ, ಸ್ವತಃ ರೈತರೆ ಬಂದು ನೀವು ಕಟ್ಟಿಕೊಟ್ಟ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಮಾಡಿಸೋಕೆ 
ಈಗಿರುವ ಸಚಿವರಿಗೆ, ಅಧಿಕಾರಿಗಳಿಗೂ, ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ, ಅದರ 
ಜೊತೆಗೆ ಈ ರಾಜ್ಯದ ಜನತೆ ವೈ.ಕೆ. ಆರ್‌ ಅವರಿಗೆ ರೇಷ್ಮೆ ರಾಜ ಎಂದ ಬಿರುದನ್ನು ಕೊಟ್ಟು 
ಸನ್ನಾನಿಸಿದ್ದಾರೆ. 


O 


೮೭ / ಜೀವನದಿ 


ನಿಷ್ಠುರ. ನಡವಳಿಕೆ 


ಆರ್‌ ಹಿತೇಂದ್ರ 


ವೆ ಕೆ ರಾಮಯ್ಯನವರ ಬಗ್ಗೆ ಹೊರತರಲಿರುವ ಅಭಿನಂದನಾ ಸಂಪುಟಕ್ಕೆ, ನನ್ನದೊಂದು 
ಲೇಖನ ಬೇಕೆಂದು ಮಿತ್ರರಾದ ಜಿ.ವಿ. ಆನಂದಮೂರ್ತಿಯವರು ಒಮ್ಮೆ ಹೇಳಿದ್ದರು. 
ಆನಂದಮೂರ್ತಿಯವರು ನನ್ನನ್ನು ಭೇಟಿಯಾದಾಗಲೆಲ್ಲ ನನ್ನನ್ನು ಲೇಖನ ಕೊಡಿರೆಂದು 
ಒತ್ತಾಯಿಸುತ್ತಲೇ ಇದ್ದರು. ನನಗೆ ಇಲ್ಲವೆನ್ನಲು ಸಾಧ್ಯವಾಗಲಿಲ್ಲ ಆದರೆ ವೈ.ಕೆ. ರಾಮಯ್ಯನವರ 
ಬಗ್ಗೆ ಬರೆಯಲು ತೊಡಗಿದಾಗ, ಈ ಕೆಲಸ ಮೇಲುನೋಟಕ್ಕೆ ಕಾಣಿಸುವಷ್ಟುಸುಲಭವಲ್ಲಎಂದು 
ಭಾಸವಾಯಿತು. 


ಏಕೆಂದರೆ, ಮೊದಲನೆಯದಾಗಿ ನಾನು ವೃತ್ತಿಪರ ಲೇಖಕನಲ್ಲ ! ಎರಡನೆಯದಾಗಿ 
ನಾನು ಬರೆಯಲು ಉದ್ದೇಶಿಸಿದ ವ್ಯಕ್ತಿ ಖ್ಯಾತ ನ್ಯಾಯವಾದಿ, ಹುಟ್ಟುಹೋರಾಟಗಾರ, ಯಶಸ್ವೀ 
ರಾಜಕಾರಣಿ, ಚಿಂತನಕಾರ, ಲೋಹಿಯಾವಾದಿ, ನೇರ ನಿಷ್ಠುರ ನಡವಳಿಕೆಯುಳ್ಳ ವ್ಯಕ್ತಿ 
ಬುದ್ದಿಜೀವಿಗಳಿಂದ ಮೊದಲುಗೊಂಡು; ಸಾಮಾನ್ಯ ಜನರವರೆಗೆ ಅಪಾರ ಅಭಿಮಾನಿ ಬಳಗವನ್ನು 
ಹೊಂದಿರುವಂತವ್ಯಕ್ತಿ ಅದೇ ರೀತಿ ಕೆಲವು ಜನ ಇವರನ್ನುಕಂಡರೆ ವೈರಿಗಳಂತೆ ಭಾವಿಸುವುದೂ 
ಕೂಡ ಸತ್ಯ! ಆದ್ದರಿಂದ ವೈ.ಕೆ. ರಾಮಯ್ಯನವರ ಬಗ್ಗೆ ಬರೆಯಲು ಅನೇಕ ವಿಷಯಗಳಿದ್ದರೂ, 
ನಾನು ಹತ್ತಿರದಿಂದ ಕಂಡ ಅವರ ವ್ಯಕ್ತಿತ್ವದ ಕೆಲವು ಅಂಶಗಳನ್ನು ಈ ಲೇಖನದಲ್ಲಿ ತರಲು 
ಪ್ರಯತ್ನಿಸಿದ್ದೇನೆ. 

ವೈ.ಕೆ. ರಾಮಯ್ಯನವರೆಂದರೆ ತುಮಕೂರು ಜಿಲ್ಲೆಯ, ಅದರಲ್ಲಿಯೂ ಅವರ 
ಕ್ಷೇತ್ರವಾದ ಹಳೆಯ ಕುಣಿಗಲ್‌, ಹುಲಿಯೂರುದುರ್ಗದ ಭಾಗದಲ್ಲಿರುವ ಸರಕಾರಿ 
ಅಧಿಕಾರಿಗಳಿಗೆ ಬಹಳ ಹೆದರಿಕೆ ಎಂಬ ಮಾತು ಸತ್ಯವೆಂಬುದನ್ನು ನಾನು ತುಮಕೂರು ಜಿಲ್ಲೆಗೆ 
ಬಂದಾಗಿನಿಂದ ಗಮನಿಸಿದ್ದೇನೆ. ಈ ಭಯಕ್ಕೆ ಕಾರಣ, ರಾಮಯ್ಯನವರು ಸರಕಾರಿ ಅಧಿಕಾರಿಗಳ 
ಭ್ರಷ್ಟತೆಯ ವಿರುದ್ಧಸಾರ್ವಜನಿಕವಾಗಿ ಕಿಡಿಕಾರುವುದು. ಅಧಿಕಾರಿಶಾಹಿಯ ಭ್ರಷ್ಟತೆಯ ಎರುದ್ದ 
ಶಾಸಕರಾದವರು, ಸಾರ್ವಜನಿಕ ಜೀವನದಲ್ಲಿರುವಂತಹವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ 
ಜಾಗ್ರತೆವಹಿಸಿ, ಭ್ರಷ್ಟಾಚಾರ, ವಿಳಂಬ ತಡೆಗಟ್ಟಬೇಕೆನ್ನುವುದರಲ್ಲಿ ಯಾರದೂ ತಕರಾರು 
ಇರಬಾರದು. ಆದರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ, ಜನತೆಗಾಗಿ ಶ್ರಮವಹಿಸಿ ದುಡಿಯುವ 


ಜೀವನದಿ / ೮೮ 


ಅಧಿಕಾರಿಗಳಿಗೆ, ವೈ.ಕೆ. ರಾಮಯ್ಯನವರು ನೀಡಿದ ಆಸರೆ, ಆಶ್ರಯ, ಪ್ರೀತಿ - ಗೌರವ ಬಹುಶಃ 
ಬೇರಾವುದೇ ಅಧಿಕಾರಿಗಳು ಪಡೆಯಲು ಸಾಧ್ಯವಿಲ್ಲಎಂಬುದು ನನ್ನಖಚಿತ ಅಭಿಮತ. 


ವೈ.ಕೆ. ರಾಮಯ್ಯನವರಲ್ಲಿನಾನು ಕಂಡಿರುವ ಇನ್ನೊಂದು ಪ್ರಮುಖ ಅಂಶವೆಂದರೆ, 
ಅವರಿಗಿರುವ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ತಮ್ಮ ನಿರ್ಣಯವನ್ನು 
ಕಾರ್ಯಗತಗೊಳಿಸುವ ಸಮಯದ ಅರಿವು. ಇದನ್ನು ಬಹುಶಃ ಇನ್ನಾವುದೇ ವ್ಯಕ್ತಿಯಲ್ಲಿ 
ಕಾಣಲಾಗದು! ನಾನು ನೋಡಿದ ಹಾಗೆ, ಅನೇಕ ಸಂದರ್ಭಗಳಲ್ಲಿಅವರು ಒಂದು ಅಭಿಪ್ರಾಯಕ್ಕೆ 
ಬಂದಿದ್ದರೂ ಸಹ, ಅದನ್ನು ಜನರಿಗೆ ತಿಳಿಯಪಡಿಸಿದೆ; ಸೂಕ್ತಸಂದರ್ಭದಲ್ಲಿತಮ್ಮನಿರ್ಣಯವನ್ನು 
ಪ್ರಕಟಿಸುವುದರ ಮೂಲಕ ಗರಿಷ್ಟ ಲಾಭವನ್ನು ಪಡೆಯುವ ಜಾಣ್ಮೆ ಅವರದು. ಇದಕ್ಕೆ ಅನೇಕ 
ಉದಾಹರಣೆಗಳಿವೆ. ಅವುಗಳಲ್ಲಿಮಾರ್ಕೋನಹಳ್ಳಿ ಜಲಾಶಯದ ಘಟನೆಯನ್ನು ಮಾತ್ರ ಇಲ್ಲಿ 
ಉದಾಹರಿಸುತ್ತೇನೆ. 


ಹ 


ಮಾರ್ಕೋನಹಳ್ಳಿ ಜಲಾಶಯ ಮೈಸೂರ ಮಹಾರಾಜರ ಕಾಲದಲ್ಲಿ ಶಿಂಷಾ ನದಿಗೆ 
ಅಡ್ಡಲಾಗಿ ಕಟ್ಟಲಾಗಿರುವ ಮಣ್ಣಿನ ಅಣೆಕಟ್ಟು ಅಣೆಕಟ್ಟೆಗೆ ಗೇಟ್‌ ಗಳನ್ನೂ ಸಹ ಅದೇ ಕಾಲದಲ್ಲಿ 
ಅಳವಡಿಸಿದ್ದರಿಂದಾಗಿ, ಕಾಲದ ಮಹಿಮೆಯಿಂದ ಆ ಗೇಟ್‌ಗಳು ಮೇಲಕ್ಕಾಗಲೀ, ಕೆಳಕ್ಕಾಗಲೀ 
ಚಲಿಸುವುದನ್ನು ಬಿಟ್ಟು ಬಹಳ ಕಾಲವೇ ಆಗಿತು! ಮಾನ್‌ಸೂನ್‌ ಆರಂಭದಲ್ಲಿ ಹೇಮಾವತಿ 
ಜಲಾಶಯದಿಂದ ತುಮಕೂರು ಜಿಲ್ಲೆಯ ಕೆರೆಗಳಿಗೆ ನೀರು ಹರಿದುಬರುವುದರಿಂದ; ಕೆರೆಗಳಲ್ಲಿ 
ನೀರು ತುಂಬಿ, ಮಾನ್‌ಸೂನ್‌ ಕಡೆಯ ಭಾಗದಲ್ಲಿ ಹರಿದುಬರುವ ನೀರನ್ನು ಹಿಡಿದಿಡಲು 
ಸಾಧ್ಯವಾಗದೇ, ಕೋಡಿ ಬೀಳುವುದು ಈಚಿನ ವರ್ಷಗಳಲ್ಲಿಸರ್ವೆಸಾಧಾರಣವಾಗಿದೆ. ಈಕೆರೆಗಳ 
ನೀರೆಲ್ಲಾ ಶಿಂಷಾ ಕಣಿವೆಗೆ ಬರುವುದರಿಂದ ಮಾರ್ಕೋನಹಳ್ಳಿ ಜಲಾಶಯ ತುಂಬುವುದು 
ಎಲ್ಲರಿಗೂ ತಿಳಿದ ವಿಷಯವೇ ಆಗಿತ್ತು 


ಮಾರ್ಕೋನಹಳ್ಳಿ ಜಲಾಶಯದ ಗೇಟ್‌ಗಳನ್ನುರಿಪೇರಿ ಮಾಡಿಸಲು ಸಣ್ಣನೀರಾವರಿ 
ಇಲಾಖೆಯವರಿಗೆ ಹಣಕಾಸಿನ ಕೊರತೆ ಜೊತೆಗೆ, ಆಸಕ್ತಿಯೂ ಇಲ್ಲದಿದ್ದರಿಂದ ಜಲಾಶಯಕ್ಕೆ 
ಹೊಸ ಗೇಟ್‌ ಹಾಕಿಸುವ ಕೆಲಸ ನಿಧಾನಗತಿಯಲ್ಲಿ ಸಾಗಿತ್ತು ವೈ.ಕೆ. ರಾಮಯ್ಯನವರು ಈ ಬಗ್ಗೆ 
ಪ್ರಯತ್ನ ನಡೆಸಿ, ಮುಂಜಾಗ್ರತೆವಹಿಸಲು ತಿಳಿಸಿದರು. ಆದರೆ ಉದಾಸೀನ ಮನೊಭಾವದಿಂದ 
ಅಧಿಕಾರಿಗಳು ಸುಮ್ಮನಾದರೆಂದು ತೋರುತದೆ | 


2000ನೇ ಇಸವಿಯ ಸೆಪ್ಟೆಂಬರ್‌ - ಅಕ್ಟೋಬರ್‌ ತಿಂಗಳಿನಲ್ಲಿ ಶಿಂಷಾ ಕಣಿವೆಯ 
ಮೇಲ್ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದಿದ್ದರಿಂದ, ಮಾರ್ಕೋನಹಳ್ಳಿ ಜಲಾಶಯದ 
ನೀರಿನ ಮಟ್ಟ ಏರತೊಡಗಿತು. ಆಗ ಕಾರ್ಯೋನ್ನುಖರಾದ ಸಣ್ಣ ನೀರಾವರಿ ಇಲಾಖೆಯ 


೮೯ / ಜೀವನದಿ 


ಅಧಿಕಾರಿಗಳು ಜಲಾಶಯದ ಗೇಟ್‌ ತೆಗೆಯಲು ಪ್ರಯತ್ನಿಸಿ ವಿಫಲರಾದರು. ವಿಷಯ ತಿಳಿದ 
ವೈ.ಕೆ. ರಾಮಯ್ಯನವರು ಮಧ್ಯರಾತ್ರಿಯಲ್ಲಿಯೇ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖೇನ 
ಜಲಾಶಯದ ನೀರಿನ ಮಟ್ಟಅಪಾಯಕಾರಿ ಹಂತಕ್ಕೆ ತಲುಪಿ, ಜಲಾಶಯ ಒಡೆಯುವ ಸಾಧ್ಯತೆ 
ಇದೆ ಎಂದು ವಿವರಿಸಿ ಹೇಳಿದರು. ಕೂಡಲೇ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳನ್ನು 
ಮಾರ್ಕೋನಹಳ್ಳಿಗೆ ಕಳುಹಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಆದೇಶಿಸಿದರು. ಅದರಂತೆ ಎಲ್ಲ 
ಅಧಿಕಾರಿಗಳೂ ಅಲ್ಲಿಗೆ ಧಾವಿಸಿದರು. ಮರುದಿವಸ ಅಲ್ಲೇ ಮೊಕ್ಕಾಂ ಹೂಡಿ, ಜಲಾಶಯ 
ಉಳಿಸಿದರು. ಅದುವರೆವಿಗೆ ಜಲಾಶಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಏನೇನು 
ಎಳಂಬವಿತ್ತೋ, ಅವೆಲ್ಲವು ತೀವ್ರಗತಿಯಲ್ಲಿಚಾಲನೆಗೊಂಡು ಜಲಾಶಯಕ್ಕೆ ಹೊಸ ಗೇಟ್‌ಗಳನ್ನು 
ಅಳವಡಿಸಲಾಯಿತು. ಅಂದಿನಿಂದಲೇ ಜಲಾಶಯವಃ ನ್ನ ಭಾರೀ ನೀರಾವರಿ ಇಲಾಖೆಗೆ 
ವರ್ಗಾಯಿಸಲಾಯಿತು. ಹೀಗೆ ಜಲಾಶಯದ ಬಗ್ಗೆ ವೈ.ಕೆ. ರಾಮಯ್ಯನವರ ಬೇಡಿಕೆಗಳೆಲ್ಲವೂ 
ಈಡೇರಿದವು ಎಂದು ನನ್ನ ಅಭಿಮತ. 


ಮುಂದಿನ ವರ್ಷ ಅದೇ ಮಾರ್ಕೋನಹಳ್ಳಿ ಜಲಾಶಯದಲ್ಲಿಎಲ್ಲಅಧಿಕಾರಿಗಳನ್ನೂ 
ಕರೆದು ಸಭೆ ಏರ್ಪಡಿಸಿದರು. ಅವರಿಗೆಲ್ಲಾ ಧನ್ಯವಾದವನ್ನು ಹೇಳುತ್ತಿದ್ದಾಗ, ಅವರ ಕಂಠ 
ಗದ್ಗದಿತವಾದದ್ದನ್ನು ನಾನೇ ನೋಡಿದ್ದೇನೆ. ಜಡವಾಗಿದ್ದ ಸರ್ಕಾರದ ಇಲಾಖೆಯನ್ನು ಸೂಕ್ತ 
ಸಮಯದಲ್ಲಿ ಎಚ್ಚರಿಸದೇ ಇದ್ದಲ್ಲಿ ಇದು ಕಾರ್ಯಗತವಾಗಲು ಇನ್ನೂ ಸಾಕಷ್ಟು ಸಮಯ 
ತೆಗೆದುಕೊಳ್ಳುತ್ತಿತ್ತು ಇದು ನಾನು ಕಂಡಂತೆ ವೈ.ಕೆ. ರಾಮಯ್ಯನವರ ಕಾರ್ಯವೈಖರಿ. 


ಇಂತಹ ಉದಾಹರಣೆಗಳು ಸಾಕಷ್ಟಿವೆ. ಬೇರೆ ಶಾಸಕರು ತಮ್ಮಕ್ಷೇತ್ರದ ಯೋಜನೆ 
ಗಳನ್ನು ಸಾಧಿಸಿಕೊಳ್ಳಲು ಬಳಸುವ ವಿಧಾನಗಳಿಗಿಂತ, ಭಿನ್ನವಾಗಿ, ವಿನೂತನ ವಿಧಾನಗಳು 
ವೈ.ಕೆ. ಆರ್‌ ಅವರಲ್ಲಿವೆ. ಅವರು ಹಿಡಿದ ಕೆಲಸವನ್ನುಸಾಧಿಸುವ ಬಗ್ಗೆ ಅನೇಕ ಶಾಸಕರು ಮೆಚ್ಚುಗೆ 
ವ್ಯಕಪಡಿಸಿದ್ದನ್ನುನಾನೇ ಕಂಡಿದ್ದೇನೆ. ಈಗಲೂ ಕುಣಿಗಲ್‌ ಭಾಗದ ಜನರಿಗೆ ವೈ.ಕೆ. ರಾಮಯ್ಯ 
ನವರು ಹಿಡಿದ ಕೆಲಸವನ್ನು ಸಾಧಿಸುವ ಹಠಗಾರನಾಗಿ ಕಂಡಿದ್ದಾರೆ. ಆ ಬಗ್ಗೆ ಅಪಾರ 
ಅಭಿಮಾನವನ್ನೂಇಟ್ಟುಕೊಂಡಿದ್ದಾರೆ. ಆದಾರಿಯಲ್ಲಿಎಡರು-ತೊಡರುಗಳು ಬಂದರೂ ಸಹ, 
ಅದನ್ನೆಲ್ಲಾ ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳುವ ರಾಮಯ್ಯನವರಿಗೆ ಅಭಿಮಾನಿಗಳು ಬಹಳ. 


ಅವರು ಅರವತ್ತನೆ ವಯಸಿಗೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು 


ಹಾರೆಸುತೇನೆ. 
೬ ಎದಿ 


೨ 


ಜೀವನದಿ / ೯೦ 


'ಪಿ ಲಂಕೇಶ್‌ 


ಸಥ ಡಿಸೆಂಬರ್‌, ಜನವರಿ ನನ್ನ ಮೆಚ್ಚಿನ ತಿಂಗಳುಗಳು; ಸ್ವಚ್ಛ ಆಕಾಶದ ತಂಪು 
ವಾತಾವರಣ ಕಾಲ. ಮಳೆಯ ವಜ್ಜಲವಿಲ್ಲ ; ಬಿಸಿಲಿನ ತಾಪವಿಲ್ಲ, ನಾನು ಹೆಚ್ಚಾಗಿ 
ಬರೆಯುವುದು, ತೀವ್ರವಾಗಿ ಬದುಕುವುದು ಈ ತಿಂಗಳುಗಳಲ್ಲಿ ನನ್ನ ಮಾವಿನ ಮರಗಳು 
ಹೂ ಬಿಡತೊಡಗುತವೆ; ಸುತ್ತಣ ಹೊಲಗಳಲ್ಲಿ ತೆನೆ ಕಾಳುಗಳೊಂದಿಗೆ ನಿಂತಿರುತ್ತವೆ. ನಮ್ಮ 
ಎರಡು ಜೇನು ಪೆಟ್ಟಿಗೆಗಳು ಜೇನುತುಪ್ಪದಿಂದ ಗಿಡಿಯುತವೆ. ಹುಚ್ಚೆಳ್ಳಿನ ಹೂವು (ನಮ್ಮ ಕಡೆ 
ಕುರೇಸಾಣೆ ಅನ್ನುತ್ತೇವೆ) ಜೇನುಗಳಿಗೆ ಪ್ರಿಯ. ವಸಂತಕ್ಕೆ ಮುನ್ನ ಹೂ ಬಿಡುವ ಮಾವು, 
ಹುಚ್ಚೆಳ್ಳು, ಕಲ್ಲಂಗಡಿ ವಸಂತದ ಮುನ್ಸೂಚನೆಗಳಂತೆ. ಯಾರೋ ನನಗೆ ವೈ. ಕೆ. ರಾಮಯ್ಯ ನನ್ನನ್ನು 
ನೋಡಬೇಕೆಂದಿದ್ದಾರೆ ಎಂದು ಹೇಳಿದರು. ನಾನು ಕೂಡಲೆ ಅವರ ನಂಬರ್‌ ಪಡೆದು ಫೋನ್‌ 
ಮಾಡಿ ಕರೆದೆ. ರಾಮಯ್ಯನವರನ್ನು ನಾನು ನೋಡುತ್ತಿದ್ದುದು ಎರಡನೆ ಸಲ. ಮೊದಲನೆ ಸಲ 
ಮಂಡ್ಯದಲ್ಲಿ ನೋಡಿದ್ದೆ. ನಮ್ಮಲ್ಲಿದ್ದ ಹುಡುಗ ವಿಶು ಮಂಡ್ಯದಲ್ಲಿ ಪತ್ರಿಕೆಯೊಂದನ್ನು 
ಶುರುಮಾಡಿದಾಗ ಅದರ ಉದ್ಭಾ ನೆಗೆ ನಾನು, ಕೃಷ್ಣ ರಾಮಯ್ಯ ಹೋಗಿದ್ದೆವು. ಇಬ್ಬರು 
ಮಾನವಂತ ರಾಜಕಾರಣಿಗಳ ಜೊತೆಗೆ ಇದ್ದುದರ ಬಗ್ಗೆ ಆವತ್ತು ಸಂತೋಷದಿಂದ ಮಾತಾಡಿದ್ದೆ 
ಕೃಷ್ಣ ಕೆ.ಆರ್‌. ಪೇಟೆಯಲ್ಲಿ ರಾಮಯ್ಯ ಕುಣಿಗಲ್‌ನಲ್ಲಿ ಸೋತಿದ್ದಾರೆ. ಒಬ್ಬರು ದಳದ 
ಚಕ್ರದವರು,ಇನ್ನೊಬ್ಬರು ದೇವೇಗೌಡರ ಜನತಾದಳದವರು. 

ವೃ.ಕೆ.ರಾಮಯ್ಯ ಮತ್ತು ಈ ಡಿಸೆಂಬರ್‌ ತಿಂಗಳು ಪರಸ್ಪರ ಮಾನಸಾಪ 
ಗೊಂಡಂತಿತ್ತು ಈ ರಾಮಯ್ಯನವರ ದುಗುಡ ತೀವ್ರವಾಗಿತ್ತು. ಡಿಸೆಂಬರ್‌ನ ಹಿತಕರ 
ಹವೆಯಲ್ಲಿ ರಾಮಯ್ಯನವರ ಆಳದ ನೋವು, ಅವರನ್ನು ತಲ್ಲಣಗೊಳಿಸಿದ್ದ ಹತಾಶೆ, ಈ 
ರಾಮಯ್ಯ ಮತ್ತು ನನ್ನಂಥವರು ಹೆಬ್ಬಟ್ಟೊತುವ ಕುಟುಂಬದಿಂದ ಬಂದವರು. ಕಷ್ಟಪಟ್ಟು ಓದಿ, 
ಮೈಮುರಿದು ದುಡಿದು ಸ್ವಂತ ಛಾತಿಯಿಂದಲೇ ನೆಮ್ಮದಿ ಪಡೆದವರು. ಅನೇಕ ವರ್ಷ 
ವಕೀಲರಾಗಿದ್ದುತೋಟ, ಮನೆ, ಕಾರು ಗಳಿಸಿದವರು; ಇದೆಲ್ಲವನ್ನೂಸಾಧ್ಯಗೊಳಿಸಿದ ನಮ್ಮ 
ಜನತೆಗೆ ಏನನ್ನಾದರೂ ಒಳ್ಳೆಯದು ಮಾಡಬೇಕು. ಅದು ತಮ್ಮ ಕರ್ತವ್ಯ ಎಂದು ತಿಳಿದವರು. 
ಇಡೀ ಜನತೆ ಚೂರು ರೊಟ್ಟಿಗಾಗಿ, ಬೊಗಸೆ ಹೆಂಡಕ್ಕಾಗಿ ತಮ್ಮನ್ನುತಾವೇ ಮಾರಿಕೊಂಡು ಆತ್ಮ 
ಹತ್ಯೆಗೆತೂಡಗಿರುವುದನ್ನುನೋಡಿ ಬಿಚ್ಚಿಕೂತವರು. 


೯೧ / ಜೀವನದಿ 


ನಾನು ಬೆಚ್ಚಿಕೂತಿಲ್ಲ, ನನಗೆ ಅಷ್ಟು ಹತಾಶೆ ಆಗಿಲ್ಲ. ಆದರೆ ರಾಮಯ್ಯ ಖುದ್ದು 
ರಂಗಕ್ಕಿಳಿದವರು, ಅಖಾಡಾದಲ್ಲಿಸೆಣಸಿ ಫಲಿತಾಂಶಕ್ಕೆ ವಿಷಾದಗೊಂಡವರು. ಬಂದೊಡನೆ 
ಅಂದರು, ""ಜನರ ಬಗೆನಾನು ಹೇಳಬೇಕಾದೇ ಇಲ್ಲ. ಪ್ರಾಣಿಗಳು ಕೂಡ ಅಷೇ. ಹಾವು ಕಚುತೆ 
೧ ದಿ dD ಗ] ಜಃ 

ತೋಳ ಸಾಯಿಸುತ್ತೆ ಆದರೆ ಮರಗಿಡಗಳು ಎಂದೂ ನನಗೆ ಮೋಸ ಮಾಡಿಲ್ಲ ಅವಕ್ಕೆ ಜೀವ 
ಇರುತ್ತೆ ನೋಡಲು ಮನೋಹರವಾಗಿದ್ದುಹೂವು, ಹಣ್ಣು ಕೊಡುತ್ತವೆ. ಆದರೆ ಈ ಸಸ್ಯಗಳು 
ಎಂದೂಕೆಡಕು ಮಾಡುವುದಿಲ್ಲ ಸ್ನೇಹ ಹೆಚ್ಚಾದಷ್ಟೂಸಂತೋಷವನ್ನೇ ಕೊಡುತವೆ.'' ಅಂದರು. 


ರಾಮಯ್ಯ ತೆಳ್ಳಗೆ ಎತ್ತರವಾಗಿರುವ ಮನುಷ್ಯ. ತುಂಬ ಸಹಜವಾಗಿ, ಕೆಲವೊಮ್ಮೆ 
ಒರಟೊರಟಾಗಿ ಮಾತಾಡುತ್ತಾರೆ. ಆದರೆ ಇವರ ನಿಷ್ಠುರತೆಯ ಹಿಂದೆ ಪ್ರೀತಿ ಇದೆ. ಬೆಚ್ಚನೆಯ 
ವ್ಯಾಮೋಹವಿದೆ. ಅವರೆಂದರು, ""ನಾನೀಗ ಏನು ಮಾಡಬೇಕು? ನನ್ನ ಕುಣಿಗಲ್‌ ಕ್ಷೇತ್ರದ 
ಐನೂರು ಹಳ್ಳಿಗಳಿಗೆ ವರ್ಷಕ್ಕೆ ಒಮ್ಮೆಯಾದರೂ ಭೇಟಿಕೊಟ್ಟು ಕಷ್ಟ-ಸುಖ ವಿಚಾರಿಸಿ 
ಕೈಲಾದಷ್ಟು ಕೆಲಸ ಮಾಡಿದವನು ನಾನು. ನಮ್ಮ ಜನರೊಂದಿಗೆ ನೂರಾರು ಮೈಲಿ ನಡೆದು 
ಅದರಿಂದ ಸಂತೋಷಪಟ್ಟವನು. ಈಗ ನಮ್ಮ ಜನರ ಬಗ್ಗೆ ನನಗೆ ಸಿಟ್ಟು ಬರ್ತಿಲ್ಲ, ದ್ವೇಷ 
ಬರ್ತಿಲ್ಲ. ಅವರಿಂದ ನಾನು ಏನನ್ನೂ ನಿರೀಕ್ಷಿಸುವುದಿಲ್ಲ. ಆದರೆ ನಮ್ಮ ಸಂಬಂಧ ಏಕೆ 
ಹೀಗಾಯಿತು ಎಂದು ಚಿಂತಿಸುವಂತೆ ಆಗಿದೆ.'' 


ನಾನು ಬಹಳ ಹೊತ್ತು ಯೋಚಿಸುತ್ತಅವರ ಮಾತು ಕೇಳಿದೆ. ಅವರಿಗೆ ಹೇಳಿದೆ: 
""ಇದೆಲ್ಲಸಾರ್ವಜನಿಕ ಜೀವನದಲ್ಲಿಆಗುತ್ತೆ ನೀವು ನಿಮ್ಮ ಜನರಿಗಾಗಿ ಕೆಲಸ ಮಾಡುವುದನ್ನು 
ನಿಲ್ಲಿಸಬಾರದು. ನೀವು ಅವರ ಊರುಗಳಿಗೆ ನಡೆದುಕೊಂಡು ಹೋದಾಗ, ಎಲ್ಲೆಂದರಲ್ಲಿ 
ಉಂಡು, ನಾಟಕ ನೋಡಿ, ಮಾತಾಡಿ, ಮಲಗಿದಾಗ ನಿಮಗೆ ಸಿಕ್ಕ ಸಂತೋಷ, ಮುಖ್ಯವಾಗಿ 
ನೀವು ಮಾಡಿದ ಕೆಲಸದಿಂದ ದೊರೆತ ಸಂಭ್ರಮ ಮತ್ತೆ ಹೇಳಿದೆ; "" ರಾಜಕೀಯ ಇವತ್ತು 
ಪಾರ್ಲಿಮೆಂಟ್‌ ಭವನದಲ್ಲಿ , ವಿಧಾನಸೌಧದಲ್ಲಿ ನಡೆಯುವದರಿಂದ ಏನಾಗಿದೆ ನೋಡಿ. 
ವಿಧಾನಸಭೆಗೆ ಹೋಗಲು ಜನ ಕೊಲೆ, ಸುಲಿಗೆ, ಮೋಸ ಕೂಡ ಮಾಡುತಾರೆ. ರಾಜಿಕೀಯ ಜನರ 
ನಡುವೆ ನಡೆದು ಅವರ ಕೈತುತಿನಿಂದ ಬೆಳೆದಿದ್ದರೆ ಹೀಗಾಗುತ್ತಿರಲಿಲ್ಲ; ಒಬ್ಬೊಬ್ಬ ವಿಧಾನ 
ಸಭೆಯ ಸದಸ್ಯನ ಬೆಲೆಯನ್ನು ಹಣದಲ್ಲಿ ಕಟ್ಟುತ್ತಿರಲಿಲ್ಲ. ಇದನ್ನುನಾನು ನಿಮ್ಮನ್ನು ಸಮಾಧಾನ 
ಪಡಿಸಲು ಹೇಳುತ್ತಿಲ್ಲ ಇವತ್ತು ಒಬ್ಬ ಬಾಬಾಆಮ್ಚೆ, ಎನ್‌. ರಾಮ್‌, ಶಬನಾ ಅಜ್ಜಿ ಕೂಡ 
ಯಾವನೇ ಒಬ್ಬ ವಿಧಾನಸಭೆಯ, ಪಾರ್ಲಿಮೆಂಟಿನ ಸದಸ್ಯನಿಗಿಂತ ಅರ್ಥಪೂರ್ಣವಾಗಿ 
ಕಾಣಲು ಕಾರಣಗಳಿವೆ.ಏನನ್ನೂ ಬಯಸದೆ ಒಳಿತನ್ನು ಮಾಡುವ ಸೌಜನ್ಯಮೂರ್ತಿಗಳ 
ರಾಜಕೀಯ ಜನಕ್ಕೆ ಬೇಕಾಗಿದೆ; ಅಂಥವರನ್ನು ರೂಪಿಸಿ ವಿಧಾನಸಭೆಗೆ ಕಳಿಸಿದರೆ ಮಾತ್ರ ನಮ್ಮ 
ಆಡಳಿತ ಯಂತ್ರ ಜನಕ್ಕೆ ಒಳ್ಳೆಯದು ಮಾಡುತ್ತದೆ. ಇದು ಅಸಾಧ್ಯ ಎಂದು ತಿಳಿಯಬೇಡಿ. 
O 
(ಲಂಕೇಶ್‌ಪತ್ರಿಕೆ: 17-12-1989) 


ಆದರ್ಶ ಶಾಸಕ 


ಬಿಜಿ ೭ ನಕಾರ 


ಊಲಳೀಗಾರಿಕೆಯಿಂದ ಪಾರಾಗಿ ನಮ್ಮ ರಾಷ್ಟ್ರ ಸ್ವತಂತ್ರ ರಾಷ್ಟ್ರವಾಗಿ ಪ್ರಜಾತಂತ್ರ ವ್ಯವಸ್ಥೆಯ 
ಗಣರಾಜ್ಯವಾಗಿ 1952ರಿಂದ ನಮ್ಮ ರಾಷ್ಟ್ರದ ಪ್ರಜೆಗಳೇ ಪ್ರಭುಗಳಾಗಿ ಪ್ರಜಾರಾಜರುಗಳಾಗಿ 
ಪ್ರಜಾಪ್ರತಿನಿಧಿಗಳ ಮುಖಾಂತರ ಈ ರಾಷ್ಟ್ರ ಹಾಗೂ ರಾಜ್ಯಗಳ ಆಡಳಿತ ಹಾಗೂ ಅಭಿವೃದ್ಧಿಯ 
ಚುಕ್ಕಾಣಿಯನ್ನು ಹಿಡಿದು ಆಳುತಿದ್ದಾರೆ. ಪ್ರಜಾ ಸಾಮ್ರಾಜ್ಯ ವ್ಯವಸ್ಥೆಯಲ್ಲಿ ವಿಧಾನಸಭೆಯ 
ಸದಸ್ಯರಾದ ಜನ ಪ್ರತಿನಿಧಿಗಳು ಈ ರಾಜ್ಯಗಳ ಆಡಳಿತ ಅಭಿವೃದ್ಧಿಯನ್ನು, ಲೋಕಸಭೆಯ 
ಸದಸ್ಯರಾದ ಜನ ಪ್ರತಿನಿಧಿಗಳು ಈ ರಾಷ್ಟ್ರದ ಆಡಳಿತ ಅಭಿವೃದ್ದಿಯನ್ನು ಸಾಧಿಸುತಿದ್ದಾರೆ. 
ಭಾರತದ ಜನತೆ ಪ್ರಜಾರಾಜ್ಯದಲ್ಲಿ ವಿಶ್ವಾಸವಿಟ್ಟು ಅದರ ಯಶಸ್ವಿಗಾಗಿ ಕೇಂದ್ರ ಸರ್ಕಾರಕ್ಕೆ 
ಲಕ್ಷಾಂತರ ಕೋಟಿ ಹಣವನ್ನು,ರಾಜ್ಯ ಸರಕಾರಗಳಿಗೆ ಸಹಸ್ರಾರು ಕೋಟಿ ಹಣವನ್ನುವಿವಿಧ ಕರ, 
ಕಂದಾಯಇತ್ಯಾದಿ ರಾಜಸ್ವ ಹಣವನ್ನುಪ್ರತಿವರ್ಷ ಕೊಡುತಲೇಇದ್ದಾರೆ. ಈ ರಾಷ್ಟ್ರದ ಆಡಳಿತ 
ಅಭಿವೃದ್ಧಿ ಸಾಧನೆಗಾಗಿ ಶಾಸಕಾಂಗ ಕಾರ್ಯಾಂಗಗಳು ಸಂವಿಧಾನಬದ್ಧವಾಗಿ ರಚಿತವಾಗಿ 
ಅಸಿತ್ವದಲ್ಲಿವೆ. 


ಕರ್ನಾಟಕ ರಾಜ್ಯದ ಜನತೆಯಿಂದ 224 ಜನ ಪ್ರತಿನಿಧಿಗಳು ಚುನಾಯಿತರಾಗಿ 
ಶಾಸಕಾಂಗವನ್ನು ರಚಿಸಿಕೊಂಡು ಈ ಶಾಸಕಾಂಗದಲ್ಲಿ ಮುಖ್ಯಮಂತ್ರಿಗಳು ಇತರ ಮಂತ್ರಿಗಳು 
ವಿರೋಧಿ ಪಕ್ಷದ ನಾಯಕರು ವಿರೋಧಿ ಗುಂಪುಗಳ ನಾಯಕರೆಲ್ಲರೂ ಸೇರಿ ವಿಧಾನಸಭೆಯ 
ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ಶಾಸನಸಭೆಯ 
ಕಾರ್ಯಕಲಾಪಗಳನ್ನುಯಶಸ್ವಿಯಾಗಿ ಸಾಗಿಸುತಲಿದ್ದಾರೆ. ವಿಧಾನಸಭೆಯಲ್ಲಿ ಬಹುಮತ ಪಡೆದ 
ಅಧಿಕೃತ ರಾಜಕೀಯ ಪಕ್ಷದ ಶಾಸಕರೆಲ್ಲರೂ ಸೇರಿ ತಮ್ಮ ಸಭಾನಾಯಕರನ್ನು ಅಂದರೆ 
ಮುಖ್ಯಮಂತ್ರಿಯನ್ನುಆಯ್ಕೆ ಮಾಡಿಕೊಂಡು, ಮಂತ್ರಿಮಂಡಲವನ್ನುರಚಿಸಿಕೊಂಡು ಈ ರಾಜ್ಯದ 
ಆಡಳಿತ ಹಾಗೂ ಅಭಿವೃದ್ಧಿಯನ್ನು ವಿಧಾನಸಭೆಯ ಅಂಗೀಕಾರ ಮಾಡಿಕೊಟ್ಟಬಜೆಟ್‌ ಪ್ರಕಾರ 
ಹಣವನ್ನು ಸಂಗ್ರಹಮಾಡಿ, ಸಂಗ್ರಹ ಮಾಡಿದ ಹಣವನ್ನು ನಿಗದಿತ ಕಾರ್ಯಕ್ರಮ, ಆಡಳಿತ 
ಹಾಗೂ ಅಭಿವೃದ್ಧಿಗಾಗಿ ವೆಚ್ಚಮಾಡುತಾರೆ. ಕಾರ್ಯಾಂಗ ಸರಕಾರದ ಆಡಳಿತ ವೃಖರಿಯನ್ನು 
ಶಾಸಕರು ನಿಗಾವಹಿಸಿ ನೋಡಬೇಕಾಗುತ್ತದೆ. ಕಾರ್ಯನಿರ್ವಹಿಸುವಲ್ಲಿ ಮುಖ್ಯಮಂತ್ರಿಗಳ ಪಾತ್ರ 
ಹಾಗೂ ಮಂತ್ರಿಗಳ ಪಾತ್ರ ಭಾರೀ ಹೊಣೆಗಾರಿಕೆಯದಿರುತದೆ. ಮುಖ್ಯಮಂತ್ರಿಗಳ 


೯೩ / ಜೀವನದಿ 


ಮೇಲ್ವಿಚಾರಣೆ, ಮಂತ್ರಿಗಳ ಮೇಲೆ ಇರಬೇಕಾಗುತದೆ. ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳ 
ಮೇಲ್ವಿಚಾರಣೆ ಹಾಗೂ ಹಿಡಿತ ರಾಜ್ಯ ಸರಕಾರದ ಮುಖ್ಯಕಾರ್ಯದರ್ಶಿ ಹಾಗೂ ಇತರ 
ಇಲಾಖೆಯ ಕಾರ್ಯದರ್ಶಿಗಳನ್ನೊಳಗೊಂಡ ಅಧಿಕಾರಶಾಹಿಗಳ ಮೇಲೆ ಇರಲೇ ಬೇಕಾಗುತ್ತದೆ. 
ಸರಕಾರ ಕಾರ್ಯಾಂಗಸುಭದ್ರ ಹಾಗೂ ಸಮರ್ಥ ಆಡಳಿತವನ್ನುಕೊಡಲಿಕ್ಕೆ ತಪ್ಪಿದಲ್ಲಿಆದಾಯ 
ಮೂಲದ ಪ್ರಕಾರ ಹಣಶೇಖರಿಸಲು ತಪ್ಪಿದಲ್ಲಿ ನಿಗದಿತ ಕಾರ್ಯಕ್ರಮ ಚಟುವಟಕೆ ಇತ್ಯಾದಿ 
ಅಭಿವೃದ್ಧಿ ಕಾರ್ಯಕ್ರಮಗಳ ನಿಗದಿತ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾದರೆ, ಶಾಸಕರ 
ಶಾಸಕಾಂಗ ಸೂಕ್ತ ಕ್ರಮವನ್ನು ಸರಕಾರದ ಮೇಲೆ ತೆಗೆದುಕೊಳ್ಳುವ ಪರಮಾಧಿಕಾರ 
ಹೊಂದಿರುತದೆ. ಈ ಬಗ್ಗೆ ಸುದೀರ್ಫ ಚರ್ಚೆಗೆ ಹಾಗೂ ತೀರ್ಮಾನಕ್ಕೆ ವಿಧಾನಸಭೆಯಲ್ಲಿ 
ಸದಸ್ಯರಿಗೆ ಸೂಕ್ತ ಅವಕಾಶ ಮಾಡಿಕೊಡುವ ಹೊಣೆಗಾರಿಕೆ ವಿಧಾನಸಭೆಯ ಅಧ್ಯಕ್ಷರ ಮೇಲೆ 
ಇರುತದೆ. ನಮ್ಮ ರಾಜ್ಯದ ಕಾರ್ಯಾಂಗ, ಸರಕಾರದಲ್ಲಿ ಕೆಲವು ಅಪವಾದಗಳಿಗೆ ಒಳಪಟ್ಟು 
ಬಹುತೇಕ ಉತ್ತಮ ಮಂತ್ರಿಗಳನ್ನೇ ಹೊಂದಿರುವ ಸತ್‌ ಸಂಪ್ರದಾಯ ಹಿನ್ನೆಲೆ ಇದೆ. ಅಂತೆಯೇ 
ಮಂತ್ರಿಗಳ ಕಾರ್ಯಾಂಗ ಸರಕಾರವನ್ನುಹದ್ದುಬಸಿನಲ್ಲಿಟ್ಟುಉತಮ ಆಡಳಿತ ಹಾಗೂ ಅಭಿವೃದ್ಧಿ 
ಸಾಧನೆಯಲ್ಲಿಸರಕಾರ ಯಶಸ್ವಿಯಾಗಲು ಸೂಕ್ತ ಚರ್ಚೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲು 
ವಿಧಾನಸಭೆಯಲ್ಲಿ ಶಾಸಕರಿಗೆ ಸಾಕಷ್ಟು ಅವಕಾಶವನ್ನು ವಿಧಾನಸಭಾಧ್ಯಕ್ಷರು ಮಾಡಿಕೊಡ 
ಬೇಕಾಗುತ್ತದೆ ಹಾಗೂ ಮಾಡಿಕೊಟ್ಟಸಂಪ್ರದಾಯ ಕೂಡ ನಮ್ಮ ರಾಜ್ಯದಲ್ಲಿದೆ. ಈ ರಾಜ್ಯದ 
ಆಗುಹೋಗು, ಅಳಿಗಾಲ, ಉಳಿಗಾಲ, ಯಶಸ್ಸು ಅಪಯಶಸ್ಸು ಕೀರ್ತಿ, ಅಪಕೀರ್ತಿ, ಉನ್ನತಿ, 
ಅಧೋಗತಿ ಈ ರಾಜ್ಯದ ಶಾಸಕಾಂಗ ಹಾಗೂ ಕಾರ್ಯಾಂಗದ ಕೈಯಲ್ಲಿರುವುದನ್ನು ಅಂದರೆ 
ಶಾಸಕರು ಹಾಗೂ ಮಂತ್ರಿಗಳ ಕೈಯಲ್ಲಿರುವುದನ್ನುಪ್ರಜಾತಂತ್ರ ವ್ಯವಸ್ಥೆಸಾರಿಹೇಳುತ್ತಲೇ ಬಂದಿದೆ. 


ಈ ಹಿನ್ನೆಲೆಯಲ್ಲಿ ವೈ.ಕೆ. ರಾಮಯ್ಯನವರು ತುಮಕೂರು ಜಿಲ್ಲೆಯ ಒಬ್ಬ ಆದರ್ಶ 
ಸತ್‌ಪ್ರಜಿ. ಜನಮನ್ನಣೆ ಪಡೆದು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಶಾಸಕಾಂಗದಲ್ಲಿಅವರು 
ನಿರ್ವಹಿಸಿರುವ ಮಹಾತ್ಕಾರ್ಯ ಶ್ಲಾಘನೀಯವಾಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿಶಾಸಕರು, 
ಮಂತ್ರಿಗಳು, ಪವಾಡ-ಸದೃಶ ಕಾರ್ಯ ಮಾಡಬಲ್ಲ ಮೇರು - ಮಹನೀಯರು, ಜನರ 
ಆಗುಹೋಗು ಅಭಿವೃದ್ಧಿ- ಭವಿಷ್ಯವನ್ನುನಿರ್ಮಾಣ ಮಾಡಬಲ್ಲಕಾರಣ ಪುರುಷರು. ಬೇಡಿದ 
ಬೇಡಿಕೆಗಳಿಗೆ ವರವನೀವ ವರಪುತ್ರರು. ಜನತೆಯ ಧ್ವನಿಯಾಗಿ ಶಾಸನಸಭೆಯಲ್ಲಿ ಜನಪರ 
ಮಾತಾಡಬಲ್ಲ ಹಾಗೂ ಜನತೆಯ ಬೇಡಿಕೆಗಳನ್ನು ಈಡೇರಿಸಿ ಕೊಡಬಲ್ಲ ಮಹಾಪುರುಷರು. 
ಸರಕಾರದ ಚಟುವಟಿಕೆಗಳನ್ನುಸಾಧಕ-ಬಾಧಕಗಳನ್ನುತಿಳಿದು, ಬಾಧಕಗಳನ್ನುಕಟುವಾಗಿ ಟೀಕಿಸಿ 
ಸಲಹೆ ಸೂಚನೆಗಳನ್ನು ಕೊಟ್ಟುಸರಕಾರವನ್ನು ಹದ್ದುಬಸಿನಲ್ಲಿಡಬಲ್ಲ ಅದ್ಭುತ ಶಕ್ತಿಯುಳ್ಳವರು 
ಶಾಸಕರು. ವೈ.ಕೆ. ರಾಮಯ್ಯನವರು ಇಂತಹ ಆದರ್ಶ ಶಾಸಕರಲ್ಲಿ ಅತ್ಯುನ್ನತರು. ಅವರ 
ನ್ಯಾಯನಿಷ್ಠುರ ಕಾರ್ಯ, ಆದರ್ಶ, ನೇರನುಡಿ ಹಾಗೂ ನಡೆ ಅನುಕರಣೀಯವಾಗಿದೆ. 


ಟ್‌ ಕ 


ಜೀವನದಿ / ೯೪ 


ರಾಮಯ್ಯನವರು ಕಾರ್ಯಾಂಗದಲ್ಲಿ ಒಬ್ಬ ಪ್ರಭಾವಿ, ಚತುರ, ನಿಷ್ಠುರ, ನಿಷ್ಠಲಂಕ, 
ಪ್ರಾಮಾಣಿಕ, ನಿಸ್ವಾರ್ಥ, ಜಾತ್ಯತೀತ ಮಂತ್ರಿಗಳಾಗಿ ಭ್ರಷ್ಠಾಚಾರ, ಜಾತೀಯತೆ, ಅಧಿಕಾರ 
ದುರುಪಯೋಗ, ದುರಾಡಳಿತ ಇತ್ಯಾದಿಸಾಮಾಜಿಕ ಪೀಡೆಗಳಿಂದ ದೂರವಿದ್ದುಜನಸೇವೆಯೇ 
ಜನಾರ್ದನ ಸೇವೆ, ದೇಶಸೇವೆಯೇ ಈಶಸೇವೆ, ಸರ್ವೇಜನಾ ಸುಖಿನೋಭವಂತು ಎಂಬಂತೆ 
ಕಾರ್ಯನಿರ್ವಹಿಸಿರುವುದು ಪ್ರಜಾತಂತ್ರ ವ್ಯವಸ್ಥೆಗೆ ಭೂಷಣ ಹಾಗೂ ಜನತೆಯ ಸುದ್ಧವ. 
ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಯ ಮಂತ್ರಿಗಳಾಗಿ ಬಜೆಟ್‌ ಪ್ರಕಾರ ನಿಗದಿತ ಗುರಿ 
ಸಾಧನೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುವುದಲ್ಲದೆ, ಪರಿಣಾಮಕಾರಿಯಾಗಿ 
ಯಶಸ್ವಿಗೊಳಿಸಿದ ಹಿರಿಮೆ ರಾಮಯ್ಯನವರಿಗುಂಟು. 


ಗ್ರಾಮೀಣ ಅಭಿವೃದ್ಧಿ ಪರಿಶಿಷ್ಟ ಜಾತಿ, ಪಂಗಡಗಳ ಅಭಿವೃದ್ಧಿ ಹಿಂದುಳಿದ ವರ್ಗ 
ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನೀರಾವರಿ ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳೆ ಕಲ್ಯಾಣ 
ಅಭಿವೃದ್ಧಿ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿ ತೋಟಗಾರರ ಅಭಿವೃದ್ಧಿ ರೈತರ ಅಭಿವೃದ್ಧಿ 
ಕುಡಿಯುವ ನೀರಿನ ಹಾಗೂ ರಸ್ತೆ ಅಭಿವೃದ್ಧಿ ಶಿಕ್ಷಣಾಭಿವೃದ್ಧಿ ಇತ್ಯಾದಿ ವಿವಿಧ ಅಭಿವೃದ್ದಿಗೆ 
ಮೂಲಕಾರಣವಾಗಿ, ತುಮಕೂರು ಜಿಲ್ಲೆಗಷ್ಟೇ ಏಕೆ ಈ ರಾಜ್ಯದ ಅಭಿವೃದ್ಧಿ ಹಾಗೂ ಉತ್ತಮ 
ಆಡಳಿತಕ್ಕೆ ಶಾಸಕರಾಗಿ ಮಂತ್ರಿಗಳಾಗಿ ಹಾಗೂ ಸದ್ಯ ಶಾಸಕರಾಗಿ ಮಾಡುತ್ತಿರುವ ಸೇವೆ 
ಶ್ರೇಷ್ಠತರವಾಗಿರುವುದು ಈ ರಾಜ್ಯದ ಜನತೆಯಸುದ್ಧವ. 


ರಾಮಯ್ಯನವರು ಒಬ್ಬ ಖ್ಯಾತ ನ್ಯಾಯವಾದಿ-ಶಾಸಕ-ಮಂತ್ರಿ ಮತ್ತೊಬ್ಬರಿಗೆ 
ಅನುಕರಣೀಯವಾಗಿರುವವರು. ಇಂತಹ ಶಾಸಕರ ಸಾಧನೆ ಕುರಿತು ಅಭಿನಂದನಾ 
ಕಾರ್ಯಕ್ರಮಗಳನ್ನುಏರ್ಪಡಿಸುವುದು ಹಾಗೂ ಜನತೆ ಅವರ ಸತ್ಕಾರ್ಯಸ್ಥರಿಸುವುದು ಒಳ್ಳೆಯ 
ಸತ್‌ ಸಂಪ್ರದಾಯ. ವೈ.ಕೆ.ಆರ್‌ ರಂಥ ಜನನಾಯಕನನ್ನು ಪಡೆದಿರುವುದು ತುಮಕೂರು ಜಿಲ್ಲೆಯ 


ಹಾಗೂ ಕರ್ನಾಟಕ ರಾಜ್ಯದ ಜನತೆಯ ಸುದ್ಧವ. ೧ 


ಧನು” 1177). 
/ 0 5- ಗ 14 ಮ, 
ತ ಸ [4 ಜದ ಈ ದ್‌್‌ ಗ್ಯ Ne 
ma ಇಷ್ಟಾ 


೯೫ / ಜೀವನದಿ 


ನನ್ನ ಮಾರ್ಗದರ್ಶಿ 


ಎಚ್‌ ನಿಂಗಯ್ಯ 


ನೆಲನು 1972ರಲ್ಲಿ ವಕೀಲಿ ವೃತ್ತಿಯಲ್ಲಿದ್ದೆ ಆಗ ನನಗೆ ವೈ.ಕೆ. ರಾಮಯ್ಯನವರ ಪರಿಚಯ 
ವಾಯಿತು. ಪರಿಚಯದ ನಂತರ; ನಾನು ಅವರಲ್ಲಿದ್ದ ಕೆಲವು ಅಪರೂಪದ ಗುಣಗಳಿಂದ 
ಆಕರ್ಷಿತನಾದೆ. ಬಹಳ ಮುಖ್ಯವಾಗಿ ಅವರಲ್ಲಿದ್ದಜಾತ್ಕತೀತ ಗುಣ ನನಗೆ ಅಚ್ಚುಮೆಚ್ಚಾಯಿತು. 
ಏಕೆಂದರೆ ಈ ಹಿಂದೆ ಇದ್ದಂಥ ಕೆಲವು ಶಾಸಕರು ಮತ್ತುಎಂ.ಪಿ.ಗಳು ಜಾತಿ - ಒಳಜಾತಿ ಇವುಗಳ 
ಲೆಕ್ಕಾಚಾರದಲ್ಲೇ ಎಲ್ಲವನ್ನೂ ನೋಡುತಿದ್ದರು. ಇದರಿಂದಾಗಿ ನನಗೆ ಅವರ ಬಗ್ಗೆ ಗೌರವ 
ಇರಲಿಲ್ಲ! ಆದರೆ ವೈ.ಕೆ. ರಾಮಯ್ಯನವರು ಜಾತಿ-ಮತಗಳನ್ನು ಮೀರಿ ಎಲ್ಲರೊಂದಿಗೆ 


ಬೆರೆಯುತ್ತಿದ್ದರು. ಇದು ನಾನು ಕಂಡಂತೆ ಬಹಳ ಅಪರೂಪದ ಗುಣ. 


ನಾನು ಕಂದಿಕೆರೆ ಕ್ಷೇತ್ರದಿಂದ ತುಮಕೂರು ಜಿಲ್ಲಾ ಪಂಚಾಯತ್‌ಗೆ ಆಯ್ಕೆಯಾಗಿ 
ಬಂದಿದ್ದೆ. ಆಗ ನಮ್ಮ ಪಕ್ಷವೇ ಬಹುಮತ ಪಡೆದಿತ್ತು ಆಗ ಮೈಸೂರಿನ ಜಿಲ್ಲಾಪಂಚಾಯತ್‌ ಅಧ್ಯಕ್ಷೆ 
ಸ್ಥಾನವನ್ನು ವೀರಶೈವರಿಗೆ ಕೊಟ್ಟು, ತುಮಕೂರಿನ ಅಧ್ಯಕ್ಷ ಸ್ಥಾನವನ್ನು ಒಕ್ಕಲಿಗರಿಗೆ 
ಬಿಟ್ಟುಕೊಡಬೇಕೆಂದು ನಮ್ಮಪಕ್ಷದ ಉನ್ನತ ಹಂತದಲ್ಲಿ ತೀರ್ಮಾನವಾಗಿತ್ತು ಆಗ ನಮ್ಮಪಕ್ಷದಲ್ಲಿ 
ಗೆದ್ದುಬಂದಿದ್ದಒಟ್ಟುಸದಸ್ಯರಲ್ಲಿ25 ಜನ ಗಂಗಡಿಗಾರ ಒಕ್ಕಲಿಗರು, ಕುಂಚಟಿಗರಲ್ಲಿ 8 ಜನ 
ಸದಸ್ಯರಿದ್ದರು. ಆಗ ಅಧ್ಯಕ್ಷಸ್ಥಾನಕ್ಕೆ ಗಂಗಡಿಗಾರ ಒಕ್ಕಲಿಗರ ಆಯ್ಕೆ ಖಚಿತವಾಗಿತ್ತು ಆಗ ವೈ.ಕೆ. 
ರಾಮಯ್ಯನವರು ನನ್ನಪರವಾಗಿ ನಿಂತು ನನ್ನನ್ನೇ ತುಮಕೂರು ಜಿಲ್ಲಾಪಂಚಾಯತ್‌ ಅಧ್ಯಕ್ಷರನ್ನಾಗಿ 
ಮಾಡಿದರು. ಅಂದಿನಿಂದ ನಾನು ಅವರ ಅಭಿಮಾನಿಯಾಗಿದ್ದೇನೆ. 


ಈ ನಡುವೆ ನನ್ನ ಮತ್ತು ವೈ.ಕೆ. ರಾಮಯ್ಯನವರ ಸಂಬಂಧವನ್ನು ಮುರಿಯಲು 
ಅನೇಕರು ನಾನಾ ಬಗೆಯಾಗಿ ಪ್ರಯತ್ನಿಸಿದರು. ಎಚ್‌.ಡಿ. ದೇವೇಗೌಡರೂ ಕೂಡ, ನೀನು 
ನನ್ನೊಂದಿಗೆ ಬಂದುಬಿಡು, ಆ ರಾಮಯ್ಯನ ಜೊತೆ ಹೋಗಬೇಡ' ಎಂದು ಹಲವಾರು 
ರೀತಿಯಿಂದ ಹೇಳಿದರು. ಆಗ ನಾನು, ಅವರಿಗೆ "ನೀವು ನನ್ನನ್ನು ಅಧ್ಯಕ್ಷಗಿರಿಯಿಂದ 
ಕಿತುಹಾಕಿದರೂ ನಾನು ರಾಮಯ್ಯನವರನ್ನು ಬಿಟ್ಟು ಬರಲಾರೆ' ಎಂದು ಹೇಳಿದೆ. ನನ್ನ ಮತ್ತು 
ರಾಮಯ್ಯನವರ ಸಂಬಂಧ ಯಾವ ಬಗೆಯದು ಅಂದರೆ, ಅವರು ಯಾವ ಪಕ್ಷದಲ್ಲಿರುತಾರೋ, 
ನಾವೂ ಕೂಡ ಆ ಪಕ್ಷದಲ್ಲಿರುತೇವೆ. ಹೀಗಿದೆ ನಮ್ಮಅನ್ಯೋನ್ಯತೆ. 


ಜೀವನದಿ / ೯೬ 


ರಾಮಯ್ಯನವರ ವಿಶೇಷಗುಣ ಅಂದರೆ, ಅವರು ಯಾರನ್ನಾದರೂ ಒಮ್ಮೆ ನಂಬಿದರೆ, 
ಕೊನೆಯವರೆಗೂ, ಅವರ ಕೈಬಿಡೋದಿಲ್ಲ! ಇದಕ್ಕೆ ಮುಖ್ಯವಾಗಿ ಅವರ ವಿಶ್ವಾಸ-ನಂಬಿಕೆ 
ಸಂಪಾದಿಸಬೇಕಾದರೆ, ನಮ್ಮಲ್ಲಿ ಪ್ರಾಮಾಣಿಕತೆ, ಸ್ವಚ್ಛತೆ ಇರಬೇಕು. ಅಪ್ರಾಮಾಣಿಕರು, 
ಸುಳ್ಳು-ಮೋಸ, ವಂಚನೆ ಮಾಡುವವರಿಗೆ ರಾಮಯ್ಯನವರ ಬಳಿ ಸ್ಥಾನವಿರುವುದಿಲ್ಲ. 


ರಾಮಯ್ಯನವರು ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳುವ ಮೊದಲು, 
ಅದನ್ನು ಹತ್ತಾರು ಸಲ ಯೋಚಿಸಿ, ಆ ನಂತರ ಕಾರ್ಯಪ್ರವೃತರಾಗುತಾರೆ. ಆ ಕಾರ್ಯ 
ಕಾನೂನು ಬಾಹಿರವಾಗಿದ್ದರೆ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ, ಅದನ್ನು 
ಕೈಗೆತಿಕೊಳ್ಳುವುದಿಲ್ಲ ಯಾರು ಎಷ್ಟೇ ಒತ್ತಡ, ಪ್ರಭಾವ ಬೀರಿದರೂ ಅವರು ತಮ್ಮ 
ತೀರ್ಮಾನವನ್ನು ಬದಲಿಸಿಕೊಳ್ಳುವುದಿಲ್ಲ! ಅದೇ ಕಾರ್ಯ ಜನಪರವಾಗಿದ್ದರೆ, ಅದನ್ನುನಾನು 
ಹೇಳಲಿ ಅಥವಾ ಆನಂದಮೂರ್ತಿ ಹೇಳಲಿ ಮಾಡುತಾರೆ. ಯಾರೇ ಅಡ್ಡ ಬಂದರೂ 
ನಿಲ್ಲಿಸುವುದಿಲ್ಲ ಈ ಗುಣದಿಂದಾಗಿಯೇ ನಾನು ಅವರೊಂದಿಗೆ ಇದ್ದೇನೆ. ಜನಸಂಘಟನೆ 
ಮಾಡೋದರಲ್ಲಿ ಹೋರಾಟವನ್ನುಮಾಡೋದರಲ್ಲಿಅವರನ್ನುಯಾರೂಸರಿಗಟ್ಟಲಾರರು. 


ನಾನು ತುಮಕೂರು ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ವೈ.ಕೆ. 
ರಾಮಯ್ಯನವರು, ತಮ್ಮ ವೈಯಕ್ತಿಕ ಕೆಲಸವನ್ನಾಗಲೀ ಅಥವಾ ಕಾನೂನಿಗೆ ವಿರುದ್ಧವಾದ 
ಕಾರ್ಯಮಾಡಲು ನನಗೆ ಎಂದೂ ಹೇಳಲಿಲ್ಲ ಎನ್ನುವುದು ದೊಡ್ಡ ಸಂಗತಿ. ಅವರಿಗೆ 
ವೈಯಕಿಕತೆಗಿಂತ; ಸಾರ್ವಜನಿಕ ಜೀವನ ಬಹಳ ಮುಖ್ಯ. ನನ್ನ ಅದ್ಯಕ್ಷಗಿರಿಯ ಅವಧಿಯಲ್ಲಿ 
ಅಭಿವೃದ್ಧಿ ಸಂಬಂಧವಾದ ಕಾರ್ಯಗಳಿಗೆ, ಸಲಹೆ-ಸೂಚನೆಗಳನ್ನು ಕೊಟ್ಟು ನನ್ನನ್ನು 
ಬೆಂಬಲಿಸಿದರು. ಈ ಕಾರಣದಿಂದಾಗಿಯೇ ನಾನು ಅನೇಕ ಒಳ್ಳೆಯ ಕೆಲಸಗಳನ್ನು 
ಮಾಡುವಂತಾದೆ. ಇದೇ ನನ್ನಭಾಗ್ಯ. 


ಇದುವರೆಗೆ ರಾಮಯ್ಯನವರ ಜೊತೆ ಸಾವಿರಾರು ಜನ ಬಂದು ಹೋಗಿದ್ದಾರೆ. 
ಅಧಿಕಾರದ ಆಸೆಗೆ, ಹಣದ ಆಸೆಗೆ ಬಂದವರ್ಯಾರೂ ಇಂದು ರಾಮಯ್ಯನವರ ಬಳಿ ಇಲ್ಲ! ಆದರೆ 
ನಾನು, ಚೌದ್ರಿಶಂಕರ್‌, ಈಗ ನಮ್ಮ ನಡುವೆ ಇನ್ನಿಲ್ಲವಾಗಿರುವ ಸಿದ್ದಲಿಂಗೇಗೌಡರು ನಾವೆಲ್ಲ 
ಅಂದಿನಿಂದ ಇಂದಿನವರೆಗು ರಾಮಯ್ಯನವರ ಜೊತೆಯಲ್ಲೇ ಉಳಿದು ಬಂದಿದ್ದೇವೆ. ಅವರ ಎಲ್ಲ 
ಸ್ವಭಾವವೂ ನನಗೆ ಚೆನ್ನಾಗಿ ಗೊತ್ತಿದೆ. ಅದರಂತೆ ನಾವೂ ಕೂಡ ನಡೆಯುತ್ತೇವೆ. ಅವರ 
ಸ್ನೇಹವಾದಾಗಿನಿಂದ, ನಾನು ಸಾಕಷ್ಟುಕಲಿತಿದ್ದೇನೆ. ಆದ್ದರಿಂದ ವೈ.ಕೆ. ರಾಮಯ್ಯನವರೇ ನನ್ನ 
ಬದುಕಿನ ಮಾರ್ಗದರ್ಶಿಯಾಗಿದ್ದಾರೆ. 


ಜನಪರ ಚಿಂತಕ 


ಪ್ರೊ. ಜಯಪ್ರಕಾಶ ಗೌಡ 


ಗಿನ ಜನತಾಸರ್ಕಾರದಲ್ಲಿಮೊದಲಬಾರಿಗೆ ರೇಷ್ಮೆಸಚಿವರಾಗಿದ್ದ ವೈ.ಕೆ. ರಾಮಯ್ಯನವರನ್ನು 
ಕನ್ನಡದ ಪ್ರಸಿದ್ಧಕಥೆಗಾರರಾದ ಡಾ. ಬೆಸಗರಹಳ್ಳಿ ರಾಮಣ್ಣನವರ ಜೊತೆ 1985ರಲ್ಲಿಭೇಟಿಯಾದ 
ಸಂದರ್ಭ. ಆವೇಳೆಗಾಗಲೇ ರಾಮಯ್ಯನವರ ಬಗ್ಗೆ ಬಹಳ ಆತ್ಮೀಯವಾದ ಎವರಗಳನ್ನುಡಾ. 

ಸಗರಹಳ್ಳಿ ರಾಮಣ್ಣ ನನ್ನೊಂದಿಗೆ ಹಂಚಿಕೊಂಡಿದ್ದರು. ನೇರ ನಡೆಯ, ಬಿರುಮೂರ್ತಿ 
ಗಟ್ಟತನದಿಂದೊಡಗೂಡಿದ ಇವರ ರಾಜಕಾರಣ ಆ ಕ್ಷೇತ್ರಕ್ಕೆ ಬಹಳಷ್ಟುಸಹಾಯಕವಾಗುತ್ತದೆ 
ಎಂದು ಪದೇ ಪದೇ ಡಾ. ರಾಮಣ್ಣ ಹೇಳುತ್ತಿದ್ದುದು ನನ್ನ ಮನದಲ್ಲಿಉಳಿದಿತ್ತು ಇವರನ್ನು 
ಕಾಣಲುಕುಣಿಗಲ್‌ಗೆ ಹೋದೆವು. ಅದಾಗಲೇ ಕುಣಿಗಲ್‌ ತಾಲ್ಲೂಕಿನ ಪ್ರವಾಸಕ್ಕೆ ಅಣಿಯಾಗಿದ್ದ 

ರಾಮಯ್ಯನವರು ಡಾ. ಬೆಸಗರಹಳ್ಳಿ ಅವರನ್ನುಕಂಡ ತಕ್ಷಣ ಎದ್ದುಬಂದುತುಂಬಾ ಆತ್ಮೀಯವಾಗಿ 


ಬರಮಾಡಿಕೊಂಡದ್ದುಸಮಾಧಾನ ಎನಿಸಿತು. 


ಮಧ್ಯಮ ವರ್ಗದ ಕುಟುಂಬದಲ್ಲಿಜನಿಸಿ, ಸೋದರರ ಜೊತೆಯಲ್ಲಿಯೇ ಕೃಷಿಕಾರ್ಯ 
ಮಾಡುತ್ತಾ ರಾಮಯ್ಯನವರು ಓದನ್ನು ಮುಂದುವರಿಸಿದವರು. ರೈತಕುಟುಂಬದ ಎಲ್ಲಾ 
ಬವಣೆಗಳನ್ನುಎಳವೆಯಲ್ಲಿಯೇ ಅರ್ಥಮಾಡಿಕೊಂಡಿದ್ದವೈ.ಕೆ.ಆರ್‌ ರವರು ಅಂದಿನ ಆರ್ಥಿಕ 
ಸಂಕಷ್ಟದಲ್ಲಿ ನಗರ ಪ್ರವೇಶಿಸಿ, ಪದವೀಧರರಾದದ್ದೇ ಒಂದು ಸೋಜಿಗ. ಅಂತೂ 
ಸ್ವಸಾಮರ್ಥ್ಯದಿಂದ ವಕೀಲರಾದ ರಾಮಯ್ಯನವರು, ಗ್ರಾಮೀಣ ಪರಿಸರದ ಅನಾನುಕೂಲಗಳು, 
ಸಾಮಾಜಿಕ ಪರಿಸ್ಥಿತಿ, ಆ ಜನರ ಅಸಹಾಯಕತೆ, ಆ ಅಸಹಾಯಕತೆಯ ನಡುವಿನ ಈರ್ಷೆ, 
ಅಸೂಯೆಗಳನ್ನು ಮನದಟ್ಟುಮಾಡಿಕೊಂಡಿದ್ದರು. ಮುಂದೊಂದು ದಿನ ಈಎಲ್ಲಾಲಅನಿಷ್ಠಗಳನ್ನು 
ತೊಡೆದುಹಾಕಬೇಕೆಂಬ ಶಕ್ತಿಯನ್ನು ತಂದುಕೊಳ್ಳಬೇಕೆಂಬ ಛಲ ಅವರಲ್ಲಿ ಮೂಡಿ ಬಂದದ್ದು 
ನಿಜಕ್ಕೂ ಆಶ್ಚರ್ಯದ ಸಂಗತಿ. 

ವೈ.ಕೆ.ಆರ್‌ ರವರದು ರೇಷ್ಮೆಕೃಷಿ ಪ್ರಧಾನವಾದ ಕುಟುಂಬವಾದುದರಿಂದಲೇ ರೇಷ್ಮೆ 
ಕೃಷಿಯಲ್ಲಿನ ನೋವು ನಲಿವುಗಳನ್ನು ಅವರೇ ಬರೆದಿರುವ "“ನಾನು ಮತ್ತುರೇಷ್ಠೆ'' ಎಂಬ ಕೃತಿಯಲ್ಲಿ 
ಖಚಿತವಾಗಿ ದಾಖಲಿಸಲು ಸಾಧ್ಯವಾಗಿದೆ. ವಕೀಲಿ ವೃತ್ತಿಯ ಒಳಹೊರಗುಗಳನ್ನು 
ಅರ್ಥಮಾಡಿಕೊಂಡಿರುವ ವೈ.ಕೆ.ಆರ್‌ ಕಕ್ಷಿದಾರರ ಹಿತಕಾಯುವಲ್ಲಿಯಾವತ್ತೂಮುಂದು ಸಲ್ಲದ 
ಕಾರಣಗಳಿಗಾಗಿ ಕೋರ್ಟು - ಕಛೇರಿಗಳ ಮೆಟ್ಟಿಲು ಹತ್ತಿಬಹಳ ವರ್ಷ ಅಲೆದಾಟದಲ್ಲಿಯೇ ತಮ್ಮ 


ಬದುಕನ್ನು ಸವೆಸುವ ಹಳ್ಳಿಗಾಡಿನ ಜನರನ್ನು ಕಂಡು ಮನನೊಂದು "ನಮ್ಮ ಜನಕ್ಕೆ ಯಾವಾಗ 
ಸಾಮರಸ್ಯ ಬುದ್ಧಿ ಬರುತ್ತದೋ ಕಾಣೆ! ಹೊಂದಾಣಿಕೆ ಮಾಡಿಕೊಂಡು ಬದುಕಲಾರದೆ 
ಹೋದರೆ ದೊಡ್ಡ ದುರಂತವನ್ನಪೃತಾರೆ. ಶಿಕ್ಷಣ ಇದಕ್ಕೆಲ್ಲಾ ತಕ್ಕ ಪರಿಹಾರ. ಅದರಲ್ಲಿಯೂ 
ಪುಸಕದ ಬದನೆಕಾಯಿಗಿಂತ ಅನುಭವಗಳಿಂದ ಕೂಡಿದ ಶಿಕ್ಷಣದಿಂದ ಇವರನ್ನು ಮೇಲೆತಲು ಸಾಧ್ಯ 
ಎಂದು ಹತಾರು ಬಾರಿ ಭಾಷಣಗಳ ಮೂಲಕ ಮತ್ತು ಖಾಸಗಿಯಾಗಿ ಮಾತನಾಡಿರುವುದನ್ನು 
ಕೇಳಿದ್ದೇನೆ. ತುಂಬಾ ಸಂತೋಷ ಪಟ್ಟಿದ್ದೇನೆ. ತಮ್ಮವಕೀಲಿ ವೃತಿಗೆ ತೊಂದರೆಯಾದರೂ ಚಿಂತೆ 
ಇಲ್ಲ; ಕಕ್ಷಿದಾರ ಹಾಳಾಗಬಾರದೆಂಬ ಇವರ ಮನೋಧರ್ಮ. ನಮ್ಮ ಗ್ರಾಮೀಣ ಭಾರತದ 
ಮುಗ್ಗನೊಬ್ಬನ ಅಂತಃಕರಣವೆಂದರೆ ತಪ್ಪಾಗಲಾರದು. 


ವೈ.ಕೆ.ಆರ್‌ ಅವರ ಓದಿನ ಹರವು ಕೇವಲ ಸಾಹಿತ್ಯಕ್ಕೆ ಮಾತ್ರ ಮೀಸಲಾದುದಲ್ಲ 
ಸಂಸ್ಕೃತಿ, ಪರಿಸರ, ಕೃಷಿ ಮೊದಲಾದವುಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿರುವುದರಿಂದಲೇ 
ಯಾವ ವಿಚಾರವನ್ನಾದರೂ ಅಸ್ಫಲಿತವಾಗಿ, ನಿರ್ದಿಷ್ಟವಾಗಿ ಮಾತನಾಡಲುಸಾಧ್ಯವಾಗಿದೆ. ಒಬ್ಬ 
ಉತಮ ವಾಗ್ಗಿ, ರಾಜಕಾರಣಿಯಾಗಿರುವ ವೈ.ಕೆ.ಆರ್‌ ಸುತ್ತ ಸಾಹಿತ್ಯ, ಸಂಸ್ಕೃತಿಯ ಚಿಂತಕರು 
ಸದಾ ಸುತುವರಿದಿರಲುಸಾಧ್ಯವಾಗಿದೆ. 


“ವೈ.ಕೆ.ಆರ್‌ ವ್ಯಕ್ತಿಗತವಾಗಿ ಯಾರಿಗೂ, ಏನನ್ನೂ ಮಾಡುವವರಲ್ಲ, ಆದರೆ 
ಸಮುದಾಯಕ್ಕೆ ಅವರಿಂದ ಆಗುವ ಕೆಲಸ ಅಪಾರ'' ಆದ್ದರಿಂದಲೇ ಹೇಮಾವತಿಯ ನೀರನ್ನು 
ಕುಣಿಗಲ್‌ ತಾಲ್ಲೂಕಿಗೆ ತರಲು ಸಾಧ್ಯವಾಯಿತು. ರೇಷ್ಮೆ ಮಂತ್ರಿಯಾಗಿದ್ದಾಗ ಆ ಇಲಾಖೆಯ 
ವಿಸರಣೆಗೆ ಪ್ರಯತ್ನವಾದದ್ದು ಭಗೀರಥ ರಾಮಯ್ಯನವರಿಗೆ (ಆ ಭಾಗದ ಜನ ಪ್ರೀತಿಯಿಂದ 
ಕರೆದಿರುವುದು) ಅಧಿಕಾರದ ದಂಡ ರಚನಾತ್ಮಕ ಚಟುವಟಿಕೆಗಳಿಗೆ ಮಾತ್ರವೇ ಹೊರತು, 
ಐಷಾರಾಮದ ಜೀವನಕ್ಕಲ್ಲ ಈ ಮನುಷ್ಯನ ಪರಿಸರದ ಬಗೆಗಿನ ಚಿಂತನೆಯನ್ನು ಕಂಡು 
ಮೂಕವಿಸ್ಥಿತನಾಗಿದ್ದೇನೆ. ಇಲ್ಲಿಯವರೆಗೆ ಲಕ್ಷೋಪಲಕ್ಷ ಸಸಿಗಳನ್ನುತನ್ನಕ್ಷೇತ್ರದುದ್ದಕ್ಕೂ ನೆಡಿಸಿ, 
ಇಡೀ ಹುಲಿಯೂರುದುರ್ಗ ಕ್ಷೇತ್ರವನ್ನು ಹಸಿರನ್ನಾಗಿಸೀವ ಇವರ ಧಾವಂತ ಇತರೆ 
ರಾಜಕಾರಣಿಗಳಿಗೆ ಮೇಲ್ಲಂಕಿಯಾಗಬೇಕು. ಅನ್ಯಾಯ, ಅಸಮಾನತೆಗಳ ಎರುದ್ಧ ಕೋಪ 
ಕಾರುವ ವೈ.ಕೆ.ಆರ್‌ ಅಂಥವರು ಇವತ್ತಿನ ತಂತ್ರಗಾರಿಕೆಯ ರಾಜಕಾರಣದಲ್ಲಿ 
ಮರೆಯಾಗಿಬಿಡುವ ಅಪಾಯವೂ ಇದೆ. ವೈ.ಕೆ.ಆರ್‌ ಬರಡು ನೆಲದಲ್ಲಿ ಚಿಗುರು ಮೂಡಿಸುವ 
ದೈತ್ಯ ಶಕ್ತಿಯುಳ್ಳವರು. ಕೆಲಸ ಮಾಡಬೇಕೆಂಬ ಉತಾಹವಿದ್ದರೆ ಯಾವ ಅಧಿಕಾರವಿಲ್ಲದಿದ್ದರೂ 
ಕೆಲಸ ಮಾಡಬಹುದು ಎಂಬುದಕ್ಕೆ ಇವರು ಜೀವಂತ ಮಾದರಿ. 


ಮಂಡ್ಯದಲ್ಲಿ “ಜನಪರ ರಾಜಕಾರಣಿ ಪ್ರಶಸ್ತಿ ಯೊಂದನ್ನು ಸ್ಥಾಪಿಸಲಾಗಿದೆ. ಇದನ್ನು 
ಸ್ಥಾಪಿಸಿದಾಗ ಹಲವಾರು ಮಂದಿ ಹುಬ್ಬೇರಿಸಿದ್ದುಂಟು. ರಾಜಕಾರಣಿಗೆ ಪ್ರಶಸಿಯೇ? ಯಾವ 
ರಾಜಕಾರಣಿ ಉತ್ತಮವಾಗಿದ್ದಾನೆ? ಎಂದೆಲ್ಲಾಬೊಬ್ಬೆ ಹೊಡೆದವರೂ ಇದ್ದಾರೆ. ಆದರೆ ಉತಮ 


೯೯ / ಜೀವನದಿ 


ಸಾಹಿತ್ಯವಿರುವಂತೆ, ಉತ್ತಮ ರಾಜಕಾರಣವೂ ಇದೆ. ಉತ್ತಮ ಸಾಹಿತಿಯಿರುವಂತೆ ಉತ್ತಮ 
ರಾಜಕಾರಣಿಯೂ ಇದ್ದಾನೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಉತ್ತಮ ರಾಜಕಾರಣಿ 
ಪ್ರಶಸ್ತಿಯನ್ನೂ ಪ್ರಾರಂಭ ಮಾಡಿದಾಗ ಯಾರಿಗೆ ಕೊಡಬೇಕು? ಎಂಬ ಪ್ರಶ್ನೆ 
ನಮಗೆದುರಾಯಿತು. ಪ್ರಥಮ ಸಭೆಯಲ್ಲಿ ನಾಲ್ಕಾರು ಹೆಸರುಗಳು ಪ್ರಸಾಪಕ್ಕೆ ಬಂದವು. 
ಅವುಗಳಲ್ಲಿ ವೈ.ಕೆ. ರಾಮಯ್ಯನವರ ಹೆಸರೂ ಒಂದು. ಅವರ ಹೆಸರು ಬಂದ ತಕ್ಷಣ 
ಎಲ್ಲರೂ ನೆಮ್ಮದಿಯ ಉಸಿರು ಬಿಟ್ಟರು. ರಾಮಯ್ಯನವರು ಪ್ರಶಸಿಗೆ ಸೂಕ್ತವ್ಯಕ್ತಿಎಂದು ಒಮ್ಮತದ 
ನಿರ್ಣಯವಾಗಿ ಎಲ್ಲಸದಸ್ಯರೂ ನಿರಾಳವಾದರು. 


ರಾಮಯ್ಯನವರು ಇವತ್ತಿನ ರಾಜಕಾರಣಿಗಳಲ್ಲಿ ಭಿನ್ನವಾಗಿ ನಿಲ್ಲುತಾರೆ. ಜನಹಿತಕ್ಕೆ 
ಪೂರಕವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಸಂದರ್ಭದಲ್ಲಿ ಅದಕ್ಕೆ ಅಡ್ಡಬರುವ 
ಶಕ್ತಿಗಳು ಎಷ್ಟೇ ದೊಡ್ಡವಾಗಿದ್ದರೂ, ಅದನ್ನುಎದುರಿಸಿ ನಿಲ್ಲುವ ತಾಕತ್ತುವೈ.ಕೆ.ಆರ್‌ಅವರಿಗೆ ಇದೆ. 
ಮಂತ್ರಿಗಿರಿ, ಅಧ್ಯಕ್ಷಗಿರಿ ಮೊದಲಾದ ಅಧಿಕಾರಕ್ಕೆ ಸದಾ ಹಲ್ಲುಗಿಂಜುತ್ತಾನಡು ಬಗ್ಗಿಸಿ ನಿಲ್ಲುವ 


ಟೊಳ್ಳು ವ್ಯಕಿತ್ವಗಳ ನಡುವೆ ವೈ.ಕೆ. ರಾಮಯ್ಯನವರು ಒಂದು ಆಶಾದೀಪವಾಗಿದ್ದಾರೆ. 


ಯಾಕೆ? ಏನು? ಎಂದು ಪ್ರಶ್ನೆಮಾಡುತ್ತಲೇ, ತನ್ನೆದುರಿನ ವ್ಯಕ್ತಿಗಳನ್ನು ಅಲುಗಾಡಿಸುತ್ತಾ 
ತನ್ನ ದಿಟ್ಟತನವನ್ನುಲೋಕಕ್ಕೆ ಪರಿಚಯಮಾಡಿಕೊಡುವುದುಸಾಕ್ರಟೀಸ್‌ ಮಾದರಿಯ ಬದುಕು. 
ಈ ರೀತಿಯ ಬದುಕನ್ನು ಜೀವನದ ಉದ್ದಕ್ಕೂ ಕಾಯ್ದುಕೊಳ್ಳಬೇಕೆಂದು ಹಪಹಪಿಸುವ 
ರಾಮಯ್ಯನವರನ್ನುಕಂಡಾಗಸಂತೆಯಲ್ಲಿ ನಿಂತ ಕಬೀರನ ನೆನಪು ಬರುತ್ತದೆ. 


ಭ್ರಷ್ಟ ಅಧಿಕಾರಿಗಳಿಗೆ, ಪ್ರಂಡು-ಪೋಕರಿಗಳಿಗೆ ಸಿಂಹಸ್ವಪ್ನವಾಗಿ, ಒಳಿತಿಗೆ, ಸಂಸ್ಕೃತಿಗೆ 

ಸಾಹಿತ್ಯಕ್ಕೆ, ಮೆದುವಾಗುವ ಶ್ರೀ ವೈ.ಕೆ. ರಾಮಯ್ಯನವರು ನಮ್ಮ ನಡುವೆ ನೂರ್ಕಾಲ ಬಾಳಿ 
ಯುವಜನರಿಗೆ ಆದರ್ಶಪ್ರಾಯರಾಗಲಿ ಎಂಬುದು ನನ್ನ ಆಶಯ. 

O 


ಅರ್ಥಪೂರ್ಣ ಕಾಳಜಿ 


ಶೂದ್ರ ಶ್ರೀನಿವಾಸ 


€ಔದು ರಾಮಯ್ಯನವರ ಮೊದಲನೆಯ ಪುಸಕ. ಕ್ರಿಯಾಶೀಲರಾಜಕಾರಣಿಯಾಗಿ ರಾಮಯ್ಯ 
ನವರು ಹೊರತಂದಿರುವ ಕೃತಿ. ರಾಮಯ್ಯನವರು ರಾಜಕಾರಣಕ್ಕಿಂತ ರೇಷ್ಮೆಯಲ್ಲಿ ಪಳಗಿದವರು. 
ಅದಕ್ಕಾಗಿ ದುಡಿದವರು. ಇಂದು ಕರ್ನಾಟಕದ ಬಹುಭಾಗದ ಜನರು ರಾಮಯ್ಯನವರನ್ನು 
ಅಭಿಮಾನದಿಂದ ನೆನಪು ಮಾಡಿಕೊಳ್ಳುತಾರೆ. ಯಾಕೆಂದರೆ ರೇಷ್ಮೆ ಅವರ ಜೀವನಾಧಾರ 
ವಾಗಿದೆ. ನಮ್ಮ ರೈತರು ನಾನಾ ರೀತಿಯ ಸಂಕಷ್ಟಗಳಿಂದ ನರಳುತ್ತಿರುವಾಗ ರೇಷ್ಮೆಕೃಷಿ ಅವರ 
ರಕ್ಷಣೆಗೆ ಬಂತು. ರಕ್ಷಣೆಗೆ ಬರುವ ರೀತಿಯಲ್ಲಿ ಮಾಡಿದವರು ವೈ.ಕೆ. ರಾಮಯ್ಯ 
ನವರಂಥ ಕಳಕಳಿಯ ಮನುಷ್ಯರು, ಬಾಲಸುಬ್ರಮಣ್ಯಂ ಮತ್ತುಮೀನಾಕ್ಷಿಸುಂದರಂರವರಂಥ 
ಐ.ಎ.ಎಸ್‌ ಅಧಿಕಾರಿಗಳು. ಬಹಳ ಸ್ವಾರಸ್ಯಕರವಾದ ಸಂಗತಿಯೆಂದರೆ, ಕೆಲವು ವರ್ಷಗಳ ಹಿಂದೆ 
ರೈತರು ತಮ್ಮ ಮನೆಗಳಲ್ಲಿಬಾಲಸುಬ್ರಮಣ್ಯರವರ ಪೋಟೊವನ್ನು ಇಟ್ಟುಕೊಂಡಿದ್ದನ್ನು ಕಂಡಿದ್ದೆ. 
ಇದು ನಮ್ಮ ಅಧಿಕಾರಿಶಾಹಿ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು 435 


ವೈ.ಕೆ. ರಾಮಯ್ಯನವರ ಈ ಕೃತಿಯು ನಾಲ್ಕು ಹಂತಗಳಲ್ಲಿ ವಿಸಾರಗೊಂಡಿದೆ. 
ಮೊದಲನೆಯದಾಗಿ; ತಮ್ಮ ಬಾಲ್ಯದ ಕೃಷಿ ಜೀವನದ ನೆನಪು, ಎರಡನೆಯದಾಗಿ; ತಮ್ಮ 
ವಿದ್ಯಾಭ್ಯಾಸ ಮತ್ತು ವಕೀಲಿ ವೃತ್ತಿ ಮೂರನೆಯದಾಗಿ; ರೇಷ್ಮೆ ಸಂಘದ ಮೂಲಕ ತಮ್ಮನ್ನು 
ಗುರ್ತಿಸಿಕೊಂಡದ್ದು ಹಾಗೂ ನಾಲ್ಕನೆಯದಾಗಿ; ರಾಜಕಾರಣಿಯಾಗಿ. ರಾಮಯ್ಯನವರು 
ಮೂಲಭೂತವಾಗಿ ಒಬ್ಬ ಭಾವನಾತ್ಮಕ ವ್ಯಕ್ತಿ ಆದ್ದರಿಂದಲೇ ಅವರಿಗೆ ಆದರ್ಶವೆಂಬುದು 
ಸೋಗಲಾಡಿತನದ ಮಾತಲ್ಲ; ಅದು ಮನುಷ್ಯನೊಬ್ಬನ ಕ್ರಿಯಾಶೀಲತೆಗೆ ಪೂರಕವಾದ ನೈತಿಕ 
ಮಾೌಲ್ಯ. ಇದರಿಂದಲೇ ಇವರು ಎಲ್ಲೆಲ್ಲಿ ಸಾರ್ವಜನಿಕ ಜೀವನಕ್ಕೆ ತೊಡಗುತಾರೋ ಅಲ್ಲಿ 
ಗಂಭೀರವಾಗಿ ಕ್ರಿಯಾಶೀಲರಾಗುವುದು. ಏನಾದರೂ ಮಾಡಬೇಕೆಂಬ ಕಳಕಳಿ ಬಹಳ 
ಮುಖ್ಯವಾದದ್ದು 


ರಾಮಯ್ಯನವರ ಒಟ್ಟು ಬರವಣಿಗೆ ತುಂಬ ಸರಳವಾಗಿದೆ. ನನ್ನ ಜೀವನದ ಇತರೆ 
ಎಚಾರಕ್ಕಿಂತ, ನನ್ನ ಜನರಿಗೆ ಉಪ್ಪು- ಮೆಣಸು, ಬಟ್ಟೆ- ಬರೆಗಳಿಗೆ ದಾರಿ ಮಾಡಿಕೊಟ್ಟ ರೇಷ್ಮೆ ಬಗ್ಗೆ 
ಬರೆಯುವುದು ಒಳ್ಳೆಯದು ಅನ್ನಿಸಿತು ಎಂದು ಹೊರಡುವರು. ಹಾಗೆಯೇ "ನಾನು ತುಂಬಾ 


೧೦೧ / ಜೀವನದಿ 


ಅದೃಷ್ಟಶಾಲಿ. ಬಂಗಲೆ, ಕಾರು, ಆಸ್ತಿ ಅಧಿಕಾರ, ವಿದ್ಯ -ಅಂತಸ್ತು ಮತ್ತು ಸವಲತುಗಳನ್ನು 
ಪಡೆದುಕೊಂಡ ಕಾರಣಕ್ಕಾಗಿ ಅಲ್ಲ, ಹಸಿದಾಗ ಅನ್ನವಿಲ್ಲದೆ ಬಳಲಿದ ಅನುಭವ. ಅಂತೆಯೇ ಭಕ್ತ F 
ಭೋಜನಗಳು ರಾಶಿರಾಶಿಯಾಗಿ ಲಭ್ಯವಾದ ಅನುಭವ ನನ್ನದು. ಕಾಡುಹಳ್ಳಿ ಒಂದರಲ್ಲಿ 
ದನಕುರಿಗಳನ್ನು ಮೇಯಿಸಿ, ಸೊಣೆಯ ನೀರು ಕುಡಿದು, ಜಡಿಮಳೆಯಲ್ಲಿ ನೆನೆದು, 
ಹಿಪ್ಪುನೇರಳೆಸೊಪ್ಪು ಕಿತ್ತು ಹುಳುಸಾಕಿದ ಅನುಭವ ಒಂದು ಕಡೆಯಾದರೆ, ಅತ್ಯಾಧುನಿಕ 
ಸಮಾಜವನ್ನು ನೋಡುವ ಅನುಭವ ಮತೊಂದು ಕಡೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಷ್ಟೊಂದು 
ವಿಭಿನ್ನ ಅನುಭವ ಪಡೆದುಕೊಂಡ ತಲೆಮಾರಿಗೆ ಸೇರಿದವನು ನಾನು ಎನ್ನುವುದೇ ಅದೃಷ್ಟಶಾಲಿ 
ಎನ್ನುವುದಕ್ಕೆ ಕಾರಣ. ಈ ಭಾಗವನ್ನು ಓದುತ್ತಿದ್ದಾಗ ತೇನ್‌ಸಿಂಗ್‌ ಜೀವನ ಚರಿತ್ರೆ ನೆನಪಿಗೆ 
ಬಂತು. ಆತನೂ ಅಷ್ಟೇ. ತನ್ನ ಆತ್ಮಕಥೆಯನ್ನು ಪ್ರಾರಂಭಿಸುವಾಗ ""ನಾನು ಅದೃಷ್ಟಶಾಲಿ, 
ಹಿಮಾಲಯ ಪರ್ವತದ ತಪ್ಪಲಲ್ಲಿ ಚಮರಿ ಮೃಗಗಳನ್ನು ಮೇಯಿಸುತ್ತ ಬಂದವನು. 
ಗೌರಿಶಂಕರದಿಂದ ಜಗತನ್ನೆಲ್ಲ ನೋಡಲು ಸಾಧ್ಯವಾಯಿತು'' ಎಂದು ಮತ್ತೆ ಮತ್ತೆ ಹೇಳುತಾನೆ. 
ರಾಮಯ್ಯನವರು ತಮ್ಮೆಲ್ಲ ಸರಳ ನಡವಳಿಕೆಯ ನಡುವೆಯೂ ತಮ್ಮೂರನ್ನು ತುಂಬಾ 
ಸ್ಥರಿಸಿಕೊಳ್ತಾರೆ. ಹೀಗೆ ಸ್ಮರಣೆಯಲ್ಲೇ ರೇಷ್ಮೆಸಾಗಾಣಿಕೆಯ ಬಗ್ಗೆ ಅಲ್ಲಿಯ ಜನರ ಬದುಕಿನ ಬಗ್ಗೆ 
ನಾನಾ ರೀತಿಯ ವಿವರಗಳನ್ನು ಕಾಣಬಹುದು. ತಮ್ಮಇಡೀ ಅನುಭವವನ್ನು ತಲ್ಲೀನರಾಗಿಯೇ 
ನೋಡುತ್ತಾರೆ. ಒಂದು ರೀತಿಯ ಅಂತರವನ್ನು ಕಾಯ್ದುಕೊಂಡು ಬರುವುದಿಲ್ಲ ಈ ಕೃತಿಯ 
ಚೌಕಟ್ಟಿನಲ್ಲಿ"ಅಂತರ'ದ ಅಗತ್ಯವೂ ಇಲ್ಲ ಅನ್ನಿಸುತ್ತದೆ. ಯಾಕೆಂದರೆ ರೇಷ್ಮೆಯೊಂದಿಗೆ ಒಟ್ಟೊಟ್ಟಿಗೆ 
ಬದುಕಿ" ಬಂದಿರುವುದರಿಂದ ಮತ್ತು ಈಗಲೂ ಅದರ ವಲಯದಲ್ಲಿಯೇ ಕೆಲಸ 
ಮಾಡುತ್ತಿರುವುದರಿಂದ ರಾಮಯ್ಯನವರನ್ನು ಚೆನ್ನಾಗಿ ಬಲ್ಲವರು ಈ ಚೌಕ್ಯಟ್ಟಿನಲ್ಲಿಟ್ಟೇ 
ನೋಡುತಾರೆ. 


ಇಂದು ರೇಷ್ಮೆ ಇಲಾಖೆ ಕ್ರಿಯಾಶೀಲವಾಗಿದ್ದರೆ ಅದು ರಾಮಯ್ಯನವರ ಮತ್ತು 
ಬಾಲಸುಬ್ರಹ್ಮಣ್ಯಂರವರ ಕೊಡುಗೆ. ಇದೇ ರೀತಿಯಲ್ಲಿಕೆಲಸ ಮಾಡುವ ನಾನಾ ರೀತಿಯ 
ಅಧಿಕಾರಿಗಳು ಅಲ್ಲಿ ಹುಟ್ಟಿಕೊಂಡಿದ್ದಾರೆ. ರಾಮಯ್ಯನವರು ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವ 
ವೀರಯ್ಯನಂಥವರ ಚಿತ್ರಣ ಕೃತಿಯುದ್ದಕ್ಕೂ ದೊರೆಯುತ್ತದೆ. ಒಮ್ಮೆ ಇವರು ವೀರಯ್ಯನವರ 
ಮನೆಗೆ ಹೋದಾಗ ""ಕಾಗದದ ರಟ್ಟಿನ ಮೇಲೆ ಹಿಪ್ಪನೇರಳೆ ಎಲೆ ತಿನ್ನುತ್ತಿದ್ದ ಹುಳುವಿನ ಚಿತ್ರದ 
ದೃಶ್ಯ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ನನ್ನ ಜ್ಞಾಪಕ ದಲ್ಲಿ ಇನ್ನೂ ಉಳಿದಿರುವ ಮತೊಂದು 
ವಸ್ತು ಅವರ ಹಳೇ ರೇಡಿಯೋ'' ಎನ್ನುವಾಗ ವೀರಯ್ಯನಂಥವರ ನಿಸ್ವಹತೆಯನ್ನು 
ಸ್ಥರಿಸಿಕೊಳ್ಳುತಾರೆ. 


ನಾನು ಮತ್ತು ರೇಷ್ಮೆ ಕೃತಿಯು ಒಂದು ದೃಷ್ಟಿಯಿಂದ ರಾಮಯ್ಯನವರ ಆತ್ಮ ಕಥನ 
ಅನ್ನಿಸಿದರೂ ಒಟ್ಟು ರೇಷ್ಮೆ ಬೆಳವಣಿಗೆಯ ಚರಿತ್ರೆಯೇ ಇಲ್ಲಿದೆ. ಈ ದೃಷ್ಟಿಯಿಂದ ಚೀನಾಗೆ 


ಸಂಬಂಧಿಸಿದ ವಿವರಗಳು ಆತ್ಮೀಯವಾದಂತಹವು. ಚೀನಾ, ಜಪಾನ್‌ ಮತ್ತು ಕೊರಿಯಾ 
ದೇಶಗಳು ರೇಷ್ಮೆಯ ಚರಿತ್ರೆಯನ್ನು ರಕ್ಷಿಸಿಕೊಂಡು ಬಂದಿವೆ. ಆದ್ದರಿಂದಲೇ ಅವರು ಒಟ್ಟು 
ಬೆಳೆಯ ಬೆಳವಣಿಗೆ ವಲಯದಲ್ಲಿ ಸಾಧಿಸಿರುವುದು ಅಪಾರ. ಇದಕ್ಕೆ ಕಾರಣ: ಶಿಸ್ತುಮತ್ತುಸ್ವಚ್ಛತೆ 
ಎಂಬುದನ್ನು ರಾಮಯ್ಯನವರು ಗಾಢವಾಗಿ ನಂಬುತ್ತಾರೆ. ರೇಷ್ಮೆ ತುಂಬಸೂಕ್ಷ್ಮರೀತಿಯ ಬೆಳೆ 
ಆಗಿರುವುದರಿಂದ ಶಿಸ್ತುಮತ್ತುಸ್ವಚ್ಛತೆ ನಿಜವಾಗಿಯೂ ಅಗತ್ಯವಾದ ವಿಷಯವಾಗಿದೆ. ಇವರು 
ರೇಷ್ಮೆಇಲಾಖೆಯಮಂತ್ರಿಯಾಗಿದ್ದಾಗ ಇದಕ್ಕೆ ರೂಪ ಕೊಡಲು ಪ್ರಯತ್ನಿಸಿದ್ದಾರೆ. 


ಇಲ್ಲಿಯ ಒಟ್ಟುಆತ್ಮಕಥನದಲ್ಲಿರೇಷ್ಮೆ ಕೃಷಿಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಾನಾ 
ರೀತಿಯ ಸಲಹೆಗಳಿವೆ. ಅವೆಲ್ಲ ಹೋರಾಟದ ಅನುಭವಗಳು. ಇವರು ಜಾರಿಗೆ ತರಲು 
ಕಾರಣವಾದ “ಬೋನಸ್‌' ವಿಷಯ: ಒಂದುಸಾವಿರ ಗೂಡಿಗೆ 5-10 ರೂಪಾಯಿ ಇಲಾಖೆಯ 
ಸವಲತ್ತು ವಾಸವವಾಗಿ ರೈತರನ್ನು ಎಷ್ಟೋಬಾರಿ ಜೀವಂತವಾಗಿ ಇಟ್ಟಿದೆ. ರೇಷ್ಮೆ ಬೆಳೆಗೆಇರುವ 
ನಾನಾ ರೀತಿಯ ಅಡಚಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡರೆ ಮಹತ್ವಪೂರ್ಣವಾದ್ದು. 

ನೂರೆಂಬತ್ನಾಲ್ಕು ಪುಟಗಳ ಈ ಕೃತಿಯು ವಿಪುಲವಾದ ವಿವರಗಳನ್ನು ಪಡೆದಿದೆ. 


ಓದುವಾಗ ಎಲ್ಲಿಯೂ ಬೋರ್‌ ಅನ್ನಿಸುವುದಿಲ್ಲ. ಇದುನಾವೆಲರೂ ಆಸ್ಲೆಯಿಂದ ಓದಬೇಕಾದ 


೧೨ ಲ 
ತಿ. ೧ 


(ಲಂಕೇಶ್‌ ಪತ್ರಿಕೆ: 16-9-1992) 


೧೦೩ / ಜೀವನದಿ 


ಹೋರಾಟದ ಹೊಸ ಹೆಜ್ಜೆ 


ಪಿ ಲಂಕೇಶ್‌ 


ಪ್ರಿ ಪ ಜಿಲ್ಲೆಯ ಅ ನಿವೃದ್ದಿಗೆ ಪ್ರಮುಖ ಆಧಾರವಾಗುವ, ಜಿಲ್ಲೆಯ ಅರ್ಧ ಭಾಗಕ್ಕೆ 
ಜೀವನಾಡಿಯಾಗುವ, ಜಿಲ್ಲೆಯ ಜನರ ಜೀವನ ಶೈಲಿಯನ್ನು ಬಂದ ಕೆಲವೇ ವರ್ಷಗಳಲ್ಲಿ 
ಬುಡಮೇಲು ಮಾಡಿಬಿಡುವಂಥ ಹೇಮಾವತಿ ಯೋಜನೆ ಪ್ರಾರಂಭವಾಗಿ ಹತ್ತು ವರ್ಷಗಳು 
ಕಳಯತ್ತಾಬಂದರೂ, ಜಿಲ್ಲಯ ರೈತರ ಜಮೀನಿಗೆ ಮಾತ್ರ ಹೇಮಾವತಿಇನ್ನೂ ಕಾಲಿಟ್ಟಿಲ್ಲ; ಸದ್ಯಕ್ಕೆ 
ಬರುವ ಭರವಸೆಯೂ ಇಲ್ಲ ಅಧಿಕಾರಕ್ಕೆ ಬಂದ ಪ್ರತಿಯೊಂದು ಸರ್ಕಾರವೂ, ಪ್ರತಿಯೊಬ್ಬ 
ಮುಖ್ಯಮಂತ್ರಿಯೂ, ಒಂದಲ್ಲ ಒಂದು ಕಾರಣ ತೋರುತ್ತಾ ಕುಂಟುನೆಪ ಹುಡುಕುತ್ತಾ 
ತುಮಕೂರು ಜಿಲ್ಲೆಗೆಂದು ಹೊರಟ ಹೇಮಾವತಿಯನ್ನು ಹರಿಯಲು ಬಿಡದೆ, ಅಲ್ಲಲ್ಲೆಹಿಡಿದು 
ಕೂರಿಸುತ್ತಿದ್ದಾರೆ. 

ಈ ರಾಜ್ಯಕ್ಕೆ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದೇ ನನ್ನ ಧ್ಯಾನ, 
ನನ್ನ ಪ್ರಾಣ ಎಂದೆಲ್ಲ, ಮುಖ್ಯಮಂತ್ರಿಯಾಗುವ ಮೊದಲು ರಾಜ್ಯದುದ್ದಕ್ಕೂ ಕೂಗು ಹಾಕುತ್ತ 
ಗದ್ದಲವೆಬ್ಬಿಸಿಕೊಂಡು ಬಂದ ಮುಖ್ಯಮಂತ್ರಿ ದೇವೇಗೌಡರೂ ಸಹ ಹೇಮಾವತಿ ವಿಷಯದಲ್ಲಿ 
ಬೇರೆ ಮುಖ್ಯಮಂತ್ರಿಗಳಿಗಿಂತ ಕೆಟ್ಟದಾಗಿ ವರ್ತಿಸತೊಡಗಿದ್ದಾರೆ. ರಾಜಕೀಯ ವೈಷಮ್ಯಗಳನ್ನು 
ಇಂಥ ಮಹತ್ತರ ಯೋಜನಾ ಕಾರ್ಯಗಳೊಂದಿಗೂ ತಳುಕು ಹಾಕಿಕೊಂಡು, ತೀರ್ಮಾನ 
ಕೈಗೊಳ್ಳುವಇವರ ಕಾರ್ಯವೈಖರಿಯಿಂದಾಗಿ ಜಿಲ್ಲೆಅನ್ಯಾಯಕ್ಕೊಳಗಾಗುತಿದೆ. ಜಿಲ್ಲೆಯ ಜನತೆ 
ದೇವೇಗೌಡರಿಂದ ಬಹಳಷ್ಟುನಿರೀಕ್ಟಿಸಿದ್ದರು. ಆದರೆ ದೇವೇಗೌಡರು ಹೇಮಾವತಿ ವಿಷಯದಲ್ಲಿ 
ನಡೆದುಕೊಳ್ಳುತ್ತಿರುವ ರೀತಿ ಜನರನ್ನು ನಿರಾಶೆಗೊಳಿಸಿದೆ. ಹೇಮಾವತಿ ಸಮಸ್ಯೆಯನ್ನು 
ದೇವೇಗೌಡ ಮತ್ತು ವೈ. ಕೆ. ರಾಮಯ್ಯನವರ ನಡುವಿನ ಸಮಸ್ಯೆ ಎಂಬಂತೆ ಬಿಂಬಿಸುತಿರುವುದು 
ಮಾತ್ರ ಈ ಜಿಲ್ಲೆಯ ದೌರ್ಭಾಗ್ಯವಾಗಿದೆ. 


ಹೇಮಾವತಿಯಂಥ ಬೃಹತ್‌ ನೀರಾವರಿ ಯೋಜನೆ ಪ್ರಕಾರ 1990ಕ್ಕೆ ಜಿಲ್ಲೆಗೆ ನೀರು 
ಹರಿಸಬೇಕಾಗಿದ್ದರೂ, 1995 ಆದರೂ ಕಾಲುವೆ ಕೆಲಸವನ್ನೂ ಮುಗಿಸಿಲ್ಲ. ಸರ್ಕಾರಗಳ ಈ 
ಬೇಜವಾಬ್ದಾರಿತನ, ಕರ್ತವ್ಯ ಲೋಪವನ್ನುತೀವ್ರವಾಗಿ ಪ್ರತಿಭಟಿಸುವಂತ ಕೆಲಸವಾಗಲಿ. ಈ 
ನಿಟ್ಟಿನಲ್ಲಿ ಜನರನ್ನು ಎಚ್ಚರಿಸಿ, ಸಂಘಟನಾತ್ಮಕ, ವ್ಯವಸ್ಥಿತ ಹೋರಾಟವನ್ನು ರೂಪಿಸುವಂತ 
ಕೆಲಸವನ್ನು ಯಾವುದೇ ರಾಜಕಾರಣಿಯಾಗಲಿ, ಯಾವುದೇ ರಾಜಕೀಯಪಕ್ಸ ಅಥವಾ 


ಅಧಿಕಾರ ಕಳೆದುಕೊಂಡಾಗ ಹೇಮಾವತಿ ಸಮಸ್ಯೆ ಕೈಗೆತ್ತಿಕೊಳ್ಳುವ ಜಿಲ್ಲೆಯ ರಾಜಕಾರಣಿಗಳು 
ಜನರ ಗುಮಾನಿಗೆ ಗುರಿಯಾಗಿ ಬೆಂಬಲ ಕಳೆದುಕೊಂಡುಬಿಡುತಾರೆ. ಹೋರಾಟವೂ 
ನೆಪಮಾತ್ರವಾಗಿ ' ಸತ್ವ ಕಳೆದುಕೊಳ್ಳುತ್ತದೆ. ರಾಜಕೀಯ ಲಾಭ ಲೆಕ್ಕಾಚಾರದಲ್ಲಿರುವ 
ರಾಜಕಾರಣಿಗಳು ಬಿಡಿ ಬಿಡಿಯಾಗಿಯೇ ಹೋರಾಟವನ್ನು ಈವರೆಗೆ ರೂಪಿಸಿಕೊಂಡು 
ಬಂದಿದ್ದಾರೆ. 


ನಾಲೆ ಕೆಲಸಕ್ಕಾಗಿ ಹೋರಾಟದ ಮಾರ್ಗ ಹಿಡಿದಿರುವ ಮಾಜಿ. ಸಚಿವ 
ವೈ.ಕೆ. ರಾಮಯ್ಯ ನಾಲೆಯ ಮಾರ್ಗದಿಂದ ರೈತರಿಗೆ ಅನ್ಯಾಯವಾಗುತ್ತಿದೆಯೆಂದು ಹೋರಾಟ 
ಮಾಡಿ ಇತ್ತೀಚಿಗೆ ಜೈಲಿಗೂ ಹೋಗಿಬಂದ ಮಾಜಿ ಸಚಿವ. 


ಈ ಎಲ್ಲಾ ಅನುಭವಗಳಿಂದ ಪಾಠ ಕಲಿತವರಂತೆ ವೈ.ಕೆ. ರಾಮಯ್ಯನವರು ಈಗ 
ಹೋರಾಟದ ಹೊಸ ಹೆಜ್ಜೆಇಟ್ಟಿದ್ದಾರೆ. ದೇವೇಗೌಡರು ಅಧಿಕಾರಕ್ಕೇರಿದ ಮೇಲೆ 125 ಕಿ.ಮೀ. 
ನಿಂದ ಮುಂದಕ್ಕೆ ನಾಲೆ ಕೆಲಸ ನಿಲ್ಲಿಸಿರುವುದನ್ನು ಪ್ರಶ್ನಿಸಿ ಹೋರಾಟ ಘೋಷಿಸಿದ 
ರಾಮಯ್ಯನವರು, ಸೆಪ್ಟೆಂಬರ್‌ 28ರಂದು ತುಮಕೂರಿನ ಹೇಮಾವತಿ ಮುಖ್ಯ ಇಂಜಿನಿಯರ್‌ 
ಕಚೇರಿ ಎದುರು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಧರಣಿ ಕಾರ್ಯಕ್ರಮಕ್ಕೆ 
ಜನತೆಯ ಬೆಂಬಲ ಕಮ್ಮಿಯಿದ್ದರೂ ಹೇಮಾವತಿ ಹೋರಾಟ ದೃಷ್ಟಿಯಲ್ಲಿ ಇದೊಂದು ಮಹತ್ವದ 
ಧರಣಿಯಾಗಿತ್ತು ವೈ. ಕೆ. ರಾಮಯ್ಯನವರು ಧರಣಿ ಹೆಸರಿನಲ್ಲಿ ಚದುರಿದ್ದ ಜೊತೆ 
ರಾಜಕಾರಣಿಗಳಲ್ಲಿ ಕೆಲವರನ್ನಾದರೂ ಒಟ್ಟಿಗೆ ಸೇರಿಸುವಲ್ಲಿ ಸಫಲರಾಗಿದ್ದಾರೆ. ಈ ಧರಣಿಯಲ್ಲಿ 
ಪಾಲ್ಗೊಂಡ ಮಂಡ್ಯದ ಜಿ. ಮಾದೇ ಗೌಡರು, ರೈತಸಂಘದ ಪ್ರೊ. ನಂಜುಂಡಸ್ವಾಮಿ, ಜಿಲ್ಲಾ 
ಕಾಂಗೈ ಅಧ್ಯಕ್ಷ ಜಿ. ಎಸ್‌. ಬಸವರಾಜು, ಜಿಲ್ಲಾ ಇಂದಿರಾ ಕಾಂಗ್ರೆಸ್‌ ಅಧ್ಯಕ್ಷ 
ಸಿ.ವೀರಭದ್ರಯ್ಯ ಎಲ್ಲರ ಬಾಯಲ್ಲೂಟಟ್ಟಿಗೆ ಒಂದೇ ವೇದಿಕೆಯ ಹೋರಾಟ ರೂಪಿಸಬೇಕೆಂಬ 
ಮಾತುಗಳು ಆಶಾದಾಯಕವಾಗಿದ್ದವು. 


ಧರಣಿಯಲ್ಲಿ ಪ್ರಸ್ತಾವಿಕ ಭಾಷಣ ಮಾಡಿದ ವೈ.ಕೆ. ರಾಮಯ್ಯನವರು ತಾಳ್ಮೆ 
ಕಳದುಕೊಂಡುವರಂತೆ ಅಹಿಂಸಾತ್ಮಕ ಹೋರಾಟ ಯಶಸ್ವಿಯಾಗದಿದ್ದಲ್ಲಿ ಹಿಂಸೆಗಿಳಿಯ 
ಬೇಕಾಗುತ್ತದೆ, ಬಾಂಬ್‌ ಹಾಕಬೇಕಾಗುತ್ತದೆ ಬಸ್ಸು, ಕಾರು ಸುಡಬೇಕಾಗುತದೆ ಎಂದೆಲ್ಲ 
ಮಾತಾಡಿದ್ದು ಕಾರ್ಯಕರ್ತರಲ್ಲಿ ಕಸಿವಿಸಿಯುಂಟುಮಾಡಿತು. ಏನೇ ಆಗಲಿ ಎಲ್ಲರೂ ಒಟ್ಟಾಗಿ 
ಒಂದೇ ಧ್ವನಿಯೆತ್ತಿಹೋರಾಡಿದರೆ ಹೇಮಾವತಿ ತುಮಕೂರು ಜಿಲ್ಲೆಗೆ ಹರಿದಾಳು. ಇಲ್ಲದಿದ್ದರೆ 
a ಯಥಾಪ್ರಕಾರ ರೈತ ಗೋಳಾಡುವುದುಇದ್ದೇಇದೆ. ೧ 


(ಲಂಕೇಶ್‌ ಪತ್ರಿಕೆ: 18 -10 -1995) 


೧೦೫ / ಜೀವನದಿ 


ಮಣ್ಣಿನ ಪ್ರೀತಿ 


ಪ್ರೊ.ಹಿಚಿ ಬೋರಲಿಂಗಯ್ಯ 


ಗ ನಾನಿನ್ನೂ ಬಾಲಕ. ಬಹುಶಃ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿ ಎಂದು ಕಾಣಿಸುತ್ತದೆ. 
ವೈ.ಕೆ. ರಾಮಯ್ಯನವರು ಸಿಂಹದ ಗುರುತುಇಟ್ಟುಕೊಂಡು ವಿಧಾನಸಭೆ ಚುನಾವಣೆಗೆ ಪಕ್ಬೀತರ 
ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು. ಬಲಗೈಗೆ ವಾಚು ಕಟ್ಟಿಕೊಂಡು ತುಂಬಾ ನೀಟಾದ ಉಡುಪು 
ತೊಟ್ಟುಓಟು ಕೇಳುವುದಕ್ಕಾಗಿ ನಮ್ಮೂರಿಗೆ ಬಂದಿದ್ದರು. ಆಗ ನಮ್ಮಕಡೆಗೆಲ್ಲಾದೊಡ್ಡವಿದ್ವಾವಂತ 
ರೆಂದು ಇಬ್ಬರನ್ನು ಗುರುತಿಸುತ್ತಿದ್ದರು. ಒಬ್ಬರು ಮದ್ದೂರು ತಾಲ್ಲೂಕು ಸೋಮನಹಳ್ಳಿಯ 
ಎಸ್‌.ಎಂ. ಕೃಷ್ಣರವರು. ಮತ್ತೊಬ್ಬರು ಕುಣಿಗಲ್‌ ತಾಲ್ಲೂಕಿನ ಎಲೆಕಡಕಲು ವೈ.ಕೆ. 
ರಾಮಯ್ಯನವರು. ಅಷ್ಟೊತ್ತಿಗಾಗಲೇ ಕೃಷ್ಣರವರು ಹೆಸರಾಂತ ರಾಜಕಾರಣಿ. ರಾಮಯ್ಯನವರು 
ಆವಾಗತಾನೇ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದ ನವಯುವಕ. ಎಂ.ಎ.ಎಲ್‌.ಎಲ್‌.ಬಿ ಎಂಬ 
ಉದ್ದನೆಯ ಪದವಿ ನನ್ನಂಥ ಎಳೆಯರಿಗೆ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಷ್ಟು ದೊಡ್ಡದು. 
ಕೇವಲ ಪದವಿಯಷ್ಟೇ ಅಲ್ಲ ಅದಕ್ಕೆ ತಕ್ಕಂತೆ ಚಿಕ್ಕ ವಯಸಿಗೇ ಹೆಸರಾಂತ ವಕೀಲ, ಉತಮ 
ಮಾತುಗಾರ, ಶಿಸಿನ ಸಿಪಾಯಿ ಎಂದೆಲ್ಲಾಜನ ಅವರನ್ನುಗುರುತಿಸುತಿದ್ದರು. 


ಕುಣಿಗಲ್‌ ತಾಲ್ಲೂಕು ಆಗಿನ್ನೂಒಣಗಾಡು. ಕುಣಿಗಲ್‌ ಕಿರೆ ಮತ್ತುದೀಪಾಂಬುಧಿ ಕೆರೆ 
ಕ್ರಿ.ಶ. ಸಾವಿರದ ನೂರರಷ್ಟುಹಿಂದೆಯೇ ಕಟ್ಟದ್ದದೊಡ್ಡ ಕೆರೆಗಳು. ನೀರನ್ನೇ ಕಾಣದ ಒಣಗಾಡಿನ 
ನಮ್ಮರೈತರು ಆಕೆರೆಗಳನ್ನುದೈವೀಕ ಭಾವನೆಯಿಂದ ಕಂಡು ಅನೇಕ ಪುರಾಣಗಳನ್ನೇ ಸೃಷ್ಟಿಸಿದ್ದರು. 
ಆಕೆರೆಗಳ ಹಿಂದಿನ ಗದ್ದೆಸೀಮೆಯನ್ನು ಬಿಟ್ಟರೆ ಉಳಿದದ್ದೆಲ್ಲಅಪ್ಪಟ ಖುಷ್ಠಿ ಭೂಮಿ. ಅದರಲ್ಲಿಯೂ 
ಹುಲಿಯೂರುದುರ್ಗ ಪೂರ್ವಭಾಗಕ್ಕಿರುವ ಕುರುಚಲು ಕಾಡಿನ ಇಡೀ ಭೂಪ್ರದೇಶವಂತೂ 
ನಮ್ಮನ್ನುನಾಗರೀಕ ಪ್ರಪಂಚದಿಂದಲೇ ದೂರ ಇಟ್ಟಿತ್ತುಎಂದೇ ಹೇಳಬಹುದು. ಆದ್ದರಿಂದಲೇ 
ಚನ್ನಪಟ್ಟಣದ ಕಡೆಯ ಕಣ್ವ ಗದ್ದೆ ಬಯಲಿನ ಜನ ಮತ್ತುಮದ್ದೂರಿನ ಕನ್ನಂಬಾಡಿ ನೀರು ಕಂಡ 
ನಮ್ಮನ್ನು "'ಗಿಡಸೀಮೆ'ಯವರುಎಂದು ಕರೆಯುತಿದ್ದರಲ್ಲದೆ ನಮ್ಮಕಡೆಗೆ ಹೆಣ್ಣುಕೊಡಲು ಹಿಂದೆ 
ಮುಂದೆ ನೋಡುತ್ತಿದ್ದರು. ಇಂಥ ನಿರ್ಲಕ್ಷಿತ ಗುಡ್ಡಗಾಡಿನ ಪ್ರದೇಶದಲ್ಲಿ ನನ್ನ ಮತ್ತುವೈ.ಕೆ. 
ರಾಮ್ಯನವರ ಊರು. ಅವರ ಎಲಿಕಡಕಲಿಗೂ ನನ್ನಹಿತ್ತಲಪುರಕ್ಕೂ ನಾಲ್ಕು ಕಿ.ಮೀ.ಗಳ ಅಂತರ. 
ರಾಮಯ್ಯನವರ ಒಬ್ಬ ಅಕ್ಕನನ್ನುನಮ್ಮ ಊರಿಗೇ ಕೊಟ್ಟುಮದುವೆ ಮಾಡಿದ್ದರು. ಅವರು ನಮ್ಮ 
ಅಣ್ಣತಮ್ಮಿಕೆಯೂ ಹೌದು. ಇಂಥ ಒಣಗಾಡಿನ ಕುಗ್ರಾಮದಲ್ಲಿಹುಟ್ಟದ ವೈ.ಕೆ. ರಾಮಯ್ಯನವರು 


ಜೀವನದಿ / ೧೦೬ 


ಎಂ.ಎ. ಎಲ್‌.ಎಲ್‌.ಬಿಮಾಡಿ ಪ್ರಸಿದ್ಧವಕೀಲರಾದದ್ದುಆಕಸ್ಥಿಕವೇ. ನಮ್ಮ ಊರುಗಳ ನಡುವೆ 
ಇದ್ದ ಐತಿಹಾಸಿಕ ಸ್ಥಳ ಎಂದೇ ಹೆಸರಾದ ಉಜ್ಜನಿ ಎಂಬ ದೊಡ್ಡ ಗ್ರಾಮದಲ್ಲೂ ಒಬ್ಬನೇ ಒಬ್ಬ 
ಪದವೀಧರ ಇಲ್ಲದಿದ್ದಸಂದರ್ಭದಲ್ಲಿ ವೈ.ಕೆ. ರಾಮಯ್ಯನವರು ಮೂರು ಪದವಿಗಳನ್ನು ಪಡೆದು ಆ 
ಸುತಿನ ದೊಡ್ಡವಿದ್ಯಾವಂತ ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು. ಆದ್ದರಿಂದಲೇ ಸಿಂಹದ ಗುರುತು 
ಇಟ್ಟುಕೊಂಡು ವಿಧಾನಸಭೆಗೆ ಓಟು ಕೇಳಲು ಬಂದಾಗ, ನನ್ನಂಥ ಕಿರಿಯರೆಲ್ಲ ವೃ.ಕೆ. 
ರಾಮಯ್ಯನವರಿಗೆ ಓಟು ಕೊಡಿ ಎಂದು ಅವರ ಹಿಂದೆ ಕೂಗುತ್ತಾಹೋಗಿದ್ದೆವು. 


ಒಬ್ಬ ಮನುಷ್ಯ ಪದವೀಧರನಾಗುವುದು, ವಕೀಲನಾಗುವುದು ಅಷ್ಟೇನೂ ಮುಖ್ಯವಲ್ಲ. 
ಯಾಕೆಂದರೆ ಸ್ವಾತಂತ್ರಾ ;ನಂತರದ ಭಾರತದಲ್ಲಿಇದುಸರ್ವೇಸಾಮಾನ್ಯವಾದ ವಿಚಾರ. ಆದರೆ 
ತೀರಾ ಹಿಂದುಳಿದ ಕುಗ್ರಾಮದಿಂದ ಒಡಮೂಡಿದ ಒಬ್ಬ ಮನುಷ್ಯ ಆನಂತರದಲ್ಲಿತನ್ನಹುಟ್ಟದ 
ನೆಲಕ್ಕೆ ಏನು ಮಾಡಿದ ಎಂಬುದೇ ಬಹಳ ಮುಖ್ಯ. ವೈ.ಕೆ. ರಾಮಯ್ಯನವರಸಾಧನೆ ಇರುವುದು 
ಇಲ್ಲಿಯೇ. ಅವರು ವಿಶಿಷ್ಟವ್ಯಕ್ತಿಯಾಗಿ ರೂಪುಗೊಂಡದ್ದೇ ಒಂದು ಕಥನ. 


ವಕೀಲರಾಗಿ ಅಪಾರ ೪ಲಸ ಮತ್ತು ಅದಕ್ಕೆ ತಕ್ಕನಾಗಿ ಕೈತುಂಬ ಹಣ ಬರುತ್ತಿದ್ದರೂ 
ಕೇವಲ ಐಷಾರಾಮದ ಜೀವನಕ್ಕೆ ಗಂಟು ಬೀಳದೆ ತನ್ನನ್ನು ಬೆಳೆಸಿದ ಮಣ್ಣಿನ ಒಡಲನ್ನು ಮುಟ್ಟಿ 
ನೋಡತೊಡಗಿದ್ದು ಅವರ ವ್ಯಕಿತ್ವವನ್ನು ಬೇರೆಯದೇ ಹಾದಿಯಲ್ಲಿ ಕೊಂಡೊಯ್ದಿತು ಎಂದು 
ಹೇಳಬಹುದು. ರೇಷ್ಮೆನಮ್ಮ ಒಣಗಾಡಿನ ನೀರಸ ಬದುಕಿಗೆ ಆಗಾಗ ಸುಖದ ಸಿಂಚನ ನೀಡುವ 
ಒಂದು ಆಶಾದಾಯಕ ಸಂಗತಿಯಾಗಿತ್ತು ಬೆಳೆಯುವ ಒಂದಿಷ್ಟು ರಾಗಿ ಮತ್ತು ಕಾಳು ಕಡ್ಡಿ 
ಹೊಟ್ಟೆಯನ್ನುತುಂಬುತ್ತಿದಾರೂ ಬಟ್ಟೆಬರೆಗೆ, ಉಪ್ಪುಮೆಣಸಿಗೆ ರೇಷ್ಮೆಗೂಡಿನ ಮಾರಾಟದಿಂದ 
ಬರುವ ಪುಡಿಗಾಸೇ ಆಧಾರವಾಗಿತ್ತು ಅದರಲ್ಲಿಯೂ ನಮ್ಮ ತಾಲ್ಲೂಕು ಬಿತ್ತನೆ ವಲಯಕ್ಕೆ 
ಸೇರಿತ್ತಾದ್ದರಿಂದ ಹೆಚ್ಚು ಹಣತರುವ ಮಿಶ್ರತಳಿ ಗೂಡುಗಳನ್ನುನಾವು ಉತ್ಪಾದಿಸುವ ಹಾಗಿರಲಿಲ್ಲ. 
ಈ ನಿರ್ಬಂಧ ನಮ್ಮನ್ನು ತೀರಾ ಇಕ್ಕಟ್ಟಿಗೆ ಸಿಲುಕಿಸಿತ್ತಲ್ಲದೇ ಬಿತನೆ ಗೂಡಿನ ದರವನ್ನು ಹೆಚ್ಚಿಸುವ 
ಯಾವ ಪ್ರಯತ್ನವೂ ನಡೆದಿರಲಿಲ್ಲ. ಸ್ವತಃ ರೇಷ್ಮೆ ಸೊಪ್ಪು ಕಿತ್ತು ಹುಳ ಬದಲಿಸಿ, ಸೊಪ್ಪುಹಾಕಿ, 
ಗೂಡು ಕಟ್ಟಿಸುವವರೆಗಿನ ಅಪಾರ ಪರಿಶ್ರಮದಲ್ಲಿತನ್ನಬಾಲ್ಯ ಕಳೆದಿದ್ದರಾಮಯ್ಯನವರಿಗೆ ನಮ್ಮ 
ಕಷ್ಟಗಳ ಸರಮಾಲೆಯೇ ಗೊತ್ತಿದ್ದವು. ಬಾಲ್ಕದಿಂದಲೂ ಹೋರಾಟದ ಬದುಕನ್ನೇ ಸಾಗಿಸುತ್ತ 
ಬಂದಿದ್ದ ರಾಮಯ್ಯನವರಿಗೆ ಬೆಳಗಾರರ ಇಂಥ ದುಃಸ್ಥಿತಿಯನ್ನು ಕಂಡು ಸುಮ್ಮನಿರಲು 
ಸಾಧ್ಯವಿರಲಿಲ್ಲ. ಕರ್ನಾಟಕದ ರೇಷ್ಮೆ ಬೆಳೆಗಾರರ ಪರವಾದ ಪ್ರಥಮ ಹೋರಾಟವನ್ನು ಅವರೇ 
ಹುಟ್ಟುಹಾಕಿದರು. ರಾಮಯ್ಯನವರ ಹೋರಾಟದ ಪ್ರಭಾವ ಹೇಗಿತೆಂದರೆ, ಬಹುಬೇಗ ಅವರ 
ಕತೃತ್ವಶಕ್ತಿಯ ಪರಿಚಯ ಕೋಲಾರ ಮತ್ತುಇತರ ಕಡೆಗಳ ರೇಷ್ಮ ಬೆಳಗಾರರಸಂಘದ ಅಧ್ಯಕ್ಷರಾಗಿ 
ಚುನಾಯಿತರಾದರು. ಅಂದಿನಿಂದ ಅವರ ಹೋರಾಟಕ್ಕೆ ಒಂದು ತಾತ್ವಿಕ ಮತ್ತು ತಾಂತ್ರಿಕ 
ತಳಹದಿಯೂಸಿಕ್ಕಿತು. 


೧೦೭ / ಜೀವನದಿ 


ರೇಷ್ಮೆ ಬಗೆಗಿನ ಅವರ ಹೋರಾಟವನ್ನು, ಆ ಹೋರಾಟದ ಮೂಲಕ ಅವರು 
ಸಾಧಿಸಿದ ಸಾಧನೆಗಳನ್ನು ನಾನಿಲ್ಲಿ ಪಟ್ಟಿ ಮಾಡಲು ಬಯಸುವುದಿಲ್ಲ 1992ರಷ್ಟು ಹಿಂದಯೇ 
ಅವರು ನಾನು ಮತ್ತುರೇಷ್ಠೆ ಎಂಬ ಅನುಭವಾತ್ಮಕ ಗ್ರಂಥ ಬರೆದು ಅವೆಲ್ಲವನ್ನು ವಿವರಿಸಿದ್ದಾರೆ. 
ಆದರೆ ಅವರು ಛಲದಿಂದ ಸಾಧಿಸಿದ ಸಾಧನೆಗಳಿಗೆ ನಮ್ಮ ರೈತರಲ್ಲಿ ಎಂಥ ಪ್ರತಿಕ್ರಿಯೆ ಇತ್ತು 
ಎಂಬುದನ್ನುಅದೇ ನೆಲದವನಾಗಿ ನಾನು ಹೇಳಬೇಕಾಗುತ್ತದೆ. 


ಬಿತ್ತನೆ ವಲಯದ ರೈತರಿಗೆ ಕೆ.ಜಿ. ಗೂಡಿಗೆ ಇಂತಿಷ್ಟುಎಂದು ಬೋನಸ್‌ ನೀಡಬೇಕು 
ಎಂದು ರಾಮಯ್ಯ ಸರ್ಕಾರಕ್ಕೆ ಸಲಹೆ ಮಾಡಿದರು. ಹಟ ಹಿಡಿದರು. ಆಳುವವರು ಮತ್ತು 
ಅಧಿಕಾರಿಗಳಿಗೆ ತಿಳಿಯ ಹೇಳಿದರು. ಕಡೆಗೆ ಛಲದಿಂದ ಹೋರಾಡಿದರು. ಬೋನಸ್‌ 
ಕಾರ್ಯರೂಪಕ್ಕೆ ಬಂತು. ಹಂತಹಂತವಾಗಿ ಅದು ಹೆಚ್ಚುತ್ತಾಹೋಯಿತು. ಇವತ್ತಿಗೂ ನಮ್ಹ ಬಿತ್ತನೆ 
ಪ್ರದೇಶದ ರೈತರಿಗೆ ಇದೊಂದು ಆಶಾಕಿರಣ. ಬೆಲೆ ಪಾತಾಳಕ್ಕಿಳಿದರೂ ಬೋನಸ್‌ ತಲೆ 
ಕಾಯುತ್ತದೆ ಎಂಬ ಒಂದು ಸಮಾಧಾನ. ರಾಮಯ್ಯನವರ ಈ ಹೋರಾಟ ಅವರಿಗೆ "ಬೋನಸ್‌ 
ರಾಮಯ್ಯ' ಎಂಬ ಅಡ್ಡಹೆಸರನ್ನೇ ತಂದಿತು. ಪ್ರಥಮವಾಗಿ ನಿಂತ ಚುನಾವಣೆಯಲ್ಲಿಸೋತರೂ 
ಅವರು ಇಟ್ಟುಕೊಂಡಿದ್ದಸಿಂಹದ ಗುರುತು ಜನರ ನೆನಪಿನಿಂದ ಮಾಸಿರಲಿಲ್ಲ. ಇವನು ನಿಜವಾದ 
ಸಿಂಹಎಂದು ಹಳ್ಳಿಯ ಜನ ಪ್ರಶಂಸಿಸಿದರು. 


ಮುಂದಿನ ದಿನಗಳಲ್ಲಿ ರೇಷ್ಮೆ ರೈತರ ಪರವಾದ ರಾಜ್ಯಮಟ್ಟದ ಹೋರಾಟ ಮತ್ತು 
ಸಂಘಟನೆಗಳನ್ನು ಅವರು ಹಮ್ಮಿಕೊಂಡರು. ರಾಮಯ್ಯನವರ ನಿಜ ವ್ಯಕ್ತಿತ್ವ ಇರುವುದು ಎಲ್ಲಿ 
ಎಂದರೆ, ಅದು ಕೇವಲ ಹೋರಾಟದಲ್ಲಲ್ಲ ರೈತರ ಅಜ್ಞಾನದ ಬಗ್ಗೆ, ಅವರಲ್ಲಿದ್ದ 
ಮೂಢನಂಬಿಕೆಗಳ ಬಗ್ಗೆ ಅವರಿಗೇ ತಿಳಿಯ ಹೇಳಿ ತಿದ್ದಿಕೊಳ್ಳುವಂತೆ ಮಾಡುವ ಗುಣಾತ್ಮಕ 
ವೈಚಾರಿಕ ಬದಲಾವಣೆಗಳನ್ನುಇಲ್ಲಿಗಮನಿಸಬೇಕು. "ಕೇವಲ ಆಳುವ ವರ್ಗವನ್ನು ದೂಷಿಸಿದರೆ 
ಸಾಲದು, ನಮ್ಮತಪ್ಪುಗಳನ್ನುನಾವು ನೋಡಿಕೊಳ್ಳಬೇಕು ಎಂಬ ಆತ್ಮನಿರೀಕ್ಷೆಯ ಬುದ್ಧಿವಾದವನ್ನು 
ಅವರು ಹೇಳುತ್ತಿದ್ದರು. ರೇಷ್ಮೆ ಬೆಳೆಯ ಬಗ್ಗೆರೈತರಲ್ಲಿದ್ದ ಅವೈಜ್ಞಾನಿಕ ಮೂಢನಂಬಿಕೆಗಳು, ಸ್ವಚ್ಛತೆ 
ಕಾಪಾಡದಿರುವುದು, ಸೋಮಾರಿತನ ಇತ್ಯಾದಿಯಾಗಿ ಅವರು ತಮೃಭಾಷಣಗಳಲ್ಲಿಎಚ್ಚರಿಸುತ್ತಿದ್ದ 
ರೀತಿಇಂದಿಗೂ ನನ್ನನೆನಪಿನಲ್ಲಿದೆ. ರೇಷ್ಮೆಗೆ ಸಂಬಂಧಿಸಿದ ಹೊಸ ತಳಿಗಳನ್ನುಸಂಶೋಧಿಸುವ 
ನಿಟ್ಟಿನಲ್ಲಿ ವೈಜ್ಞಾನಿಕ ಆಂದೋಲನ ಹಮ್ಮಿಕೊಳ್ಳುವಲ್ಲಿ ಮಾರುಕಟ್ಟೆಯ ಮೋಸದ ವ್ಯವಹಾರ 
ತಪ್ಪಿಸುವಲ್ಲಿ ಸರ್ಕಾರದ ಅನಾಧರಣೆಯನ್ನು ರಾಮಯ್ಯನವರಷ್ಟು ಕಟುವಾಗಿ ಟೀಕಿಸಿದವರು 
ಭಾ 


ನೇರ, ನಿಷ್ಠುರ ನಡೆಯ ರಾಮಯ್ಯನವರು ಶಾಸಕರೇ ಆಗಿ ಆಯ್ಕೆಗೊಂಡಾಗ, 
ಮುಂದೊಂದು ದಿನ ರೇಷ್ಮೆಮಂತ್ರಿಯೇ ಆದಾಗನಮ್ಮಭಾಗದ ರೈತರಿಗೆ ಆದ ಸಂತಸ ಅಷ್ಟಿಷ್ಟಲ್ಲ. 


ಜೀವನದಿ / ೧೦೮ 


ಆ ಸಂದರ್ಭದಲ್ಲಿ ಅವರು ತಂದ ಸುಧಾರಣೆಗಳು, ಮಾಡಿದ ಆಂತರಿಕ ಬದಲಾವಣೆಗಳು, 
ಕೈಗೊಂಡ ಕ್ರಾಂತಿಕಾರಕ ಯೋಜನೆಗಳು ಅವರನ್ನುಎಂದೂ ಮರೆಯಲಾರದ ಒಬ್ಬ ಸರ್ವಶ್ರೇಷ್ಠ 
3 ೨ ೩ 

ರೈತ ನಾಯಕನನ್ನಾಗಿ ರೂಪಿಸಿದವು. ನಮ್ಮ ಜನ ಅವರನ್ನು "ರೇಷ್ಮೆ ರಾಜ' ಎಂಬ ಪ್ರೀತಿಯ 
ಬಿರುದು ಕೊಟ್ಟುಹಾಡಿ ಹೊಗಳಿದರು. 


ವೈ.ಕೆ. ರಾಮಯ್ಯನವರು ಕೇವಲ ರೇಷ್ಮೆಯನ್ನಷ್ಟೇ ತಮ್ಮ ಹೋರಾಟದ ಅಂಗಳದಲ್ಲಿ 
ಚಿಗುರಿಸಲಿಲ್ಲ ರೈತರಿಗೆ ಮೂಲಭೂತವಾಗಿ ಬೇಕಾದ ನೀರಿನ ಬಗ್ಗೆ ಅವರು ಅಪಾರ ಆಸ್ಪ 
ವಹಿಸಿದರು. ತುಮಕೂರು ಜಿಲ್ಲೆಯಂಥ ಬೆಂಗಾಡಿಗೆ ಹೇಮಾವತಿಯನ್ನು ಎಳಿದುತರುವ ಪಣ 
ತೊಟ್ಟರು. ಅವರ ಅವಿರತ ಹೋರಾಟದ ಫಲವಾಗಿ ಇಂದು ತುಮಕೂರು ಜಿಲ್ಲೆಯ ಒಣ 
ಭೂಮಿಯ ಮಣ್ಣಿನ ಕಣಗಳನ್ನ ಹೇಮಾವತಿಯ ನೀರು ಸಮೃದ್ಧವಾಗಿ ತೋಯಿಸುತ್ತಿದೆ. 
ಹೇಮಾವತಿಯ ಹರಿಕಾರರೆಂದು ರೈತರೆಲ್ಲರಿಂದ ಪ್ರಶಂಸೆ ಪಡೆದ ರಾಮಯ್ಯ ಒಂದು ಅರ್ಥದಲ್ಲಿ 
ತುಮಕೂರು ಜಿಲ್ಲೆಯ ಜೀವನದಿಯಾಗಿ ದುಡಿಯುವ ಜನರ ಮನದಾಳದಲ್ಲಿಪ್ರವಹಿಸುತಿದ್ದಾರೆ. 


ರೇಷ್ಮೆಮತ್ತುನೀರಿಗೆಸಂಬಂಧಿಸಿದ ಇವೆರಡು ದೊಡ್ಡಸಾಧನೆಯ ಜೊತೆಗೆ ವೈ.ಕೆ.ಆರ್‌ 
ರವರ ಕ್ರಿಯಾಶೀಲ ವ್ಯಕಿತ್ವ ಇನ್ನೂ ಅನೇಕ ನಿಟ್ಟಿನಲ್ಲಿಪ್ರವೃತ್ತರಾಗುತ್ತಲೇ ಬಂದಿದೆ. ಕಳೆದ ಎರಡು 
ದಶಕಗಳಿಂದ ಪ್ರತಿವರ್ಷವೂ ನಿರಂತರವಾಗಿ ಹಮ್ಮಿಕೊಂಡು ಬಂದ ಸಸಿ ನೆಡುವ ಪಾದಯಾತ್ರೆ 
ಚಳವಳಿ ಕುಣಿಗಲ್‌ ಮತ್ತು ಹುಲಿಯೂರುದುರ್ಗ ಕ್ಷೇತ್ರಗಳನ್ನು ಹಸಿರಿನ ತಪೋವನವನ್ನಾಗಿ 
ಮಾರ್ಪಡಿಸಿವೆ. ಇಂದು ನಮ್ಮ ಪ್ರದೇಶದ ಯಾವ ರಸ್ತೆಗಳೂ ಸಾಲು ಮರಗಳಿಲ್ಲದೆ ಇಲ್ಲ 
ಇಕ್ಕೆಲಗಳಲ್ಲೂಸಮೃದ್ಧವಾಗಿ ಬೆಳೆದು ಆಕಾಶಕ್ಕೆ ಮುಖಮಾಡಿ ನಿಂತ ಪ್ರತಿ ಮರದ ಬೇರು ಮತ್ತು 
ಚಿಗುರು ರಾಮಯ್ಯನವರ ಪರಿಸರ ಕಾಳಜಿಯನ್ನು ನೆನಪಿಸಿಕೊಳ್ಳುತ್ತಾ ಹಾಡಿ ಹರಸುತ್ತಿವೆ. 
ರಾಮಯ್ಯನವರ ಹು ವಿಶಿಷ್ಟ ಸಾಧನೆಯನ್ನು ಗುರುತಿಸಿ ಜನ ಅವರನ್ನು ಸಾಲುಮರಗಳ ಸರದಾರ 
ಎಂದು ಪ್ರೀತಿಯಿಂದ ಕರೆಯುತಿದ್ದಾರೆ. 


ಹಾಗೆಯೇ ಜನರನ್ನುಕಾಡುತ್ತಿರುವ ಜನಸಂಖ್ಯಾ ನಿಯಂತ್ರಣ ಸಮಸ್ಯಯನ್ನುಕುರಿತು 
ಪಾದಯಾತ್ರೆಯ ಸಂದರ್ಭದಲ್ಲಿಜನರಿಗೆ ತಿಳಿವಳಿಕೆ ಹೇಳುವುದು, ಶಿಕ್ಷಣದ ಮಹತ್ವವನ್ನುಕುರಿತು 
ಮನವರಿಕೆ ಮಾಡುವುದು, ಉತ್ತಮ ಶಿಕ್ಷಕರು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು 
ಸನ್ಮಾನಿಸುವುದು - ಇವೆಲ್ಲ ರಾಮಯ್ಯನವರ ದೂರದರ್ಶಿತ್ವಕ್ಕೆ ಹಿಡಿದ ಕನ್ನಡಿಯಾಗಿವೆ. ವೈ.ಕೆ. 
ರಾಮಯ್ಯನವರು ಒಬ್ಬ ಒಳ್ಳೆಯ ಓದುಗರು. ಕುವೆಂಪು, ಡಿ.ವಿ.ಜಿ, ಲೋಹಿಯಾ, 
ಗೋಪಾಲಗೌಡರು ಅವರ ನೆಚ್ಚಿನ ವ್ಯಕ್ತಿಗಳು. ಇವರ ಬರಹಗಳಿಂದಲೇ ವೈ.ಕೆ.ಆರ್‌ ರವರ 
ವೃಚಾರಿಕತೆ ರೂಪುಗೊಂಡಿದೆ. ಹೆಚ್ಚಿನ ಅಧ್ಯಯನದ ಕಾರಣಕ್ಕಾಗಿ ಉತ್ತಮ ಭಾಷೆಯೂ ಸಿದ್ದಿಸಿದೆ. 
ನಾನು ಮತ್ತುರೇಷ್ಮೆ ಗ್ರಂಥದ ಅವರ ಬರವಣಿಗೆಯ ಭಾಷೆಯೇ ಇದಕ್ಕೆ ಸಾಕ್ಷಿ. 


೧೦೯ / ಜೀವನದಿ 


ರಾಮಯ್ಯನವರ ವ್ಯಕಿತ್ವವೇ ಒಂದು ರೀತಿಯಲ್ಲಿ ವಿಚಿತ್ರವಾದದ್ದು ಅವರನ್ನು 
ಅರ್ಥಮಾಡಿಕೊಳ್ಳಬೇಕಾದರೆ ಒಂದು ಒಳಗಣ್ಣುಬೇಕು. ಮೇಲ್ನೋಟಕ್ಕೆ ಅವರು ಶೀಘ್ರ ಕೋಪಿ, 
ನಿಷ್ಠುರವಾದಿ, ಕೆಲವರ ಮಾತಿನಲ್ಲೇ ಹೇಳುವುದಾದರೆ ಬೆಂಕಿಯ ಚೆಂಡು. ನಿಜ, ಕೇವಲ 
ವರ್ಗಾವಣೆ ಮಾಡಿಕೊಡಿ ಎಂದು ಅಂಗಲಾಚುತ್ತಾ ಬರುವ ಭ್ರಷ್ಟರಿಗೆ, ಕ್ಷುಲ್ಲಕ ರಾಜಕೀಯ 
ಮಾಡುವ ಗೋಸುಂಬೆ ಪುಢಾರಿಗಳಿಗೆ, ಸೋಮಾರಿ ಕೃಷಿಕರಿಗೆ ಅವರು ಶೀಘ್ರ ಕೋಪಿಯೂ 
ಹೌದು, ಅಹಂಕಾರಿಯೂ ಹೌದು. ಆದರೆ ಒಳ್ಳಯತನಕ್ಕೆ, ಪ್ರಾಮಾಣಿಕ ದುಡಿಮೆಗೆ, ನೇರ 
ವ್ಯಕಿತ್ವಕ್ಕೆ ಕರಗಿ ಹೋಗುತಾರೆ. ಅಸಹಾಯಕರ ಮತ್ತು ದುಡಿಯುವ ಜನರ ಪರವಾದ ಅವರ 
ವ್ಯಕಿತ್ರ ಅಷ್ಟೇ ಮೃದುವಾಗಿಯೂ ಇರುತದೆ. ಒಂದು ರೀತಿಯಲ್ಲಿ ಅವರೂ ರೇಷ್ಟೆಯಂತೆ ಎಷ್ಟು 
ಮೃದುವೋ ಅಷ್ಟೇ ಕಾಠಿಣ್ಯ. ಅದೊಂದುಎಂದೂ ಮಾಸಿಹೋಗದ ಬೆಲೆಯುಳ್ಳ ವಜ್ರ. ಅವರಿಗೆ 
ಅರವತ್ತು ವರ್ಷ ತುಂಬಿದ ಈ ಶುಭಸಂದರ್ಭದಲ್ಲಿ ಅವರದೇ ನೆಲದ ಲೇಖಕನಾದ ನನ್ನ 
ಆತ್ಮಪೂರ್ವಕ ಶುಭಾಶಯಗಳು. 


O 


ಜೀವನದಿ / ೧೧೦ 


ನಮ್ಮ ಉತ್ತಮ ನಾಯಕ 


ಎಂ ಕೋಟೇಶ್‌ 


ತುಮಕೂರು ಜಿಲ್ಲೆಯ ರಾಜಕೀಯ ನಾಯಕತ್ವ ಇತ್ತೀಚಿನ ಹಲವು ವರ್ಷಗಳಿಂದ 
ದುರ್ಬಲವಾಗಿದೆ. ಟಿ. ಸುಬ್ರಮಣ್ಯಂ, ಎಂ. ಏ. ರಾಮರಾಯರು, ಚೆನ್ನಿಗರಾಮಯ್ಯನವರ 
ತರುವಾಯ ಹೇಳಿಕೊಳ್ಳುವ ನಾಯಕತ್ವ ಜಿಲ್ಲೆಯ ರಾಜಕೀಯದಲ್ಲಿಕಂಡು ಬಂದಿರಲೇ ಇಲ್ಲ 


ಕುಣಿಗಲ್‌ ರೇಷ್ಮೆ ಬಿತ್ತನೆತಳಿ, ಕುದುರೆ ತಳಿಗಳನ್ನು ನಾಡಿಗೆ ನೀಡಿದಂತೆ ಗಂಡುಮೆಟ್ಟಿನ 
ಪ್ರದೇಶದಿಂದ ಜಿಲ್ಲೆಯ ರಾಜಕೀಯದಲ್ಲಿ ಭ್ರಷ್ಟತೆಯ ವಿರುದ್ಧ ಹೋರಾಟ, ಎತ್ತರದ ದನಿ ಮತ್ತು 
ರಾಜಕೀಯ ನರನಾಡಿಗಳಲ್ಲಿಹೊಸರಕ್ತಸಂಚಾರವಾಗುತ್ತಿದೆ. ನಾಯಕತ್ವದ ಹೊಸ ಆಶಾಕಿರಣ 
ಎಂಬಂತೆ ವೈ. ಕೆ.ರಾಮಯ್ಯ ಕಂಡು ಬರುತಿದ್ದಾರೆ. 


ಹಿಡಿದ ಕಾರ್ಯವನ್ನು ನಿಶ್ಚಿತವಾಗಿ, ನಿರ್ದಿಷ್ಟವಾಗಿ ಮುಗಿಸುತ್ತಾ ಇತ್ತೀಚಿನ 
ರಾಜಕಾರಣಿಗಳಲ್ಲಿರುವ ಆಲಸ್ಯ; ಭ್ರಷ್ಟತೆಗಳಿಗೆ ಕಡಿವಾಣಹಾಕಿ, ಓದಬಲ್ಲ, ಯೋಚಿಸಬಲ್ಲ 
ಸರ್ಕಾರದ ಆಗುಹೋಗು, ಭ್ರಷ್ಟತೆ, ಅನೈತಿಕ ಆಡಳಿತದ ಬಗ್ಗೆ ಪ್ರಶ್ನಿಸಿದಾಗ, ಇಂತಹ ಮಂತ್ರಿಗಳ 
ಪ್ರಭುತ್ವದ ಕಾಲದಲ್ಲೂ, ಓರ್ವ ಮಂತ್ರಿ ಜನರ ಪ್ರಶ್ನೆಗಳಿಗೆ ನಾಚುತಾನೆ. ತಲೆ ತಗ್ಗಿಸುತ್ತಾನೆ ಮತ್ತು 
ಅಂಜುತಾನೆ. ತನ್ನ ಕ್ಷೇತ್ರಕ್ಕೆ ತಾನು ನೀಡಿದ ಭರವಸೆ ಈಡೇರಿಸದ್ದಿರೆ ಮತ್ತು ಕ್ಷೇತ್ರದಲ್ಲಿ ಜನತೆಯ 
ಒಡನಾಟವಿಲ್ಲದೆ ಬಹಳ ದಿನ ಕಳೆಯಲಾರೆ ಎಂಬ ಪ್ರಜ್ಞೆ ರಾಮಯ್ಯನವರಲ್ಲಿಕಂಡುಬರುತಿದೆ. 
ಜಿಲ್ಲಾನಾಯಕತ್ವದ ಆಶಾಕಿರಣ ರಾಮಯ್ಯ ಎನ್ನಲು ಪ್ರಮುಖಕಾರಣ. 


1982 ಡಿಸೆಂಬರ್‌ನಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯ ಪ್ರಚಾರ ಭರದಿಂದ 
ಸಾಗಿದ್ದರೆ, ಕುಣಿಗಲ್‌ನ ಓರ್ವ ವಕೀಲ, ಜನತಾ ಪಕ್ಷದ ಅಭ್ಯರ್ಥಿಯಾದ ವೈ. ಕೆ. ರಾಮಯ್ಯ 
ಮಾತ್ರ ಸಿಕ್ಕವರ ಮುಂದೆಲ್ಲ ಮತ ಯಾಚಿಸದೆ, ""ಒಳ್ಳೆಯ ಪ್ರತಿನಿಧಿ ಬೇಕು ಎನ್ನುವಂತಿದ್ದರೆ ನನ 
ಓಟು ಹಾಕಿ, ಇಲ್ಲದಿದ್ದರೆ ನಿಮ್ಮ ಕರ್ಮ ನಿಮ್ಮದು, ನನ್ನ ವಕೀಲಿ ನನಗೆ ಇದ್ದೇ ಇದೆ'' ಎಂದು 
ಹೇಳಿಕೊಳ್ಳುತ್ತಾ ಓಡಾಡುತ್ತಿದ್ದರು. 


ಭ್ರಷ್ಟತೆ ಎರುದ್ಧ ತಾನು ನೀಡಿದ ಭರವಸೆಯಂತೆ ಮೊದಲ ಹೋರಾಟವನ್ನು 
ತಾಲ್ಲೂಕು ಕಛೇರಿಯಿಂದ ಆರಂಭಿಸಿ, ಜಿಲ್ಲಾಕಛೇರಿ, ವಿಧಾನಸೌಧಗಳಲ್ಲೂ ಮೊಳಗಲಾರಂಭಿಸಿ 


೧೧೧ / ಜೀವನದಿ 


ದರು. ರಾಮ್ಯಯನವರ ದಕ್ಷತೆ, ನಿರ್ಭಿಡೆಯಿಂವಾಗಿ 1982ರ ಆಗಸ್‌ನಲ್ಲಿರಾಜ್ಯದ ಪ್ರಮುಖ 
ಮಂಡಳಿಗಳಲ್ಲೊಂದಾದ ರಾಜ್ಯದ ಗೃಹನಿರ್ಮಾಣ ಮಂಡಳಿ ಅಧ್ಯಕ್ಷಗಿರಿ ಇವರಿಗೆ ದಕ್ಕಿತು. 


ತಮ್ಮ ಅನಿರೀಕ್ಷಿತ ಭೇಟಿಗಳ ಮೂಲಕ ಗೃಹ ಬಳಕೆದಾರರಿಗೆ ಅಧಿಕಾರಿಗಳು , 
ಕಂಟ್ರಾಕ್ಟರುಗಳು ಮಾಡುತ್ತಿದ್ದವಂಚನೆಯ ಇಡೀ ಸ್ವರೂಪಗಳನ್ನೆ ಬಯಲಿಗಿಡುತ್ತಾ, ಸಿಮೆಂಟ್‌ 
ಖದೀಮರನ್ನು ಮಟ್ಟಹಾಕುವ ಯತ್ನನಡೆಸಿದರು. ಇವರ ತನಿಖೆಯ ಬಗ್ಗೆಖುಷಿಗೊಂಡ ಜನ 
ರಾಮಯ್ಯನವರನ್ನುಹಾರೆ-ಪಿಕಾಸಿಯೊಡನೆ ಬರುವ ಅಧ್ಯಕ್ಷ ಎಂದು ಪ್ರೀತಿಯಿಂದ ಕರೆದರು. 
ಬೆಳಗಾಂನಲ್ಲಿ ಬಹಳಷ್ಟು ಕಾಲದಿಂದ ಶೋಷಣೆಗೊಳಗಾಗಿದ್ದ ಗೃಹಮಂಡಳಿ ಕಾಲೋನಿಯ ಜನರ 
ಪಾಲಿಗೆ ಆತ್ಮೀಯ ಬಂಧುವಂತೆ ಕಂಡುಬಂದು, ವಂಚನೆ, ಮೋಸಗಳನ್ನು ದೂರ ಮಾಡಿದರೆಂಬ 
ಸಂತೋಷದಲ್ಲಿ ಅಲ್ಲಿನ ಜನ ತಮ್ಮ ಸಮೀಪದ ಪಾರ್ಕಿಗೆ ರಾಮಯ್ಯನವರ ಹೆಸರಿಟ್ಟರು. 

1984ರ ಡಿಸೆಂಬರ್‌ನಲ್ಲಿ ಲೋಕಸಭಾ ಚುನಾವಣೆ ನಡೆಯುವ ವೇಳೆಗೆ ವೈ.ಕೆ. 
ರಾಮಯ್ಯ ಜನರ ಹತ್ತಿರಕ್ಕೆ ಹೋಗಿದ್ದರು. ಭ್ರಷ್ಟತೆಯ ಬೆನ್ನಟ್ಟಿ ಅದರ ನಿರ್ಮೂಲನೆಗೆ ಪಣ 
ತೊಟ್ಟುಹೊರಟ ನಮ್ಮವ ಎಂದು ರಾಮಯ್ಯರನ್ನು ಕುರಿತು ಕುಣಿಗಲ್‌ ಕ್ಷೇತ್ರದ ಜನ ಹೆಮ್ಮೆ 
ತಾಳಿದರು. 


ಇವರು ಚುನಾವಣೆಗಳಲ್ಲಿ ಕ್ಷೇತ್ರದ ಜನಕ್ಕೆ ಭರವಸೆಯನ್ನೇನೂ ನೀಡಿರದಿದ್ದರೂ 
ಬೇಡಿಕೆಗಳನ್ನು ಪೂರೈಸುತ್ತಿದ್ದರು. ಇದರಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 
ಕ್ಷೇತ್ರಗಳಲ್ಲೂ ಅಭ್ಯರ್ಥಿ ಆಯ್ಕೆ ಬಗ್ಗೆ ವಿವಾದ, ಚರ್ಚೆ ನಡೆದಿದ್ದರೆ, ತುಮಕೂರು ಲೋಕ 


ಸಭಾಕ್ಷೇತ್ರದಲ್ಲಿ ರಾಮಯ್ಯನವರೇ ನಮ್ಮ ಅಭ್ಯರ್ಥಿ ಎಂದು ಪಕ್ಷ ಒಮ್ಮತದಿಂದ ನಿರ್ಧರಿಸಿತ್ತು 


1985ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಒತ್ತಾಯಕ್ಕೆ ಮಣಿದು ಸರ್ಧಿಸಿದರು. 
ಪಕ್ಷದವರೇ ಚುನಾವಣಾ ಖರ್ಚು-ವೆಚ್ಚ ನಿರ್ವಹಿಸಿದರು. ಕೊನೆಗೆ ಅತಿ ಹೆಚ್ಚಿನ ಬಹುಮತದಿಂದ 
ಆಯ್ಕೆಯಾಗಿ ಮಂತ್ರಿಯೂ ಆದರು. ರಾಜ್ಯ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ ಸೇವ 
ಸಲ್ಲಿಸುತ್ತಿದ್ದ ರಾಮಯ್ಯ, ರೇಷ್ಮೆ ಬೆಳಗಾರರನ್ನು ಹಿಂಸಿಸುತ್ತಿದ್ದ ದಳ್ಳಾಳಿಗಳು, ಅಧಿಕಾರಿಗಳನ್ನು ಮಟ್ಟ 
ಹಾಕತೊಡಗಿದರು. 


ತಾವು ಶಾಸಕರಾಗಿದ್ದಾಗ ಜನತಾ ಸರ್ಕಾರದ ಮೇಲೆ ಒತ್ತಡ ತಂದು ಮೈಸೂರು ಬಿತನೆ 
ತಳಿ ಬೆಳೆಯುವ ಕೃಷಿಕರಿಗೆ ಬಿತ್ತನೆ ಪಡೆಯದೆ, ಪ್ರತಿಕೆಜಿ ಅರ್ಹ ಗೂಡಿಗೂ 5 ರೂ. ಬೋನಸ್‌ 
ಕೊಡುವ ಯೋಜನೆಯನ್ನು ಜಾರಿಗೊಳಿಸಿದರು. ತಾವು ರೇಷ್ಮೆ ಸಚಿವರಾದ ಮೇಲೆ ಸದರಿ 
ಬೋನಸ್‌ನ್ನು ಕೆ.ಜಿ.ಗೆ5 ರೂ.ನಿಂದ 10 ರೂ.ಗೆ ಹೆಚ್ಚಿಸಿದರು. ಹೀಗಾಗಿ ಬಿತ್ತನೆ ರೇಷ್ಮೆ 


ಜೀವನದಿ / ೧೧೨ 


ವಲಯದ ಬೆಳೆಗಾರರಿಗೆ ವಾರ್ಷಿಕವಾಗಿ ಒಟ್ಟಾರೆ ನಿರಂತರವಾಗಿ ಸುಮಾರು 120 ಲಕ್ಷರೂಗಳಷ್ಟು 
ಹಣ ಸಿಗುವಂತೆ ಮಾಡಿದರು. 


ಇವರ ಅಧಿಕಾರವಧಿಯಲ್ಲಿ ಬರದ ಬೇಗೆಯ ನಡುವೆಯೂ ರಾಜ್ಯ ರೇಷ್ಮೆ ಕ್ಷೇತ್ರದ 
ಸಾಧನೆ ದಾಖಲೆಸ್ಥಾಪಿಸಿತು. ಇದರಿಂದಾಗಿ ವಿಶ್ವದಲ್ಲಿ ಭಾರತ ಪ್ರಥಮ ಬಾರಿಗೆ ದ್ವಿತೀಯ ಸ್ಥಾನ 
( ಚೀನಾ ಪ್ರಥಮ ಸ್ಥಾನ) ಪಡೆಯುವಂತಾಯಿತು. ಭಾರತದ ರೇಷ್ಮೆ ಉದ್ದಿಮಗೆ ಮಾರಕವಾದ 
ಚೀನಾದ ಕಚ್ಚಾ ರೇಷ್ಮೆ ಆಮದು ವಿರುದ್ಧ ರಾಮಯ್ಯ ಪ್ರಬಲ ವಿರೋಧ ಮಾಡುತಲೇ 
ಬಂದಿದ್ದಾರೆ. 


1985-86ರಲ್ಲಿ ಮೈಸೂರು ರೇಷ್ಮೆ ಬಿತ್ತನೆ ಕ್ಷೇತ್ರಕ್ಕೆ ದಾಖಲೆಯ 1 ಕೋಟಿ ರೂ. 
ಮೊತವನ್ನು ಒದಗಿಸಿ ಮಾರುಕಟ್ಟೆ ನಿರ್ಮಾಣ, ಚಾಕಿ ಸಾಕಾಣಿಕಾ ಕೇಂದ್ರ, ಮೌಟಿಂಗ್‌ 
ಹಾಲ್‌ನಿರ್ಮಾಣ ಇತ್ಯಾದಿಗಳನ್ನು ಮಾಡಿ, ವಲಯದ ರೇಷ್ಮೆ ಕೃಷಿಕರ ಅಭ್ಯುದಯಕ್ಕೆ ' 
ಕಾರಣರಾಗಿದ್ದಾರೆ. ಜಿಲ್ಲಾ ಮಂತ್ರಿಯೂ ಆಗಿದ್ದ ವೈ.ಕೆ. ರಾಮಯ್ಯನವರು 1985-86ರ 
ಬಜೆಟ್‌ನಲ್ಲಿ ಹೆಚ್ಚಿನ ಹಣ ಹಾಗೂ ಕಾಮಗಾರಿಗಳನ್ನು ಜಿಲ್ಲೆಗೆ ದೊರಕಿಸಿಕೊಡುವಲ್ಲಿ ಯಶ 
ಸಾಧಿಸಿದರು. ಹೇಮಾವತಿ ಯೋಜನೆಯ ವಿಳಂಬ ಗಮನಿಸಿದರು. ಸುರಂಗ ಕಾರ್ಯದ ಅಡೆತಡೆ 
ನಿವಾರಿಸುವಲ್ಲಿ ಶ್ರಮವಹಿಸಿದರು. ನಾಲಾ ಕಾರ್ಯಕ್ಕೆ ಲೋಕೋಪಯೋಗಿ ವಿಭಾಗ 
ಪ್ರಾರಂಭಿಸುವಲ್ಲಿ ಒತಡ ತಂದು ಯಶ ಸಾಧಿಸಿದರು. ಹೀಗಾಗಿ ಸುರಂಗ ಕಾಮಗಾರಿ ಶೇ.90 
ರಷ್ಟುಮುಗಿದೆ. 


ಜೂನ್‌. 25ರಿಂದ ವಿದೇಶ ಪ್ರವಾಸ ಹೊರಟಿದ್ದ ರಾಮಯ್ಯ ಸಜಿವ ಸಂಪುಟ 
ಪುನರ್ರಚನೆ ಹಿನ್ನಲೆಯಲ್ಲಿ ಪ್ರವಾಸ ಹೊರಡುವ ಮುನ್ನವೇ ಸಚಿವ ಸ್ಥಾನಕ್ಕೆ ರಾಜಿನಾಮೆ ಪತ್ರ 
ಸಲ್ಲಿಸಿಬಿಟ್ಟದ್ದರು. ಸಮರ್ಥನಾಯಕತ್ವದತ್ತ ಜಿಲ್ಲೆಯ (ರಾಜ್ಯದ) ಒಂದು ಪ್ರಮುಖ ಕೋಮಿಗೆ 
ಸೇರಿದ ರಾಮಯ್ಯ, ಜನತೆಯ ಇಂದಿನ ಹಸಿವು, ಸಂಕಟಗಳಿಗೆ, ದುಃಖ-ದುಮ್ಮಾನಗಳಿಗೆ 
ಕಾರಣವಾದ, ಮೂರು ಅಂಶಗಳು ಅವರ ಪಾದಯಾತ್ರೆಯ ಮೂಲ ಉದ್ದೇಶ. ಅವು, ಇಂದಿನ 
ಬರಕ್ಕೆ ಕಾರಣವಾದ, ಪರಿಹಾರ ದೊರಕಿಸಬಲ್ಲ ಗಿಡ ನೆಡುವುದು; ಹಲವು ಕೊರತೆಗಳಿಗೆ 
ಕಾರಣವಾದ, ಹೆಚ್ಚುತಿರುವ ಜನಸಂಖ್ಯೆ ನಿಯಂತ್ರಿಸಲು ಕುಟುಂಬಯೋಜನೆ ಮತ್ತು ಅಜ್ಞಾನದ 
ಅರಿವಿನಿಂದ ಶೋಷಣೆಗೊಳಗಾಗಿರುವ ಶೋಷಿತ ಸಮಾಜವನ್ನು ಎಚ್ಚರಿಸುವುದು. 
ಲಿ 
(ತುಮಕೂರುವಾರ್ತೆ : 7-8-1986) 


೧೧೩ / ಜೀವನದಿ 


ಸಮಾಜಮುಖಿ ರಾಜಕಾರಣಿ 


ತಿಮ್ಮಪ್ಪ ಎಸ್‌. ಗೌಡ 


ಅವಿಲ್ಲರ ಅಗಣಿತ ಪ್ರಿತ್ಯಾದರಗಳಿಗೆ ಪಾತ್ರರಾಗಿ, ಶ್ರೇಷ್ಠ ರಾಜಕಾರಣಿಯಾಗಿ ಜನಪರ 
ಜನಪ್ರಿಯ ರಾಜಕಾರಣಿಯಾಗಿ ಕಂಗೊಳಿಸುವ ಶ್ರೀ ವೈ.ಕೆ. ರಾಮಯ್ಯರವರಿಗೆ ಅರವತ್ತರ 
ಪರ್ವದಲ್ಲಿ ಸತ್ಕರಿಸಿ ಅವರ ಸೇವಾ ಕೈಂಕರ್ಯವನ್ನು ನೆನೆಯಬೇಕಾದದ್ದು ಅವರ 
ಅಭಿಮಾನಿಗಳಲ್ಲರ ಪರಮ ಕರ್ತವ್ಯಗಳಲ್ಲೊಂದು. ಈ ನಿಟ್ಟಿನಲ್ಲಿ ಅಭಿನಂದನಾ ಗ್ರಂಥದ 
ಸಮರ್ಪಣೆ ನಾಡಿನ ಉದ್ದಗಲಕ್ಕೂ ಇರುವ ಅವರ ಅಭಿಮಾನಿಗಳಿಗೆ ಸಂತಸ ತರುವ ಹೆಮ್ಮೆಯ 
ಸಂಗತಿಯಾಗಿದೆ. 


ತುಮಕೂರು ಜಿಲ್ಲೆಯ ಕುಣಿಗಲ್‌ ತಾಲ್ಲೂಕಿನ ಎಲೆಕಡಕಲು ಗ್ರಾಮದಲ್ಲಿ ಬಡರೈತ 
ಕುಟುಂಬದಲ್ಲಿ ಜನಿಸಿದ ಶ್ರೀ ವೈ.ಕೆ. ರಾಮಯ್ಯನವರು, ರೇಷ್ಮೆಯ ಸಿರಿಯ ಕಣಜದಲ್ಲಿಬೆಳೆದು 
ರೇಷ್ಮೆಯ ರಾಜ ಎಂಬ ಬಿರುದಾಂಕಿತ ಪಡೆಯಲು ಅವರು ಹುಟ್ಟದ ಹೆಮ್ಮೆಯ ಊರೇ 
ಕಾರಣವೆಂಬುದುಸರ್ವವಿಧಿತ ಅಭಿಪ್ರಾಯವಾಗಿದೆ. 


ವೈ.ಕೆ. ಆರ್‌ರವರು ಬಾಲ್ಯದಲ್ಲಿ ಪಡೆಯಬೇಕಾದ ವಿದ್ಯೆ ಅವರಿಗೊಂದು ಆಕಸ್ಥಿಕ. ತಮ್ಮ 
ಪ್ರತಿಭೆ, ಕಠಿಣ ಪರಿಶ್ರಮದಿಂದ ಎಮ್‌.ಎ, ಎಲ್‌.ಎಲ್‌.ಬಿ ಪದವಿಗಳನ್ನು ಪಡೆದು ತನ್ನ 
ಊರಿಗೆ ಪ್ರಪ್ರಥಮ ಪದವೀಧರರೆಂದು ಗುರುತಿಸಿಕೊಂಡು ಬೆಳೆದು ನಿಂತವೈ.ಕೆ. ಆರ್‌ ರವರು ಕಷ್ಟ 
ಕಾರ್ಪಣ್ಯಗಳ - ಬವಣೆಗಳ ಕುಂಡದಿಂದ ಎದ್ದುಬಂದವರು. ವಿದ್ಯಾಭ್ಯಾಸದ ನಂತರ ವಕೀಲಿ ವೃತ್ತಿ 
ಆರಂಭಿಸಿದ ಅವರು ಉತಮ ವಾಗ್ಧಿತ್ತವನ್ನು ಮತ್ತು ಕಾನೂನು ಶಾಸ್ತ್ರದ ಬಗ್ಗೆ ಪಾಂಡಿತ್ಯವನ್ನು 
ಗಳಿಸಿದ್ದರಿಂದ, ಅವರ ವಕೀಲಿವೃತ್ತಿ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆಯಿತಲ್ಲದೆ, 
ಬಡವರ ಬಗ್ಗೆ ಅವರು ಸಹಜವಾಗಿ ಆಸಕ್ತಿಹೊ ಂದಿದ್ದರಿಂದ, ಬಡವರಿಗೆ ಅನ್ಯಾಯವಾದಾಗ ಹೆಚ್ಚು 
ಮುತುವರ್ಜಿವಹಿಸಿ, ಅವರ ಮೊಕದ್ದಮೆಗಳನ್ನುನಡೆಸಿ ಕೊಡುತಿದ್ದರು. 


೭೩೭೬ 


ವೈ.ಕೆ.ಆರ್‌ರವರ ವಕೀಲಿ ವೃತ್ತಿಯಲ್ಲಿ ಕಕ್ಷಿಗಾರನೊಬ್ಬನ ಸಂಕಷ್ಟದ ಘಟನೆ ಅವರಲ್ಲಿ 
ಸುಪವಾಗಿ ಅಡಗಿದ್ದಸಾಮಾಜಿಕ ಪ್ರಜ್ಞೆಗೆ ತಿರುವು ಕೊಟ್ಟು, ಸಮಾಜದ ಬಡವರ, ನಿರ್ಗತಿಕರ, 
ತುಳಿತಕ್ಕೊಳೆಗಾದವರ ಪರವಾಗಿ ಹೋರಾಡುವ ಮನೋಭಾವವನ್ನುಂಟುಮಾಡಿತು. 


ಜೀವನದಿ / ೧೧೪ 


ಅನಾ. ಯಗಳ ವಿರುದ್ದ ಹೋರಾಡಿ, ನಮ ರಾಜಕೀಯ ಚಿಂತಕರಲಿ ಒಬ್ಬರಾಗಿ, ರಾಜನೀತಿ 
ಶಿ [J Re 
ನಿಪುಣರಾಗಿ, ನ್ಯಾಯಕ್ಕಾಗಿ ಹೋರಾಡಿ,ಸಂಘಟನೆಗಳನ್ನುಕಟ್ಟಬೆಳೆಸುವುದರಲ್ಲಿಮಹತ್ತರವಾದ 


ಪಾತ್ರವಹಿಸಿದ್ದಾರೆ. 
ಎ 


ತ 


ರೇಷ್ಮೆ ವೈ.ಕೆ.ಆರ್‌ರವರ ಬದುಕಿನ ಅವಿಭಾಜ್ಯ ಅಂಗ. ರೇಷ್ಮೆಯ ನೆರಳಲ್ಲೇ ಬೆಳೆ 
ಅವರು ಸ್ವತಃ ಹಿಪ್ಪುನೇರಳ ಸೊಪ್ಪು ಕಿತ್ತು ರೇಷ್ಮೆ ಹುಳ ಸಾಕಿ, ಗೂಡುಹೊತ್ತುಬೆವರು ಹರಿಸುವ 
ಮೂಲಕ ರಾಜ್ಯದ ರೇಷ್ಮೆ ಬೆಳೆಗಾರರ ದುಃಖದುಮ್ಮಾನಗಳನ್ನು ಅರಿತವರು. ತಮ್ಮ ಅಪಾರ 
ಸಂಘಟನಾಶಕ್ತಿಮತ್ತುಕ್ರಿಯಾಶೀಲ ಕಾಳಜಿಗಳ ಮೂಲಕ ಕರ್ನಾಟಕ ರಾಜ್ಯ ರೇಷ್ಮೆ ಬೆಳೆಗಾರರ 
ಸಂಘವನ್ನು ಹುಟ್ಟುಹಾಕಿದರು. ಸಂಘದ ಅಧ್ಯಕ್ಷರೂ ಆದರು. ಅಲ್ಲದೆ ಅವರ ಸುತಮುತಲಿನ 
ಪ್ರದೇಶದ ಜನತೆಯ ಹೊಟ್ಟಿ ಬಟ್ಟೆ-ಬರೆಗಳಿಗೆ ಆಧಾರವಾದ ರೇಷ್ಮೆಯ ಉನ್ನತಿಗೆ ಶ್ರಮಿಸಿದರು. 
ಸತತ ಹೋರಾಟದ ಫಲವಾಗಿ ರೇಷ್ಮೆ ಕೃಷಿಕರಿಗೆ ಬೋನಸ್‌ ಕೊಡಿಸಿದರು. ಹಳ್ಳಿ, ನಗರ ಹಾಗೂ 
ರಾಜಕೀಯ ವ್ಯವಸ್ಥೆಯ ಎಲ್ಲಾ ಪರಿಸರದಲ್ಲೂ ಹೋರಾಟವನ್ನೇ ಮುಖ್ಯವಾಗಿಟ್ಟುಕೊಂಡು 
ನಡೆಸಿದ ಪ್ರಯತ್ನದಲ್ಲಿ ರಾಜಕೀಯವಾಗಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಅವರಿಗೆ ರೇಷ್ಮೆ 
ನೆರವಾಯಿತು. ಅಧಿಕಾರ ಬೇಕೆಬೇಕು ಆದರೆ ಅದು ಜನರ ಸೇವೆಗಾಗಿಯೇ ಹೊರತು ಸ್ವಾರ್ಥ 
ಸಾಧನೆಗಾಗಿಯಲ್ಲವೆಂಬ ನಂಬಿಕೆಯುಳ್ಳ ಅವರಿಗೆ ಶಾಸಕ ಸ್ಥಾನದ ಬಲ ಒಂದು ಸಿಂಹ 
ಬಲವಾಯಿತು. ಕರ್ನಾಟಕ ವಿಧಾನಸಭೆಯಲ್ಲಿ ರೇಷ್ಮೆ ಉದ್ಯಮದ ಆಗು ಹೋಗುಗಳನ್ನು 
ಪರಿಣಾಮಕಾರಿಯಾಗಿ ಪ್ರತಿನಿಧಿಸಲು ವೈ.ಕೆ.ಆರ್‌ ಶಾಸಕರಾಗಿ ಆರಿಸಿಬಂದಿದ್ದು ರೇಷ್ಮೆ ಬೆಳೆಗಾರರ 
ಅಭಿವೃದ್ಧಿಗೆ ನಾಂದಿಯಾಯಿತು. ಕರ್ನಾಟಕ ರೇಷ್ಮೆಸಂಘದ ಅಧ್ಯಕ್ಷರಾಗಿದ್ದವೈ.ಕೆ.ಆರ್‌ ಅವರೇ 
ಸ್ವತಃ ರೇಷ್ಟೆ ಖಾತೆಯ ಸಚಿವರಾದುದು ಹೆಮ್ಮೆ ಪಡುವ ವಿಚಾರ. ರೇಷ್ಟಉದ್ಯಮದ ಬಗ್ಗೆ ಮಾಡಿದ 
ಹೋರಾಟ, ದುಡಿದ ದುಡಿಮೆ ಇದರಿಂದ ಪಡೆದ ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು 
ಸಮರ್ಪಕವಾಗಿಯೇ ಖಾತೆಯನ್ನುನಿರ್ವಹಿಸಿದರು. ಜಪಾನ್‌, ಕೊರಿಯಾ ದೇಶಗಳಲ್ಲಿರೇಷ್ಟೆ 
ಅಧ್ಯಯನದ ಪ್ರವಾಸ ಮಾಡಿ ಅನೇಕ ಹೊಸ ಅವಿಷ್ಕಾರಗಳನ್ನು ರೇಷ್ಮೆ ಉದ್ಯಮದಲ್ಲಿ 
ಅಳವಡಿಸುವಲ್ಲಿಸಫಲರಾಗಿದ್ದಾರೆ. ಭಾರತದ ರೇಷ್ಮೆಯಲ್ಲಿ ಸಿಂಹಪಾಲು ಕರ್ನಾಟಕದ್ದೇ ಆಗಿದ್ದು 
ಶೇಕಡಾ 15- 20 ಇದ್ದಇಳುವರಿ, ಅವರ ಅಧಿಕಾರವಧಿಯಲ್ಲಿ 30-35ಕ್ಕೆ ಹೆಚ್ಚಾದುದು ಅವರ 
ಸಾಧನೆ. ಕೇಂದ್ರ ಸರ್ಕಾರದ ರೇಷ್ಮೆ ಆಮದು ನೀತಿಯನ್ನು ಪ್ರತಿಭಟಿಸಿದ್ದಾರೆ. ""ನಾನು ಮತ್ತು 
ರೇಷ್ಠೆ”' ಅವರ ಕೃತಿ ಬದುಕಿದಂತೆ ಬರೆದ, ಬರೆದಂತೆ ಬದುಕುತ್ತಿರುವ ಇವರ ಸಾಧನೆ, ಇಂದಿನ 
ಹಾಗೂ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕವಾಗಬಲ್ಲದು. 


ಕನ್ನಡನಾಡಿನ ಜನ, ನೆಲ, ಜಲ ಎಲ್ಲದರ ಸಂಪೂರ್ಣ ಜ್ಞಾನವನ್ನು ಹೊಂದಿರುವ 
ಅವರು, ಕರ್ನಾಟಕದ ನೀರಾವರಿ ಕ್ಷೇತ್ರದಲ್ಲಿನಡೆದುಬಂದ ಅನ್ಯಾಯದ ಪರಂಪರೆ ಬಗ್ಗೆ ಅಂಕಿ 
ಅಂಶಗಳ ಆಧಾರದ ಮೇಲೆ, ಎಲ್ಲಾಸಂದರ್ಭಗಳಲ್ಲಿಯೂ ಸಿಂಹಘರ್ಜನೆ ಮಾಡಿದ್ದಾರೆ. ಅವರು 


೧೧೫ / ಜೀವನದಿ 


ಕಾವೇರಿ ಮತ್ತುಹೇಮಾವತಿ ನೀರಿನ ಹೋರಾಟಕ್ಕೆ ಒಂದು ಹೊಸ ಆಯಾಮ ತಂದುಕೊಟ್ಟರು. 
ಕೆರೆ-ಕಟ್ಟೆಗಳ, ಮಳೆಯಾಧಾರಿತ ತುಮಕೂರು ಜಿಲ್ಲೆಯ ಸರಿಸುಮಾರು ಆರು ಲಕ್ಷ ಎಕರೆ 
ಬರಪೀಡಿತ ಪ್ರದೇಶದ ಒಣಭೂಮಿಗೆ ನೀರು ಒದಗಿಸಲು ಕಾರ್ಯಗತವಾಗಬೇಕಿದ್ದಹೇಮಾವತಿ 
ನೀರಾವರಿ ಯೋಜನೆಯೂ ಅನಾ ನಾಥವಾಗಿತ್ತು ಹೇಮಾವತಿ ನದಿಪಾತ್ರದ ಗೊರೂರು 
ಅಣೆಕಟ್ಟೆಯಿಂದ ಶಿಂಷಾನದಿ ಪಾತ್ರಕ್ಕೆ ನೀರು ಬರುವ ಯೋಜನೆಯ ಅನುಷಾ ಷ್ಠಾನದ 
ಪ್ರಕ್ರಿಯೆಯಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ವಿರೋಧಪಕ್ಷದ ಶಾಸಕ 
ನಾಗಿಯೂ, ಆಗಿನ ಆಡಳಿತಪಕ್ಷದ ಸಹಕಾರ ಹಾಗೂ ಅಂದು ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳ 
ಉತ್ಪಾಹ, ಅನೇಕ ಜನರ ದುಡಿಮೆ, ಶ್ರಮ, ಆಸಕ್ತಿ ಅಭಿಲಾಷೆಗಳ ಫಲವಾಗಿ ಹೇಮಾವತಿ 
ಯೋಜನೆಯನ್ನುಪ್ಪ ಪೂರ್ಣವಾಗಿ ಅನುಷ್ಠಾನಗೊಳಿಸುವ ಎರಡು ದಶಕಗಳಿಗೂ ಹೆಚ್ಚುಕಾಲದ 
ಅವರ ಬದುಕಿನ ಆಸೆ ನೆರವೇರಿತು. ತತ್ಪರಿಣಾಮವಾಗಿ 1994ರಲ್ಲಿ ಹೇಮಾವತಿಯ ನೀರು 
ತುಮಕೂರು ಜಿಲ್ಲೆಗೆ ಹರಿದು ಬರುವಂತಾಯಿತು. ಗೊರೂರಿನಿಂದ ಹೇಮಾವತಿ ನೀರು 
ತುಮಕೂರು ಜಿಲ್ಲೆಗೆ ಹರಿದು ಬರಲು ನಡೆದ ಘಟನೆಗಳು, ಬಂದ ಸಮಸ್ಯೆಗಳು, ಅಷ್ಟೇ ಏಕೆ ಈ 
ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಸಂದರ್ಭದಲ್ಲಿ ಅವರಿಗೆ ಎದುರಾದಂತ ಅಡ್ಡಿ- 
ಆತಂಕಗಳು ಅಪಾರ. ಒಂದು ಸಲ ಅವರ ಮನಸಿಗೆ ಸರಿಎಂದು ತಿಳಿದರೆ ಏನೇ ಕಷ್ಟಬಂದರೂ 
ಅದರಿಂದ ಅವರು ಎಚಲಿತರಾಗುತ್ತಿರಲಿಲ್ಲಎಂಬುದಕ್ಕೆ ಅನೇಕ ನಿದರ್ಶನಗಳಿವೆ. 


ಕರ್ನಾಟಕ ಕಂಡ ಸಂಸದೀಯ ಪಟುಗಳಲ್ಲಿ ವೈ.ಕೆ.ಆರ್‌ರವರು ಅಗ್ರಪಂಕಿಗೆ 
ಸೇರಿದ್ದಾರೆ. ಶಾಸನಸಭೆಯಲ್ಲಿ ಹರಿತವಾಗಿ, NE ಮಹತ್ವಪೂರ್ಣ ವಿಷಯದ 
ಬಗ್ಗೆ ತಮ್ಮ ಮಾತಿನ ಶೈಲಿಯಿಂದ ಎಲ್ಲರನ್ನೂ ನಿಬ್ಬರಗುಗೊಳಿಸುತಾರೆ. ಅವರ ಮಾತಿನಲ್ಲಿ 
ಕಾನೂನಿನ ಎಳೆಗಳು ಹಾಸುಹೊಕ್ಕಾಗಿ ಮೂಡಿಬರುತ್ತವೆ, ತಪ್ಪಿತಸ್ಥ ಅಧಿಕಾರಸ್ಥರನ್ನು 
ನಿರ್ದಾಕ್ಷಿಣ್ಯವಾಗಿ ಬಯಲಿಗೆಳೆಯುವಲ್ಲಿ ಅವರ ಪಾತ್ರ ಮುಖ್ಯವಾಗಿದೆ. ಭ್ರಷ್ಟತೆಯನ್ನು 
ವಿರೋಧಿಸಿ, ಉನ್ನತ ಮೌಲ್ಯಗಳನ್ನು ಪ್ರತಿಪಾದಿಸುತಾರೆ. ಸಾಧನೆಯ ಮಾರ್ಗದಲ್ಲಿ 
ಹಾದುಹೋಗುವಾಗ ಮಗ್ಗಲಿನಲ್ಲಿ ಕಾಡುವ ಕಲ್ಲು - ಮುಳ್ಳುಗಳಿಗೆ ಬಗ್ಗೆ ಯಾವತ್ತೂ ಅವರು 
ಗಮನಹರಿಸಿಲ್ಲ, ಅವರಲ್ಲಿ ತತ್ವನಿಷ್ಠಹಾಗೂ ಆದರ್ಶಗಳು ಸೂರ್ಯಕಿರಣದಷ್ಟೇ ಸಷ್ಟ ತಾವು 
ಅಲಂಕರಿಸಿದ ಸ್ಥಾನಗಳಿಗೆಲ್ಲಾ ಗೌರವ ಮತ್ತು ಘನತೆಯನ್ನು ತಂದಿದ್ದಾರೆ. ಅವರ ನಿರರ್ಗಳ 
ಭಾಷಣ ಮತ್ತುಅಭಿಪ್ರಾಯೋಕ್ತಿಯಲ್ಲಿಅವರ ಮನೋನಿಶ್ಚಯ, ಪಾಂಡಿತ್ಯದ ಪ್ರತಿಭೆ, ವಿವೇಕ 
ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಬಗ್ಗೆ ಅವರಿಗಿರುವ ಕಳಕಳಿ ಎದ್ದುಕಾಣುತ್ತದೆ. ವ್ಯವಸ್ಥೆಯೊಂದಿಗೆ ರಾಜಿ 
ಮಾಡಿಕೊಂಡು ಬದುಕುವುದು ಅವರ ಜಾಯಮಾನವಲ್ಲ! ಎಂದೂ ತಮ್ಮ ಸಿದ್ಧಾಂತದಿಂದ ದೂರ 
ಸರಿದವರಲ್ಲ ಅವರ ಕೋಪವೂ ನ್ಯಾಯಯುತವಾಗಿ, ತ್ವರಿತವಾಗಿ, es ee ಕೆಲಸ 
ನಡೆಯಬೇಕೆಂಬ ಉದ್ದೇಶಕ್ಕಾಗಿಯೋ re ದ್ವೇಷ ಅಸೂಯೆಗಳಿಂದಲ್ಲ 


ರಾಜ್ಯದ ಅನೇಕ ಜಿಲ್ಲೆಗಳೊಂದಿಗೆ ಅತ್ಯಂತ ನಿಕಟ ಬಾಂಧವ್ಯವನ್ನು ಹೊಂದಿರುವ 
ಅವರಿಗೆ;ಸಹ್ಯಾದ್ರಿ, ಕಡಲು, ಹೊಳೆ, ಭತ್ತ ಕಬ್ಬು, ಬಾಳೆ, ಅಡಿಕೆ, ತೆಂಗುಗಳ ಮಡಿಲಾದ ಉತ್ತರ 
ಕನ್ನಡ ಜಿಲ್ಲೆಅಚ್ಚುಮಚ್ಚು ಜಿಲ್ಲೆಯ ನಿಸರ್ಗದ ಮಡಿಲಲ್ಲಿವಾಸಿಸುವ ಪ್ರೇಮಸ್ವಭಾವದವರೂ, 
ಶಾಂತ ಶ್ರಮಜೀವಿಗಳೂ ಆಗಿರುವ, ಸರಳ ಹೃದಯದ ಒಕ್ಕಲು ಮಕ್ಕಳು ಶೈಕ್ಟಣಿಕವಾಗಿ, 
ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕೆಂಬುದು ಅವರ ಬಹುದಿನದ ಹಂಬಲ. 
ಗ್ರಾಮೀಣ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಎಲ್ಲಾ ರಾಜಕೀಯ ಹಂತಗಳನ್ನು ದಾಟಿ, 
ಅಧಿಕಾರದ ಆಳ-ಅಂತರಾಳಗಳನ್ನು ಅರಿತು ಯಶಸ್ವಿ ರಾಜಕಾರಣಿಯಾಗಿ ರಾಜ್ಯದ 
ಮುಖ್ಯಮಂತ್ರಿಯಾಗಿ, ರಾಷ್ಟ್ರದ ಪ್ರಧಾನಿಯಾಗಿ ರಾಜಕಾರಣದಲ್ಲಿ ಮುನ್ನಡೆದಿರುವ ಶ್ರೀ 
ಎಚ್‌.ಡಿ. ದೇವೇಗೌಡರೊಂದಿಗೆ ಜನತಾಪಕ್ಷದಲ್ಲಿದ್ದಕಾಲದಲ್ಲಿಮಿಂಚಿನ ಸಂಚಾರ ಕೈಗೊಂಡು 
ನಮ್ಮ ಜಿಲ್ಲೆಯ ಒಕ್ಕಲು ಮಕ್ಕಳ ಬಗ್ಗೆ ಅಭಿಮಾನ, ಕಾಳಜಿ ತೋರ್ಪಡಿಸಿದ್ದಾರೆ. ಲೀ 
ಬಾಲಗಂಗಾಧರನಾಥ ಸ್ವಾಮೀಜಿಯವರಸಾನಿಧ್ಯದಿಂದ ಉತರ ಕನ್ನಡದ ಒಕ್ಕಲು ಮಕ್ಕಳ ಶೈಕ್ಷಣಿಕ 
ಅಭಿವೃದ್ದಿಗೆ ಶ್ರಮಿಸುತಿದ್ದಾರೆ. ಶೈಕ್ಟಣಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲೆಯ 
ಒಕ್ಕಲುಮಕ್ಕಳು ಮುಂದೆ ಬರಲುಸಹಕಾರಿಯಾಗಿದ್ದಾರೆ. ವೈ.ಕೆ.ಆರ್‌ ಎಂದೇ ಪರಿಚಿತರಾಗಿರುವ 
ಅವರ ದನಿಗೆ ಜಿಲ್ಲೆಯ ಒಕ್ಕಲು ಬಾಂಧವರು ದನಿಗೂಡಿಸುತಾರೆ. 


ಜನಜಾಗೃತಿ, ಸಮಾಜ ಸೇವೆ, ಕಾರ್ಮಿಕಸಂಘಟನೆ, ಸ್ಕೌಟ್‌ ಮತ್ತುಗೈಡ್ಸ್‌ ರೋಟರಿ 
ಸಂಸ್ಥೆ ಕೃಷಿ, ರೇಷ್ಮೆ ನೀರಾವರಿ ಹೀಗೆ ಹತ್ತು- ಹಲವು ಕಾರ್ಯಕ್ರಮಗಳನ್ನುಹಮ್ಮಿಕೊಂಡು, ಅಂಥ 
ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ತಿಮಾಡಿ, ತಮ್ಮವೈಯಕ್ತಿಕ ಉದ್ದಾರದ ಕಡೆ ಹೆಚ್ಚುಗಮನ 
ಹರಿಸದೆ, ಸಮಾಜಮುಖಿಯಾಗಿ, ಸಮುದಾಯದ  ಹಿತಚಿಂತನೆಯಲ್ಲಿ ಹಲವಾರು 
ಕಾರ್ಯಕ್ರಮಗಳು ವೃ.ಕೆ.ಆರ್‌ರವರಿಂದ ಸಾಂಗವಾಗಿ ನೆರವೇರಿದೆ. ಹಳ್ಳಿಗಳು ಪ್ರಗತಿಕಂಡರೆ 
ದೇಶದ ಉದ್ದಾರ ಸಾಧ್ಯವೆಂಬುದು ಅವರ ಧ್ಯೇಯವಾಗಿದೆ. 


ಪಾರದರ್ಶಕ ವ್ಯಕ್ತಿತ್ವ ಹೊಂದಿರುವ ವೈ.ಕೆ.ಆರ್‌ರವರು ಕಟ್ಟುನಿಟ್ಟಿನ ವ್ಯಕ್ತಿ 
ಪಾದರಸದಂತೆ ಕ್ರಿಯಾಶೀಲರು, ನಿಷ್ಠಳಂಕ ಮನಸುಳ್ಳವರು. ನಿಖರವಾದ ಧೋರಣೆ 
ಹೊಂದಿದವರು; ಶ್ರೀ ವೈ.ಕೆ. ಆರ್‌ರವರ ಉತ್ಕೃಷ್ಟ ಸೇವೆಯು ರಾಜ್ಯದ ಎಲ್ಲೆಯನ್ನು ಮೀರಿ, 
ದೇಶದ ಜನತೆಗೆ ದೊರಕುವಂತಾಗಲಿ, ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನೂ, ಆರೋಗ್ಯ 

ಆಯುಷ್ಯಗಳನ್ನೂಅವರು ಹೊಂದಲಿ. 
O 


೧೧೭ / ಜೀವನದಿ 


ಕನಸುಗಾರ ರಾಜಕಾರಣಿ 


ಟಿ.ಎಚ್‌. ಗುರುಚರಣ್‌ ಸಿಂಗ್‌ 


ಮನುಷ ಹುಟ್ಟುಆಕಸ್ಥಿಕ, ಸಾವು ಅನಿವಾರ್ಯ ಹಾಗೆ ಹುಟ್ಟಿದ ಮನುಷ್ಯ ಸಾರ್ಥಕ ಜೀವನ 
ನಡೆಸಬೇಕಿದೆ. ಈ ಹಾದಿ ಸುಗಮವೇನಲ್ಲಅದರಲ್ಲೂರಾಜಕಾರಣಿಗಳಿಗೆ ಇನ್ನೂಕಷ್ಟ 


ವೈ.ಕೆ. ರಾಮಯ್ಯನವರಂತಹ ರಾಜಕಾರಣಿಗಳು ತಮ್ಮ ಜೀವನದಲ್ಲಿ ಸಾಧನೆ 
ಶಿಖರಗಳನ್ನೇರಿ ಜೀವನದಲ್ಲಿಸಾರ್ಥಕತೆ ಪಡೆಯುತ್ತಿರುವುದನ್ನುನೋಡಿದಾಗ, ಇವರು ಮುಂದಿನ 
ಪೀಳಿಗೆಯವರಿಗೆ ಎಲ್ಲಾವಿಚಾರಗಳಲ್ಲೂ ಮಾರ್ಗದರ್ಶಕರಾಗಿದ್ದಾರೆ. 


ತಮ್ಮಕ್ಷೇತ್ರದ ಬಗ್ಗೆಸುಂದರವಾದ ಕನಸನ್ನುಕಾಣುವ ರಾಜಕಾರಣಿಯಾಗಿದ್ದುಅದನ್ನು 
ನನಸು ಮಾಡಿ ತೋರಿಸುವ ಧೀಮಂತ ಪ್ರವೃತ್ತಿಯ ರಾಜಕಾರಣಿಯಾಗಿದ್ದಾರೆ. ಇಂದು ಅವರು 
ನೀರಿನ ಮಹತ್ವ, ಪರಿಸರ ಸಮತೋಲನೆ, ಕೋಮುಸೌಹಾರ್ದ ವಿಷಯಗಳನ್ನು ಇಂದಿನ 
ಯುವಜನಾಂಗಕ್ಕೆ ಹೆಚ್ಚುಹೆಚ್ಚುಮನವರಿಕೆ ಮಾಡಿಕೊಡಬೇಕಾಗಿದೆ. 


ಇವರ ಸೇವಾಕಾರ್ಯಗಳನ್ನು ಮೆಚ್ಚಿ ಜನತೆಯು ನೀಡಿದ ಬಿರುದುಗಳು ಇವರನ್ನು 
ಇನ್ನೂ ಹೆಚ್ಚುಜವಾಬ್ದಾರಿ ಹೊತ್ತುಸೇವಾಕಾರ್ಯ ವಿಸರಿಸಲು ಪ್ರೇರಕಶಕ್ತಿಯಾಗಿ ಪರಿಣಮಿಸಿದೆ. 
ಅದರಲ್ಲೂ ""ಜನಪರ ರಾಜಕಾರಣಿ'' ಪ್ರಶಸ್ತಿಪಡೆದ ಮೇಲಂತೂ ಜನಪರ ಕಾರ್ಯವನ್ನುಇನ್ನೂ 
ಹೆಚ್ಚಿನ ರೀತಿಯಾಗಿ ಮಾಡುತ್ತಿರುವುದನ್ನು ನಾವೆಲ್ಲಾನೋಡುತ್ತಿದ್ದೇವೆ. 


ಯಾವುದೇ ಕಾರ್ಯ ಜನಪರವಾಗಿದೆ ಎಂಬ ಅಂಶ ಗಮನಕ್ಕೆ ಬಂದ ಕೂಡಲೇ, 
ಅದನ್ನುಕ್ಕೆಗೆತಿಕೊಂಡು ಪೂರ್ಣಗೊಳಿಸುವುದು ರಾಮಯ್ಯನವರ ಪ್ರವೃತ್ತಿಯಾಗಿದೆ. ಈ ವಿಷಯಕ್ಕೆ 
ಸಂಬಂಧಿಸಿದಂತೆ ಪತ್ರಕರ್ತನಾದ ನಾನು ಕುಣಿಗಲ್‌ ಪಟ್ಟಣದ ಕುವೆಂಪು ನಗರದಲ್ಲಿ 
ಉದ್ಯಾನವನಕ್ಕಾಗಿ ಮೀಸಲಿಟ್ಟ ಜಾಗವು ಅನಾಥವಾಗಿರುವುದನ್ನುಗಮನಕ್ಕೆ ತಂದಾಗ ಕೂಡಲೇ 
ಪ್ರವೃತರಾದ ರಾಮಯ್ಯನವರು, ಕೇವಲ 3 ತಿಂಗಳಲ್ಲೇ ಪುಟ್ಟದಾದ ಅತೀ ಸುಂದರವಾದ 
ಉದ್ಯಾನವನ ನಿರ್ಮಾಣ ಮಾಡಿಸಿದರು! ಇಂದು ಆ ಉದ್ಯಾನವನ ಹಚ್ಚ ಹಸುರಿನಿಂದ 
ಕಂಗೊಳಿಸುತಿರುವುದನ್ನುಕಾಣಬಹುದುದಾಗಿದೆ. 


ವೈ.ಕೆ. ರಾಮಯ್ಯನವರು ಅಸಮಾನತೆಯ ವಿರುದ್ಧ ಹೋರಾಡಿದ ಬುದ್ಧ ಬಸವ, 
ಗಾಂಧಿ, ಅಂಬೇಡ್ಕರ್‌, ಕುವೆಂಪುರವರ ಬಗ್ಗೆ ಮಾತನಾಡುವಾಗ ಕಾಲದ ಪರಿವೇ ಇರುವುದಿಲ್ಲ. 
ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತನಾಡುವಾಗಂತೂ ಮಾನವೀಯ ಮೌಲ್ಯಗಳ ಮೇರು 
ಪರ್ವತದಂತೆ ಕಂಡು ಬರುತ್ತಾರೆ. 


ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಮಾನವೀಯ ಮೌಲ್ಯ, ಕೋಮು 
ಸೌಹಾರ್ದತೆ, ಪರಿಸರ ಸಮತೋಲನಗಳ ಬಗ್ಗೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅರಿವು 
ಮೂಡಿಸುವ ಕಾರ್ಯಕ್ರಮಗಳನ್ನು "ವಿಭಿನ್ನ ರಾಜಕಾರಣಿ'' ರಾಮಯ್ಯನವರು ಕಾರ್ಯಕ್ರಮ 
ಗಳನ್ನು ಹಮ್ಮಿಕೊಳ್ಳಲಿ ಎಂದು ಆಶಿಸುತ್ತೇನೆ. 


60 ವರ್ಷಗಳ ಜೀವನದಲ್ಲಿನೋವು-ನಲಿವುಗಳನ್ನು ಕಂಡಿರುವ ರಾಮಯ್ಯನವರು 
ಮುಂದಿನ ದಿನಗಳಲ್ಲಿಆದರ್ಶ ಜನಪರ ರಾಜಕಾರಣಿಯಾಗಲೆಂದು ಶುಭ ಹಾರೈಸುತ್ತೇನೆ. 


೧೧೯ / ಜೀಃ 


೭1 
೭೬ 
೨ 


ಛ 


ಸಾಂಸ್ಕೃತಿಕ ಒಡನಾಟ 


ಪ್ರೊ.ಎಕೆ ಹಂಪಣ್ಣ 


೩ ರಾಜಕಾರಣಿಯಾದ ವೈ.ಕೆ.ಆರ್‌ ಅವರಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಡನಾಟ 
ಬಂದದ್ದು ಸಾಹಿತಿಗಳ ಪ್ರಭಾವ ಅದರ ಬಗೆಗೆ ಅವರೊಂದಿಗೆ ಪುಟ್ಟ ಚರ್ಚೆಯನ್ನು ವೈಯಕ್ತಿಕ 
ನೆಲೆಯಲ್ಲಿಮಾಡಿದಾಗ ಅವರಿಂದ ಬಂದ ಕೆಲವು ಸಾಹಿತ್ಯಕ ಚಿಂತನೆಗಳು ಈ ರೀತಿ ಇವೆ. 


""ಕುವೆಂಪು, ಲಂಕೇಶ್‌ ಮುಂತಾದವರ ಕೃತಿಗಳ ಅಧ್ಯಯನದ ಮೂಲಕ ನಾನೊಬ್ಬ 


ಬ 


ಸಾಹಿತ್ಯದ ಪ್ರೇಮಿಯಾಗಿದ್ದೇನೆ. ಶತಮಾನದ ಕವಿ ಕುವೆಂಪು ಅವರ "ನೂರು ದೇವರನೆಲ್ಲ 
ನೂಕಾಚೆ ದೂರ', "ತ್ರೀ ಸಾಮಾನ್ಯನೆ ಭಗವನ್‌ಮಾನ್ಯನ್‌' ಮುಂತಾದ ಸಮುದಾಯಕ್ಕೆ 
ಹತ್ತಿರವಾದ ಮಾತುಗಳು ನನಗೆ ಹೆಚ್ಚುಪ್ರಿಯವಾದವು. ಕುವೆಂಪು - ಲಂಕೇಶ್‌ ಅವರಂತಹ 
ಸತ್ಯನಿಷ್ಠ ಲೇಖಕರ ಬರವಣಿಗೆಯು ನನಗೆ ತುಂಬಾ ಹಿಡಿಸಿತು. ಸಾಹಿತಿ ಸದಾ ಪರಿವರ್ತನಾ 
ಶೀಲವಾದ ನಡೆಯಲ್ಲಿ ಮುನ್ನಡೆಯಬೇಕಾದರೆ, ಮನುಷ್ಯನ ಅಂತಃಕರಣದ ಒಳಗನ್ನು 
ಸಾಹಿತಿಯೊಬ್ಬ ಅರಿಯಬಲ್ಲ ಆ ಮುಖೇನ ಸಮಾಜದೊಂದಿಗೆ ಸಂದಿಸಬಲ್ಲ ನಂಬಿಕೆ, ಸಿದ್ಧಾಂತ 
ಮತ್ತು ಬದ್ಧತೆಗಳು ಸಾಹಿತ್ಯಕ್ಕೆ ಪೂರಕವಾಗಿ ಮೂಡಬೇಕಾಗಿದ್ದು ಪೂರ್ಣಚಂದ್ರ ತೇಜಸ್ವಿ, 
ಲಂಕೇಶ್‌, ಚಂದ್ರಶೇಖರ ಪಾಟೀಲರಂತಹ ಸಾಹಿತಿಗಳ ಬದ್ಧತೆ, ಮಾನವತೆಯೇ ತುಳುಕುವ 
ಅವರ ಸಾಹಿತ್ಯ ರಚನೆ ಇವೆಲ್ಲವೂ ನಮ್ಮಂತಹವರ ಮೇಲೆ ಪ್ರಭಾವ ಬೀರಿದವು. ಅಸಮಾನತೆ 
ಹೋಗಲಾಡಿಸಲು, ಸಾಮಾಜಿಕ ಅನಿಷ್ಠಗಳನ್ನು ನಿವಾರಿಸಲು ಸಾಹಿತಿಗಳ ಕೊಡುಗೆಯು 
ಅನನ್ಯವಾದದ್ದು ಈ ದಿಸೆಯಲ್ಲಿಬುದ್ವ ಬಸವಣ್ಣಮತ್ತುಕುವೆಂಪು ನನಗೆ ಆದರ್ಶ'' ಎಂದು ಎದೆ 
ತುಂಬಿ ಹೇಳಿದರು. 


"ಆಧುನಿಕ ಭಾರತದ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರರು 
ಪ್ರಸುತರಾಗುತ್ತಾರೆ. ಪ್ರಬಲ ವಿರೋಧದನಡುವೆಯು ಮನುಕುಲಕ್ಕೆ ಕಳಂಕಪ್ರಾಯವಾಗಿರುವ 
ಮನುಧರ್ಮಶಾಸವನ್ನು ಅಂಬೇಡ್ಕರರು ಬಹಿರಂಗವಾಗಿ ಸುಟ್ಟುಹಾಕಿದ್ದು ನನ್ನಂತಹವನಿಗೆ 
“ಸಂವಿಧಾನ' ರಚನೆಗಿಂತಲೂ ಮಹತ್ವದ್ದು 


ಕ್ರಿ.ಪೂ. 6ನೇ ಶತಮಾನದ ಬುದ್ಧನ ಚಿಂತನಗೆಳುಸ್ವರ್ಗ-ನರಕಗಳಿಲ್ಲದ, ಮಧ್ಯಮ 
ಜಗತ್ತೊಂದನ್ನು ಕುರಿತು ಚಿಂತಿಸಿದವರು - ಆ ಮೂಲಕ "ದೇವರು' ಅದರ ಇರುವಿಕೆಯ ಬಗೆಗೆ 


ಜೀವನದಿ / ೧೨೦ 


ಪ್ರಸಾಪವೇ ಮಾಡದೆ, "ನೈತಿಕತೆಯ' ಜೀವನವು ಆದರ್ಶವಾಗಬೇಕೆಂದ ಬುದ್ಧನ ಮಾರ್ಗ 
ನಮಗಿಂದು ಅಗತ್ಯ, ಬುದ್ಧನ ಪಂಚಶೀಲತತ್ವ, ಆಷ್ಟಾಂಗ ಮಾರ್ಗಗಳು ಯಾವುದೇ ಕಾಲಕ್ಕೂ 
ಪ್ರಸುತವಾಗಬಲ್ಲುದು. 


ಕುವೆಂಪು ಅವರು ಯುವಕರಿಗೆ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿರೆಂದು ಕರೆ 
ನೀಡಿದ್ದು ಸರ್ವರಿಗೂ ಸಮಬಾಳು - ಸರ್ವರಿಗೂ ಸಮಪಾಲು - ಇಂತಹ ಸರಳ ಚಿಂತನೆಗಳು 
ಇಂದಿಗೂ ನಮಗೆ ಅಗತ್ಯ, ಬದ್ಧತೆಯಿಲ್ಲದ ಸಾಹಿತ್ಯ ಆತ್ಮವಿಲ್ಲದ ದೇಹದಂತೆ'' ಎಂದು 
ತತ್ವಜ್ಞಾನಿಯಂತೆ ವೃ.ಕೆ.ಆರ್‌ ಹೇಳಿದರು. 


ಬರಗಾಲದ ಬವಣೆ ನೀಗಲು ಮಳೆಗಾಲದ ಹನಿ ನೀರು ಸಾಕು, ಸಾಹಿತಿ-ಚಿಂತಕರಿಗೆ 
ಈ ಬಗೆಯಲ್ಲಿ ಹನಿ ನೀರು ಸಿಂಪಡಿಸುವ ಅದಮ್ಯ ಉತ್ಪಾಹ - ಕುತೂಹಲಗಳಿರಬೇಕಾಗಿದ್ದು 
ಬುದ್ಧನಿಂದ ಕುವೆಂಪುವರೆಗೆ ಈ ಬಗೆಯ ಚಿಂತನೆಗಳು ನಡೆಯುತ್ತಿದ್ದು ಆದರೂಎಲ್ಲಾಕ್ಬೇತ್ರಗಳೂ 
ಕಲುಷಿತಗೊಂಡಿವೆ. ಯಾರನ್ನೂ ದೂಷಿಸುವಂತಿಲ್ಲ. ನಾನೊಬ್ಬ ಆಶಾವಾದಿ, ಎಂದಾದರೂ 
ಒಂದು ದಿನ ಸಮಾಜಸರಿ ಹೋಗುತ್ತದೆ. 


ಈ ಹಿನ್ನೆಲೆಯಲ್ಲಿ ಡಿ.ವಿ.ಜಿ ಅವರ "ಮಂಕುತಿಮ್ಮನ ಕಗ್ಗ? ನನಗೆ ಹೆಚ್ಚುಪ್ರಿಯವಾದ 
ಗ್ರಂಥವೆಂದು ಪ್ರಸಾಫಿಸಿದ ವೈ.ಕೆ.ಆರ್‌ ಸಂತಸದ - ದುಃಖದ ಕ್ಷಣಗಳಲ್ಲಿಸಾಹಿತ್ಯದ ಅಧ್ಯಯನ 
ನನಗೆ ಹೆಚ್ಚು ಆಪ್ಯಾಯಮಾನವೆಂದು ಹೇಳಿದರು. 


ಜನಪರ ಚಳವಳಿಗಳಲ್ಲಿ ಆರಂಭದ ಹಂತದಲ್ಲಿ ಬಂಡಾಯ ಹಾಗೂ ದಲಿತ 
ಚಳುವಳಿಗಳು ಮೈಕೊಡವಿ ಬಂದದ್ದೊಂದು ಅಪೂರ್ವ ಸನ್ನಿವೇಶ. ಜನಸಮುದಾಯದ 
ಚಿಂತನೆಗಳು ಬಂಡಾಯದವರು - ದಲಿತರು - ಕೂಲಿಕಾರ್ಮಿಕರು, ರೈತರು ಹೋರಾಟದ 
ಮೂಲಕ ಏನನ್ನಾದರೂ ಸಾಧಿಸಬಹುದೆಂದು ಅರಿತುಕೊಂಡಿದ್ದರು. ಹಾಗಾಗಿ ಈ ಬಗೆಯ 
ಹೋರಾಟ ನನಗಂತೂ ಹೆಚ್ಚು ಪ್ರಸುತವಾಗಿದ್ದು ಆ ಬಗೆಯ ಪರಂಪರೆ ಮತೊಮ್ಮೆ 
ಮುಂದುವರೆಯಬೇಕು.” ಎಂದು ಅದಮ್ಯ ಆಶಾವಾದದಿಂದ ಹೇಳಿದರು. 


ಕೆಲವು ಹೊತ್ತು ಮಾತ್ರ ವೈ.ಕೆ.ಆರ್‌ ಅವರೊಂದಿಗೆ ಚರ್ಚೆ ನಡೆಸಿದ್ದಕ್ಕೆ ಅವರು 
ಸಾಹಿತ್ಯ-ಸಾಂಸ್ಕೃತಿಕ ಸನ್ನಿವೇಶಗಳ ನಡುವೆ ಕಂಡುಕೊಂಡ ಸತ್ಯಗಳನ್ನು ಬಿಚ್ಚುಮನಸಿನಿಂದ 
ಮಾತನಾಡಿದರು. ಬುದ್ಧನ ಚಿಂತನೆಗಳು, 20ನೇ ಶತಮಾನದ ನಾಡಿನ ಮಹಾಕವಿ - ಚಿಂತಕ - 
ಶ್ರೀ ಕುವೆಂಪು ಅವರ ಬಗೆಗಂತೂ ಅಪೂರ್ವ ಅಭಿಮಾನ. ಈ ಅಭಿಮಾನ ಅವರ ಕೃತಿಗಳ 
ಅಧ್ಯಯನದ ಮೂಲಕ ಬಂದದ್ದು 


೧೨೧ / ಜೀವನದಿ 


“ಚಳವಳಿಗಳ ಮೂಲಕ ಸೃಷ್ಟಿಯಾದ ಸಾಹಿತ್ಯಕ್ಕೆ ಅದರದೇ ವೈವಿಧ್ಯತೆ ಇರುತದೆ. 
ಹಾಗೂ ಅದುನಿಜದ ಅರ್ಥದಲ್ಲಿ ಜನಪರವಾಗಿರುತದೆ'' ಎಂದು ನಂಬಿದವರು. 


ಹನ್ನೆರಡನೇ ಶತಮಾನದ ಸಮಗ್ರ ಬದುಕನ್ನು ಪಲ್ಲಟಿಸಿದ ವಚನ ಚಳವಳಿಯ 
ಮಾದರಿಯಲ್ಲಿ 20ನೇ ಶತಮಾನದ ಕೊನೆಯ ದಶಕಗಳಲ್ಲಿ ದಲಿತ, ಬಂಡಾಯ, ರೈತ 
ಚಳುವಳಿಗಳಿಗೆ ಐತಿಹಾಸಿಕ ಮಹತ್ವವಿರುವುದು ಆ ಕಾರಣವಾಗಿಯೇ. ಸಮಕಾಲೀನ 
ಸಂದರ್ಭದಲ್ಲಿ ವೈ.ಕೆ.ಆರ್‌ ಅವರಂತಹ ರಾಜಕಾರಣಿಯ ಚಿಂತನೆಗಳು ನಮ್ಮ ಸಮಾಜಕ್ಕೆ 
ಅತ್ಯಗತ್ಯವಾದುವುಗಳು. 


O 


ಸಾಹಸಶೀಲ 


ಎಂ ವೀರಪ್ಪ್ರಮೊಯ್ಲಿ 


ಅಯಿತ್ರರಾದ ವೈ.ಕೆ. ರಾಮಯ್ಯ ಅವರನ್ನು ಜ್ಞಾಪಿಸಿಕೊಂಡಾಗೆಲ್ಲಾಅವರ ಹೋರಾಟದ ಗುಣ 
ಎದ್ದು ಕಾಣುತದೆ. ಯಾರನ್ನೂ ಲೆಕ್ಕಿಸದೆ ತನಗೆ ಸರಿಕಂಡ ಸತ್ಯನುಡಿಯಲು ಎಂಟೆದೆ ಬೇಕು. 
ಯಾವುದಾದರೂ ಒಂದು ಕೆಲಸವಾಗಬೇಕಾದರೆ, ಯಾವುದಾದರೂ ಒಂದು ಹುಚ್ಚು 
ಹತಿಸಿಕೊಳ್ಳಬೇಕು. ನಿಂತರೆ, ಕೂತರೆ ಆ ಹುಚ್ಚುನಿಮ್ಮನ್ನುಕಾಡದಿದ್ದರೆ ಅದರಲ್ಲಿನೀವು ಪರಿಣಿತಿ 
ಪಡೆಯಲಾರಿರಿ. "ವಾಲ್ದೀಕಿ' ಎಂದರೇನು? ತನ್ನದೇಹದ ಸುತ್ತಹುತ್ತಬೆಳೆಸಿಕೊಂಡವನು. ಹೀಗೆ 
ತನ್ನ ಕನಸು ಮನಸಿನಲ್ಲೂ ರಾಮಕಥೆ ಚಿಂತಿಸಿದ. ಆ ಕಾರಣಕ್ಕಾಗಿ ಜಗತಿಗೆ ಶ್ರೀ 
ರಾಮಾಯಣದಂತಹ ಮಹಾಕಾವ್ಯ ದೊರೆಯಿತು. ""ಶ್ರೀ ರಾಮಾಯಣ ದರ್ಶನಂ'' ರಚನಾ 
ಕಾಲದಲ್ಲಿರಾಷ್ಟ್ರಕವಿ ಕುವೆಂಪುಸಹ ಈ ಮಾತನ್ನೇ ಹೇಳುತ್ತಿದ್ದರು. 


ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತರುವ ಹುಚ್ಚನ್ನುವೈ.ಕೆ. ರಾಮಯ್ಯ ಅವರು ತಮ್ಮ 
ತಲೆಗೆ ಹಚ್ಚಿಕೊಂಡರು. ಕೂತರೆ, ನಿಂತರೆ ಹೇಮಾವತಿಯೇ ಅವರ ಜಪವಾಯಿತು. ನಾನು 
ಮುಖ್ಯಮಂತ್ರಿಯಾಗಿದ್ದಾಗ, ಸದನದಲ್ಲಿ""ಹೇಮಾವತಿ ನೀರು ನಮ್ಮ ಜಿಲ್ಲೆಗೆ ಬರುತ್ತಿಲ್ಲವೆಂದು'' 
ವೈ.ಕೆ.ಆರ್‌ ಭಾವೋದ್ವೇಗದಿಂದ ನುಡಿದರು. “ಹದಿನೆಂಟು ವರ್ಷದಿಂದ ಕೆಲಸ ಆಗಿಲ್ಲವೆಂದರೆ 
ನೀವು ಕೂಡ ಅಧಿಕಾರದಲ್ಲಿದ್ದಿರಲ್ಲ'' ಎಂದು ತಮಾಷೆಗೆ ಹೇಳಿದೆ. ಇಂತಹುದಕ್ಕೆಲ್ಲಾರಾಮಯ್ಯ 
ಜಗ್ಗುವವರೇ ಅಲ್ಲ "ಒಮ್ಮೆ ಬನ್ನಿ ಅಲ್ಲಿಗೆ' ಎಂದು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಿದರು. 
ಮೂರು ಜಿಲ್ಲೆಯ ಲಕ್ಷಾಂತರ ರೈತರ ಜೀವನ ಪ್ರಶ್ನೆಯಾಗಿತ್ತು ಐದು ಲಕ್ಷ ಹೆಕ್ಟೇರ್‌ ಪ್ರದೇಶಕ್ಕೆ 
ನೀರುಣಿಸುವ ಕೆಲಸ ಸಣ್ಣದಲ್ಲ. ಒಂದು ಅಧಿಕೃತ ಕಾರ್ಯಕ್ರಮ ಹಾಕಿಕೊಂಡೆ. ಬಾಗೂರು-ನವಿಲೆ 
ಸುರಂಗಮಾರ್ಗಕ್ಕೆ ಇದ್ದಹಲವು ಕಂಟಕಗಳನ್ನುಪರಿಹರಿಸಬೇಕಾಗಿತ್ತು ಗುತ್ತಿಗೆದಾರರಿಗೆ ಬಹಳ 
ವರ್ಷದಿಂದ ಹಣ ಬಿಡುಗಡೆಯಾಗಿರಲಿಲ್ಲ ಈ ನಾಲೆಯ ಕೆಲಸಕ್ಕೆ ಜಮೀನು 
ಕಳೆದುಕೊಳ್ಳುವವರಿಗೆ ಸೂಕ್ತಪರಿಹಾರ ಕೊಡಬೇಕಾಗಿತ್ತು ಅವರು ನ್ಯಾಯಾಲಯಕ್ಕೆ ಹೋಗಿದ್ದರೆ 
ಪ್ರತಿಯೊಂದು ಪ್ರಕರಣಕ್ಕೆ ವರ್ಷಗಟ್ಟಲೆ ಹಿಡಿಯುತಿತ್ತು ನಾನು ಕಾನೂನುಸಚಿವನಾಗಿದ್ದಾಗಲೇ 
ಇದಕ್ಕೆ ಪರಿಹಾರ ಒದಗಿಸಿದ್ದ. ""ಲೋಕ ಅದಾಲತ್‌'' ನಿಂದಲೇ ಬೇಗ ರೈತರ ಪ್ರಕರಣಗಳನ್ನು 
ಇತ್ಯರ್ಥ ಮಾಡಬೇಕೆಂದು ತೀರ್ಮಾನಿಸಿದೆ. 


೧೨೩ / ಜೀವನದಿ 


ಪ್ರತಿ ತಿಂಗಳು ಸಭೆ ನಡೆಸಿ ಆಗಿರುವಷ್ಟು ಕೆಲಸಕ್ಕೆ ಹಣ ಬಿಡುಗಡೆ ಮಾಡುವಂತೆ ಆರ್ಥಿಕ 
ಇಲಾಖೆಗೆ ಸೂಚಿಸಿದೆ. ಹಣ ಕಾಮಗಾರಿಗೆ ಅಡ್ಡಿ ಬರಬಾರದೆಂದು ಕಟ್ಟಾಜ್ಞ ನೀಡಿದೆ. ನೀರಾವರಿ 
ಇಲಾಖೆಯ ಅಧಿಕಾರಿಗಳಿಗೆ "ಕಾಲನಿಗದಿತ' ಸಮಯದಲ್ಲಿಹೇಮಾವತಿ ನಾಲಾ ಮುಗಿಸುವಂತೆ 
ತಾಕೀತು ಮಾಡಿದೆ. ವೈ.ಕೆ. ರಾಮಯ್ಯನವರಿಗೆ ಈ ಕೆಲಸದಲ್ಲಿನ ಬದ್ಧತೆ ಇದಕ್ಕೆಲ್ಲಾಮೂಲ ಕಾರಣ. 
ಸರ್ಕಾರದ ವತಿಯಿಂದ ಶೀಘ್ರವಾಗಿ ಕೆಲಸವಾಗಬೇಕಾದರೆ ರಾಮಯ್ಯನವರಂತೆ ಬೆನ್ನು 


ಬಗ್ಗೆವ್ಯಾಪಕವಾಗಿ ಚಿಂತಿಸಿ ಸೂಕ್ಷಸಲಹೆಗಳನ್ನು ಕೊಡುವ ಪಾಂಡಿತ್ಯ ರಾಮಯ್ಯ ಅವರಲಿದೆ 


ರಾಮಯ್ಯ ಅವರು ಕುವೆಂಪು, ಡಿವಿಜಿ ಹಾಗೂ ಇತರ ಸಾಹಿತಿಗಳ ಕೃತಿಗಳನ್ನು ಚಿನ್ನಾಗಿ 
ಓದಿಕೊಂಡಿದ್ದಾರೆ. ಭಾಷಣಗಳಲ್ಲಿಈಸಾಹಿತಿಗಳ ಅಭಿಪ್ರಾಯವನ್ನುಉಲ್ಲೇಖಿಸುತಾರೆ. ಇದಕ್ಕೆ 
ಆಳವಾದ ಅವರ ಅಧ್ಯಯನಸಹಾಯಕವಾಗಿದೆ. 


ಮೂಲತಃ ವಕೀಲರಾದ ರಾಮಯ್ಯ ಯಾವುದೇ ಎಚಾರವನ್ನು ಸಮರ್ಥವಾಗಿ 
ಪ್ರತಿಪಾದಿಸಬಲ್ಲಸಾಮರ್ಥ್ಯ ಪಡೆದಿದ್ದಾರೆ. ಇಂತಹವರು ನಮ್ಮ ಶಾಸನ ಸಭೆಗಳಲ್ಲಿರಬೇಕು. ಅವರ 
ಅನುಭವ ಹಾಗೂ ಜ್ಞಾನವನ್ನು ನಮ್ಮ ಜನತೆ ಸದುಪಯೋಗಪಡಿಸಿಕೊಳ್ಳಬೇಕು. ಅರವತ್ತು 
ವರ್ಷಗಳನ್ನ ಕಂಡಿರುವ ವೈ.ಕೆ. ರಾಮಯ್ಯ ಅವರು ತಮ್ಮಕ್ರಿಯಾಶೀಲತೆಯನ್ನು ಉಳಿಸಿಕೊಳ್ಳಲಿ. 
ಅವರಿಂದ ರಾಜ್ಯ ಸಾಕಷ್ಟುಪ್ರಯೋಜನ ಪಡೆಯಲೆಂದು ಆಶಿಸುತ್ತೇನೆ. 


O 


ಅಭಿವೃದ್ದಿಯೇ ರಾಜಕೀಯ 


ಕೊನೆಗೂ ತುಮಕೂರಿನ ಕುಣಿಗಲ್‌ವರೆಗಿನ ಹೇಮಾವತಿ ಮುಖ್ಯ ನಾಲೆಯ 
ಕಾಮಗಾರಿ ಮುಗಿದಿದೆ. 72 ಕಿ.ಮಿ. ಉದ್ದದ ಈ ನಾಲೆಯ ಮೂಲಕ 50 ಸಾವಿರ ಎಕರೆ ಪದೇಶಕ್ತೆ 


ಹ 


ನೀರಾವರಿ ಒದಗಿಸಲು ಮೊದಲು ನಿರ್ಧರಿಸಿದ್ದರೂ ಈಗ ಆರಂಭಿಕ ನ ನಾಲೆಯನ್ನು ವಿಸರಿಸುಃ 


ಮಿ 


AE 


ಹಾಗೂ ಅಗಲಗೊಳಿಸುವ ಮೂಲಕ ಮೂರು ಜಿಲ್ಲೆಗಳ ಸುಮಾರು 5 ಲಕ್ಷ ಎಕರೆ ಪ್ರದೇ ಶಕ್ಕೆ 
ನೀರಾವರಿ ಒದಗಿಸಲು ನಿರ್ಧರಿಸಿರುವುದು ನಿಜಕ್ಕೂಸ್ವಾಗತಾರ್ಹ. ಆರಂಭದಲ್ಲಿಶಿಂಷಾಕೆ hd 


ನೀರು ಹರಿಸಲೆಂದು ಆರಂಭವಾದ ಕಾಮಗಾರಿ, 1994ರಲ್ಲಿಈ ಉದ್ದೇಶ ಸಾಧನೆಯಾದ ಬಳಿ 
ಹೊಸದಾರಿ ಹಿಡಿದಿದ್ದುಸರಕಾರದ ಹಾಗೂ ಜನರ ಸಂಕಲ್ಪಶಕ್ತಿಗೆ ಸಾಕ್ಟಿ. ರಾಜ್ಯ ಸರಕಾರದ ಮೇಲೆ 
ಒತ್ತಡ ಹೇರಿ ಕಾಮಗಾರಿಗೆ ಹೆಚ್ಚುವರಿ ಹಣ ದೊರಕಿಸುವಲ್ಲಿ ಶಾಸಕ ವೈ.ಕೆ. ರಾಮಯ್ಯ ಅತ್ಯಂತ 
ಪ್ರಮುಖ ಪಾತ್ರ ವಹಿಸಿದ್ದುಶ್ಸಾಘನೀಯ. ನೀರಾವರಿ ಯೋಜನೆಗಳಿಂದ ವಂಚಿತವಾಗಿರುವ ಬೇರೆ 
ಜಿಲ್ಲೆಗಳ ಶಾಸಕರೂ ಇವರಿಂದ ಕಲಿಯಬೇಕಾದ ಪಾಠಗಳಿವೆ. 
ಯೋಜನೆಯ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಶಾಸಕ 

ತಕ. ರಾಮಯ್ಯ ಅವರು, ಇದೇ ವೇಳೆ ರಾಜಕೀಯ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು 
ಮಾಡಿರುವ ವಾದ ಮಾತ್ರ ಅಸಂಗತ ಎನ್ನದೇ ವಿಧಿಯಿಲ್ಲ ಕುಣಿಗಲ್‌ ಕೆರೆಗೆ ಹೇಮಾವತಿ ನೀರು 

ಹರಿಸುವ ಕಾಮಗಾರಿ ಮುಗಿಯುವರೆಗೆ ರಾಜಕೀಯದಿಂದ ದೂರ ಇದ್ದೆ ಪೂರ್ಣಾವಧಿ 
ರಾಜಕೀಯವನ್ನೇ ಮಾಡುವ ಜನಪ್ರತಿನಿಧಿ ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು 
ಸಮರ್ಪಕವಾಗಿ ಮಾಡಲು ಆಗುವುದಿಲ್ಲ ಎಂದು ರಾಮಯ್ಯ ಅವರು ಹೇಳಿರುವುದು 
ತುಮಕೂರು ಮಾತ್ರವಲ್ಲ; ಇತರ ಹಲವು ಜಿಲ್ಲೆಗಳ ರಾಜಕೀಯ ತಲುಪಿರುವ ಅಧಃಪತನಕ್ಕೂ 
ಸಾಕ್ಷಿಯಾಗಿದೆ. ಅಭಿವೃದ್ಧಿಕಾರ್ಯ ಬೇರೆ, ರಾಜಕೀಯ ಬೇರೆ ಎಂಬ ಕಲ್ಪನೆಯೇ ಮೂಲತಃ 
ತಪ್ಪು. ಬಹಳಷ್ಟು ಕಡೆ ಶಾಸಕರಾದವರು ಚಿಲ್ಲರೆ ವರ್ಗಾವಣೆ, ಬೆಂಬಲಿಗರ ನೇಮಕಾತಿ 
ಮುಂತಾದ ರಾಜಕೀಯ ಮೇಲಾಟಗಳಲ್ಲಿ ಮಾತ್ರ ನಿರತರಾಗಿದ್ದರಿಂದಲೇ ಈ ತಪ್ಪು ಕಲ್ಪನೆ 
ಉಂಟಾಗಿದೆ. ರಾಮಯ್ಯ ಅವರು ಈಗ ಹೇಮಾವತಿ ಕಾಮಗಾರಿಗಾಗಿ ನಡೆಸಿದ ಭಗೀರಥ 
ಯತ್ನವೇ ತಮ್ಮ ರಾಜಕೀಯ ಎಂದು ತಿಳಿದುಕೊಳ್ಳಬೇಕು. ಅವರು ಹಾಕಿರುವ ರಾಜಕೀಯ ರಜೆ 
ಹೀಗೆಯೇ ಮುಂದುವರಿದು ಜಿಲ್ಲೆಗೆ ಇನ್ನಷ್ಟು ಅಭಿವೃದ್ದಿ ಕೆಲಸಗಳು ನಡೆಯಲಿ ಎನ್ನುವುದು ಅಲ್ಲಿನ 
ಮತದಾರರ ಅಭಿಲಾಷೆ ಕೂಡಾ. ಅಭಿವೃದ್ಧಿ ಕೆಲಸಗಳನ್ನೇ ರಾಜಕೀಯ ಎಂದು ಶಾಸಕರು 
ತಿಳಿದುಕೊಂಡರೆ. ಬಹಳಷ್ಟು ಕ್ಷೇತ್ರಗಳ ಸಮಸ್ಯಗಳು ಹೂವೆತುವಷ್ಟು ಸರಾಗವಾಗಿ ನಿವಾರಣೆ 
ಆದೀತು. ೧ 


ಣ್ಣ 


(ಪ್ರಜಾವಾಣಿ ಸಂಪಾದಕೀಯ : 9-1-2002) 


೧೨೫ / ಜೀವನದಿ 


ಜನಮನದ ಹಂಬಲ 


ಕರ್ನಾಟಕದ ಮೂಲೆಯಲ್ಲಿಹುದು ನಿಮ್ಮ ಹಳ್ಳಿ 

ಜನಿಸಿದರೆ ನೀವು ಆ ಎಲಿಕಡಕಲೆಂಬ ಹಳ್ಳಿಯಲ್ಲಿ 

ತಂದೆ ತಾಯಿಯ ಪ್ರೀತಿಯ ಕಿರಿಯ ಪುತ್ರರಾಗಿ ಆ ಹಳ್ಳಿ 
ಳ್‌ 

ಜನರ ಮೆಚ್ಚುಗೆ ಪಾತ್ರರಾದಿರಿ ಎಲ್ಲರ ಬಾಯಲ್ಲಿ 

ಆಟ, ಪಾಠ ಇ ಎಲ್ಲಪಾಯಿತ್ತು ಆ ಹಳ್ಳಿ ಯಲ್ಲಿ 


ಯಲ್ಲಿ 


೧೧) 


ನರ ದುಃಖದುಮ್ಮಾನದಲ್ಲಿ ' 


'ಸಾಲುಮರನಡೆಸಿ ಹ ನೀಡುವಲ್ಲಿ 


ಭಗೀರಥರಾದಿರಿ ತುಮಕೂರಿಗೆ ಹೇಮಾವತಿ ನೀರು ತರುವಲ್ಲಿ 
ಶಾಸಕರಾಗಿ ಎಲ್ಲರಿಗೂ ಮಾದರಿಯಾಗಿ ಜನ ಸೇವೆಯಲ್ಲಿ 

ಆದರ್ಶ ಶಾಸಕರಾಗಿ ರೇಷ್ಮೆಮಂತ್ರಿಯಾಗಿ ನಮ್ಮ ನಾಡಲ್ಲಿ 

ಜನಪರ ರಾಜಕಾರಣಿ ನೀವೆಂದು ಜನ ಬಿರುದು ನೀಡುವಲ್ಲಿ 
ನಿಮ್ಮಬದುಕು - ನಿಮ್ಮಶೈಲಿ ೧ 


-ಟಿ. ವೆಂಕಟರಮಣ 


WFC, 


ದು 


೧೨೭ / ಜೀವನದಿ 


1. | ೆ 
ಚೆ 
pI 
ApS 


೧೨೯ / ಜೀವನದಿ 


A ರಾಮಣ್ಣನನ್ನಕಿರಿಯ ತಮ್ಮ. ಅವನು ಐದು ವರ್ಷದ ಹುಡುಗನಾಗಿದ್ದಾಗಲೇ ನಮ್ಮ 
ಅಪ್ಪ ತೀರಿಕೊಂಡರು. ನನ್ನನ್ನ ನಿಡಸಾಲೆಗೆ ಕೊಟ್ಟು ಮದ್ವೆ ಮಾಡಿದ್ರು. ನಿಡಸಾಲೆ ನಮ್ಮವ್ವನ 
ತೌರುಮನೆ. ಇದರಿಂದಾಗಿ ಎಲೆಕಡಕಲು ಮತ್ತುನಿಡಸಾಲೆಗೆ ಶಾನೆ ಸಂಬಂಧ ಐತೆ. ರಾಮಣ್ಣ 
ನಿಡಸಾಲೆಲೂ ಓದಿದ. ನಮ್ಮ ಹಿರೇ ಅಣ್ಣ ಕಂಬಯ್ಯ ಅಂತ. ಶಾನೆ ಸಿಟ್ಟು ಮತ್ತು ಕಟ್ಟುನಿಟ್ಟಿನ 
ಮನುಷ್ಯ. ನಮ್ಮಅತಿಗೆ ದೇವರಂಥವಳು. ಅವಳೇ ನಮ್ಮರಾಮಣ್ಣನ್ನಸಾಕಿದ್ದು. ನಮ್ಮಹಿರಿ ಅಣ್ಣನ 
ಗುಣವೇ ರಾಮಣ್ಣನಲ್ಲೂಪತೆ. 


ರಾಮಣ್ಣ ಉಜ್ಜನಿಯಲ್ಲಿ ಓದುತ್ತಿರಬೇಕಾದರೆ; ಒಂದಿನ ಇಸ್ಕೂಲಿಗೆ ಚಕ್ಕರ್‌ ಹಾಕಿ 
ಈಜಾಡಕ್ಕೆ ಹೋಗಿದ್ದ ಆಗ ನಮ್ಮ ಅಣ್ಣಕಂಬಯ್ಯ, ಮೈಯೆಲ್ಲಾಬಾಸುಂಡೆ ಬರಂಗೆ ಹೊಡೆದಿದ್ದನ್ನು 
ನಾನೇ ಕಂಡಿದ್ದೆ. ರಾಮಣ್ಣಓದೋದರಲ್ಲಿಹೆಂಗೋ; ಅಂಗೇ ಬೇಸಾಯಕೆಲದಲ್ಲೂಮುಂದು. 
ಆಡಿಗೆ ಸೊಪ್ಪುಕಟ್ಟೋನು, ಗೊಬ್ಬರ ಹೊಡಿಸೋನು, ಮಣ್ಣುಹೊಡಿಸೋನು. ಬಹಳಾ ಕೋಪಿ, 
ಆದರೂ ಅವನ ಮನಸ್ಸುಮಗುವಿನಂತಹದ್ದು ಯಾರದ್ದೂಮುಲಾಜಿಗೆ ಒಳಗಾಗನಲ್ಲನನ್ನತಮ್ಮ. 


ರಾಮಣ್ಣಎಂ.ಎಲ್‌.ಎನೂ ಆಗಿದ್ದ ಮಂತ್ರಿನೂ ಆಗಿದ್ದ. ಆದರೂ ನಾನ್ಯಾವತ್ತೂ 
ಅದುಕೊಡು - ಇದುಕೊಡು ಅಂತ ಕೇಳಿದವಳಲ್ಲ ಹಾಗೊಂದು ವೇಳೆ ಕೇಳಿದರೂ ಅವನು 
"ನಿನಗ್ಯಾಕೆ? ನಿನಗೆ ಎರಡು ಹೊತ್ತಿಗೂ ಹೊಟ್ಟಿ-ಬಟ್ಟೆಗೆ ನೇರೂಪಾಗೈತೆ! ಏನೂ ಇಲ್ಲದ ಬಡವರಿಗೆ 
ಏನಾದ್ರೂ ಮಾಡೋಣ! ಅಂತ ಹೇಳಿದ್ದ. ಅವನು ಅಂಬೋದೆ ಸರಿ. ನನ್ನಮಕ್ಕಳು ನನ್ನ ಚೆನ್ನಾಗಿ 
ನೋಡಿಕೋತಾವರೆ. ನಾನು ಚೆನ್ನಾಗಿದ್ದೀನಿ. 


ಅವನ ಬಗ್ಗೆ ಜನ ಒಳ್ಳೇದನ್ನ ಮಾತಾಡೋದನ್ನ ಕೇಳಿದ್ರೆ ಸಂತೋಷ ಆಗದೆ. ನಮ್‌ 
ತಂದೆ-ತಾಯಿಗೆ, ನಮ್ಮಹಿರಿಯಣ್ಣನಿಗೆ ಒಳ್ಳೆ ಹೆಸ್ರು ತಂದ ನಮ್ಮರಾಮಣ್ಣ ಹಳ್ಳಿಯಲ್ಲಿಬೆಳದು ಒಳ್ಳ 
ಹೆಸ್ರು ಪಡೆದವನೆ. ನಮ್ಮ ಎಲೆಕಡಕಲು-ನಿಡಸಾಲೆಗೆಲ್ಲಾ ಮರ ಹಾಕವನೆ. ಅವೆಲ್ಲಾ ಈಗ 
ದೊಡ್ಡವಾಗಿವೆ. ಅವನ್ನನೋಡಿದ್ರೆ ರಾಮಣ್ಣನ್ನುನೋಡದಂಗೇ ಆಗದೆ. ಅವನುನೂರು ವರ್ಸ 
ಚಿಂದಾಗಿ ಬದುಕ್ತಿ 


- ಕರಿಯಮೃ ನಿಡಸಾಲೆ 


ರಾಮಯ್ಯನವರು ಕುಣಿಗಲ್‌ ಕ್ಷೇತ್ರ ಬಿಟ್ಟು ಹುಲಿಯೂರು ದುರ್ಗಕ್ಕೆ ಹೋದರು. 
ಜೊತೆಗೆ ನಮ್ಮ ಹೆಬ್ಬೂರು ರೇಷ್ಮೆಲಕ್ಷ್ಮಿಯನ್ನೂ ಕರೆದುಕೊಂಡು ಹೋದರು! ಈಗನಮೃಹೆಬ್ಬೂರು 
ರೇಷ್ಮೆಕೇಂದ್ರ ಅನಾಥವಾಗಿದೆ. | 


-ಶಿವರಾಮಯ್ಯ, ಹೆಬ್ಬೂರು 


ನಾವೆಲ್ಲ ರಾಮಣ್ಣ ಅಂತಾಲೆ ಕರಿತಿದ್ದು ನಾನು ರಾಮಣ್ಣನಿಗಿಂತ ಮೂರು ವರ್ಷ 
ಹಿರಿಯೋಳು. ಕೆಂಪಮ್ಮಅಂತ ನನ್ನಹೆಸ್ರು. ಹಿತಲಪುರಕ್ಕೆ ನನ್ನಕೊಟ್ಟುಮದ್ದೆ ಮಾಡಿದ್ದಾರೆ. ನಮ್ಮ 
ತಂದೆ ತೀರಿಕೊಂಡಾಗ ನಾನು ಒಂದು ಮಗುವಿನ ಬಿಮನ್ಸೆ ಆಗಿದ್ದೆ ರಾಮಣ್ಣ ಐದು 
ವರ್ಷದೋನು. ಆಗ ಎಲೆಕಡಕಲುನಲ್ಲಿಇಸ್ಕೂಲು ಇಲ್ಲಿಲ್ಲ. ಇಲ್ಲೇ ಉಜ್ಜನಿಯಲ್ಲಿ ರಾಮಣ್ಣ 
ಓದಿದ. ಇಲ್ಲಿಂದ ನಿಡಸಾಲೆಯಲ್ಲೂ ಓದಿದ. ಅವನು ಚಿಕ್ಕದ್ರಿಂದಲೂ ಜಗಳ ಸಿಟ್ಟು. ನಾವು ಕೂಡ 
ಅವನ ಸಿಟ್ಟಿಗೆ ಹೆದರುತ್ತಿದ್ದೋ. 


ನಮ್ಮತಾಯಿ ಕಂಡ್ರೆ ಬಾಳ ಪ್ರೀತಿ ರಾಮಣ್ಣಂಗೆ. ನಮ್ಮ ಅತ್ತಿಗೆ ಕಂಡ್ರೂ ಅಷ್ಟೇಯಾ. 
ಅದೇ ಪ್ರೀತಿ ತೋರ್ಲೋನು. ನಮ್ಮ ಅತ್ತಿಗೆ ನಮ್ಮ ರಾಮಣ್ಣನ್ನ ಬೋ ಚೆನ್ನಾಗಿ ಸಾಕಿದ್ರು. ಅವ್ನ 
ಒದಿಸೋರು ಅವ್ರೆ. ಅವನು ಎಳೇದ್ರಿಂದಲೂ ಹಾಗೆಯಾ. ಒಂದು ಹೂವಿನ ಗಿಡ ನೆಡೋದು, 
ಮರ ನಡೋದು, ಆಡು ಕಾಯೋದು. ಇವೆಲ್ಲ ಚಂದಾಗಿ ಮಾಡೋನು. ಬಾಳ ಗುಣಸ್ವ 
ಇವತ್ತಿಗೂ ನಮ್ಮನ್ನೆಲ್ಲಾ ಚೆಂದಾಗಿ ಕಾಣುತ್ತಾನೆ. ಬಂಧು-ಬಳಗ ಅಂದ್ರೂ ಅಷ್ಟೇಯಾ. 
ರಾಮಣ್ಣಂಗೆ ಈಗ ಇರೋ ಬುದ್ಧಿಯೆಲ್ಲಾನಮೃಹಿರಿ ಅಣ್ಣನಿಂದ ಬಳುವಳಿ ಆಗಿ ಬಂದಿರೋದು. 
ನಿಡಸಾಲೆಯಿಂದ ಎಲೆಕಡಕಲುವರೆಗೂ ಈಗ ಇರೋ ಮರಗಳನ್ನು ಹಾಕಿದ್ದು ರಾಮಣ್ಣನೇ. 
ಪಾದಯಾತ್ರೆ ಮಾಡಿ ಹಾಕಿದ್ರು. ಅವುಕ್ಕೆಲ್ಲಾನೀರು ಹುಯ್ದು ಬೆಳೆಸ್ಟೋರು ನಮ್ಮ ಹಿರಿ ಅಣ್ಣ 
ಊರಿನ ಕೆಲ್ಸ ಅಂದ್ರೆ ಇಬ್ಬರಿಗೂ ಮುತುವರ್ಜಿ. 

ನಮ್ಮ ರಾಮಣ್ಣಂಗೆ ಈಗ ಜನವೆಲ್ಲಾಹೊಗುಳ್ತಾರೆ. ಅದ ಕೇಳಿದ್ರೆ ಇನ್ನೂ ಕೇಳಾಣ 
ಅನ್ನಿಸತೆ. ಹಿಂದೆ ನಮ್ಮಊರಿಗೆ ಬಸ್‌ ಇಲ್ಲಿಲ್ಲ. ಕುಡಿಯೋ ನೀರು ಇದ್ದಿಲ್ಲ. ಈಗ ನಮ್ಮೂರಿಗೆ ಬಸ್‌ 


ಬರದೆ; ಕುಡಿಯೋ ನೀರು ಮನೆ ಮುಂದಕೆ ಬಂದಿದೆ. ಇದೆಲ್ಲಾ ಅವನೆ ಮಾಡಿಸಿದ್ದು ನಮ್ಮ 
ರಾಮಣ್ಣ ಚೆಂದಾಗಿ ಇರ್ಲಿ ಇಷ್ಟನ್ನೇ ನಾವು ದೇವ್ರಲ್ಲಿಕೇಳೋದು. 


- ಕೆಂಪಮ್ಮ ಹಿತಲಪುರ 


೧೩೧ / ಜೀವನದಿ 


.... ಕುಣಿಗಲ್‌ ಜನತೆಯ ಪುಣ್ಯವೋ ಏನೋ, ವೈ.ಕೆ. ರಾಮಯ್ಯನವರಿಂದಾಗಿ ಹೇಮಾವತಿ 
ನೀರು ಕುಣಿಗಲ್‌ ಮತ್ತುಮಾರ್ಕೋನಹಳ್ಳಿ ಅಣೆಗೂ ಬಂದಿತು. ನೀರಿಲ್ಲದಿದ್ದರಿಂದ ನನ್ನ 
ತೋಟವನ್ನು ಬೀಳುಬಿಟ್ಟಿದ್ದೆ, ಹೇಮಾವತಿ ನೀರು ನಮ್ಮತಾಲ್ಲೂಕಿಗೆ ಬಂದದ್ದರಿಂದ ನನ್ನತೋಟ 
ಈಗ ಹಚ್ಚಹಸುರಾಗಿದೆ. ಇದಕ್ಕೆಲ್ಲಾಕಾರಣ ವೈ.ಕೆ. ರಾಮಯ್ಯನವರು. ಆದ್ದರಿಂದಲೇ ನನ್ನ 
ತೋಟಕ್ಕೆ "ವೈ.ಕೆ.ಆರ್‌ ತೋಟ' ಎಂದು ನಾನು ಹೆಸರಿಟ್ಟದ್ದೇನೆ. ನನ್ನಜೀವಮಾನದಲ್ಲಿಇದನ್ನೆಲ್ಲಾ 
ಕಂಡದ್ದುನನ್ನಭಾಗ್ಯ. 

- ಓಬ್ಬರೈತ, ವಳಗೇರಪುರ 


sr ಕಳದ ಇಪ್ಪತ್ತುವರ್ಷಗಳಿಂದ ವೈ.ಕೆ. ರಾಮಯ್ಯನವರ ಜೊತೆ ರಾಜಕಾರಣಕ್ಕೆ ಬಿದ್ದುನಾವೆಲ್ಲ 
ಹಾಳಾಗಿಹೋದೆವು. ಆದರೆ ಹೀಗೆ ಹಾಳಾಗುವುದರಲ್ಲೇ ಸಂತೋಷವನ್ನು ಕಂಡಿದ್ದೇವೆ. ಹಳ್ಳಿಗರ 
ಬಗೆಗೆ ಆ ಮನುಷ್ಯನಿಗಿರುವ ಅಭಿಮಾನ, ಪ್ರೀತಿಯನ್ನು ಕಂಡು ನಾವೆಲ್ಲ ಅವರ 
ಅಭಿಮಾನಿಗಳಾಗಿದ್ದೇವೆ. ಪ್ರಾಮಾಣಿಕವಾಗಿ ಮತ್ತುನಿರ್ದಾಕ್ಷಿಣ್ಯವಾಗಿ ಜೀವಿಸುವುದು ಈ 
ಎಲ್ಲವನ್ನು ಆ ಮನುಷ್ಯನಿಂದಲೇ ಕಲಿತಿದ್ದು ನಾವು ಬದುಕಲಿ-ಕೆಡಲಿ; ಅವರ 
ಜೊತೆಯಲ್ಲಿಯೇ ಇರುತ್ತೇವೆ. 

- ಗಂಗಯ್ಯ, ಬಂಡಿತಿಮ್ಮೇಗೌಡನ ಪಾಳ್ಯ 


Tr as ಕೃಷ್ಣಕರ್ನಾಟಕದ ನಂಬರ್‌ ಒನ್‌ ಮುಖ್ಯಮಂತ್ರಿಯಾದರೆ, ನಮ್ಮ 
ವೈ.ಕೆ. ರಾಮಯ್ಯ ನಂಬರ್‌ ಒನ್‌ ಎಂ.ಎಲ್‌.ಎ. 


- ಮಾಗಡಿ ತಾಲ್ಲೂಕಿನ ಒಬ್ಬರೈತ 
(ಕನಕಪುರ ಚುನಾವಣೆಯ ಪ್ರಚಾರ ಸಭೆಯಲ್ಲಿ) 


.... ನಮ್ಮಊರಿಗೆ ಕೆರೆಕಟ್ಟಿಸುವವರೆಗೂನಾನು ಗಡ್ಡಬೋಳಿಸುವುದಿಲ್ಲಬೆಂದು ಪ್ರತಿಜ್ಞೆ 
ಮಾಡಿದ್ದೆ. ವೈ.ಕೆ. ರಾಮಯ್ಯನವರು ನಮ್ಮ ಬೇಡಿಕೆಯಂತೆ ನಮ್ಮೂರಿಗೆ ಕೆರೆ ಕಟ್ಟಿಸಿದರು. ಆಗ 
ನಾನು ಗಡ್ಡಬೋಳಿಸಿಕೊಂಡೆ. 


... ಇವರ ಸಭೆಗಳು ಅಂದರೆ, ಅದು ಜನಸಾಮಾನ್ಯರಲ್ಲಿರಾಜಕೀಯ ಪ್ರಜ್ಞೆಯನ್ನು, 
ನೈತಿಕ ಜವಾಬ್ದಾರಿಗಳನ್ನು ಉಂಟುಮಾಡುವ ಸಭೆಗಳು. ಸರ್ಕಾರದ ಸವಲತುಗಳನ್ನು 
ಪಕ್ಪಾತೀತವಾಗಿ, ಜಾತ್ಯತೀತವಾಗಿ ಕೊಡಿಸುತಾರೆ. ಮುಂದಿನ ಜನಾಂಗಕ್ಕೆ ವೈ.ಕೆ.ಆರ್‌ ಒಂದು 
ಮಾದರಿ. 


ಎ ಕೆಂಪಲಿಂಗಯ್ಯ 


ಜೀವನದಿ / ೧೩೨ 


... ಬೇಸಿಗೆ ಬಂತಂದ್ರೆ ನಮ್ಮೂರೊರೆಲ್ಲಕುಡಿಯುವ ನೀರಿಗಾಗಿ ದೂರ ಹೋಗಬೇಕಿತ್ತು ಒಂದು 
ಬಿಂದಿಗೆ ನೀರು ತಂದು, ಅದನ್ನೇ ಇಡೀ ದಿನ ತೀರ್ಥ ಬಳಸಿದಂಗೆ ಬಳಸ್ತಾ ಇದ್ದೀವಿ! 
ರಾಮಯ್ಯನವರು ಎಂ.ಎಲ್‌.ಎ ಆಗಿ ಬಂದಮೇಲೆ, ನಮ್ಮೂರಿಗೆ ಕುಡಿಯುವ ನೀರು ತಂದ್ರು. 
ಈಗ ನಮ್ಮ ಹೆಣ್ಣುಮಕ್ಕಳು ನೀರಿಗೆ ದೂರ ಹೋಗಂಗಿಲ್ಲ] ಆ ಮಾರಾಯನ್ನ ತಂಪೊತಿನಲ್ಲಿ 
ನೆನೀಬೇಕು. 

- ಕಳಸಮೃ ಹೆಡ್ಡಿಗೆರೆ 


ಹದಿನೈದು ದಿನಕ್ಕೋ 
ತಿಂಗಳಿಗೋ ಊರಿಗೆ ಬರಾರೆ. 
ಕಷ್ಟ -ಸುಖ ವಿಚಾರಿಸಾರೆ. 
ಸ್ಕೂಲ್‌ ಬಿಲ್ಲಿಂಗ್‌ ಕೊಟ್ರು 
ಇ 
ಮುಖ್ಯವಾಗಿ ಕುಡಿಯೋನೀರು ಕೊಟ್ರು! 
ನಮಗೆಇಷ್ಟುಸಾಕು. 


- ಬೋರಲಿಂಗಯ್ಯ, ಹೆಡ್ಡಿಗೆರೆ 


ವೈ.ಕೆ. ರಾಮಯ್ಯನವರು ನನಗೆ ಮೊದಲಿನಿಂದಲೂ ಗೊತ್ತು ಅವರುಹಳ್ಳಿಗೆ ಬಂದ್ರೆ, 
ಅವರ ಹಿಂದೆ ಸರ್ಕಾರಿ ಅಧಿಕಾರಿಗಳೆಲ್ಲ ಸಾಲಾಗಿ ಬಂದು ನಿಂತ್ಯೋತಾರೆ. ಊರಿಗೆ 
ಆಗಬೇಕಿರೋ ಕೆಲನ್ನೆಲ್ಲಾ ಪಟ್ಟಿ ಮಾಡಿಸಾರೆ. ಮೂರು ತಿಂಗಳು - ಆರು ತಿಂಗಳೊಳಗೆ ಕೆಲಸ 
ಆಗಬೇಕು ಅಂತ ತಾಕೀತು ಮಾಡಾರೆ. ಕೆಲಸ ಮಾಡದೆ ಇರೋ ಅಧಿಕಾರಿಗಳನ್ನ ಕಂಡ್ರೆ 
ಉರಿದುಬೀಳ್ತಾರೆ. ನಾವೇನಾದ್ರೂ ಕೆಲಸದಲ್ಲಿ ಉದಾಸೀನ ತೋರುದ್ರೆ ನಮ್ಮನ್ನು ಬಿಡಾಕಿಲ್ಲ 
ಅವರ ಮಾತು ಕಹಿ. ಆದ್ರೆ ಮನಸ್ಸು ಮಾತ್ರ ಮಗುವಿನ ತರಹದ್ದು ಊರಿನ ಕೆರೆ ರಿಪೇರಿ 
ಮಾಡಿಸಿದ್ರು. ಅವರ ಜೊತೇಲಿ ಇರೋದೆ ನಮ್ಮ ಭಾಗ್ಯ. 


-ಹುಚ್ಚೇಗೌಡ, ಹುಲಿವಾನ 


...- ನೀರಿಗಾಗಿ ನಾವು ಪಡುತಿದ್ದ ಕಷ್ಟ ಆ ದೇವರಿಗೇ ಗೊತ್ತು ಸ್ವಾಮೇರು 
(ವೈ.ಕೆ.ಆರ್‌) ಖುದ್ದಾಗಿ ಬಂದ್ರು. ನಮ್ಮೂರಿಗೆ ನೀರು ಬರೋ ಹಂಗೆ ಮಾಡಿದ್ರು. ಊರಿನಸುತ್ತ 
ಗಿಡ-ಮರ ಹಾಕಿಸಿದ್ರು. ಊರಿನಲ್ಲಿಗಂಡಸ್ರು ವ್ಯಾಜ್ಯ ಮಾಡದಂಗೆ ತಾಕೀತು ಮಾಡಿದ್ರು. ಈಗ 
ಊರು ನೆಮ್ಮದಿಯಾಗಿ ಇದೆ. ಜಾತಿ-ಭೇದ ಇಲ್ಲದ ಮನುಷ್ಯ. ಇಂತೋರ್ನ ನಾನು ಮುಂದೆ 
ನೋಡುತ್ತೀನೋ ಹೆಂಗೋ! ಬಿಸಿಲು ಹೊತ್ತಿನಲ್ಲಿ ಅವರ್ನನೆನೀಬೇಕು. 


- ತಾಯಮ್ಮ ಮಂಟ್ಯ 


೧೩೩ / ಜೀವನದಿ 


... ಅವರೇ ನಮಗೆ ನಾಯಕರು, ಮಾರ್ಗದರ್ಶಕರು. ಅವರು ನಮ್ಮ ಕ್ಷೇತ್ರದ 
ಶಾಸಕರು ಆಗಿರುವುದರಿಂದ ನಮಗೆಲ್ಲಾ ಕೆಲವೇ ಇಲ್ಲ ಎಲ್ಲಾ ಕೆಲನೂ ಅವರೇ ಮಾಡಾರೆ. 
ಕ್ಷೇತ್ರದ ಜನದ ಜೊತೆಯಲ್ಲಿನೇರವಾಗಿ ಸಂಬಂಧ ಇಟ್ಕೊಂಡವರೆ. ಈಗಂತೂ ಮೂರ್ನೆಯವರ 
ಹಾವಳಿ ಇಲ್ಲ. ಊರಿಗೆ ಹಿತ ಆಗುವ ಕೆಲ್ಲಾನ ಹಗಲೂ-ರಾತ್ರಿ ನಿಂತು ಮಾಡಿಸಾರೆ. 
ಲಂಚ-ರುಷುವತ್ತುಅವರ ಬಳಿ ಸುಳಿಯೋ ಹಾಂಗಿಲ್ಲ, ನಮ್ಮಊರಿಗೆ ಈ ಮೂರು ವರುಷದಲ್ಲಿ 
ಆಗಿರುವ ಕೆಲ್ಸ ಈ ಹಿಂದೆ ಯಾರ ಅವಧಿಯಲ್ಲೂ ಆಗಿರ್ಲಿಲ್ಲ ಮುಂದಕ್ಕೂ ಅವರೇ ನಮ್ಮ 
ನಾಯಕರು. 


- ಜಯಮ್ಮ ಮಾರ್ಕೋನಹಳ್ಳಿ 
ಗ್ರಾಮ ಪಂಚಾಯತ್‌ ಅಧ್ಯಕ್ಷೆ 


... ಕುಡಿಯೋ ನೀರಿಗೆ ನಾವು ಪ್ರತಿ ವರ್ಷ ಪಡುತ್ತಿದ್ದ ಕಷ್ಟಹೊಸದೇನಲ್ಲ! ನಾವು 
ಯಾರೂ ಹೋಗಿ ಹೇಳದಿದ್ದರೂ ಕೂಡ ಎಂ.ಎಲ್‌.ಎ ರಾಮಯ್ಯನವರು ತಾವಾಗಿ ಊರಿಗೆ 
ಬಂದು, ಅಧಿಕಾರಿಗಳು-ಕಂಟ್ರಾಟರನ್ನ ಕರೆಸಿದರು. ಪೈಪ್‌ ಹಾಕ್ಸಿ ಮಿನಿ ಟ್ಯಾಂಕಿ ಕಟ್ಟಿ ನೀರು 
ಕೊಟ್ಟರು. ಈಗ ನಮ್ಮಊರಿನವರೆಲ್ಲಾರಾಮಯ್ಯನವರನ್ನದಿನಾಲೂನೆನಿತೀವಿ. ಹಿಂದೆಲ್ಲಾಇದ್ದ 
ಎಂ.ಎಲ್‌.ಎ ಗಳನ್ನ ನಾವು ನೋಡೇ ಇಲ್ಲಿಲ್ಲ ಎಂ.ಎಲ್‌.ಎ. ಅಂದ್ರೆ ರಾಮಯ್ಯನವರಂಗೆ 
ಇರಬೇಕು. 


- ಗಂಗಮೃ್ಭ ಕೆ.ಟಿ. ಪಾಳ್ಯ 


ನಮ್ಮಮೇಲೆ ದೌರ್ಜನ್ಯ ನಡೆದು, ಊರನ್ನೇ ಬಿಡುವ ಪರಿಸ್ಥಿತಿ ಒದಗಿ ಬಂದಿತ್ತು. ಆಗ 
ನಮ್ಮಗಳಿಗೆಲ್ಲಾ ಧೈರ್ಯತುಂಬಿ, ನಮ್ಮ ಹಿತಕ್ಕಾಗಿ ಹೆಣಗಾಡಿದ ವೈ.ಕೆ.ಆರ್‌ ಅವರೇ ನಮ್ಮ 
ನಾಯಕರು. ನಮ್ಮ ಬಂಧುಗಳು. ನಮ್ಮ ಜನಾಂಗದವರು ಯಾವಾಗಲೂ ಅವರನ್ನೇ 
ಬೆಂಬಲಿಸುತ್ತೇವೆ. 


- ಅಲೀಂ ಪಾಷ, ಕುಣಿಗಲ್‌ 


ಹೋದಸಲ ರಾಮಯ್ಯನವರಿಗೆ ಓಟು ಕೊಟ್ಟಿದ್ದೆವು. ನಮ್ಮಊರಿಗೆ ಆಸ್ಪತ್ರೆ, ಹೃಸ್ಕೂಲು 

ಬೇಕು ಎಂದು ಕೇಳಿದ್ದೆವು. ಮಾತುಕೊಟ್ಟಂತೆ ಮಾಡಿಸಿಕೊಟ್ಟರು. ಹೇಳಿದ ಹಾಗೆ 

ನಡೆದುಕೊಳ್ಳುತಾರೆ. ನಮ್ಮ ಊರಿನವರೆಲ್ಲ ರಾಮಯ್ಯನವರಿಗೇ ಯಾವಾಗಲೂ ಓಟು 
ಹಾಕೋದು. 

- ಲಕ್ಷ್ಮಿದೇವಮ್ಭ ಸಿರಿವರ 


. ಓಂದು ಬಿಂದಿಗೆ ನೀರಿಗೆ ನಮ್ಮೂರಿನ ಹೆಣ್ಣು ಮಕ್ಕಳು ಎರಡು - ಮೂರು 
ಫರ್ಲಾಂಗ್‌ ಹೋಗಬೇಕಿತ್ತು ಈ ನಮ್ಮಎಂ. ಎಲ್‌.ಎ. ರಾಮಯ್ಯನವರು, ನಮ್ಮ ಊರಿಗೆ ದೊಡ್ಡ 
ಟ್ಯಾಂಕ್‌ ಕಟ್ಟಿಸಿದ್ದಾರೆ. ಇದರಿಂದಾಗಿ ನಮಗಿದ್ದ ನೀರಿನ ಬರ ಹರೀತು! ಜೊತೆಗೆ ನಮ್ಮ 
ಊರಿನಲ್ಲಿ ಎರಡು ಪಾರ್ಟ ಇತ್ತು ಮಾತಿತಿದ್ದರೆ ಜಗಳ ಆಗಿತ್ತು ರಾಮಯ್ಯ ನವರು ಎರಡೂ 
ಪಾರ್ಟಿನವರಿಗೂ ಬಯ್ದು ಒಂದುಮಾಡಿದು.. ಈಗ ನಮ್ಮೂರಿನವರು ಪೊಲೀಸ್‌ ಸ್ಟೇಷನ್‌ಗೆ 
ಹೋಗಲ್ಲ ಅಧಿಕಾರಿಗಳಿಗೆ ನಿಂತಲ್ಲೇ ಆರ್ಡರ್‌ GR. ಕೆಲ್ಲ ತಡ ಆದ್ರೆ, ನಮ್ಮ ಕೈಲೇ 
ಛೀಮಾರಿ ಹಾಕಿಸಾರೆ. ಹಿಡಿದ ಕೆಲ್ಲಆಗೋವರೆಗೂ ಬಿಡಲ್ಲ ಅವರ ಮಾತು ಕೇಳೋದೆ ಒಂದು 
ಚೆಂದ! ಗತ್ತು- ಗರ್ವ ಇಲ್ಲದ ಮನುಷ್ಯ. ಇವರು ಮಂತ್ರೀನೂ ಆಗಬೇಕು. 


ದ ಯಾಲಕ್ಕಯ್ಯ, ಬೆ ಟ್ರಹಳ್ಳಿ 


ಪ್ರತಿವರ್ಷದ ಬೇಸಿಗೆಯಲ್ಲಿನಮ್ಮೂರಿಗೆ ಕುಡಿಯೋನೀರಿನ ತೊಂದ್ರೆ ಇದ್ದದ್ದೆ! ಹಿಂದೆ 
ಇದ್ದ ಯಾವ ಎಂ.ಎಲ್‌.ಎ ಗಳೂ ನಮ್ಮ ಗೋಳನ್ನ ಕಿವಿಮ್ಯಾಲೆ ಹಾಕಿಕೊಂಡಿರಲಿಲ್ಲ | 
ರಾಮಯ್ಯನವರು ನಮ್ಮ ಎಂ.ಎಲ್‌.ಎ ಆದ ಮೇಲೆ, ನೀರಿನ ಟ್ಯಾಂಕ್‌ ಕಟ್ಟ ಊರಿಗೆ ಉಪಕಾರ 


ಮಾಡಿದ್ರು. 
ನೀರು, ಸ್ಕೂಲು ಅಂದ್ರೆ ನಿಂತ ಜಾಗದಲ್ಲೇ ಅಧಿಕಾರಿಗಳಿಂದ ಕೆಲ್ರಮಾಡಿಸಾರೆ. 


- ಕರಿಯಮ್ಮ ಕಾಡಶೆಟ್ಟಿಹಳ್ಳಿ 


೧೩೫ / ಜೀವನದಿ 


ಶೆ ವೈ.ಕೆ. ರಾಮಯ್ಯ ನವರು ಹಿಂದೆ ಲಾಯರ್‌ ಆಗಿದ್ದ ಕಾಲದಿಂದಲೂನಾ ನು ಅವರ್ನ 


ಬಲ್ಲಿ, ಅವರು ಒಸನಹೆಕತ ಚುನಾವಣೆಗೆ ನಿಂತಾಗ ಅವರ ತಿಜಯ್ಯೋ ಕ್ಯಾ ನ್‌ವಾಸ್‌ ಮಾಡಿದ್ದೀನಿ. 
ಈಗ ನನಗೆ ವಯಸ್ಸಾಗಿದೆ. ಇಂದಿಗೂ ಅವರ ಜೊತೆಯಲ್ಲೇ ಇದ್ದೇನೆ. 


ಅವರ ಪ್ರಾಮಾಣಿಕತೆ, ಕೆಲ್ಸಮಾಡೋ ವೈಖರಿ, ಶುದ್ಧವಾದ ಮಾತು, ಈ ಎಲ್ಲಅವರಲ್ಲಿ 
ಕಂಡಿದ್ದೀನಿ. ಛದ್ದರಿಂದಲೇ ನಾನು ಅವರ ಜೊತೆಗಿದ್ದೀನಿ. ವೈಯಕಿಕವಾದ ಕೆಲ್ಸ 
ಮಾಡಿಕೊಡೋದಕ್ಕೆ ರಾಮಯ್ಯನವರು ಹಿಂದೇಟು ಹಾಕ್ತಾರೆ. ಆದರೆ ಊರಿನ ಕೆಲ್ಸ ಅಂದ್ರೆ 
ಅನ್ನ-ನೀರು ಬಿಟ್ಟು ಕೆಲ್ಲಮಾಡಾರೆ. ಅವರಿಂದ ನಮಗೆ ಇಷ್ಟುಸಾಕು. 


- ಪಟೇಲ್‌ ನರಸೇಗೌಡ, ಬಿಸಿನೆಲೆ 


ನಮ್ಮಕುಣಿಗಲ್‌ನಲ್ಲಿರುವ ಎಲ್ಲ ಅಧಿಕಾರಿಗಳಿಗೂ ಈಗ ವೈ.ಕೆ. ರಾಮಯ್ಯನವರ ಗುಣ 
ಚೆನ್ನಾಗಿ ಗೊತಾಗಿದೆ. ಅಭಿವೃದ್ಧಿಕೆಲಸಗಳನ್ನೆಲ್ಲಾರಾಮಯ್ಯನವರು ಹೇಳೊಕ್ಕಿಂತ ಮುಂಚಿತವಾಗಿ 
ಮಾಡಿಬಿಡ್ತಾರೆ. ರಾಮಯ್ಯನವರು ಪ್ರಾಮಾಣಿಕವಾಗಿ ಕೆಲ್ಸಮಾಡೋ ಅಧಿಕಾರಿಗಳನ್ನತುಂಬಾ 
ಗೌರವಿಸಾರೆ. ಅವರು ನಮ್ಮ ಹುಲಿಯೂರುದುರ್ಗದ ಎಂ.ಎಲ್‌.ಎ ಆದ ಮೇಲೆ ನಮಗಿದ್ದ 
ನೀರಿನ ಬರ ಹರಿದಿದೆ. ರಾಮಯ್ಯನವರು ಮಹಾ ನಿಷ್ಠುರವಾದಿ- ಖಂಡಿತವಾದಿ. ಪುಡಾರಿಗಳಿಗೆ 
ಅವರ ಬಳಿ ಜಾಗ ಇಲ್ಲ! ಹಿಡಿದ ಕೆಲಸ ಮಾಡಿಸೋದರಲ್ಲಿಇವರಿಗೆ ಸಾಟಿ ಯಾರೂ ಇಲ್ಲ, ನಮ್ಮ 
ಕ್ಷೇತ್ರದಲ್ಲಿಯೇ ಎಲ್ಲಹಳ್ಳಿಗಳ ಮಾಹಿತಿಯನ್ನು ಅವರಷ್ಟುಚಿನ್ನಾಗಿ ಬಲ್ಲೋರು ಯಾರೂ ಇಲ್ಲ 


ಯ್ಯ, ತಿಪ್ಪೂರು 


ರೇಷ್ಮೆ ಬೆಳೆಗಾರರಾದ ನಮಗೆ ರಾಮಯ್ಯನವರು ಮಾಡಿಕೊಟ್ಟಿರುವ ಸವಲತ್ತುಗಳನ್ನು 
ಮರೆಯುವಂತಿಲ್ಲ! ಅದರ ಯಣವನ್ನು ತೀರಿಸಲಿಕ್ಕಾಗಿಯೇ ನಾವುಗಳೆಲ್ಲರೂ ಅವರಿಗೆ ಮತ 

ಹಾಕುತ್ತೇವೆ. 
- ಚೌಡಯ್ಯ, ರೇಷ್ಮೆ ಬೆಳೆಗಾರ 


ರಾಮಯ್ಯನವರು ಎರಡು ಸಲ ನಮ್ಮ ಕುಣಿಗಲ್‌ ಕ್ಷೇತ್ರದಿಂದ ಎಂ.ಎಲ್‌.ಎ. 
ಆಗಿದ್ದರು. ಇವರ ಕಾಲದಲ್ಲೇ ನಮ್ಮ ಊರಿಗೆ ಗ್ರಾಮೀಣ ಬ್ಯಾಂಕ್‌ ಬಂತು. ನಮ್ಮ ಶಊರಿನವರೆಲ್ಲ 
ಆಸತ್ರೆಗಾಗಿ ನಾಗವಲ್ಲಿಗೆ ಹೋಗಬೇಕಾಗಿತ್ತು. ರಾಮಯ್ಯ ನವರಿಗೆ ಊರಿನವರೆಲ್ಲಾ ಹೇಳಿದ್ವಿ. 
ಆಗ ಊರಿಗೆ ಆಸತ್ರೇನೂ ಬಂತು. ಸರ್ಕಾರಿ ಬಸ್‌ ಜತ ಹಾಗೆ ಮಾಡಿದ್ರು. ಎಲ್ಲಕ್ಕಿಂತ 
ಮುಖ್ಯವಾಗಿ ಕುಡಿಯುವ ನೀರನ್ನುಒದಗಿಸಿದರು. ಬೇರೆಯವರು ಎಂ.ಎಲ್‌.ಎ ಆಗಿದ್ದಾಗ ಐದು 
ವರ್ಷಕ್ಕೊಂದು ಸಲಉಊರರಿಗೆ ಬರುತ್ತಿದ್ದರು. ಆದರೆ ರಾಮಯ್ಯನವರು ನಮ್ಮಲ್ಲಿಗೇ 1 ಊರಿಗೆ 
ಏನಾಗಬೇಕು ಅಂತ ಕೇಳಿ ತಿಳ್ಳಂಡು ಕೆಲ್ಸಮಾಡಿಸುತ್ತಿದ್ದರು. 


ಜೀವನದಿ / ೧೩೬ 


ಈಗ ಅವ್ರ ಹುಲಿಯೂರುದುರ್ಗಕ್ಕೆ ಹೋಗಿ ಗೆದ್ರು. ಈಗ ನಮ್ಮನ್ನ ಕೇಳೋರು 
ಯಾರು ಇಲ್ಲ! ರಾಮಯ್ಯನವರು ಮತ್ತೆ ನಮ್ಮ ಕುಣಿಗಲ್‌ ಕ್ವೇತ್ರಕ್ಕೇ ಬರ್ಲಿ ಅಂತ ದೇವರಿಗೆ 
ಕೃಮುಗಿತೀವಿ. 
-ಸೀನಪ್ಪ 
ಸಿರಿವರ (ಕುಣಿಗಲ್‌ ಕ್ಷೇತ್ರ) 
ಇವರು ನಮ್ಮಕುಣಿಗಲ್‌ ಕ್ಷೇತ್ರದ ಶಾಸಕರಾದಮೇಲೆ ನಮ್ಮೂರಿಗೆ ಕುಡಿಯುವ ನೀರು 
ಬಂದಿದ್ದು ಅದಕ್ಕೂ ಮುಂಚೆಇದ್ದಎಂ.ಎಲ್‌.ಎ ಗಳನ್ನುನಾವು ನೋಡಿಯೂ ಇರಲಿಲ್ಲ! ಇವರು 
ಇಲ್ಲಿಗೆದ್ದಮೇಲೆ ನಮ್ಮ ಊರಿಗೆ ರಸ್ತೆ ಬೀದಿ ದೀಪ, ಸ್ಕೂಲು ಎಲ್ಲಾ ಬಂತು. ಮೊದಲು ನಮ್ಮ 
ಊರಿಗೆ ಯಾವ ಮೇಸ್ಟೂ ಬರ್ತಿರಲಿಲ್ಲ ಆದರೆ ಈಗ ಏಳು ಜನ ಮೇಸ್ಟ್ರು ಬರುತಾರೆ. ಇದೆಲ್ಲಾ 
ರಾಮಯ್ಯನವರ ಕಾಲದಲ್ಲೇ ಆದದ್ದು 


ಶ್ರೀಮಂತರ ಮನೆ ಬಾಗಿಲಿಗೆ ಎಂದೂ ಹೋದವರಲ್ಲ! ಬಡವರ ಮನೆ ಬಾಗಿಲಿಗೆ 
ತಾವೇ ಬರೋರು. ವರ್ಗ ಮಾಡ್ಸಿ ಅಂತ ಯಾರೂ ಅವರತ್ರ ಸುಳಿಯೋ ಹಂಗಿಲ್ಲ. ಕೆಂಡ 
ಆಗುಬುಡ್ತಾರೆ. ಆದರೆ ಊರಿನ ಕೆಲಸ ಅನ್ನಿ; ಅರ್ಧಹೊತಿನಲ್ಲಿಎದ್ದುಬಂದು ತಾವೇ ಮಾಡುತಾರೆ. 
"ಮತ್ತೀಪುರ ಮಗ ಆಗಿದ್ದೂ, ಕೇರ್‌ ಮಾಡೋಲ್ಲ]' ಅಂಥಾ ಆಳು | ನಮ್ಮ ಕುಣಿಗಲ್‌ ಬಗ್ಗೆ 
ಮಾತ್ರವೇ ಅಲ್ಲ ಇಡೀ ಜಿಲ್ಲೆಬಗೆನೇ ಮಾತಾಡ್ತಾರೆ. ಗಿಡ - ಮರನೆಟ್ರು. ಮೊದ್ಲಿಗೆ ಕುಣುಗುಲು 
ಅಂದ್ರ ಬಟಾಬಯಲಂಗೆ ಇತ್ತು ಈಗ ವಸಿ ಹಸಿರು ಕಾಣಂಗಾಗೈತಿ. ಎಲ್ಲಾಇವರ ದೆಸೆಯಿಂದ. 


ಇವರು ನಮ್ಮ ಕ್ಷೇತ್ರ ಬಿಟ್ರು. ನಾವೆಲ್ಲಾತಬ್ಬಲಿ ಆದ್ವಿ. ರಾಜಕೀಯ ಮಾಡೋದೂ 
- ಮುರುಡಯ್ಯ 


ದೊಡ್ಡಮಳಲವಾಡಿ (ಕುಣಿಗಲ್‌ ಕ್ಷೇತ್ರ) 


-...ನಾನು ಎಂಟು ವರ್ಷದ ಹುಡುಗನಾಗಿದ್ದಾಗಲಿಂದಲೂ ವೈ.ಕೆ.ಆರ್‌ ಸಾಹೇಬರ 
ಜೊತೆಯಲ್ಲಿದ್ದು ಅವರು ಜನರ ಕೆಲಸ ಮಾಡೋದನ್ನ ಕಣ್ಣಾರ ಕಂಡಿದ್ದೇನೆ. ಅಧಿಕಾರಿಗಳನ್ನು 
ಹಿಡಿದು ಕೆಲಸ ಮಾಡಿಸೋದರಲ್ಲಿಇವರಿಗೆ ಸಾಟಿಯಾಗುವವರು ಯಾರೂ ಇಲ್ಲ! 


ನಮ್ಮ ಹುಲಿಯೂರುದುರ್ಗ ಕ್ಷೇತ್ರಕ್ಕೆ ಇದುವರೆಗೂ ಆಗದೆ ಇರೋ ಕೆಲಸಾನೆಲ್ಲ 
ಮಾಡಿಸಿದ್ದಾರೆ. ರಸ್ತೆ ನೀರು, ಗಿಡ-ಮರ, ಸ್ಕೂಲು, ಆಸ್ಪತ್ರೆ, ದೀಪ, ಕೆರೆ - ಕಟ್ಟೆ ಈ ಎಲ್ಲವೂ ನಮ್ಮ 
ಸಾಹೇಬರ ಕಾಲದಲ್ಲೇ ಆಗಿದ್ದು! ನಾನು ಅವರ ಜೊತೆಲಿಇರೋದೆ ನನ್ನಪುಣ್ಯ. 


- ಜಯರಾಮ, ಟಿ. ಹೊಸಹಳ್ಳಿ 


೧೩೭ / 'ಜೀವನದಿ 


.... ಅವರಿಂದಾಗಿ ನಮ್ಗೆಸ್ಕೂಲು ಬಂತು. ಲೈಟ್‌ ಬಂತು, ಎಲ್ಲಕ್ಕಿಂತ ಹೆಚ್ಚಾಗಿ ನೀರು 
ಕೊಟ್ರು. ಇವರನ್ನನಮ್ಮಊರು ಎಂದೂ ಮರೆಯೋ ಹಾಗಿಲ್ಲ! ಲಂಚ-ರುಷವತಿಗೆ ಎಂದೂ ಕೈ 
ನೀಡಿದ ಮನುಷ್ಯ ಅಲ್ಲ! ಅವರಿಂದ ನಾವು ರಾಜಕಾರಣ ಕಲಿತ್ವಿ. ಅವರು ನಮ್ಮಕ್ಸೇತ್ರ ಬಿಟ್ಟು 
ಹುಲಿಯೂರು ದುರ್ಗ ಕ್ಷೇತ್ರಕ್ಕೆ ಹೋದ ದಿನ ನಾವೆಲ್ಲಅನ್ನ- ನೀರು ಬಿಟ್ಟುತಬ್ಬಲಿಗಳಂತೆ ಆತೆವು. 
ಆವತಿನಿಂದ ನಾವು ತಟಸ್ಥವಾಗಿದ್ದೀಎ. ಇವತ್ತಿಗೂ ಅವರೇ ನಮ್ಮನಾಯಕರು. ಅವ್ರು ಹೇಳಿದ್ರೆ 


ಯಾವ ಕೆಲಸನಾದ್ರೂ ಮಾಡ್ತೀವಿ | 


- ಕೆ.ಎಚ್‌. ಚವಳಯ್ಯ 

ತಾಲ್ಲೂಕು ಪಂಚಾಯತ್‌ ಸದಸ್ಯ, ಕೋಡಿಹಳ್ಳಿ 

ಸುಮಾರು 1945ರಿಂದ ನಮೃಕ್ಷೇತ್ರಕ್ಕೆ ಆಗದೇ ಇದ್ದಂತಹ ಕಾಮಗಾರಿಗಳು, ವೈ.ಕೆ.ಆರ್‌ 

ಸಾಹೇಬ್ರು ನಮ್ಮ ಕ್ಷೇತ್ರದ ಎಂ.ಎಲ್‌.ಎ ಆದ ಮೇಲೆ ನಡೆದ್ವು. ಸುಮಾರು 60 ಕೋಟ 

ರೂಪಾಯಿಗಳಷ್ಟುಅಭಿವೃದ್ಧಿಕಾರ್ಯ ಇಲ್ಲಿನಡೆದಿದೆ. ಕುಡಿಯುವ ನೀರು, ಗಿಡ-ಮರ, ಇವರ 

ಮೊದಲ ಆದ್ಯತೆ. ನಮ್ಮಕ್ಟೇತ್ರದಲ್ಲಿಅಧಿಕಾರಿಗಳೆಲ್ಲಭಾನುವಾರವೂ ಬಂದು ಗ್ರಾಮಸ್ಥರ ಕೆಲಸ 
ಮಾಡಿಕೊಡುತಾರೆ. 


- ಜಯರಾಮಯ್ಯ 
ಗ್ರಾಮಪಂಚಾಯಿತಿ ಸದಸ್ಯರು, ಚಲಮಾಸಂದ್ರ 


....ವೈ.ಕೆ.ಆರ್‌ ಅವರಿಗೆ ಸಾಟಿಯಾಗೋ ರಾಜಕಾರಣಿ ನಮ್ಮಸುತ್ತಿನಲ್ಲೇ ಇಲ್ಲ! 
ಊರಿನ ಕೆಲಸ ಅಂದ್ರೆ ಹಗಲೂ-ರಾತ್ರಿ ಅನ್ನದೆ ಅಲ್ಲೇ ನಿಂತು ಕೆಲ್ಲಮಾಡಿಸಾರೆ. ಕೆಲ್ಸಆಗೋವರ್ಗೆ 
ಬಿಡಲ್ಲ, ಅವರ್ರನ್ನ ಮರೆತರೆ ನಾವು ಮನುಷ್ಯರಲ್ಲ! 


- ತಮ್ಮಯ್ಯ, ಪಡುವುಗೆರೆ 
ನಮ್ಮೂರ್ಗೆನೀರಿಲ್ಲಅಂದ್ವಿ. ನೀರು ಕೊಡಿಸಿದ್ರು. ರಸ್ತೆಇಲ್ಲಅಂದ್ವಿ ರಸ್ತೆಮಾಡಿಸಿದ್ರು. 
ಇಂಥಎಂ.ಎಲ್‌.ಎನ್ನ ನಾವು ಕಂಡೇ ಇಲ್ಲ! ಅವ್ರ ಎಲ್ಲೇ ಇರ್ಲಿ ನಾವು ಮಾತ್ರ ಅವರ ಹಿಂದೇನೆ. 


- ವೆಂಕಟಪ್ಪ ಕಗ್ಗೆರೆ 
[a 


ವೈ.ಕೆ.ಆರ್‌ ನಮ್ಮ ಊರಿಗೆ ಬರಾರೆ ಅಂದ ದಿವಸ, ಎಲ್ಲ ಅಧಿಕಾರಿಗಳೂ ಬಂದು 
ನಡಕಟ್ಟಕೆಲ್ಲಮಾಡುತಾರೆ. ಅಧಿಕಾರಿಗಳ ಮೇಲೆ ಅಷ್ಟುಭಯ ಇಟ್ಟವರೆ | 


- ಹುಚ್ಚಮೃ ತೂಬಿನಕೆರೆ 


ಜೀವನದಿ / ೧೩೮ 


... ಆ ನಮ್ಮಪ್ಪ ಎಲೆಕಡಕಲು ಕಂಬೇಗೌಡ್ರು ನಮ್ಮೂರಿನ ಸಾಲುಮರಕ್ಕೆಲ್ಲಾನೀರೂದಿ 
ಬೆಳಸಿದ್ರು. ರಾಮಯ್ಯನವರು ನಮ್ಮೂರಿಗೆ ಘನಂದಾರಿ ರಸ್ತೆ ಮಾಡಿದ್ರು. ಇವು ನಮಗೆ 
ಎಂ.ಎಲ್‌.ಎ. ಆದ ಮೇಲೆ, ವಿಧವಾ ವೇತನದ ದುಡು ನನ್ನ ಮನೆಬಾಗಿಲಿಗೇ ಬತದೆ. ಈ 
ಮಾರಾಯ್ರನ್ನುಉಜ್ಜನಿ ಚೌಡಮೃಚಿಂದಾಗಿಟ್ಟರಲಿ 


- ಚಿಕ್ಕಮ್ಮ ಉಜ್ಜನಿ 


ಇಂದು ಮೈಸೂರಿನಲ್ಲಿ ನಾಡಿನ ನೀರಾವರಿ ಯೋಜನೆಗಳನ್ನು ಕುರಿತು ವೈ.ಕೆ. 
ರಾಮಯ್ಯನವರ ವಿದ್ವತ್‌ಪೂರ್ಣ ಭಾಷಣವನ್ನುಕೇಳಿದೆ. ಅವರ ಮಾತುಗಳನ್ನುಕೇಳಿದ ಮೇಲೆ, 
ಕರ್ನಾಟಕದಲ್ಲಿನಿಜವಾಗಿಯೂ ನೀರಾವರಿ ತಜ್ಞರು ಇಲ್ಲವೇ ಇಲ್ಲಎನಿಸಿತು. ಇದ್ದರೆ ಅದು ವೈ.ಕೆ. 
ರಾಮಯ್ಯ ಮಾತ್ರ. ಯೋಜನೆಗಳನ್ನು ಕುರಿತು ಮಾತನಾಡುವಾಗ, ರಾಜಕೀಯ ಮುತ್ತದ್ದಿಗೆ 
ಇರಬೇಕಾದ ಒಳನೋಟ, ಸೂಕ್ಷ್ಮಜ್ಞತೆ, ಸಂಯಮ ಹಾಗೂ ಭವಿಷ್ಯದ ಬಗೆಗಿನ ಮುನ್ನೋಟ, 
ಇವೆಲ್ಲವನ್ನೂರಾಮಯ್ಯನವರಲ್ಲಿಕಂಡುಸಂತೋಷಪಟ್ಟಿ 


-ಜೆ.ಎಚ್‌. ಪಟೇಲ್‌ 
ಮುಖ್ಯಮಂತ್ರಿಗಳು 
ಕರ್ನಾಟಕ ಸರ್ಕಾರ, (ಮೈಸೂರಿನ ಸಭೆಯೊಂದರಲ್ಲಿ) 


ವೈ.ಕೆ. ರಾಮಯ್ಯನವರು ಶಾಸನಸಭೆಯಲ್ಲಿ ಮಾತನಾಡಿದರೆ, ಎಲ್ಲರ ಹಾಗೆ 


ಗಂಟಲಿನಿಂದ ಮಾತನಾಡುವವರಲ್ಲ! ಅಂತರಾಳದಿಂದ ಮಾತನಾಡುವ ಅಪರೂಪದ ವ್ಯಕ್ತಿ 


ನಿಜವಾದ ಹೋರಾಟಗಾರ. 
- ಬಿ.ಜಿ. ಬಣಕಾರ್‌ 
ವಿಧಾನಸಭೆಯ ಮಾಜಿ ಸೀಕರ್‌ 


.....ಶೆ.ಪಿ.ಟಿ.ಸಿ.ಎಲ್‌ ತನ್ನಸುಮಾರು 62 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು 
ವೈ.ಕೆ. ರಾಮಯ್ಯನವರ ಹುಲಿಯೂರುದುರ್ಗ ಕ್ಷೇತ್ರವೊಂದರಲ್ಲೇ, ಕಳದ ಎರಡೂವರೆ 
ವರ್ಷಗಳಲ್ಲಿ ಮಾಡಿದೆ. ನನಗೆ ತಿಳಿದ ಹಾಗೆ, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ 
ಕೆ.ಪಿ.ಟಿ.ಸಿ.ಎಲ್‌ ಇಷ್ಟೊಂದು ಮೊತ್ತದ ಕಾರ್ಯವನ್ನುಮಾಡಿಲ್ಲ! ನಿಜ ಹೇಳಬೇಕೆಂದರೆ ನನ್ನ 
ಕ್ಷೇತ್ರದಲ್ಲಿಯೂ ಆಗಿಲ್ಲ. ಈ ಅರ್ಥದಲ್ಲಿಹಿರಿಯರಾದ ಶ್ರೀ ವೈ.ಕೆ. ರಾಮಯ್ಯನವರು ನಮಗೆಲ್ಲಾ 
ಮಾದರಿಯಾಗಿದ್ದಾರೆ. 

- ವೀರಕುಮಾರ್‌ ಎ. ಪಾಟೀಲ್‌ 
ಇಂಧನ ರಾಜ್ಯ ಸಚಿವರು, ಕರ್ನಾಟಕ ಸರ್ಕಾರ 


೧೩೯ / ಜೀವನದಿ 


ಮರ-ಗಿಡಗಳನ್ನು ನೆಡುವ ಈ ಪಾದಯಾತ್ರೆಯಲ್ಲಿ _ಶ್ರೀವೈ ಕೆ.ಆರ್‌ ಅವರು ಇಟ್ಟ ಪ್ರತಿ 
ಹೆಜ್ಜೆಯಲ್ಲೂ ಒಂದೊಂದು ಮರ ಬೆಳೆಯಲಿ, ಒಂದೊಂದು ಮರದಲ್ಲೂ ಹೂ ಹಣ್ಣು ಬಿಡಲಿ. 
ರಾಮಯ್ಯನವರು ಮಾಡುವ ಈ ಕಾರ್ಯಕ್ರಮ ದೇಶಕ್ಕೆ ಆದರ್ಶವಾದದ್ದು 


ಶಿ 


- ಪಿ.ಡಿ. ಗಾಂವಕರ್‌ 
ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು 


pd ನಮ್ಮ ಸಮಕಾಲೀನ ರಾಜಕಾರಣದ ಸನ್ನಿವೇಶದಲ್ಲಿ ವೈ ಕೆ. ಜು ನವರು ನಡೆದಾಡುವ 
ಶಾಂತವೇರಿ ಗೋಪಾಲಗೌಡರಂತೆ. 


- ಹರಿಹರಪ್ರಿಯ, ಬೆಂಗಳೂರು 

ಕುಣಿಗಲ್‌ ಕುದುರೆಯ ಕಾಠಿಣ್ಯ ಮತ್ತುರೇಷ್ಠೆಯ ಮೃದುತ್ವ ಈವೆರಡೂ ವೈ.ಕೆ.ಆರ್‌ 

ವ್ಯಕಿತ್ವದಲ್ಲಿಮೈಗೂಡಿವೆ. ರಾಮಯ್ಯನವರು ನಮ್ಮೆಲ್ಲರ ಗೌರವಕ್ಕೆ ಪಾತ್ರವಾಗಿರುವ ಅಪೂರ್ವ 
ರಾಜಕಾರಣಿ. 


-ಡಾ. ಸಿದಲಿಂಗಯ 
ಎ py 


ಜೀವನದಿ / ೧೪೦ 


""ಖಂಡಿತವಾದಿ ಲೋಕವಿರೋಧಿ'' ಎನ್ನುವ ಮಾತು ನಮ್ಮ ಹಳ್ಳಿಗಾಡಿನಲ್ಲಿ 
ಬಳಕೆಯಲ್ಲಿದೆ. ಈ ಮಾತು ನೂರಕ್ಕೆ ನೂರರಷ್ಟುವೈ.ಕೆ. ರಾಮಯ್ಯನವರಿಗೆ ಅನ್ವಯ ವಾಗುತ್ತದೆ. 
1962ನೇ ಇಸವಿಯಿಂದಲೂ ನಾನು ಅವರ ಹೆಸರನ್ನು ಸಾರ್ವಜನಿಕ ಜೀವನದಲ್ಲಿ ಕೇಳಿದ್ದೇನೆ. 
ಅವರ ನಿಷ್ಠುರ ನಡೆ-ನುಡಿ, ಅಧಿಕಾರಶಾಹಿಯನ್ನು ಜನತೆಯ ಕಾರ್ಯಗಳಿಗಾಗಿ ತೊಡಗಿಸುವ 
ಶೈಲಿ, ಸ್ವಚ್ಛ ಜೀವನ ಇವೆಲ್ಲವೂ ಇಂದು ದಂತಕಥೆಗಳಾಗಿವೆ. ಅಭಿವೃದ್ಧಿ ಕಾರ್ಯಗಳನ್ನು 
ಜನತೆಗಾಗಿ ಅನುಷ್ಠಾನಗೊಳಿಸುವ ವಿಚಾರದಲ್ಲಿ ರಾಮಯ್ಯನವರು ರಾಜ್ಯದ ಎಲ್ಲಶಾಸಕರಿಗೂ 
ಮಾದರಿಯಾಗಿದ್ದಾರೆ. ರಾಜಕೀಯ ನಾಯಕತ್ವವಿಲ್ಲದೆ ಬಳಲುತ್ತಿರುವ ತುಮಕೂರು ಜಿಲ್ಲೆಗೆ 
ಅವರೇ ಇಂದು ಆಧಾರ. ಮಂಡ್ಯಕ್ಕೆ ವಿಶ್ವೇಶ್ವರಯ್ಯನವರು ಹೇಗೋ, ಹಾಗೆಯೇ ತುಮಕೂರು 
ಜಿಲ್ಲೆಯ ಅಭಿವೃದ್ಧಿಗಳ ಕಾರ್ಯಗಳಿಗೆಲ್ಲವೈ.ಕೆ. ರಾಮಯ್ಯನವರು ವರವಾಗಿದ್ದಾರೆ. 


- ಪ್ರೊ. ಎಸ್‌. ಕೃಷ್ಣಯ್ಯ, ಕೊರಟಗೆರೆ 


ವೈ.ಕೆ. ರಾಮಯ್ಯನವರನ್ನುನಾನು ಹಲವಾರು ವರ್ಷಗಳಿಂದ ಬಲ್ಲೆ ಅವರುಸಭ್ಯರು. 
ಅನ್ಯಾಯದ ಎರುದ್ಧವಾಗಿ ಸತತವಾಗಿ ಹೋರಾಟಮಾಡಿಕೊಂಡು ಬಂದಿದ್ದಾರೆ. ಅಸತ್ಯದೊಂದಿಗೆ 
ರಾಜಿಮಾಡಿಕೊಳ್ಳುವ ಸ್ವಭಾವದವರಲ್ಲ. ಅವರು ಸತ್ಯಾಗ್ರಹಿಗಳು. ಎಂದೂ ಅಗ್ಗದ 
ಜನಪ್ರಿಯತೆಗಳಿಸಲು ಹೋಗಿಲ್ಲ. ಅವರ ಹೋರಾಟ ಬಡವರ, ನತದೃಷ್ಟರ ಬಾಳಿಗೆ 
ನಂದಾದೀಪವಾಗಲಿ ಎಂದು ಹಾರೈಸುತೇನೆ. 


- ಡಾ. ಎಚ್‌. ನರಸಿಂಹಯ್ಯ, ಬೆಂಗಳೂರು 


ವೈ.ಕೆ.ಆರ್‌. ನಾನು .ಕಂಡ ರಾಜಕಾರಣಿಗಳಲ್ಲೇ ಅತ್ಯಂತ ವಿಶಿಷ್ಟರಾದವರು. 
ಸರ್ಕಾರಿ ಅಧಿಕಾರಿಗಳ ಸಣ್ಣ ಲೋಪವನ್ನೂ ಅವರು ಸಹಿಸುವುದಿಲ್ಲ. ಸರಳತೆ ಹಾಗೂ 
ಪ್ರಾಮಾಣಿಕತೆಯಲ್ಲಿ ಅವರನ್ನು ಸರಿಗಟ್ಟುವವರು ಬಹಳ ಕಡಿಮೆ. ಪ್ರೀತಿ, ವಿಶ್ವಾಸ, ಗೆಳೆತನಗಳನ್ನು 
ಅಪಾರವಾಗಿ ಗೌರವಿಸುವ ವೈ.ಕೆ.ಆರ್‌. ಅವರೇ ನನ್ನ ಆದರ್ಶ. ನಾವೆಲ್ಲ ಪ್ರಾಮಾಣಿಕವಾಗಿ 
ಸಮಾಜದ ಪರವಾಗಿರುವುದನ್ನುಅವರಿಂದಲೇ ಕಲಿತಿದ್ದು 


- ಕೆ.ಎಸ್‌. ಕುಮಾರಸ್ವಾಮಿ, ತುಮಕೂರು 


ವೃ.ಕೆ.ಆರ್‌. ಅವರುನನ್ನರಾಜಕೀಯ ಗುರು. ಅವರ ಮಾರ್ಗದರ್ಶನದಲ್ಲೇ ನಾನು 
ರಾಜಕೀಯದಲ್ಲಿದ್ದೇನೆ. ಜನತೆಗಾಗಿ ಹೇಗೆ ಕೆಲಸಮಾಡಬೇಕು ಎಂಬುದನ್ನುವೈ.ಕೆ.ಆರ್‌ ಅವರನ್ನು 
ನೋಡಿಕಲಿಯಬೇಕು. ಸರ್ಕಾರದ ಸವಲತ್ತುಗಳನ್ನು ಜನತೆಯ ಬಳಿಗೆ ತಲುಪಿಸುವ ರೀತಿಯನ್ನು 
ಅವರಿಂದ ಕಲಿತಿದ್ದೇನೆ. ಅವರ ಬಳಿ ಇದ್ದವರು ಸೋಮಾರಿಯಾಗಿರಲು ಸಾಧ್ಯವಿಲ್ಲ 
ನಂಬಿದವರನ್ನು, ಎಶ್ವಾಸವಿಟ್ಟವರನ್ನು ಎಂದೂ ಕೃಬಿಡುವವರಲ್ಲ ವೈ.ಕೆ.ಆರ್‌ ನನ್ನ ಕಷ್ಟ- 


೧೪೧ / ಜೀವನದಿ 


ಸುಖಗಳಲ್ಲಿ ಆಸರೆಯಾಗಿ ನಿಂತರು. ನನ್ನ ಮತ್ತು ವೈ.ಕೆ.ಆರ್‌ ಆವರ ಸಂಬಂಧ ಕೇವಲ 
ರಾಜಕಾರಣಕಷ್ಟೇ ಸೀಮಿತವಾಗಿಲ್ಲ, ಅದರಾಚೆಗೂ ಇರುವಂತಹದ್ದು ಅವರ ಕೋಪ-ತಾಪ 
ಗಳನ್ನು ಕಂಡಿರುವಂತೆಯೇ, ಅವರ ಪ್ರೀತಿ-ವಿಶ್ವಾಸಗಳನ್ನೂ ಅನುಭವಿಸಿದ್ದೇನೆ. ಸಮಾಜದ 
ಅಭಿವೃದ್ಧಿಯಲ್ಲಿ ತನ್ನ ಜೊತೆಯಲ್ಲಿರುವವರ ಬೆಳವಣಿಗೆಯಲ್ಲಿಯೇ ಸಂತೋಷವನ್ನು 
ಕಾಣುವತಾಯಿ ಜೀವ ಅದು. ತಮ್ಮಜೊತೆಯಲ್ಲಿದ್ದವರು ಯಾರಾದರೂ ಅಪ್ರಮಾಣಿಕರಾದರೆ 
ತಮ್ಮೊಳಗೆ ಅಪಾರವಾಗಿ ನೋವು ಅನುಭವಿಸುತಾರೆ. 


-ವೈ.ಎಚ್‌.ಹುಚ್ಚಯ್ಯ, ಕುಣಿಗಲ್‌ 


.... ವೈ.ಕೆ. ರಾಮಯ್ಯನವರು ಹಳ್ಳಿಗಳಲ್ಲಿ ಮಾಡುವ ಅಭಿವೃದ್ಧಿ ಕಾರ್ಯಗಳ 
ಕಾರ್ಯಕ್ರಮಗಳು ಸರಳವೂ ಮತ್ತುಅನುಕರಣೀಯವೂ ಆಗಿರುತವೆ. ಅವರ ಕಾರ್ಯಕ್ರಮ 
ಗಳಲ್ಲಿ ಅದ್ದೂರಿತನ ಇರಲ್ಲ; ಸ್ವಾಗತ ಭಾಷಣ, ಹಾರ-ತುರಾಯಿ, ವಂದನಾರ್ಪಣೆ ಒಂದೂ 
ಇರೋಲ್ಲ! ರಾಮಯ್ಯನವರು ಹೇಳಿದ್ದ ವೇಳೆಗೆ ಸರಿಯಾಗಿ ಬರಾರೆ. ಹಳ್ಳಿಯಲ್ಲಿರುವ 
ಯಾರಾದರೂ ಒಬ್ಬ ಹಿರಿಯರಿಂದ ಕಾರ್ಯಕ್ರಮ ಉದ್ಭಾ.ಟನೆ ಮಾಡಿಸಾರೆ. ಆನಂತರ 
ಮುಂದಲ ಊರಿಗೆ ಹೋಗಾರೆ. ಇದರಿಂದಾಗಿ ಸಮಯ ಮತ್ತು ಪೋಲಾಗುವ ಹಣವನ್ನು 
ಉಳಿಸಾರೆ. 


ನಮ್ಮಎಲ್ಲ ಎಂ.ಎಲ್‌.ಎ ಗಳೂ ಇವರ ಹಾಗೆ ನಡೆದುಕೊಂಡರೆ, ನಮ್ಮಸರ್ಕಾರಕ್ಕೆ 
ಒಳ್ಳೆಯದಾಗುತ್ತೆ 


- ಒಬ್ಬಹಿರಿಯ ಅಧಿಕಾರಿ, ಕುಣಿಗಲ್‌ 


ರಾಮಯ್ಯನವರು ಈಗ ಎಂ.ಎಲ್‌.ಎ ಆಗಿರೋ ಹುಲಿಯೂರುದುರ್ಗ ಕ್ಷೇತ್ರದ 
ಪೊಲೀಸ್‌ ಸ್ಟೇಷನ್‌ಗಳಲ್ಲಿ ಮೊದಲಿನ ಹಾಗೆ ಗಲಾಟೆ, ಹೊಡೆದಾಟ, ಕಳ್ಳತನ, ಊರಿನ 
ಗಲಭೆಗಳಿಗೆ ಸಂಬಂಧಿಸಿದ ಕೇಸ್‌ಗಳು ದಾಖಲಾಗೋದು ಕಡಿಮೆ ಆಗಿದೆ. ಕಡಿಮೆ ಅಂದ್ರೆ 
ಇಲ್ಲವೇ ಇಲ್ಲಅಂತಲೂ ಹೇಳಬಹುದು. 


ಆದರಿಂದಾಗಿ ನಾವು ಪೊಲೀಸರೆಲ್ಲಾ ಈ ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ 
ತೊಡಗಿಸಿಕೊಂಡಿದ್ದೇವೆ. ಇದರಿಂದ ನಮಗೆ ತೃಪ್ತಿದೊರಕಿದೆ. ಕಳೆದ ಮೂರು ವರ್ಷಗಳಲ್ಲಿಇಲ್ಲಿ 
ಆಗಿರೋವಷ್ಟು ಅಭಿವೃದ್ಧಿ ಕಾರ್ಯಗಳು, ಸ್ವಾತಂತ್ರ ಬಂದ ಕಾಲದಿಂದ ಮೊದಲುಗೊಂಡು, 
ಇಂದಿನವರೆಗು ಆಗಿರಲಿಲ್ಲ ವೈ.ಕೆ.ಆರ್‌ ಇರೋದ್ರಿಂದ ನಮೆಲ್ಲಕೆಲಸಗಳೂ ಹಗುರವಾಗಿವೆ. 


- ಒಬ್ಬಪೊಲೀಸ್‌ ಅಧಿಕಾರಿ, ಕುಣಿಗಲ್‌ 


ಜೀವನದಿ / ೧೪೨ 


ಸರ್ಕಾರಿನೌಕರರಿಗೆ ವೈ.ಕೆ. ರಾಮಯ್ಯನವರು ಸಿಂಹಸ್ವಪ್ನ ಅಂತ ಜನ ಹೇಳುತಾರೆ. ಈ 
ಮಾತು ಅಕ್ಷರಶಃ ನಿಜ. ಕೆಲಸ ಮಾಡದೇ ಇರೋರಿಗೆ, ಕಚೇರಿಗೆ ಬರದೇ ಇರೋರಿಗೆ, 
ಲಂಚ-ರುಷುವತ್ತುಪಡೆಯೋರಿಗೆ ರಾಮಯ್ಯನವರು ಖಂಡಿತವಾಗಿಯು ಸಿಂಹಸ್ವಪ್ಪವೇ! ಆದರೆ 
ಅದೇ ಸತ್ಯವಂತರು ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ತುಂಬು ಗೌರವದಿಂದಲೂ 
ಕಾಣುತಾರೆ. ಅಂತಹ ವ್ಯಕ್ತಿತ್ವ ಇವರದು. ಕಾನೂನನ್ನುಉಲ್ಲಂಘನೆ ಕೆಲಸಮಾಡಿ ಅಂತ ಅವರು 
ಯಾವತ್ತು ಹೇಳಿಲ್ಲ ಹಾಗೆಯೇ ಜನರನ್ನು ಕಚೇರಿಗೆ ವೃಥಾ ಅಲೆಸುವ ನೌಕರರನ್ನು ಸುಮ್ಮನೆ 
ಬಿಡುವವರೂ ಅಲ್ಲ! 


ಆದ್ದರಿಂದಲೇ ಭ್ರಷ್ಟಅಧಿಕಾರಿಗಳು ಇವರ ಕ್ಷೇತ್ರಕ್ಕೆ ಹೋಗಲು ಹಿಂಜರಿಯುತ್ತಾರೆ. 
ಆದರೆ ಪ್ರಾಮಾಣಿಕ ಅಧಿಕಾರಿಗಳು ಸಂತೋಷದಿಂದ ಕೆಲಸ ಮಾಡುತಾರೆ. ನಮ್ಮಕರ್ನಾಟಕದ 
ಎಲ್ಲಶಾಸಕರೂ ವೈ.ಕೆ.ಆರ್‌ ತರಹವೇ ಆದರೆ ಈ ಅಧಿಕಾರಶಾಹಿ ಸರಿಹೋಗುತ್ತದೆ. 


ದ ಒಬ್ಬಸರ್ಕಾರಿ ಅಧಿಕಾರಿ, ಕುಣಿಗಲ್‌ 


ಬ ದೇವೇಗೌಡರು ಮಂತ್ರಿಮಂಡಲಕ್ಕೆ ಆರಿಸಿಕೊಂಡ ಗುಂಪಿನ ಪೈಕಿ ಇಬ್ಬರೇ 
ಇಬ್ಬರು ಯೋಗ್ಯರಲ್ಲಿರಾಮಯ್ಯನವರೂ ಒಬ್ಬರು! ಯಾರಮುಲಾಜೂ ಇಲ್ಲದೆ, ಯಾವ ಭ್ರಷ್ಟ 
ಅಧಿಕಾರಿಗೂ ಕೇರ್‌ ಮಾಡದೆ; ಕೆಲಸ ಮಾಡಬಲ್ಲ ಈತ ನಮ್ಮ ಸಚಿವ ಸಂಪುಟದ ಅತ್ಯಂತ 
ಪ್ರಾಮಾಣಿಕ ಮಂತ್ರಿಗಳಲ್ಲೊಬ್ಬ. ಈತನ ಕೈ ಎಷ್ಟು ಶುದ್ಧವಂದರೆ, ಪೊಲೀಸ್‌ 
ಡಿಪಾರ್ಟ್‌ಮೆಂಟಿಗೂ ನಾಲಾಯಕ್ಕು ಎಂದು ಕುಣಿಗಲ್‌ ಪ್ರಜೆಯೊಬ್ಬರು ಅರ್ಧ ಅಭಿಮಾನ, 
ಅರ್ಧ ಕೋಪದಿಂದ ಹೇಳುತ್ತಾರೆ. 


ಇತರ ವ್ಯಕ್ತಿಗಳಂತೆ ಈತನಿಗೆ ಹಾಸ್ಯಪ್ರಜ್ಞೆ ಇಲ್ಲವಾದರೂ, ದೇವೇಗೌಡರ 
ಬುಡಕಟ್ಟಿನಿಂದ ದೂರನಿಲ್ಲಬಲ್ಲಕೆಲವು ವಿಶಿಷ್ಟಗುಣಗಳು ಈತನಲ್ಲಿವೆ. ದೇವೇಗೌಡರ ಗುಂಪಿನ 
ಸಂಸ್ಥಾಕಾಂಗ್ರೆಸಿನ ನಿದ್ರಾಶೈಲಿ ಈತನಲ್ಲಿಲ್ಲ. ಬದಲಿಗೆ ಎಲ್ಲ ಕೆಲಸಗಳನ್ನೂ ಚಟುವಟಿಕೆಯಿಂದ, 
ಚೊಕ್ಕವಾಗಿ ಮಾಡಬಲ್ಲ ಆಸಾಮಿ ರಾಮಯ್ಯ. ದೇವೇಗೌಡರ ಗುಂಪಿನಲ್ಲಿ ಯಾರೂ 
ಕೇಳರಿಯದಸಾಹಿತ್ಯದ ಬಗ್ಗೆಸಾಕಷ್ಟುಆಳವಾಗಿ ಯೋಚಿಸಬಲ್ಲವ್ಯಕ್ತಿ ಈ ರಾಮಯ್ಯ. ಎಲ್ಲಕ್ಕಿಂತ 
ಈತ ಜಾಸ್ತಿಕುವೆಂಪು ಸಾಹಿತ್ಯವನ್ನು ಅಧ್ಯಯನ ಮಾಡಿರುವುದು, ಕುವೆಂಪು ಒಕ್ಕಲಿಗರು ಎಂಬ 
ಕಾರಣದಿಂದ ಇರಲಾರದು. ಈತ ಜಾತಿವಾದಿಯಲ್ಲ ರೂಲ್‌ನಿಂದಾಚಿ ಇರಬಲ್ಲ 
ಮಾನವೀಯತೆಯನ್ನು ಗುರುತಿಸಬಲ್ಲ ಮನುಷ್ಯ. 


೧೪೩ / ಜೀವನದಿ 


ಸರ್ಕಾರಿ ಅಧಿಕಾರಿಗಳನ್ನು ಕಂಡರೆ ವೃ.ಕೆ. ರಾಮಯ್ಯನವರು ಬಯ್ಯುತಾರೆ, ರೇಗಾರೆ 
ಅನ್ನೋ ಮಾತು ಜನರ ನಡುವೆ ಜನಜನಿತವಾಗಿದೆ. ಆದರೆ ವಾಸವವಾಗಿ ಹಾಗಿಲ್ಲ! ಪ್ರಾಮಾಣಿಕ 
ಅಧಿಕಾರಿಗಳನ್ನು ಅವರೆಷ್ಟುಗೌರವಿಸುತಾರೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ! 


ನಾನು ಕೆಮ್ಮಣ್ಣುಗುಂಡಿಯಲ್ಲಿತೋಟಗಾರಿಕೆ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು 
ಇಪ್ಪತಮೂರು ವರ್ಷ ಅಲ್ಲಿದ್ದೆ ಆಗ ವೈ.ಕೆ. ರಾಮಯ್ಯನವರು ತಮ್ಮಸ್ನೇಹಿತರೊಂದಿಗೆ ಆಗಾಗ್ಗೆ 
ಕೆಮ್ಮಣ್ಣುಗುಂಡಿಗೆ ಬರೋರು. ಅಲ್ಲಿಗೆ ಬಂದಾಗ ರಾಮಯ್ಯನವರು ಅವರಸ್ನೇಹಿತರನ್ನೆಲ್ಲಾಬಿಟ್ಟು 
ಹೂಗಿಡಗಳ ಬಳಿ ಕೆಲ್ಸಮಾಡುತ್ತಿದ್ದನನ್ನ ಬಳಿಗೆ ಬರೋರು. ನನ್ನಜೊತೇಲಿ ಪಾತಿ ಮಾಡೋರು, 
ನೆಲಕುಕ್ಕೋರು. ಗಿಡ-ಮರಗಳನ್ನುಕಂಡರೆ ಅಂಥ ಪ್ರೀತಿ ಆ ಮನುಷ್ಯನಿಗೆ. ಆ ಹೊತಿಗೆ ನಾನು 
ಕೆಮ್ಮಣ್ಣುಗುಂಡಿಯನ್ನ ಚೆನ್ನಾಗಿ ರೂಪಿಸಿದ್ದ. ನಾನು ಮೊದಲು ಅಲ್ಲಿಗೆ ಬಂದಾಗ, ಅಲ್ಲಿನ ವಾರ್ಷಿಕ 
ವರಮಾನ ಮೂರುಸಾವಿರದಿಂದ - ಐದುಸಾವಿರದವರೆಗೆ ಇತ್ತು! ಆನಂತರದಲ್ಲಿನಾನು ಅಲ್ಲಿನ 
ವರಮಾನವನ್ನು ಹದಿಮೂರು ಲಕ್ಷದವರೆಗೂ ಬೆಳೆಸಿದೆ. ಹೀಗಾಗಿ ನನ್ನ ವಿಚಾರ ವೈ.ಕೆ.ಆರ್‌ 
ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ಹಳ್ಳಿಯವರಂತೆ ತುಂಬಾ ಸರಳವಾದ ಮನುಷ್ಯ ವೈ.ಕೆ.ಆರ್‌. 


ನನ್ನ ಸೇವೆಯ ಕೊನೆಯ ವರ್ಷಗಳಲ್ಲಿ ಸರ್ಕಾರ ನನ್ನನ್ನು ನಂದಿಬೆಟ್ಟಕ್ಕೆ 
ಅಧಿಕಾರಿಯನ್ನಾಗಿ ನೇಮಿಸಿತು. ಅಷ್ಟು ಹೊತಿಗೆ ವ್ವ ಕೆ. ರಾಮಯ್ಯನವರು. ಜಾ 
ಮಂತ್ರಿಯೇ ಆಗಿದ್ದರು. ಅಂದರೆನ ನನ್ನ ನಇಲಾಖೆಯ ಚ ಅಂಥ ದಕ್ಷ: ಮತ್ತುಕಳಕಳಿ ಇರುವ ವ್ಯಕ್ತಿ 
ನನ್ನಇಲಾಖೆಯ ಮಂತ್ರಿ ಆಗಿ ಬಂದಿದ್ದುನನಗೆ ಹೆಚ್ಚುಸಂತೋಷ ಆಗಿತ್ತು 


ನಾನು ನಂದಿಬೆಟ್ಟದಲ್ಲಿದ್ದಾಗ ಅನೇಕರು ತಮ್ಮ ಶಾಸಕರ-ಮಂತ್ರಿಗಳ ಹೆಸ 
ಹೇಳಿಕೊಂಡು ಅಲ್ಲಿಗೆ ಮೋಜಿಗಾಗಿ ಬರುತ್ತಿದ್ದರು. ರೂಂಗಳನ್ನು ಕೇಳುತಿದ್ದರು. ಆದರೆ ನಾನು 
ನಿರ್ಧಾಕ್ಷಿಣ್ಯವಾಗಿ ಯಾರಿಗೂ ಕೊಡುತಿ ಲಿಲ್ಲ. ಇದರಿಂದಾಗಿ ಅವರಿಗೆಲ್ಲಾ ನ ನನ್ನ ಮೇಲೆ 
ಅಸಮಾಧಾನ ಇತ್ತು ಆದರೂ ನನ್ನ ಪ್ರಾಮಾಣಿಕತೆಯೇ ನನಗೆ ಶ್ರೀರಕ್ಷೆಯಾಗಿತ್ತು 
ಅದರಿಂದಾಗಿ ಧೈರ್ಯದಿಂದ ಇದ್ದೆ. ಒಂದು ಸಲ ಮಂತ್ರಿ ಆಗಿದ್ದರಾಮಯ್ಯನವರು ನಂದಿಬೆಟ್ಟಕ್ಕೆ 
ಬಂದರು. ಅವರು ಬಂದಾಗ, ಅವರ ಪಕ್ಷದ ಅನೇಕ ಕಾರ್ಯಕರ್ತರೂ ಅಲ್ಲಿಗೆ ಬಂದು, 
ವೈ.ಕೆ.ಆರ್‌ ಅವರಿಗೆ ಹಾರ ಹಾಕಿ ಬರಮಾಡಿಕೊಂಡರು. ನಾನೂ ಅಲ್ಲೇ ಇದ್ದೆ. 


ಆ ಕಾರ್ಯಕ್ರಮದಲ್ಲಿ ಕೆಲವು ಜನ ವೈ.ಕೆ.ಆರ್‌ ಬಳಿ ನ ನನ್ನ ವಿರುದ್ಧ ಇಲ್ಲದ ದೂರು 
ಹೇಳಿದರು. ಅವರು ಬಹಳ ಕುಡುಕ, ಲಂಚ ತೆಗೆದುಕೊಳ್ಳುತಾನೆ. ಸಂಜೆ ಆದರೆ ಕುಡಿದು 
ಬೀಳಾನೆ... ಅಂತ ನನ್ನ ವ್ಯಕ್ತಿತ್ವ ದಲ್ಲಿ ಇಲ್ಲದ ಹತ್ತಾರು ವಿಚಾರಗಳನ್ನು ರಾಮಯ್ಯನವರಿಗೆ 
ಹೇಳುತ್ತಿದ್ದರು. ಆಗ ರಾಮಯ್ಯನ ನವರು ಕೂಡಲೇ ಆ ಕಾರ್ಯಕರ್ತರು ಹಾಕಿದ್ದ ಹಾರ- 


ತುರಾಯಿಗಳನ್ನು ಕಿತ್ತು ಆಚೆ ಎಸೆದು, ""ಕಂಬಯ್ಯನವರನ್ನು ಕುರಿತು ಈ ರೀತಿ ಸುಳ್ಳು ಹೇಳೋದಕ್ಕೆ 


ಜೀವನದಿ / ೧೪೪ 


ನಿಮಗೆಷ್ಟುದ್ಧೆರ್ಯ? ಗೆಟ್‌ ಔಟ್‌'' ಎಂದು ಕೋಪಾವೇಶದಿಂದ ಬಂದಿದ್ದವರೆಲ್ಲರನ್ನೂ ಆಚೆಗೆ 
ಕಳಿಸಿದರು. ಕೂಡಲೇ ನನ್ನ ಬಳಿ ಬಂದು, ತಮ್ಮ ಕಾರಿನಲ್ಲಿ ನನ್ನನ್ನು ಕುಳ್ಳರಿಸಿಕೊಂಡು ಎಲ್ಲರ 
ಮುಂದೆಯೇ ಹೋದರು... ಆಗ ಅಲ್ಲಿಗೆ ಬಂದಿದ್ದವರಿಗೆಲ್ಲಾ ನಾಚಿಕೆಯಾಯಿತು. ಸುಮ್ಮನೆ 
ಹೋದರು. ಇದನ್ನೆಲ್ಲಾನೋಡಿದ ನನಗೆ ಮಾತೇ ನಿಂತು ಹೋಯಿತು. ಅಂಥ ಪ್ರಾಮಾಣಿಕ 
ಮಂತ್ರಿ ಆಗಿದ್ದರು. ಈವೊತಿನ ಸರ್ಕಾರದಲ್ಲಿವೈ.ಕೆ.ಆರ್‌ ಮಂತ್ರಿ ಆಗಿದ್ದರೆ, ಸರ್ಕಾರಕ್ಕೆ ಘನತೆ 
ಬರೋದು. ಅವರುಮಂತ್ರಿ ಆಗಿಲ್ಲದಿರುವುದು ಜನತೆಯ ದೌರ್ಭಾಗ್ಯ. 


-ಟಿ.ಕೆ. ಕಂಬಯ್ಯ, ನಿವೃತ್ತ ವಿಶೇಷಾಧಿಕಾರಿ 
ತೋಟಗಾರಿಕಾಇಲಾಖೆ, ಬೆಂಗಳೂರು 


ಎರಡು ವರ್ಷಗಳ ಹಿಂದೆ ಕುಣಿಗಲ್‌ ತಾಲ್ಲೂಕಿನ ಕೊಡವತ್ತಿಸರ್ಕಾರಿ ಪ್ರೌಢಶಾಲೆ 
ಎಸ್‌.ಎಸ್‌.ಎಲ್‌.ಸಿ.ಯಲ್ಲಿಶೂನ್ಯ ಫಲಿತಾಂಶ ಪಡೆದಿತ್ತು ಆದರೆ ಈ ಬಾರಿ ಶೇಕಡ 100ರಷ್ಟು 
ಫಲಿತಾಂಶ ಪಡೆಯುವ ಮೂಲಕ ಹಳ್ಳಿಯ ಶಾಲೆ ಅಚ್ಚರಿ ಮೂಡಿಸಿದೆ. 


ಇದು ಒಂದು ನಿದರ್ಶನ. ಅಂತೆಯೇ ತಾಲ್ಲೂಕಿನ ದೊಡ್ಡಮಧುರೆ (ಶೇ. 91.52), 
ಸಂತೇಮಾವತೂರು (ಶೇ.96 ) ಮತ್ತುತರೇದಕುಪ್ಪ (ಶೇ.96 -66) ಸರ್ಕಾರಿ ಶಾಲೆಗಳು ಉತ್ತಮ 
ಫಲಿತಾಂಶ ಪಡೆದಿವೆ. ಕಳೆದ ಬಾರಿ ಶೇ.35.8ರಷ್ಟಿದ್ದತಾಲ್ಲೂಕಿನ ಫಲಿತಾಂಶ ಈ ಬಾರಿ ಶೇ.61.1ಕ್ಕೆ 
ಏರಿದೆ. ಇದ್ದಕ್ಕಿದ್ದಂತೆ ಈ ಪವಾಡಸಾಧ್ಯವಾದದ್ದುಹೇಗೆ ಎಂದು ಅಚ್ಚರಿಯೇ? 


ಹುಲಿಯೂರುದುರ್ಗ ಶಾಸಕ ವೈ.ಕೆ. ರಾಮಯ್ಯ ಇವೆಲ್ಲಕ್ಕೆ ಮೂಲ ಪ್ರೇರಣೆ. 
ತಿಂಗಳಿಗೊಂದು ಬಾರಿ ಮುಖ್ಯ ಶಿಕ್ಷಕರ ಸಭೆ ಕರೆದು ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ ಮತ್ತು 
ಪೋಷಕರಿಗೆ ಶಾಸಕರೇ ವೈಯಕ್ತಿಕವಾಗಿ ಐದುಸಾವಿರಕ್ಕೂ ಹೆಚ್ಚುಪತ್ರ ಬರೆದು ಪರೀಕ್ಷೆಯ ಮಹತ್ವ 
ಎವರಿಸಿದ್ದು ಶಾಲೆಗಳಲ್ಲಿ ಚಟುವಟಕೆ, ಐದು ವರ್ಷದ ಪ್ರಶ್ನೆಪತ್ರಿಕೆಗಳಿಗೆ ಉತ್ತರ ಬರೆಸಿದ್ದು ಹೀಗೆ 
ಗಣನೀಯ ಸಾಧನೆಯ ಹಿಂದೆ ಆಪಾರ ಪರಿಶ್ರಮವಿದೆ. ಇದು ರಾಜ್ಯದ ಇತರ ಸರ್ಕಾರಿ 


ಶಾಲೆಗಳಿಗೂ ಮಾದರಿಯಾದಿತೇ? 
ಪ್ರಜಾವಾಣಿ : 3.6.2002 


ಹೇಳಬೇಕಾಗಿರುವುದನ್ನು ಅತ್ಯಂತ ವಿನಯವಾಗಿ, ವ್ಯಂಗ್ಯವೇ ಆಗಿದ್ದರೂ, ಅದು. 
ಹಾಗಲ್ಲಎನ್ನುವಂತೆ ಮಂಡಿಸುವ ಛಾತಿ ಹೊಂದಿರುವವರಲ್ಲಿಹುಲಿಯೂರುದುರ್ಗದಶಾಸಕ ವೈ.ಕೆ. 
ರಾಮಯ್ಯ ಮೊದಲಿಗರು. ನ್ಯಾಯಾಲಯದ ಹೊಸ ಕಟ್ಟಡದ ಉದ್ದಾ ಟನೆಗೆ ತಮ್ಮನ್ನುಕರೆಯದೇ 
ಅಪಮಾನಗೊಳಿಸಿದ್ದನ್ನು ಸೋಮವಾರ ವಿಧಾನಸಭೆಯಲ್ಲಿ ಪ್ರಸಾಪಿಸಿದ್ದೇ ತಡ, ಇಡೀ ಸದನ 
ಅವರ ಬಿಂಬಲಕ್ಕೆ ನಿಂತಿತು. 


೧೪೫ / ಜೀವನ 


ಇದರಿಂದ, ವಿಧಾನಸಭಾ ಕ್ಷೇತ್ರಗಳ ಪ್ರಥಮ ಪ್ರಜೆಗಳಾದ ತಮ್ಮಹಕ್ಕಿಗೆ ಚ್ಯುತಿಯಾಗಿದೆ 
ಎಂಬುದರ ಬಗ್ಗೆ ಆಡಳಿತ ಮತ್ತು ವಿರೋಧ ಪಕ್ಷವೆನ್ನದೆ ಎಲ್ಲರೂ ಗಂಭೀರ ಚರ್ಚೆಯಲ್ಲಿ 
ಪಾಲ್ಗೊಳ್ಳುವಂತಾಗಲು ರಾಮಯ್ಯ ಕಾರಣರಾದರು. ಪಟ್ಟು ಹಿಡಿಯುತಲೇ ಎಲ್ಲರ ಬಣ್ಣ 
ಬಯಲು ಮಾಡಿದ ವೃ.ಕೆ. ಆರ್‌ ಆಡಳಿತ ಪಕ್ಷದವರಾದರೂ, ವಪಕ್ಷ ಸದಸ್ಯರು ಮೇಜು ಗುದ್ದಿ 
ಸ್ವಾಗತಿಸುವಂತೆ ವಿಶಿಷ್ಟ ಸನ್ನಿವೇಶ ಸೃಷ್ಟಿಮಾಡಿದರು. 


- ಜನವಾಹಿನಿ (13-3-2001) 


ಹೇಮಾವತಿ ನೀರಿಗಾಗಿ ಕಳೆದವಾರ ಜಿಲ್ಲಾದ್ಯಂತ ವ್ಯಾಪಿಸಿದ ಹೋರಾಟ 
ಅಭೂತಪೂರ್ವ ಎನಿಸಿದೆ. ಈ ಹೋರಾಟಕ್ಕೆ ನಾಂದಿ ಹಾಕಿದ್ದೇ, ಹೇಮಾವತಿ ಅಚ್ಚುಕಟ್ಟುದಾರರ 
ವೇದಿಕೆಯ ಅಧ್ಯಕ್ಷ ವೆ.ಕೆ. ರಾಮಯ್ಯ ಅವರು. ಚಳವಳಿಯುದ್ದಕ್ಕೂ ಇತರೆಲ್ಲ ಅಧಿಕಾರಸ್ಥ 
ರಾಜಕಾರಣಿಗಳಿಗಿಂತಲೂ ಮಾಜಿಸಚಿವವೈ.ಕೆ. ರಾಮಯ್ಯ ಮಿಗಿಲಾಗಿಯೇ ಕಾಣಿಸಿಕೊಂಡಿದ್ದು 
ಒಂದು ವಿಶೇಷ. ರಾಮಯ್ಯ ಮತ್ತುಅವರ ವೇದಿಕೆಯನ್ನುಇದುವರೆಗೂ ಗೇಲಿ ಮಾಡುತಿದ್ದವರು, 
ಟೀಕಿಸುತ್ತಿದ್ದವರು, "ರಾಜಕೀಯ' ಎಂದು ಮೂದಲಿಸುತ್ತಿದ್ದಮಂದಿಯೇ “ರಾಮಯ್ಯ ಸ್ಟೈಲ್‌ 
ಹೋರಾಟ''ವನ್ನುಅನುಸರಿಸಿದ್ದುಗಮನಾರ್ಹವಾದ ಅಂಶ. 


- ತುಮಕೂರು ವಾರ್ತೆ (25-7 -1998) 


ಹಿರಿಯರಾದ ಶ್ರೀ ವೈ.ಕೆ. ರಾಮಯ್ಯನವರು ಮಾತನಾಡಿದರೆ, ಅದನ್ನು ನಮ್ಮಂಥ 
ಯುವಕರು ಗಮನವಿಟ್ಟುಕೇಳಬೇಕಾಗುತ್ತದೆ. ಅವರು ಆಡುವ ಮಾತುಗಳು ನಮ್ಮ ಯುವಜನತೆಗೆ 
ಮಾರ್ಗದರ್ಶನವಾಗಿರುತವೆಯೇ ಹೊರತು; ಯಾವುದೇ ಕಾರಣಕ್ಕೂ ಅದು ಕಾಲಹರಣವಲ್ಲ 
ಅವರ ಅನುಭವದ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ 
ಹೃದಯಪೂರ್ವಕವಾಗಿ ಅಭಿನಂದನೆಯನ್ನುಸಲ್ಲಿಸುತ್ತೇನೆ. ಶ್ರೀ ವೈ.ಕೆ. ರಾಮಯ್ಯನವರು ನಮಗೆ 
ಇನ್ನೂಹೆಚ್ಚು ಮಾರ್ಗದರ್ಶನ ನೀಡಬೇಕು. 


- ಕುಮಾರ ಬಂಗಾರಪ್ಪ, ಸಣ್ಣನೀರಾವರಿ ಸಚಿವರು 
(ಶಾಸನ ಸಭೆಯಲ್ಲಿ: 13-3-2001) 


ವೈ.ಕೆ.ಆರ್‌ ಮಾತನಾಡಿದಾಗೆಲ್ಲಾಅವರು ನೀರಿನ ರಾಜಕೀಯ ಮಾಡುತ್ತಿದ್ದಾರೆಂದು 
ಆರೋಪಿಸುವ ವಿರೋಧಿಗಳು, ಉಳಿದೆಲ್ಲಾ ರಾಜಕೀಯದ ಜೊತೆ ಅದನ್ನೂ ಮಾಡಿದ್ದರೆ 


ತುಮಕೂರು ಜಿಲ್ಲೆ ಇಷ್ಟುನಿರ್ಲಕ್ಷ್ಯಕ್ಕೆ ಈಡಾಗುತ್ತಿರಲಿಲ್ಲ. 


-ಪ್ರಜಾವಾಣಿ (19-6-1998) 


There was no other person who deserved to be a 
minister that Mr. Y.K. Ramaiah. He must be a minister in the 
S.M. Krishna Government. The government needs such a 
dedicated and experienced politician. 


-H. Vishwanath 
Primary Education Minister 


(Deccan Herald : 28-5-2001) 


ಇದೀಗ ಚುನಾವಣೆಯಲ್ಲಿ ಗೆದ್ದು ಬೆಂಗಳೂರಿನ ಶಾಸಕರ ಭವನದಲ್ಲಿ ಪಟ್ಟಾಗಿ 
ತಳವೂರಿರುವ ಅನೇಕಾನೇಕ ಶಾಸಕರು, ತಮಗೆ ಸಿಗಬಹುದಾದ ಅಧಿಕಾರಗಳಿಗೆ ಹಲ್ಲುಗಿಂಜುತ್ತಾ 
ಓಡಾಡುತ್ತಿರುವ ಈ ಸಂದರ್ಭದಲ್ಲಿ ಇದಾವುದನ್ನೂ ತಲೆಗೆ ಹಚ್ಚಿಕೊಳ್ಳದ ಕುಣಿಗಲ್‌ನ ಶಾಸಕ 
ವೈ.ಕೆ. ರಾಮಯ್ಯ ಕುಣಿಗಲ್‌ನ ತಮ್ಮ ಮನೆಯಲ್ಲಿ ತಮ್ಮ ಕ್ಷೇತ್ರದ ಜನಗಳ ಜೊತೆ ಕುಂತು ಅವರ 
ಸಮಸ್ಯೆಗಳ ಬಗ್ಗೆ ಚರ್ಚಿಸುತಿದ್ದರು. 


- ಲಂಕೇಶ್‌ ಪತ್ರಿಕೆ 
(ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ) 


ರಾಜ್ಯ ಗೃಹನಿರ್ಮಾಣ ಮಂಡಳಿಯಲ್ಲಿ ಬೇರೂರಿರುವ ನಿಸ್ಸೀಮ ನಿಷ್ಕ್ರಿಯತೆ, 
ಅವ್ಯವಹಾರ, ಆಸಡ್ಜೆಗಳನ್ನುತೊಡದುಹಾಕಿ, ವಸತಿಹೀನರಿಗೆ ಬೇಗನೆ ಸ್ವಂತ ನೆಲೆಯನ್ನುಕಲ್ಪಿಸುವ 
ಕಾರ್ಯಕ್ಕೆ ಹೊಸ ಚುರುಕು ವೇಗಗಳನ್ನು ತಂದುಕೊಡಲು ನೂತನ ಅಧ್ಯಕ್ಷ ವೈ.ಕೆ. 
ರಾಮಯ್ಯನವರು ಸಂಕಲಿಸಿರುವುದುಸ್ವಾಗತಾರ್ಹ ವಿಚಾರ. 


- ಪ್ರಜಾವಾಣಿ, ಸಂಪಾದಕೀಯ 


ಆಮೆ ನಡಿಗೆಯಲ್ಲಿ ಹೊರಟಿದ್ದ ಗೃಹ ನಿರ್ಮಾಣ ಮಂಡಳಿಯು ಕಳೆದ ಒಂದು 
ವರ್ಷದಿಂದೀಚೆಗೆ ಚುರುಕುಗೊಂಡಿದ್ದು ಎಲ್ಲರಿಗೂ ಆಶ್ಚರ್ಯವನ್ನುಂಟುಮಾಡಿದೆ. ಮಂಡಳಿಗೆ 
ಈ ಹೊಸ ಚಾಲನೆಯನ್ನು ತಂದುಕೊಟ್ಟವರು ಶ್ರೀ ವೈ.ಕೆ. ರಾಮಯ್ಯನವರು. ಕುಣಿಗಲ್‌ನ 
ಶಾಸಕರೂ ಆಗಿರುವ ರಾಮಯ್ಯನವರು ಜನರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಸರಕಾರದ 
ಮುಂಗೈ ಹಿಡಿದು ಕೇಳುವ ಎದೆಗಾರಿಕೆಯನ್ನು ಪಡೆದಿದ್ದಾರೆ. ಪ್ರೀ ರಾಮಯ್ಯನವರ ರಾಜಕೀಯ 
ಆಗಮನ ಅಮಾಯಕ ಜನರಲ್ಲಿದೊಡ್ಡ ಆಸೆ ಮತ್ತು ವಿಶ್ವಾಸವನ್ನು ಹುಟ್ಟಿಸಿದೆ. 


ತ್ಡ ಪೃಥ್ವಿ 
(ವಿಜಾಪುರ ವಾರಪತ್ರಿಕೆ : 14-8-1984) 


ತುಮಕೂರು ಜಿಲ್ಲೆಯಲ್ಲಿಸಾಕಷ್ಟುಜನಪ್ರಿಯತೆಯಿಂದ ಕೆಲಸ ಮಾಡುತ್ತಾ ಅಡ್ಡಿಬಂದ 
ಅಧಿಕಾರಿಗಳನ್ನುತನ್ನ ಬಿಸಿಯಾದ ಮಾತು, ಪಟ್ಟುಬಿಡದ ಹಠದಿಂದ ಚಚ್ಚುತ್ತಾಕ್ಷೇತ್ರದ ಜನತೆಯ 
ಪ್ರೀತಿಗೆ ಆತ್ಮೀಯ ಮಿತ್ರನಾಗಿರುವ ಒಬ್ಬರೇ ಶಾಸಕರೆಂದರೆ ರಾಜ್ಯ ಗೃಹ ನಿರ್ಮಾಣ ಮಂಡಳಿ 
ಅಧ್ಯಕ್ಷರೂ ಆಗಿರುವವ್ಚ.ಕೆ. ರಾಮಯ್ಯ. ಬೇಸಿಗೆಯ ಬೇಗೆಯಲ್ಲಿ ) ಜಿಲ್ಲಾಧಿಕಾರಿಗಳ ಬಳಿ ಜನರಿಗೆ 
ಕೊಳವೆಬಾವಿ ಕೇಳಿ, ಅವರು ಮೇಲಿಂದ ಆಜ್ಞ ಬರುವವರೆಗೆ ಕಾಯಬೇಕೆಂದಾಗ, ಸಿಡಿದೆದ್ದು 
ಕೊಳವೆ ಬಾವಿ ಕೊರೆಸಿ ಜನರನ್ನು ತಣಿಸಿದರು. ತಾಲ್ಲೋಕಿನ ಅಧಿಕಾರಿಗಳಿಗೆ ಲಂಚದ ಭೂತ 
ಬಿಡಿಸಿದ ಜಿಲ್ಲೆಯ ಏಕೈಕ ಶಾಸಕ ವೈ.ಕೆ. ರಾಮಯ್ಯ. 


-ಲಂಕೇಶ್‌ ಪತ್ರಿಕೆ (6-11-1984) 


ಕುಣಿಗಲ್‌ನ ಜನತಾ ಪಾರ್ಟಿಯ ಶಾಸಕ ರಾಮಯ್ಯನವರು ಶುದ್ಧ ಹಸ್ತಎನ್ನುತಾರೆ 
ಮಂದಿ. ಅಧಿಕಾರಿ ವರ್ಗಕ್ಕೆ ಸಿಂಹ ಸ್ವಪ್ಪ ವಾಗಿರುವ ಇವರು ಊರಿನ ಸರ್ಕಾರಿ ಕಛೇರಿಗಳಲ್ಲಿ 


NS, 
[99] 


ಚುರುಕುತನ Sp ಸುದ 


ದ 


-ತುಮಕೂರು ವಾರ್ತೆ (1985) 
ಲೀ ವೈ.ಕೆ. ರಾಮಯ್ನನವರನು ನಿಮ ಶಾಸಕರನಾಗಿ ಪಡೆದಿದುನಿಮಸುದೆವ. 
ಶಿ ಇ ತೌ ಕ್ಕ ಎ ಆ ಲ 
- ರಾಮಕಷ ಹೆಗಡೆ (6-8-1984) 
ಲಣ 


ಕುಣಿಗಲ್‌ ವಿಧಾನಸಭಾ ಶಾಸಕ ವೈ.ಕೆ. ರಾಮಯ್ಯನವರು ಉತ್ತಾಹಿ ತರುಣರಾಗಿದ್ದು 
ಜಿಲ್ಲೆಯ ಮುಖಂಡತ್ವಕ್ಕೆ ಅರ್ಹತೆ ಪಡೆದಿದ್ದಾರೆ. 


- ಎಚ್‌.ಡಿ. ದೇವೇಗೌಡ (6 -8 -1984) 


ನೀವು ಯಾವುದೇ ಪಕ್ಷದಲ್ಲಿದ್ದರೂ ಮೃ ಜಿಲ್ಲೆಯ ಪ್ರಗತಿಗೆ ನೀವೇ ಸಾಂಸ್ಕೃ ತಿಕ 
ನಾಯಕರುಎಂಬುದುನನ್ನತಿಳುವಳಿಕೆ. ನ ಘ್‌ ನಿಮ್ಮಮನಸನ್ನುಪ್ರ ಸತ ಬಗ್ಗೆ 


ಹೇಳಿದಾಗನ ಸಟರ್ಚಕ. ಹೆಮ್ಮೆಪಟ್ಟೆ. ಆದರೆ ಸನ ಎಂ ಹುಲಿಯೂರುದುರ್ಗ 
ಕೇತ್ರದಸ ಸಾಂಸ್ಕೃತಿಕ ಕೂರತೆಯನ್ನು ಮತ್ತು ಸಾಮಾಜಿಕ ಕಾರ್ಯ ಗಳನ್ನು ತುಂಬುವನಾಯಕ ಇನ್ನೂ 
ಯಾಕೆ ಬರಲಿಲ್ಲಎಂ ಬ ಪ್ರಶ್ನೆ ಮತ್ತುವ್ಯಥೆ ನನ ಸ ದೆ. ನಮ್ಮ ಮಣ್ಣಿನಲ್ಲೇ ಹುಟ್ಟಿದ ನೀವಾ ದರೂ 
ಯಾಕೆ ಈಕ್ಷೇತ್ರದನಾ Leb 


- ಡಾ. ಕರಿಗೌಡ ಬೀಚನಹಳಿ 


೪ 


ಜೀವನದಿ / ೧೪೮ 


ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಮರುಚುನಾವಣೆಯ ಫಲಿತಾಂಶ 
ಗಮನಿಸಿದರೆ, ಮತದಾರರು ರಾಜಕೀಯ ಪಕ್ಷಗಳಿಗಿಂತ ವ್ಯಕ್ತಿಗಳ ವರ್ಚಸಿಗೆ ಹೆಚ್ಚು ಮನ್ನ 
ನೀಡಿದ್ದಾರೆ ಎಂಬುದು ಸ್ಪಷ್ಟ ನಮ್ಮಜನ ಒಮ್ಮೊಮ್ಮೆ ಕೇವಲ ಆಸೆ - ಆಮಿಷಗಳು ಹಾಗೂ ಅಬ್ಬರದ 
ಪ್ರಚಾರಕ್ಕೆ ಮಾರು ಹೋಗದೆ ಸ್ವರ್ಧಿಗಳ ಜನಪ್ರಿಯತೆ, ದಕ್ಷತೆ ಹಾಗೂ ಪ್ರಾಮಾಣಿಕತೆಯನ್ನು 
ಗುರ್ತಿಸುತಾರೆ ಎಂಬುದಕ್ಕೆ ಈ ಫಲಿತಾಂಶವೇ ಸಾಕ್ಷಿ. 

ಈ ಚುನಾವಣೆ ರಾಮಯ್ಯನವರ ಪಾಲಿಗೆ ರಾಜಕೀಯ ಜೀವನದ ಅಳಿವು-ಉಳಿವಿನ 
ಅಗ್ನಿಪರೀಕ್ಷೆಯಾಗಿತ್ತು | ಅಲ್ಲದೇ ತಮ್ಮ ರಾಜಕೀಯ ಪಟ್ಟು ಬಲ್ಲವರಾಗಿದ್ದ ಹಳೆಯ ಶಿಷ್ಯರೇ 
ಎದುರಾಳಿಗಳಾಗಿದ್ದರು. ಇಷ್ಟೆಲ್ಲಾ ವಿಚಿತ್ರಗಳ ನಡುವೆಯೂ ರಾಮಯ್ಯ ಗೆದ್ದಿರುವುದು ಅವರ 
ವೈಯಕ್ತಿಕ ಸಾಧನೆ. ಕಳೆದ ಚುನಾವಣೆಯಲ್ಲಿ ಸೋತು ರಾಜಕೀಯವಾಗಿ "ತಬ್ಬಲಿ'ಯಾಗಿದ್ದ 
ರಾಮಯ್ಯನವರಿಗೆ ಅದೇ ಕ್ಷೇತ್ರದ ಜನ "ಪುನರ್‌ಜನ್ನ' ನೀಡಿದ್ದಾರೆ. ಅವರ ಹರಿತ ನಾಲಿಗೆಗೆ ತಕ್ಕ 
ವೇದಿಕೆ (ವಿಧಾನ ಸಭೆ) ಕಲ್ಪಿಸಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಈ ಕ್ಷೇತ್ರದಲ್ಲಿ ಜನಪ್ರಿಯರಾಗಿದ್ದ 
ವೈ.ಕೆ.ರಾಮಯ್ಯ ತಮ್ಮಯಶಸಿಗಾಗಿ ಅಭಿನಂದನಾರ್ಹರು. 

- ಆರ್‌.ಪಿ.ಜಗದೀಶ್‌ 
(ಸುಧಾ ವಾರಪತ್ರಿಕೆ) 


ವೈ.ಕೆ.ಆರ್‌ ಅವರು ವಿಧಾನಸಭೆಯಲ್ಲಿ ಮಾತನಾಡಲು ಎದ್ದುನಿಂತರೆ, ಅಲ್ಲಿರತಕ್ಕಂಥ 
ಇನ್ನೂರ ಇಪ್ಪತ್ತನಾಲ್ಕು ಜನಕ್ಕೂ, ಇವರು ಸತ್ಯವನ್ನೇ ಮಾತಾಡರೆ ಅಂತ ಖಾಯಂ ಆಗಿ 
ಗೊತ್ತಿರುತದೆ. 


- ಎಂ.ವಿ.ವೆಂಕಟಪ 

ವಿಧಾನಸಭೆ ಅಧ್ಯಕ್ಷರು 

ಕುಣಿಗಲ್‌ನಿಂದ ವಿಧಾನಸಭೆಗೆ ಮತ್ತೆ ಆಯ್ಕೆಯಾಗಿ ಬಂದಿರುವ ವೈ.ಕೆ. ರಾಮಯ್ಯ 
ನವರುಸೋಮವಾರಸದನದಲ್ಲಿಮಾಡಿದ ಭಾಷಣ ಎಷ್ಟು ಚೀತೋಹಾರಿಯಾಗಿತ್ತೋ, ಅಷ್ಟೇ 
ಅರ್ಥಗರ್ಭಿತವೂ ಆಗಿತ್ತು ವಿಧಾನ ಸಭೆಯಲ್ಲಿ ಇಂತಹ ಅಪ್ಪಟ ಭಾಷಣವನ್ನು ಕೇಳಿ ಕೆಲವು 
ವರ್ಷಗಳೇ ಕಳದಿದ್ದವೇನೋ ! ನಿಖರವಾದ ವಿಷಯಸಂಗ್ರಹಣೆ, ಪರಿಶುದ್ಧವಾದ ಭಾಷೆ ಮತ್ತು 
ಸಂಸದೀಯ ಸಂಪ್ರದಾಯಗಳ ಮೂಸೆಯಿಂದ ಪಾಕಇಳಿದು ಬಂದಂಥ ಅತ್ಯಂತ ಪರಿಣಾಮಕಾರಿ 


ಭಾಷಣ ಇದು. ಆದರೆ ಯಾರ ಮನಸ್ಸಿಗೂ ಘಾಸಿಯನುಂಟು ಮಾಡದ ವ್ಯಂಗ್ಯ ಇವು ಅಂದು 
ರಾಮಯ್ಯನವರ ಭಾಷಣದ ಹೆಗ್ಗಳಿಕೆಗಳು. 


- ಎ.ಎನ್‌.ಸುಬ್ಬರಾವ್‌ 
(ಕನ್ನಡ ಪ್ರಭ) 


ವೃ.ಕೆ.ರಾಮಯ್ಯ ಅವರು ಅಪರೂಪದ ರಾಜಕಾರಣಿಯಾಗಿದ್ದು ಕೃಷ್ಣಅವರ 


೧೪೯ / ಜೀವನದಿ 


ಸರ್ಕಾರದಲ್ಲಿ ಅವರು ಮಂತ್ರಿಯಾಗಲೇಬೇಕು. ಸರ್ಕಾರಕ್ಕೆ ಇವರ ಅನುಭವದ 
ಅವಶ್ಯಕತೆ ಇದೆ. ತುಮಕೂರಿಗೆ ಹೇಮಾವತಿ ನದಿನೀರು ಪೂರೈಕೆಯಾಗಲು ರಾಮಯ್ಯ ಅವರೇ 
ಕಾರಣ. ಅವರು ಜನಪರ ಕಾಳಜಿಯುಳ್ಳ ವ್ಯಕ್ತಿ ಅವರ ಸೇವೆ ಕೇವಲ ತುಮಕೂರು ಜಿಲ್ಲೆಗೆ ಮಾತ್ರ 
ಸೀಮಿತವಾಗದೆ ರಾಜ್ಯದ ಜನರೆಲ್ಲರಿಗೆ ದೊರಕುವಂತಾಗಬೇಕು. 


ದ ಎಚ್‌.ವಿಶ್ವನಾಥ್‌ 
ಪ್ರಾಥಮಿಕ ಮತ್ತು ಪೌ ಿಢಶಿಕ್ಟಣ ಸಚಿವರು 
ಕರ್ನಾಟಕಸರ್ಕಾರ. (27-5-2001) 


ವೈ.ಕೆ.ಆರ್‌ ಅವರ ಆಲೋಚನೆ, ಮಾತು ಮತ್ತು ಕೃತಿಯಲ್ಲಿ ಹೊಂದಾಣಿಕೆ ಕಾಣುತ್ತಿದ್ದು 
ಇಂದಿನ ಜಗತಿನಲ್ಲಿ ಈಗುಣ ಅಪರೂಪದ್ದು. 


- ಡಾ. ಎನ್‌.ಎಸ್‌.ರಾಮೇಗ್‌ೌಡ 
ಕುಲಪತಿ 
ಕರ್ನಾಟಕ ರಾಜ್ಯ ಮುಕ್ತವಿಶ್ವವಿದ್ಯಾಲಯ 


ಇದು ಚಿನ್ನ ಕಣ್ರಯ್ಯಾ ! ಇದನ್ನ ಉಳಿಸಿಕೊಳ್ರಿ, ವೃೈ.ಕೆ.ರಾಮಯ್ಯನವರನ್ನು 
ಸೋಲಿಸಿದ್ರೆ ನೀವು ಮನುಷ್ಯರಾಗಲ್ಲ! ಅವರಿಗೆ ನನ್ನಂಥ ನೂರು ಜನರನ್ನುಗೆಲ್ಲಿಸೋ ಶಕ್ತಿಇದೆ. 


- ಅಂಬರೀಷ್‌ 
ಲೋಕಸಭಾಸದಸ್ಥ, ಮಂಡ್ಯ 
(ಹುಲಿಯೂರುದುರ್ಗದ ಚುನಾವಣಾ ಪ್ರಚಾರದಲ್ಲಿ) 


ನಾನು ಕೆಲವಾರು ವರ್ಷ ನಿಮ್ಮಜೊತೆ ಜೂನಿಯರ್‌ ಆಗಿ ಕೆಲಸ ಮಾಡಬೇಕು ಅವಕಾಶ 

ಕೊಡಿ. 
-ಪ್ರಕಾಶ್‌ ಹುಕ್ಕೇರಿ 
ಎಧಾನಸಭಾಸದಸ್ಯರು 


ಕರ್ನಾಟಕದ ಜನಪರ ಕಾಳಜಿಗಳ ""ಹುಚ್ಚು ರಾಜಕಾರಣಿ'' ಗಳ ಪಟ್ಟಿಯಲ್ಲಿ 
ವೈ.ಕೆ.ಆರ್‌ ಕೂಡಣಇದ್ದಾರೆ. ಜನಪರ ಹೋರಾಟದ ಹಿನ್ನೆಲೆಯಿಂದ ಬಂದಂಥ ವೈ.ಕೆ. 
ರಾಮಯ್ಯ ಅವರುರಾಜ್ಯದ ಹಿತದೃಷ್ಟಿಯಿಂದ ಮತ್ತೆ ಅಧಿಕಾರಕ್ಕೆ ಬರುವುದು ಅತ್ಯಗತ್ಯ. 


- ರಮೇಶ್‌ ಕುಮಾರ್‌ 
ವಿಧಾನಸಭೆಯ ಮಾಜಿ ಅಧ್ಯಕ್ಷರು 
(ಪ್ರಜಾವಾಣಿ ಕ 8-2-1999) 


ಕುಣಿಗಲ್‌ನಲ್ಲಿಕೊನೆಗೂ ಕಾಳಗ ಮುಗಿದಿದೆ; ಒಬ್ಬ ವ್ಯಕ್ತಿಮತ್ತುಒಂದು ಆಡಳಿತ ಪಕ್ಷದ 
ವಿರುದ್ಧ ನಡೆದ ಕಾಳಗದಲ್ಲಿ ವ್ಯಕ್ತಿಗೇ ಜಯ ದೊರೆತಿದೆ. ನಿರೀಕ್ಷೆಯಂತೆ ಮಾಜಿ ಸಚಿವ, 
ಸಮಾಜವಾದಿ ಜನತಾಪಕ್ಷದ ಅಭ್ಯರ್ಥಿ ವೈ.ಕೆ. ರಾಮಯ್ಯನವರು ಅಳಿವು-ಉಳಿವಿನ ಹೋರಾಟ 
ದಲ್ಲಿಗೆದ್ದಿದ್ದಾರೆ. ರಾಜಕೀಯ ಪುನರ್ಜನ್ಮಪಡೆದಿದ್ದಾರೆ. 


ಹಿಂದೆ ಸಚಿವರಾಗಿ ಕುಣಿಗಲ್‌ನಲ್ಲಿ ಹಲವಾರು ಉತಮ ಕೆಲಸಗಳನ್ನು ಮಾಡಿರುವ 
ವೈ.ಕೆ. ರಾಮಯ್ಯನವರಿಗೆ ವೈಯಕಿಕ ವರ್ಚಸಿದೆ. ಹಿರಿಯ ರಾಜಕಾರಣಿಯಾಗಿ ಹಲವಾರು 
ಉತಮ ಯೋಜನೆಗಳನ್ನುಮಾಡಬಲ್ಲವರಾಗಿದ್ದಾರೆ. ಅವರ ಎದುರು ಕಾಂಗೈ ಆದಿಯಾಗಿ ನಿಂತ 
ಎಲ್ಲ ಪಕ್ಷದ ಅಭ್ಯರ್ಥಿಗಳೂ ತುಂಬಾ ಕಿರಿಯರು. ಕಾಂಗೈ, ಜನತಾದಳೆ ಹಾಗೂ ಬಿ.ಜೆ.ಪಿಯ 
ಮೂವರು ಅಭ್ಯರ್ಥಿಗಳೂ ಕಿರಿಯರು. ಹೀಗಾಗಿ ಯಾರಿಗೆ ಮತ ಹಾಕಬೇಕೆಂಬ ಪ್ರಶ್ನೆಬಂದಾಗ, 
ಮತದಾರ ವೈ.ಕೆ. ರಾಮಯ್ಯನವರನ್ನುತಕ್ಕಡಿಯ ಒಂದು ತಟ್ಟೆಗೆ, ಇತರ ಮೂವರನ್ನೂ ಒಂದು 
ತಟ್ಟೆಗೆ ಹಾಕಿ ತೂಗಿ ನೋಡುವಂತಾಯಿತು! ವೈ.ಕೆ. ರಾಮಯ್ಯನವರ ಮುಂದೆ ಉಳಿದ ಅಭ್ಯರ್ಥಿಗಳು 
ತರಗೆಲೆಗಳಂತೆ ಉದುರಿ ಹೋದರು. 43 59 


- ಗಂಗಾಧರ ಮೊದಲಿಯಾರ್‌ 
(ಪ್ರಜಾವಾಣಿ) 


ವೈ.ಕೆ. ರಾಮಯ್ಯ ಅವರು ಅಪರೂಪದ ರಾಜಕಾರಣಿ. ಸಕ್ರಿಯ ರಾಜಕಾರಣದ 
ಮಧ್ಯೆಯೂ ರಾಜಕೀಯೇತರವಾಗಿ ಸಾಹಿತ್ಯ ಮತ್ತಿತರ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿ 
ಅಧ್ಯಯನಶೀಲತೆ ಬೆಳಸಿಕೊಂಡಿದ್ದ ಕೆಂಗಲ್‌ ಹನುಮಂತಯ್ಯ, ಎಸ್‌. ನಿಜಲಿಂಗಪ್ಪನವರಂಥ 
ಎರಳ ರಾಜಕಾರಣಿಗಳಸಾಲಿನಲ್ಲಿವೈ.ಕೆ.ಆರ್‌ ಅವರನ್ನುಗುರುತಿಸಬಹುದು. ನಮ್ಮಲ್ಲಿಸುಸಂಸ್ಕೃ 
ರಾಜಕಾರಣಿಗಳ ಪರಂಪರೆಯೇ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ವೈ.ಕೆ.ಆರ್‌ ಅವರ 
ಅನುಭ ಎಲ್ಲರಿಗೂ ದೊರಕಬೇಕು. ವೈ.ಕೆ.ಆರ್‌ ಅವರಲ್ಲಿ ನಿಷ್ಠುರತನ, ಮುಂಗೋಪ, ಛಲ 
ಇರುವುದು ತಪ್ಪಲ್ಲ! ಭ್ರಷ್ಟಾಚಾರತಡೆಯಲು ಇವುಗಳ ಅಗತ್ಯತೆ ಅವರಿಗಿರಬಹುದು! 


- ದೇಜಗೌ 
(27 5.2001) 


ನಮ್ಮದೇಶದಲ್ಲಿಎಲ್ಲಾರಾಜಕಾರಣಿಗಳು ಭಾಷಣದಲ್ಲಿಪ್ರಾಮಾಣಿಕರೇ ಆಗಿದ್ದಾರೆ; 
ಆದರೆ ಜನರಿಗೆ ಗೊತ್ತು ಭ್ರಷ್ಟಾಚಾರ ಮಾಡದ ರಾಜಕಾರಣಿಗಳು ಮಾತ್ರ ಯಾರೂ ಇಲ್ಲ 
ಅತ್ಯಂತ ಕಡಿಮೆ ಪ್ರಮಾಣದಲ್ಲಿಎಲ್ಲೋ ಒಬ್ಬಿಬ್ಬರು ಪ್ರಾಮಾಣಿಕ ರಾಜಕಾರಣಿಗಳು ಇದ್ದರೂ 
ಇವರಿಗೆ ಬಹುಶಃ ""ಜನಸೇವೆ'' ಮಾಡುವ ಉಳಿದ ಭ್ರಷ್ಟ ರಾಜಕಾರಣಿಗಳಿಂದ ಯಾವ 
ಅವಕಾಶವೂ ದೊರೆಯುತ್ತಿಲ್ಲ. 


ನಮ್ಮರಾಜಕಾರಣಿಗಳುಸಭೆಯಲ್ಲಿಮೈಕ್‌ ಮುಂದೆನಿಂತು ನಾನುಪೈಸೆ ದುಡ್ಡುತಿಂದಿಲ್ಲ 


೧೫೧ / ಜೀವನದಿ 


ಹಣ ಹಂಚಿಲ್ಲಎಂದೆಲ್ಲ ಘೋಷಣೆ ಮಾಡುವ ಬದಲು, ಕಾನೂನು ಪ್ರಕಾರಸ್ಟಾಂಪ್‌ ಪೇಪರಿನಲ್ಲಿ 
ತಮ್ಮಆಸಿ ಘೋಷಣೆ ಮಾಡಿ ಹಿಂದಿನ ಆಸಿಗೂ ಈಗಿನ ಆಸಿಗೂ ಹೋಲಿಸಲು ಜನರಿಗೆ ಅವಕಾಶ 
ಮಾಡಿಕೊಡಲಿ. 
ಕರ್ನಾಟಕದಲ್ಲಿ ಜನತಾ ಸರಕಾರ ಬಂದ ಹೊಸದರಲ್ಲಿ ಪ್ರತಿಯೊಬ್ಬ ಮಂತ್ರಿಗಳು, 
ಶಾಸಕರು, ಅಧಿಕಾರಿಗಳು ತಮ್ಮಆಸಿಯನ್ನುಕಾಲ ಕಾಲಕ್ಕೆ ಘೋಷಣೆ ಮಾಡುತಾರೆಂದು ಜನರಿಗೆ 
ತಿಳಿಸಲಾಗಿತ್ತು ನಂತರ ಈ ಬಗ್ಗೆ ಸಾಕಷ್ಟುಪ್ರಚಾರವನ್ನೂಪಡೆಯಲಾಯಿತು. ಆದರೆ ಆಸ್ತಿಯನ್ನು 
ಘೋಷಿಸಿದ ಒಬ್ಬನೇ ಒಬ್ಬ ಜನತಾ(ದಳ) ಮಂತ್ರಿಯಾಗಲೀ, ಶಾಸಕನಾಗಲೀ ಸಿಗಲಿಲ್ಲ. 
ಮಂತ್ರಿಮಂಡಳ ಬಿಟ್ಟಮೇಲೆ, ಜನತಾದಳ ತೊರೆದು ಜನತಾಪಕ್ಷದಲ್ಲಿ ಉಳಿದುಕೊಂಡ ವೈ.ಕೆ. 
ರಾಮಯ್ಯ ಮಾತ್ರ ತಮ್ಮ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಇದೊಂದು ಅನುಕರಣೀಯ 
ಕೆಲಸ, 
-ಜನ ಮಾಧ್ಯಮ 
ಸಂಪಾದಕೀಯ (12-5-1989) 


ತರಕಾರಿ ಮತ್ತು ಹಣ್ಣುಗಳ ಬೆಳೆಗಾರರಿಗೆ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಅವುಗಳ ಬೆಲೆ 
ಬಳಕೆದಾರರ ಕೈಗೆ ಎಟುಕುವಂತೆಯೂ ಇಲ್ಲಮಧ್ಯವರ್ತಿಗಳು ಇಡೀ ಮಾರುಕಟ್ಟೆಯನ್ನು ತಮ್ಮ 
ಕಪಿಮುಷ್ಟಿಯಲ್ಲಿಇಟ್ಟುಕೊಂಡು ಕೃಷಿಕ ಹಾಗೂ ಬಳಕೆದಾರ ಇವರಿಬ್ಬರನ್ನೂ ಶೋಷಿಸುತಿದ್ದಾರೆ. 
ಮಧ್ಯವರ್ತಿಗಳು ಎಷ್ಟು ಪ್ರಬಲರಾಗಿ ಬೆಳದಿದ್ದಾರೆಂದರೆ, ಇತ್ತೀಚಿಗೆ ಅವರುಸರಕಾರದ ವಿರುದ್ದ 
ಸಡ್ಡುಹೊಡೆದುನಿಂತರು. ನಿಯಂತ್ರಿತ ಮಾರುಕಟ್ಟೆನಿಯಮಗಳನ್ನು ಅಧಿಕಾರಿಗಳು ಕಟ್ಟುನಿಟ್ಟಾಗಿ 
ಜಾರಿಗೆ ತಂದು ಅವ್ಯವಹಾರಗಳನ್ನುನಿಯಂತ್ರಿಸಲು ಯತ್ನಿಸಿದಾಗ ಮಧ್ಯವರ್ತಿಗಳು ಹಣ್ಣುಮತ್ತು 
ತರಕಾರಿಗಳ ವ್ಯಾಪಾರವನ್ನುನಿಲ್ಲಿಸಿ ಮುಷ್ಕರ ಹೂಡಿದರು. ಆದರೆ ಆಗಸಹಕಾರ ಸಚಿವರಾಗಿದ್ದ 
ಜಾಲಪ್ಪಅವರ ಬಿಗಿ ನಿಲುವು, ಮುಷ್ಕರ ಹೂಡಿದ ಸಗಟು ವ್ಯಾಪಾರಿಗಳನ್ನುದ್ಭತಿಗೆಡಿಸಿತು. 
ತೋಟಗಾರಿಕೆ ಬೆಳೆಗಾರರ ಸಹಕಾರ ಸಂಘ, ಬೆಂಗಳೂರು ಪೇಟೆಗೆ ಬೆಳೆಗಾರರು ತಂದ ಎಲ್ಲ 
ಬೆಳೆಯನ್ನೂಕೊಂಡಿತು. ಅದರ ಮಾರಾಟಕ್ಕೆ ವಿಶೇಷ ವ್ಯವಸ್ಥೆ ಮಾಡುವ ಮೂಲಕ ಬೆಳೆಗಾರರ 
ಹಾಗೂ ಬಳಕೆದಾರರ ಹಿತ ಕಾಪಾಡಿತು. ಬೆಂಗಳೂರಿನಲ್ಲಿನಡೆದ ಪ್ರಯೋಗ ರಾಜ್ಯಾದ್ಯಂತ ಏಕೆ 
ನಡೆಯಬಾರದು? ಬೆಳೆಗಾರನಿಗೆ ಅವರ ಬೆಳೆಗೆ, ಶ್ರಮಕ್ಕೆ ಯೋಗ್ಯ ಬೆಲೆ ದೊರೆಯಬೇಕು. ಈ 
ಗುರಿಸಾಧನೆಗಾಗಿ ಹಾಲು ಉತ್ಪಾದಕರ ಒಕ್ಕೂಟದ ಮಾದರಿಯಲ್ಲಿ; ರಾಜ್ಯಮಟ್ಟದಲ್ಲಿ ಹಣ್ಣು ತರಕಾರಿ 
ಮಾರಾಟ ಮಂಡಲಿಯನ್ನು ರೂಪಿಸುವ ಆಶಯವನ್ನು ತೋಟಗಾರಿಕೆ ಸಚಿವ ವೈ.ಕೆ. ರಾಮಯ್ಯ 
ಅವರು ವ್ಯಕ್ತಪಡಿಸಿದ್ದಾರೆ. 
- ಪ್ರಜಾವಾಣಿ 
ಸಂಪಾದಕೀಯ (14-5-1989) 


ಜೀವನದಿ / ೧೫೨ 


ಅಪರೂಪದ ರಾಜಕಾರಣಿಯಾಗಿರುವ ಶ್ರೀ ವೈ.ಕೆ.ಆರ್‌ ಅತ್ಯಂತ ಪ್ರಾಮಾಣಿಕ 
ಮನುಷ್ಯ. ಇಲ್ಲಿ ಬೆಳಗಾವಿಯಲ್ಲಿ ಹುಡ್ಕೋ ಕಾಲನಿಯ ಜನ ಅವರ ಫೋಟೋ ಇಟ್ಟು 
ಪೂಜಿಸುವಷ್ಟರಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಹುಡ್ಕೋ ಕಾಲೋನಿಯಲ್ಲಿ ಅನ್ಯಾಯವಾದಾಗ 
ವೈ.ಕೆ.ಆರ್‌ ತೆಗೆದುಕೊಂಡ ದಿಟ್ಟ ನಿಲುವು ಅವರ ಜನಪರ ಧೋರಣೆಗೆ ಕನ್ನಡಿಯಾಗಿದೆ. ಭ್ರಷ್ಟ 
ಅಧಿಕಾರಿಗಳನ್ನು ಅವರು ದಂಡಿಸಿದ ರೀತಿ ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. 


ಅವರ ಸಂಪರ್ಕ ನನಗೆ ಬಂದದ್ದೇ, ಭಾಗ್ಯವೆಂದು ಭಾವಿಸಿದ್ದೇನೆ. 
-ಡಾ. ಸರಜೂ ಕಾಟ್ಕರ್‌ » ಬೆಳಗಾವಿ 


ಶ್ರೀ ವೈ.ಕೆ. ಆರ್‌ ಅವರ ಒಳಗೆ ಬಡತನದಿಂದ ಮೇಲೆದ್ದುಬಂದ ಛಲಗಾರ, ಕೃಷಿಕ, 
ಗ್ರಾಮೀಣ ಬದುಕಿನ ಅನುಭವಿ, ವಿದ್ಯಾವಂತ, ನ್ಯಾಯವಾದಿ, ಅನ್ಯಾಯ ಸಹಿಸದ 
ಬಂಡಾಯಗಾರ, ದಕ್ಷಆಡಳಿತಗಾರ, ಸಾಹಿತಿ, ವಿಚಾರವಾದಿ, ತರ್ಕಬದ್ಧ ನಿಷ್ಟುರ ಮಾತುಗಾರ, 
ಓದುಗ ಮುಂತಾದವರೂ ಒಂದೇ ವ್ಯಕಿತ್ವದಲ್ಲಿ ಏಕೀಭವಿಸಿದ್ದಾರೆ. 


ಮಿತಿಮೀರಿದ ದೌರ್ಬಲ್ಯಗಳ ಮತ್ತುಕರ್ತವ್ಯಚ್ಯುತಿಯ ಸೋಮಾರಿಗಳ ಬಗೆಗೆ ಇವರ 
ಸಿಟ್ಟು ಇದ್ದುದ್ದರಲ್ಲಿಉತಮವಾಗಿ ಸೇವೆಸಲ್ಲಿಸುವ ಸರ್ಕಾರಿನೌಕರರ ಬಗೆಗೆ ಒಳಗೊಳಗೆ ಮೆಚ್ಚುಗೆ 
ವ್ಯಕಪಡಿಸುತ್ತಾರೆ. ಅವರ ರಾಜಕಾರಣ ಪುಡಾರಿಯ ಹಂತವನ್ನು ಮೀರಿದ್ದು! ಎಲ್ಲರನ್ನೂ 
ಮೆಚ್ಚಿಸುವ ಜಾಯಮಾನ ಇವರದ್ದಲ್ಲ! ಹೊಗಳಿಕೆಗೆ ಹಿಗುವುದಿಲ್ಲ; ತೆಗಳಿಗೆಕೆ ಕುಗುವುದಿಲ್ಲ! 


ಇವರ ದಕ್ಷತೆ ವ್ಯರ್ಥವಾಗದಂತೆ, ಇವರಿಗೆ ಅಧಿಕಾರ ಸಿಕ್ಕರೆ ನಾಡಿಗೆ, ಸಮಾಜಕ್ಕೆ 
ಏನಾದರೂ ಒಳ್ಳೆಯದಾಗುತ್ತದೆ. ಇದು ನನ್ನಂಥವರ ಅಭಿಲಾಷೆ. ರಾಜಕೀಯದಲ್ಲಿಇವರದ್ದು 
ಬಂದು ವಿಶಿಷ್ಟ ಛಾಪು. 
- ಎಂ. ಆಂಜನೇಯ, ತುಮಕೂರು 
ಸಿಡಿಲು - ಗುಡುಗು - ಕೋಲ್ಡಿಂಚುಗಳ ಸಮಿಶ್ರ ರೂಪ 
ಕತಲುಕವಿದಿರುವೆಡೆಕ್ಸೆ ದೀವಿಗೆ ಹಚ್ಚುವ ಭೂಪ 
ನಡೆ-ನುಡಿಯಲ್ಲಿಅವಿನಾಭಾವಬಾ ೦ಧವ್ಯದ ದೀಪ 
ಸೋಲು - ಗೆಲುವಿನಲ್ಲಿ ಸ್ಲಿತಷೃಜ ಭಾವದ ಸ್ವರೂಪ 


೧ ಲಾ 
ಪರಿಪಕ್ವ ರಾಜಕಾರಣಿ ವೈ.ಕೆ. ರಾಮಯ್ಯನವರು ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಧಾರೆಗಳಿಂದ 


ಪ್ರಭಾವಿತರಾಗಿದ್ದಾರೆ. ವಿಚಾರಕ್ರಾಂತಿಗೆ ಸದಾ ಸ್ಪಂದಿಸುವ ಅವರ ಮನೋಧರ್ಮ 
ಬೆರಗಾಗಿಸುವಂತಹದ್ದು 


೧೫೩ / ಜೀವನದಿ 


ಅವರ ಮಾಗಿದ ಬದುಕಿನ ರಾಜಕೀಯ ಹೊತ್ತಗೆಯ ಪುಟ-ಪುಟಗಳನ್ನು ತಿರುವಿ 
ನೋಡಿದಾಗ, ಅವರ ಅಂತರಂಗದಲ್ಲಿ ಕ್ರಾಂತಿಕಾರಿಯೂ ಇದ್ದಾನೆ; ಶಾಂತಿ ಮಂತ್ರದ 
ಗಾಂಧಿಯೂ ಇದ್ದಾನೆ. ಈ ರಾಜಕೀಯ ಮುತ್ತುದಿಯ ಸೇವೆ ತುಮಕೂರು ಜಿಲ್ಲೆಗೆ, ರಾಜ್ಯಕ್ಕೆ 
ಅತ್ಯವಶ್ಯವಾಗಿದೆ. 


-ಕವಿತಾ ಕೃಷ್ಣ ತುಮಕೂರು 


ವೈ.ಕೆ.ಆರ್‌ ತಮ್ಮ ಜೀವಿತದುದ್ದಕ್ಕೂ ನಿರ್ಧಾಕ್ಷಿಣ್ಣ ಪ್ರವೃತ್ತಿಯಿಂದ 


ಬದುಕುತ್ತಿರುವವರು. ಅವರ ಕ್ಷೇತ್ರದಲ್ಲಿ ವನಸಂವರ್ಧನಾ ಟ್ರಸ್ಟ್‌ ವತಿಯಿಂದ ಗಿಡ- ಮರಗಳನ್ನು 


ಹಾಕಿಸಲು ಮುಂದೆ ಬಂದ ಅಪರೂಪದ ರಾಜಕಾರಣಿ. ವೈ.ಕೆ.ಆರ್‌ ಅವರಂಥ ನಾಯಕರನ್ನು 
ಪಡೆದ ಹುಲಿಯೂರುದುರ್ಗ ಕ್ಷೇತ್ರದ ಜನತೆ ಪುಣ್ಯವಂತರು. 


- ಬಾಲಗಂಗಾಧರನಾಥ ಸ್ವಾಮೀಜಿ 
ಆದಿಚುಂಚನಗಿರಿ ಮಠ 


. ನಾನು ಇಲ್ಲಿಗೆ ಬಂದ ಹೊಸತು. ದಿನವೊಂದಕ್ಕೆ ಸುಮಾರು ಮುನ್ನೂರು 
ಲಾರಿಗಳಷ್ಟುಶಿಂಷಾ ನದಿಯ ಮರಳನ್ನುಬೆಂಗಳೂರಿಗೆ ಸಾಗಿಸುತ್ತಿದ್ದರು. ಆಗ ವೈ.ಕೆ.ಆರ್‌ ಅವರು 
ನನ್ನನ್ನು ಕರೆದು ಮರ ಕಡಿಯುವವರಿಗೆ ಮತ್ತು ಮರಳು ಸಾಗಿಸುವವರಿಗೆ ನನ್ನಲ್ಲಿ ಕ್ಷಮೆ ಇಲ್ಲ! 
ಹೇಗಾದರೂ ಮಾಡಿ ಮರಳು ಸಾಗಿಸೋದನ್ನ ತಡೆಯಿರಿ; ಅವರು ಎಷ್ಟೇ ದೊಡ್ಡವರಾಗಿರಲಿ ಕೇರ್‌ 
ಮಾಡಬೇಡಿ ಅಂತ ಹೇಳಿದರು. ನಾನು ಅದರಂತೆ ಮಾಡಿದೆ. ಇವತ್ತುಶಿಂಷಾದಿಂದ ಒಂದು ಗಾಡಿ 
ಮರಳೂ ಆಚೆ ಹೋಗುತ್ತಿಲ್ಲ. ನಾನು ವೈ.ಕೆ.ಆರ್‌ ಅವರ ಪ್ರಾಮಾಣಿಕತೆಯಿಂದ ಸಾಕಷ್ಟು 
ಕಲಿತಿದ್ದೀನಿ. ಜನರಿಗಾಗಿ ಕೆಲಸ ಮಾಡೋದರಲ್ಲಿಅವರನ್ನಬಿಟ್ಟರೆ ಇನ್ನೊಬ್ಬರು ಸಿಗುವುದು ಕಷ್ಟ 


- ಟಿ.ಆರ್‌. ಕೃಷ್ಣಮೂರ್ತಿ, ಕುಣಿಗಲ್‌ 


... ಲೋಹಿಯಾವಾದ ನಿಮಗಿಷ್ಟ ಜಯಪ್ರಕಾಶ್‌ ನಾರಾಯಣ್‌ ನಿಮ್ಮ ಆದರ್ಶ. 
ಶಾಂತವೇರಿ ಗೋಪಾಲಗೌಡರ ಸಮಾಜವಾದಿ ಸಿದ್ದಾಂತ ನಿಮ್ಮ ಅಧ್ಯಯನ. ತತ್ವನಿಷ್ಟ 
ರಾಜಕಾರಣ ನಿಮ್ಮ ಕ್ಹಣ ಕ್ಷಣದ ಇಂಗಿತ. ನೇರ ನಡೆನುಡಿಯ ನಿಮ್ಮ ಸಾಚಾತನ, ಕನ್ನಡ ಜನ 
ಇಷ್ಟಪಟ್ಟ ಇತ್ಯಾತ್ಮಕ ಸತ್ಯ. ಕತ್ತಲೆಯ ಕೂಪದಲ್ಲಿದ್ದಕುಣಿಗಲ್‌ ತಾಲ್ಲೂಕಿನ ಹಳ್ಳಿ-ಹಳ್ಳಿಗೆ ಬೆಳಕು 
ಮೂಡಿಸಿದ ಮಹನೀಯರು ನೀವು. ನಿಮ್ಮನ್ನುಬೆಂಬಲಿಸುವುದರಲ್ಲಿದೆ ನಮ್ಮಹಳ್ಳಿಗಳ ಉಳಿವು. 

ರೈತರ ಪಾಲಿನ ರೇಷ್ಮೆರಾಜರೆ, ತುಮಕೂರು ಜಿಲ್ಲೆಗೆ ಹೇಮಾವತಿ ಹರಿಸಿದ ಭಗೀರಥಹರೆ; 
ನಮ್ಮನಾಡಿನ ಜನಕ್ಕೆ ಸದಾ ಒಳ್ಳೆಯದಾಗಬೇಕೆಂದುಸದಾ ಹಂಬಲಿಸುವ ಶುದ್ಧಹಸದ ರಾಜಕಾರಣಿ 


ನೀವು. 


ವಿಧಾನ ಸಭೆಯ ಘನತೆಯನ್ನು ಹೆಚ್ಚಿಸಿದವರು ನೀವು. ನಿಮ್ಮ ಚಾಟಿ ಏಟಿನಂಥ 
ಮಾತಿನಲ್ಲೂಕರ್ನಾಟಕದ ಜನಸಾಮಾನ್ಯರ ಬದುಕು ಹಸನಾಗಬೇಕೆಂಬ ಅರ್ಹನಿಶಿ ಅಭೀಪೆಯೇ 
ಅಡಗಿದೆ. ನಿಮ್ಮಒಳ್ಳೆಯ ಕಾರ್ಯಗಳು ಒಂದೇ? ಎರಡೇ? ನೀವು ಬಡವರ ಬಗೆಗೆ ಚಿಂತಿಸದ 
ದಿನವಿಲ್ಲ! ಕ್ಷಣವಿಲ್ಲ! ಈ ನಾಡಿನ ಲಕ್ಟೋಪಲಕ್ಷ ಮಣ್ಣಿನ ಮಕ್ಕಳ ಬಗೆಗೆ ಅಪಾರ ಕಾಳಜಿ ವಹಿಸಿದ 
ನಿಮಗೆಇದೋ ಕೋಟಿ, ಕೋಟಿ ವಂದನೆಗಳು. ನೀವು ನೂರುಕಾಲ ಬಾಳಿ ಬದುಕುವಂತಾಲಿ. 


- ವೈ ಕೆ ಆರ್‌. ಅಭಿಮಾನಿ ಬಳಗ 
ಬೆಂಗಳೂರು (5-5-2000) 


ವೈಕೆ ರಾಮಯ್ಯನವರು ತುಮಕೂರು ಜಿಲ್ಲೆಕಂಡ ಕ್ರಿಯಾಶೀಲ ನಹೆವಳಿಕೆವುಳ್ಳ ಸಜ್ಜನ 
ರಾಜಕಾರಣಿ. ದಕ್ಷತೆ, ಉನ್ನತ ಚಿಂತನೆಯುಳ್ಳ ಪರಿಸರ ಪ್ರೇಮಿಯಾಗಿ, ಬುದ್ದಿಜೀವಿಗಳ 
ಒಡನಾಡಿಯಾಗಿ, ರೈತಕಾರ್ಮಿಕರ ಹಿತಕ್ಕಾಗಿ ಹೋರಾಡುತ್ತಾ ರಾಜ್ಯದ ಜನಮನದಲ್ಲಿ ಸದಾ 
ಹಸಿರಾಗಿರುವ ವೈ.ಕೆ. ರಾಮಯ್ಯನವರು ಈ ನಾಡುಕಂಡ ಅಪರೂಪದ ಹೆಂಗರುಳುಳ್ಳ ಬಡವರ 
ಒಡನಾಡಿ. ಹೇಮಾವತಿ ಜಲಾಶಯದ ನೀರನ್ನು ತುಮಕೂರು ಜಿಲ್ಲೆಗೆ ಹರಿಸಲು, ಕುಣಿಗಲ್‌ 
ದೊಡ್ಡಕೆರೆಯಿಂದ ಹಲವು ಕೆರೆಗಳಿಗೆ ಪ್ಲೀಡರಚಾನಲ್‌ ರೂಪಿಸಿ ನೀರು ಹರಿಸಿದವರು, 
ಮಾರ್ಕೋನಹಳ್ಳಿ ಜಲಾಶಯಕ್ಕಾಗಿ ನೀರಾವರಿ ಕಲ್ಪಿಸಲು ಭಗೀರಥ ಪ್ರಯತ್ನ ನಡೆಸಿ 
ಯಶಸ್ವಿಯಾದ ಕ್ರೀಯಾಶೀಲ ರಾಜಕಾರಣಿ. 


1984ರ ವರ್ಷ ನಾನುಕೋಲಾರ ಜಿಲ್ಲೆಯಲ್ಲಿರೇಷ್ಠೆಇಲಾಖೆಯಲ್ಲಿದ್ದಾಗಇವರ ನಿಕಟ 
ಪರಿಚಯವಾಗಿ, ನಂತರ ನಮ್ಮಪಕ್ಕದ ಗ್ರಾಮ ಮಾಗಡಿ ತಾಲ್ಲೂಕಿನ ಹನುಮಂತಪುರ, ತೊರೆಪಾಳ್ಯ 
ಗ್ರಾಮದಲ್ಲಿ ವಿದ್ಯುತ್‌ಸಂಪರ್ಕ ಕಾರ್ಯಕ್ರಮ ಹಾಗೂ ಗ್ರಾಮೀಣ ಜನರ ಕುಂದುಕೊರತೆ 
ಎಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ವೈ ಕೆ ಆರ್‌ ಅವರು ಬಂದರು. ಮಾಗಡಿ ತಾಲ್ಲೂಕು 
ಹಿಂದುಳಿದಿರುವಿಕೆಗೆ ಹಲವು ಪರಿಹಾರ ಸೂಚಿಸಿ, ಸ್ಥಳದಲ್ಲೇ ರೇಷ್ಮೆ ಬೆಳೆಗಾರರಿಗೆ ಬಿತನೆಗೆ 
ಹೋಗದ ರೀಲಿಂಗ್‌ಗೆ ಹೋಗುವ ರೇಷ್ಮೆ ಗೂಡಿಗೆ ರೂ.30, ಬೋನಸ್‌ ಹೆಚ್ಚಿಸಲು ಆದೇಶ 

ನೀಡಿದ ಕೀರ್ತಿ ಇವರದು. 
- ಎನ್‌. ಕಷ್ನಪ್ಪ, ಕೋಡಿಪಾಳ 


ಲಣಲ ಶೆ 

ಕುಣಿಕಲ್‌ ತಾಲ್ಲೂಕಿನ ಹಿಂದುಳಿದ ಗ್ರಾಮವಾದ ಕೊಡವತ್ತಿಈ ಬಾರಿ ರಾಜ್ಯದಲ್ಲೇ 

ವಿಶಿಷ್ಟ ಸಾಧನೆ ಮಾಡಿದೆ. ಇಲ್ಲಿನ ಸರ್ಕಾರಿ ಪ್ರೌಢಶಾಲೆ ಎರಡು ವರ್ಷಗಳ ಹಿಂದೆ ಶೂನ್ನ 
ಫಲಿತಾಂಶ ಸಾಧಿಸಿದ್ದರೆ, ಈ ಬಾರಿ ಶೇಕಡ 100ರಷ್ಟುಫಲಿತಾಂಶ ಪಡೆದು ಹಲವರು ಹುಬ್ಬೇರಿಸಲು 
ಕಾರಣವಾಗಿದೆ. ಅಂತೆಯೇಇಡೀತಾಲ್ಲೂಕಿನಲ್ಲಿಕಳೆದ ವರ್ಷ ಶೇಕಡ 36ರಷ್ಟಿದ್ದಫಲಿತಾಂಶ ಈ 


೧೫೫ / ಜೀವನದಿ 


ಬಾರಿ 68ಕ್ಕೇರಿದೆ. ಮುಂದಿನ ವರ್ಷದ ಗುರಿ ಶೇಕಡ 80 ಎನ್ನುತಾರೆ ಹುಲಿಯೂರುದುರ್ಗ ಶಾಸಕ 


ಕೇವಲ ರಾಜಕೀಯ ಅಥವಾ ಅಭಿವೃದ್ಧಿ ಕಾರ್ಯಗಳಷ್ಟೇ ಅಲ್ಲದೆ ಜನತೆಯ ಗುಣಾತ್ಮಕ 
ಬದಲಾವಣೆಗೆ ಪ್ರೇರಣೆ ನೀಡುವುದೂ ಜನಪ್ರತಿನಿಧಿಗಳ ಕರ್ತವೃ ಎಂದು ರಾಜಕೀಯ ಡಿಗೆ 
ಹೊಸವ್ಯಾಖ್ಯೆ ನೀಡಿ, ಸಾಧಿಸಿ ತೋರಿಸಿದ ಕೀರ್ತಿ ರಾಮಯ್ಯನವರಿಗೆ ಸಲ್ಲುತದೆ. 


ತಮ್ಮ ಕನಸಿನ ಮೊದಲ ಹಂತವಾಗಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 
ಎಸ್‌.ಎಸ್‌.ಎಲ್‌.ಸಿ ಮತ್ತು ಫಿ ಪಿಯುಸಿ ವಿದ್ಕಾ ಬರ್ಥಿಗಳ ಪೋಷಕರಿಗೆ. ವೈಯಕ್ತಿಕವಾಗಿ ಮೂರು 
ಸ! ಹೆಚ್ಚುಪತ್ರ ಬರೆದು, ಓದಿನ ಬಗ್ಗೆನಿಗಾ ಇಡುವಂತೆ ಜಾಗೃತಿ ಮೂಡಿಸಿದರು. ಜೊತೆಗೆ 
ಶಿಕ್ಷಕರು ಮತ್ತುಸಂಬಂಧಪಟ್ಟಅಧಿಕಾರಿಗಳ ಸಭೆಯನ್ನುನಿಯತವಾಗಿ ನಡೆಸಿದ್ದು ವಿದ್ಯಾರ್ಥಿಗಳಿಗೆ 
ಗುಂಪು ಚರ್ಚೆ ಏರ್ಪಡಿಸಿದ್ದು ಶಿಕ್ಷಕರು ಪ್ರಾಮಾಣಿಕವಾಗಿ ಬೋಧಿಸುವಂತೆ ಸೂಚಿಸಿದರ ಫಲ 
ಶೂನ್ಯ ದಿಂದ ಸಾಧನೆ. ರಾಜ್ಯದಪ್ರ ರ್ರತಿಯೊಬ್ಬ ಶಾಸಕರಿಗೂ ಇದು ಮಾದರಿಯಾದರೆ ಸಾಮಾಜಿಕ 


ಬದಲಾವಣೆಗೆ ಪೆ ಕ್ರೀರಣೆಯಾದೀತು. ೧ 


(ಪ್ರಜಾವಾಣಿ : 21-6-2002) 


ಕರ್ನಾಟಕದ ರಾಜಕೀಯ ರಂಗದಲ್ಲಿಜನಮನದ ಸಂಕಷ್ಟ ಗಳಿಗೆ ಮಿಡಿಯುವ ದಿಟ್ಟ 
ಜನಪ್ರತಿನಿಧಿ ಎಂದೇ ಹೆಸರಾಗಿರುವ ಎಲೆಕಡಕಲು ಕಂಬೇಗೌಡ ರಾಮಯ್ಯನವರು, ನಾಡಿನ 


ಇ] 
ಭವಿಷ್ಯದ ಬಗ್ಗೆ ಖಚಿತವಾದ ಮುನ್ನೋಟವನ್ನುಇಟ್ಟುಕೊಂಡಿರುವ ಮಹಾನ್‌ ಚೀತನ. ಅರವತ್ತು 


ವರ್ಷಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಶುಭಕೋರುವ ಸಮಾರಂಭವನ್ನು 
ಹಮ್ಮಿಕೊಂಡಿರುವುದುಸಂದರ್ಭೋಚಿತವಾಗಿದೆ. 


- ಹೆಚ್‌.ಸಿ. ಶ್ರೀಕಂಠಯ್ಯ 
ಕಂದಾಯಸಚಜಿವರು, 
ಕರ್ನಾಟಕಸರ್ಕಾರ 


ಜೀವನದಿ / ೧೫೬ 


ಶ್ರೀಯುತ ವೈ.ಕೆ. ರಾಮಯ್ಯನವರ ಬಗ್ಗೆ ಯೋಚಿಸಿದಾಗಲೆಲ್ಲಾನನಗೆ ನನ್ನಮೆಚ್ಚಿನ. 
ಗುರುಗಳೂ, ಪ್ರಖ್ಯಾತ ಕವಿಗಳೂ ಆಗಿದ್ದ ವಿ. ಸೀತಾರಾಮಯ್ಯನವರ ಪದ್ಯದ ಸಾಲುಗಳು 
ನೆನಪಾಗುತ್ತವೆ : 


ಮಣಿಯದಿಹ ಮನವೊಂದು, ಸಾಧಿಸುವ ಹಟವೊಂದು 
ನಿಜದ ನೇರಕೆ ನಡೆವ ನಿಶ್ಚಲತೆಯೊಂದು 
ಅನ್ಯಾಯಕೆಂದೆಂದು ತಲೆಬಾಗದೆಚ್ಚರವೊಂದು 
ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು 


ಈ ಎಲ್ಲಾ ಗುಣಗಳನ್ನೂ ಅಂತರ್ಗತವಾಗಿ ಮೈಗೂಡಿಸಿಕೊಂಡಿರುವ ನಿಜದರ್ಥದ ಜನಪರ 
ರಾಜಕಾರಣಿ. ಅಧಿಕಾರದಲ್ಲಿರಲಿ, ಇಲ್ಲದಿರಲಿ, ಜನಸೇವೆ ಇವರ ಆದರ್ಶ. ಜನಪರ 
ಹೋರಾಟಗಳ ಗಟ್ಟಿದನಿ ಇವರು. ಒಮ್ಮೊಮ್ಮೆ ಅದು ಒಂಟಿದನಿ ಆದದ್ದೂಉಂಟು. ಆದರೂ 
ಇವರು ವಿಚಲಿತರಾದವರಲ್ಲ ಒಂಟಿ ಸಲಗದಂತೆ ಧೈರ್ಯದಿಂದ ಮುನ್ನುಗ್ಗಿದವರು. ""ಆನೆ 
ನಡದದ್ದೇ ದಾರಿ''. ಮಹಾವ್ಯಕ್ತಿಗಳು ಹಾಕಿಕೊಟ್ಟದ್ದೇ ಮಾರ್ಗ. ಇಂತಹ ಅಪರೂಪದ 
ವ್ಯಕ್ತಿಸಾಧಕ ವೈ.ಕೆ. ರಾಮಯ್ಯನವರು. 


- ಟಿ. ಎಸ್‌. ವೆಂಕಟನಂಜಪ್ಪ 


ಮ್‌ ಸರ್‌ ನಾಮ್‌ ವಾ SEE ಸಮಾನಾ ಗಹಾ ಫಾ 
cS a ಮಾರ ಎ03 ಾಬಾರಔಿಯಾಫಾ ಮಾರ 2011222223 ಮಾ ವಾ ಖಾನಾ ಪಕಾವಾನಾ ನಾಯರಿ ಾಚಾವಾಯಿಾರಿಯಾಾ 


ಸಂದರ್ಶನಗಳು 


೧೫೭ / ಜೀ 


ಕ 


ತೆ 


೭೬ 


ಹ 


ಣಂ 


ಊಗ57೪ಆದಂಜ, b 


ಅಧಿಕಾರದ ಕನಸು ಕಂಡಿಲ್ಲ 


ಪ್ರಾಯಶಃ ತುಮಕೂರು ಜಿಲ್ಲೆಯ ಶಾಸಕರುಗಳ ಪೈಕಿ ನೇರವಾದಿ ನಿಷ್ಠುರವಾದಿ 
ಎಂದರೆ ಸಚಿವ ವೈ.ಕೆ. ರಾಮಯ್ಯ ಎಂದೇ ಹೇಳಬಹುದು. "ಭಾರಿಸಿಡುಕ' ಸೋಮಾರಿ ಗಳನ್ನು 
ಕಂಡರೆ ಆಗದು. "ಸೋಮಾರಿ ಅಧಿಕಾರಿಗಳು ವರ್ಗಾವಣೆಗೇನಾದರೂ ರಾಮಯ್ಯನವರ ಬಳಿ 
ಹೋದರಂತೂ ಮುಗಿದೇ ಹೋಯಿತು ಮೇಲಿಂದ ಕೆಳಕ್ಕೆ ನೀರಿಳಿಸುತಾರೆ, ಎನ್ನುತಾರೆ 
ಅಧಿಕಾರಿಗಳು. ಆದರೆ ಅವರನ್ನೇ ಈ ಬಗ್ಗೆ ಪ್ರಶ್ನಿಸಿದರೆ, ನಾನು ಕೆಲವರನ್ನು ಆ ರೀತಿ 
ನೋಡಿರಬಹುದು. ಆದರೆ ಯಾರೂ ನನ್ನಶತ್ರುಗಳಲ್ಲ ಕೇವಲಸಾಮಾಜಿಕ ಕಳಕಳಿ ಅದರ ಹಿನ್ನೆಲೆ 
ಆಗಿರುತದಷ್ಟೆ, | 


ಇತ್ತೀಚೆಗೆ ವೈ.ಕೆ.ಆರ್‌. ಭೇಟಿ ಅಪರೂಪವೂ ಆಗಿತ್ತು ಬಹಳ ದಿನಗಳಿಂದ ಪತ್ರಿಕೆ 
ಅವರನ್ನು ಸಂಪರ್ಕಿಸಬೇಕೆಂದುಕೊಂಡಿತ್ತು ಇತ್ತೀಚಿನ ತಿಪಟೂರು ಪ್ರವಾಸ ಸಂದರ್ಭದಲ್ಲಿ 
ಅವರೊಂದಿಗೆ ಮುಕವಾಗಿ ಚರ್ಚಿಸಲು ಅನುವಾಯಿತು. 


"ಏರ್‌ಬಸ್‌' ಮಾದರಿ ಸಚಿವ ಸಂಪುಟದಿಂದ ವೈ.ಕೆ.ಆರ್‌ರನ್ನು ಬಿಡಲಾಗುವುದೆಂಬ 


ಸುದ್ದಿಯೊಂದಿಗೇ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡುತಾರೆ 


ಎಂಬಸುದ್ದಿಸಹ ಹಬ್ಬಿತ್ತು ತುಮಕೂರು ಜಿಲ್ಲೆಯ ಕನಸಾಗಿರುವ ಹೇಮಾವತಿ ಬಗ್ಗೆ ಹಲವು ಹತ್ತು 
ಶಂಕೆ ಮೂಡಿತ್ತು ಜಿಲ್ಲೆಯ ಅಭಿವೃದ್ಧಿ "ಜಿಲ್ಲಾ ಪರಿಷತ್‌'ಗಳ ಬಗ್ಗೆ ಪ್ರಶ್ನಿಸಿದಾಗ ನೇರವಾಗಿ 
ಉತ್ತರಿಸಿ ತಮ್ಮನಿಷ್ಠರತನವನ್ನುಪ್ರತಿಪಾದಿಸಿದರು. 


ಫ್ರಿ ತಮ್ಮನ್ನು ಸಚಿವ ಸಂಪುಟದಿಂದ ಕೈಬಿಡುತ್ತಾರಂತಲ್ಲಾ ) 
ಅದರ ಬಗ್ಗೆಏನೂ ಗೊತಿಲ್ಲ. ತಲೆ ಕೆಡಿಸಿಕೊಳ್ಳುವ ಗೋಜಿಗೂ ಹೋಗಲ್ಲ 


ತಮ್ಮನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡುತಾರೆಂದೂ 


ನನ್ನನ್ನಂತೂ ಯಾರೂ ಬಂದು ಕೇಳಿಲ್ಲ 
8 ಆಕಸ್ಥಿಕವಾಗಿ ಆ ಅವಕಾಶ ದೊರೆತರೆ? 


ಪಾಲಿಗೆ ಬಂದದ್ದುಪಂಚಾಮೃತ. ಆದರೆ ಒಂದಂತೂ ನಿಜ. 15-20 ವರ್ಷಗಳಿಂದ ಹೋರಾಟ 
ನಡೆಸುತಲೇ ಬಂದಿದ್ದೇನೆ. ಎಂದೂ ಅಧಿಕಾರದ ಕನಸನ್ನು ಕಂಡಿಲ್ಲ ಆದರೆ ಆಕಸ್ಥಿಕವಾಗಿ 


ಜೀವನದಿ / ೧೬೦ 


ಅಧಿಕಾರ ದೊರೆತಿದೆ. ಇರುವಷ್ಟು ಕಾಲ ಒಳ್ಳೇದೂ ಮಾಡ್ಬೇಕು, ನನಗಂತೂ ಅಧಿಕಾರಕ್ಕೇ 
ಅಂಟಿಕೊಂಡು ಬದುಕಬೇಕೆಂಬ ಮಹದಾಕಾಂಕ್ಟೆಯಂತೂ ಇಲ್ಲ ಸಾಕಷ್ಟುತೋಟಇದೆ. ನನ್ನದೇ 
ವೃತ್ತಿಇದೆ. ಅದೇಸ್ಥಿರ ಎನ್ನುವುದು ನನ್ನಭಾವನೆ. 


ಅ ಬಿಲ್ಲೆಗೆ ಹೇಮಾವತಿ ಹರಿಯುವುದು ಖಚಿತವೇ ? 

ಖಂಡಿತವಾಗಿ, ಸ್ವಲ್ಪಎಡರು -ತೊಡರು ಉಂಟಾಗಿರಬಹುದು. 

9 ಜಿಲ್ಲಾಪರಿಷತ್‌, ಮಂಡಲ್‌ ಪಂಚಾಯಿಗಳೆಂಬ ಹೊಸ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ?೦ 

ಜಿಲ್ಲಾ ಪರಿಷತ್‌, ಮಂಡಲಗಳಲ್ಲಿ ಏನಾದರೂ ಹೊಸತನ್ನು ಕಾಣಬೇಕಾದ್ರೆ ಸಮಯ ಬೇಕು. 

ವ್ಯವಸ್ಥೆ ಇಂಟ್ರಡ್ಯೂಸ್‌ ಆಗಬೇಕು. 

9 ತುಮಕೂರು ಜಿಲ್ಲಾಪರಿಷತ್‌ ಬಗ್ಗೆ ಏನೇಳಿರಾ? 

ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ಚೆನ್ನಾಗಿದೆ. ಏಕೆಂದರೆ ಯಾವುದೇ ವ್ಯವಸ್ಥೆಗಮನಿಸುವಾಗ, ಆ 

ವ್ಯವಸ್ಥೆಯ ಹಿಂದಿನ ವ್ಯಕ್ತಿಯನ್ನು ಗಮನಿಸಬೇಕಲ್ಲವೇ? 

9 ಬಿಲ್ಲಾಜನತಾ ಪಕ್ಷದ ಅನಾಯಕತ್ವದ ಬಗ್ಗೆತಾವೇನೋ ಅಸಮಾಧಾನಗೊಂಡಂತೆ ಇತ್ತಲ್ಲ? 

ಹಾಗೇನಿಲ್ಲ. ಒಂದುಸಭೆ ಕರೀಲಿಕ್ಕೆ ಹೇಳಿದೆ. ಲೆಟರ್‌ ಸಹ ಬದ್ದಿದ್ದೆ. ಈವರ್ಲೆ ಕರ್ಲಿಲ್ಲ. ಆದ್ರೆ ನೀವೇ 
Re ಎ [a ಎಣ 


ಕೇಳಬಹುದು. ನೀವೇ ಯಾಕ್‌ ಕರೀಬಾರ್ದು ಅಂತ ಅಲ್ಲವಾ ಎಂದ ಅವರು “ಒಂದೇ ವೇದಿಕೆ’ 
ನಿರ್ಮಾಣದ ಎಡರು ತೊಡರುಗಳನ್ನು ವಿವರಿಸಿದರು. 


# ಇತೀಚೆಗೆ ಜಿಲ್ಲೆಯ ಕೆಲ ಶಾಸಕರು "ಟ್ರಾನ್‌ಫರ್‌' ಎಂಬ ಮಹಾ ಉದ್ಯೋಗದಲ್ಲೆ 
ತೊಡಗಿದ್ದಾರೆಂಬ ಆರೋಪ ಕೇಳಿ ಬರುತಿದೆಯಲ್ಲ ಗ 


ಬೇರೆಯವರ ಬಗ್ಗೆನನಗಂತೂ ಗೊತ್ತಿಲ್ಲ. ಆದರೆ ಯಾವುದೇ ಅಧಿಕಾರಿಗಳ ವರ್ಗಾವರ್ಗಿಗಳಲ್ಲಿ 
ನಾನು ಯಾವತ್ತೂಕ್ಕೆ ಹಾಕಿಲ್ಲ. ನನ್ನಕ್ಷೇತ್ರದಲ್ಲೂ ಅಷ್ಟೆ ಐ ಹ್ಯಾವ್‌ ಗಾಟ್‌ ಎ ಗುಡ್‌ ಟೀಮ್‌, 
ಯಾವ್‌ ಅಧಿಕಾರಿಇದ್ರೆ ನನಗೇನು. ತಾಲ್ಲೂಕಿನ ಕೆಲ್ಸಆಗ್ಬೇಕು. ವೈ.ಕೆ.ಆರ್‌ ಬಯಾನೇ, ಗಲಾಟೆ 
ಮಾಡಾನೆ ಅಂತ ಬೈಕೋತಾರೆ. ಆದರೆ ನನ್ನ ಕಾರ್ಯ ಶೈಲಿ ಅರಿತವರಾರೂ ಹಾಗೆ 
ತಿಳಿದಿರಲಾರರು. 


9 ಕುಣಿಗಲ್‌ ಸ್ಪಡ್‌ ಫಾರ್ಮ್‌ ಅವ್ಯವಹಾರದ ಬಗ್ಗೆ ನೀವೇನು ಕ್ರಮ ಕೈಗೊಂಡಿರುವಿರಿ ? 


ಬೇಗೂರು ರಾಮಣ್ಣ ಎಂಬುವವರು ಅರ್ಜಿ ಕೊಟ್ರು. ಮರಗಳನ್ನು ಇಟ್ಟಿರೋ ಜಾಗಾನೂ 


೧೬೧ / ಜೀವನದಿ 


ಹೇಳಿದ್ರು. ನಾನೇ ನೇರವಾಗಿ ಡಿ.ಎಫ್‌.ಓ ಗೆ ಹೇಳಿ ಎಲ್ಲಾಸೀಜ್‌ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ 
ಹೇಳಿದೇನೆ. 
ಎ 


* ಹೇಮಾವತಿ ಯೋಜನೆ ಕಾರ್ಯ ಹೇಗೆ ಸಾಗಿದೆ? 


ನಿರೀಕ್ಷೆಯ ಮಟ್ಟದಲ್ಲಿ ಈ ವರ್ಷ ಕಾರ್ಯ ನಡೆದಿಲ್ಲ ಒಂದೆಡೆ ಹಣಕಾಸಿನ ಕೊರತೆ, 
ಭೂಮಿಗಳನ್ನು ಸ್ವಾಧೀನ ಪಡಿಸಿಕೊಳ್ಳುವಲ್ಲಿ ಉಂಟಾಗಿರುವ ವಿಳಂಬ ಜೊತೆಗೆ ಸುರಂಗ ಮತ್ತೆ 


ಕುಸಿದಿದೆ. 
O 


- ತುಮಕೂರು ಮಾಧ್ಯಮ 
(7 12-1957 ) 


ಜೀವನದಿ / ೧೬೨ 


ಭ್ರಷ್ಟರಾಜಕೀಯ ನೀತಿಯ ವಿರುದೃಹೋರಾಟ 
9 ನೀವು ದೇವೇಗೌಡರ ಪರವೋ ಅಥವಾ ಹೆಗಡೆಯವರ ರಾಜಕೀಯ ನೀತಿಯ ವಿರುದ್ಧವೋ? 


ಎರಡೂ ಹೌದು. ಹಾಗೆಂದ ಮಾತ್ರಕ್ಕೆ ದೇವೇಗೌಡರು ಹೇಳಿದ್ದನ್ನೆಲ್ಲಾ ಶಿರಸಾವಹಿಸಿ 
ಮಾಡುತೇನೆಂದಲ್ಲ. 20 ವರ್ಷಗಳಿಂದ ಅವರು ನನ್ನ ರಾಜಕೀಯ ಗುರು. ಆದರೂ ನನ್ನ 
ನಿರ್ಧಾರದ ಮಟ್ಟಿಗೆ ನಾನು ಸ್ವತಂತ್ರ. ಹೆಗಡೆಯವರ ರಾಜಕೀಯ ನೀತಿಯನ್ನಂತೂ ನಾನು 
ಸುತರಾಂ ವಿರೋಧಿಸುತ್ತೇನೆ. ಆ ಭ್ರಷ್ಟರ ಸಂಪುಟದಲ್ಲಿ ಮಂತ್ರಿ ಯಾಗಿದ್ದಕ್ಕೆ ಇಂದೂ ಪಶ್ಚಾತಾಪ 
ಪಡುತ್ತಿದ್ದೇನೆ. 


€ ನೀವು ಜನತಾದಳ ಸೇರುವುದಕ್ಕೆ ಯಾವುದಾದರೂ ಷರತುಗಳನ್ನು ಹಾಕುತ್ತೀರಾ? 


ಸೇರುವ ಪ್ರಶ್ನೆಯೇ ಇಲ್ಲವೆಂದ ಮೇಲೆ ಷರತ್ತುಹಾಕುವುದು ಎಲ್ಲಿಂದ ಬಂತು. ಅಲ್ಲದೆ ಯಾವ 
ಪುರುಷಾರ್ಥಕ್ಕಾಗಿ ""ದಳ'' ಸೇರಬೇಕು ಹೇಳಿ? ಕರ್ನಾಟಕದಲ್ಲಿಹೆಗಡೆ ಕೊಳ್ಳ ಹೊಡೆದ 
ಪಾಪದ ಹಣದಿಂದ ಕಟ್ಟದ ಈ ಜನತಾದಳಕ್ಕೆ ಅಂತದೇ ಮತ್ತೊಬ್ಬ ಪಾಪಿಯ ವಿರುದ್ಧ 
ಹೋರಾಡಲು ನೈತಿಕ ಬೆನ್ನೆಲುಬಿದೆಯೇ? ಇವರೆಲ್ಲ ಸೇರಿ ರಾಜೀವರನ್ನು ಎದುರಿಸಲು 
ಹೊರಟಿದ್ದಾರೆ! ಒಂದು ಪಕ್ಷಇವರು ಇಡೀ ಕಾಂಗ್ರೆಸ್‌ ವ್ಯವಸ್ಥೆಯನ್ನೇ ವಿರೋಧಿಸುವುದೇ ಆದರೆ, 
ಅದಕ್ಕೆ ಜನತಾದಳವೇ ಆಗಬೇಕಿಲ್ಲ ಆ ಕೆಲಸವನ್ನ ಜನತಾ ಪಕ್ಷದಲ್ಲಿದ್ದುಕೊಂಡೇ ಮಾಡಬಹುದು. 


9 ಒಂದು ಪಕ್ಷ ಗೌಡರು ಜನತಾದಳ ಸೇರಿದರೆ ನಿಮ್ಮ ಮುಂದಿನ ನಿಲುವು ? 


ನಾನು ಮೊದಲೇ ಹೇಳಿದ್ದೇನೆ. ನನ್ನ ನಿರ್ಧಾರದ ಬಗ್ಗೆ ಸ್ವತಂತ್ರನೆಂದು. ದೇವೇಗೌಡ 
ರಾದಿಯಾಗಿ ಎಲ್ಲರೂ ಹೋದರೂ ನಾನು ಒಬ್ಬಂಟಿಯಾಗಿಯಾದರೂ ಜನತಾ ಪಕ್ಷದಲ್ಲೇ 
ಇರುತೇನೆ. 


೪ ದೇವೇಗೌಡರು ಹೋದ ನಂತರವೂ ನಿಮ್ಮೊಡನೆ ಎಷ್ಟು ಮಂದಿ ಶಾಸಕರು ಉಳಿಯಬಹುದು? 
ಯಾರ್ಯಾರು 9) ಕ 


| ಯಾರ್ಯಾರು ಎಂದು ಹೇಳಲಾರೆ. ಆದರೆ ಕನಿಷ್ಠ 20-22 ಮಂದಿಯಂತೂ ಜನತಾಪಕ್ಷದಲ್ಲೇ 
ಖಂಡಿತಾಇರುತಾರೆ. ಅಲ್ಲದೆ ದೇವೇಗೌಡರು ಎಂದೂ ಜನತಾದಳಸೇರುವುದಿಲ್ಲವೆಂದೂ ನನಗೆ 
ಖಚಿತ ನಂಬಿಕೆ ಇದೆ. ಮೊನ್ನೆ ಗೌಡರನ್ನ ಚಂದ್ರಶೇಖರ್‌ರವರು ಫೋನಿನಲ್ಲಿಸಂಪರ್ಕಿಸಿದಾಗ 
ಗೌಡರು ಹೇಳಿದರು ""ನಾನು ಜನತಾದಳ ಸೇರುವ ಬಗ್ಗೆ ನೀವು ನನ್ನನ್ನು ಮಾತುಕತೆಗೆ 


೧೬೩ / ಜೀವನದಿ 


ಆಹ್ವಾನಿಸುವುದಾದರೆ ನಾನು ದೆಹಲಿಗೆ ಬರುವುದಿಲ್ಲ, ನೀವೂ ಜನತಾಪಕ್ಷದಲ್ಲೇ ಉಳಿದುಕೊಳ್ಳುವ 
ಬಗ್ಗೆ ಮಾತನಾಡುವುದಾದರೆ ಮಾತ್ರ ನಾನು ಬರುತ್ತೇನೆ'' ಎಂದು. ಆವಿಷಯವಾಗಿಯೇ ಅವರು 
ಈಗ ದೆಹಲಿಗೆ ಹೋಗಿರುವುದು. 


9 ನೀವು ಜನತಾ ಪಕ್ಷದಲ್ಲೇ ಉಳಿದುಕೊಳ್ಳುವುದಾದರೆ ರಾಜ್ಯದಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ 
ಆಲೋಚಿಸಿದ್ದೀರಾ 9) 

(ಸ್ವಲ್ಪಹೊತ್ತುಸುಮ್ಮನಿದ್ದು..) ಖಂಡಿತ ಆಲೋಚಿಸಿದ್ದೇನೆ. ಜನರಲ್ಲಿನಿಜಕ್ಕೂ ಬೇಸರವಿರುವುದು 
ಹೆಗಡೆ ಬಗ್ಗೆಯೇ ಹೊರತು ಜನತಾ ಪಕ್ಷದ ಮೇಲಲ್ಲ. 


9 ಬನತಾಪಕ್ಷಮತ್ತುಜನತಾದಳದ ಹುಟ್ಟಿನ ಸಂದರ್ಭದ ಬಗ್ಗೆ ಸಾಮ್ಯತೆ ಕಲ್ಲಿಸಲಾಗುತಿದೆಯಲ್ಲ 
? 


ಹೇಗೆ ಸಾಧ್ಯ ! ಜನತಾಪಕ್ಷ ಇಡೀ ಒಂದು ವ್ಯವಸ್ಥೆಯನ್ನ ವಿರೋಧಿಸಿ ರಾಷ್ಟ್ರ ವ್ಯಾಪ್ತಿಯ 
ಬದಲಾವಣೆಯ ಗುರಿಇಟ್ಟುಕೊಂಡು ಹುಟ್ಟಿಕೊಂಡದ್ದು ಜನತಾದಳದಂತೆ ಹಲವು ತೇಪೆಗಳಿಂದ 
ಕೂಡಿದ್ದುಯಾವನೋ ಒಬ್ಬ ಭ್ರಷ್ಟನನ್ನುಎದುರಿಸಲು ಹುಟ್ಟಿಕೊಂಡಿದ್ದಲ್ಲ. 

ಹ್‌ ಬಟ ಎಣ 


ತುರ್ತು ಪರಿಸ್ಥಿತಿಯಲ್ಲಿಇದೇ ವಿ.ಪಿ.ಸಿಂಗ್‌ ಕಾಂಗ್ರೆಸಿನಲ್ಲಿದ್ದುಕೊಂಡು ನಮ್ಮನ್ನೆಲ್ಲ ಜೈಲಿಗೆ 
ತಳ್ಳಿಸಿದರು. ಈಗ ಅದೇ ಕಾಂಗ್ರೆಸಿನ ವಿರುದ್ದ ಹೋರಾಟಕ್ಕೆ ನಿಂತಿದ್ದಾರೆ. ನಾನು 
ವಿ.ಪಿ.ಸಿಂಗ್‌ರಿಂದ ಪಕ್ಷಾತೀತವಾದ ಜನಜಾಗೃತಿಯ ಕಾರ್ಯಕ್ರಮವನ್ನು ನಿರೀಕ್ಷಿಸಿದ್ದೆ, ನಾಳೆ 
ಅರ್ಜುನ್‌ಸಿಂಗ್‌ ಹೊರಬಂದು ನಾನೂ ರಾಜೀವ್‌ಗಾಂಧಿಯನ್ನು ಎರೋಧಿಸುತ್ತೇನೆಂದು 
ಹೇಳಿಕೊಂಡು ಅವರೂ ಒಂದು ಪಕ್ಷವನ್ನು ಕಟ್ಟಿದರೆ, ಈ "ದಳ'ದವರು ಅದರಲ್ಲೂ 
ಎಲೀನವಾಗುವುದಿಲ್ಲವೆಂದು ಏನು ಗ್ಯಾರಂಟಿ? 


4 ಈ ಉಪಚುನಾವಣೆಯ ಸೋಲನ್ನು ಜನತಾಪಕ್ಷದ ಅವನತಿಯ ಎರಡನೇ ಹಂತವೆಂದು 
(ಮೊದಲ ಹಂತ ಆಂತರಿಕ ಬಿರುಕು) ಕಾಂಗೈ ನಾಯಕರು ಹೇಳುತಿದ್ದಾರಲ್ಲ? 


ಹಾಗೇನಿಲ್ಲ. ಎರಡು ಸ್ಥಾನಗಳನ್ನುಗೆದ್ದಮಾತ್ರಕ್ಕೆ, ಕಾಂಗ್ರೆಸ್‌ ಬೀಗುವ ಅಗತ್ಯವಿಲ್ಲ. ಅಲ್ಲಿನಮ್ಮ 
ಅಭ್ಯರ್ಥಿಗಳು ಸೋತಿದ್ದು ನಮ್ಮೊಳಗಿನ ಭಿನ್ನಾಭಿಪ್ರಾಯದಿಂದ. ನಮ್ಮ ಮೇಲೆ ಮುಯ್ಯಿ 
ತೀರಿಸುವಂತೆ ನಿಷ್ಠಾವಂತರು ಅಸಮರ್ಥ ಅಭ್ಯರ್ಥಿಗಳಿಗೆ ಸೀಟು ಕೊಟ್ಟಿದ್ದು ಹೆಚ್ಚಾಗಿ 


ಹೆಗಡೆಯವರು ಎಸಗಿದ ಪಾಪದ ಗುಟ್ಟುಗಳು ಹಳ್ಳಿಗಳನ್ನು ತಲುಪಿರುವುದು ಈ ಸೋಲಿಗೆ ಕಾರಣ. 
ನಾವ್ಯಾರೂ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲದಿದ್ದುದೂ ಕಾರಣವಿರಬಹುದು. 


9 ಹೆಗಡೆ ನಾಯಕತ್ವದಲ್ಲಿ 2-3 ವರ್ಷ ಸಚಿವರಾಗಿದ್ದ ನಿಮ್ಮ ವಿಶೇಷ ಅನುಭವಗಳೇನು 9 
ಹೆಗಡೆಗೆ ಮಂತ್ರಿಯಾಗಿ ನನ್ನ ಮೇಲೆ ವಿಶ್ವಾಸವಿತ್ತು ನಾನು ಹೇಳಿದ ಯೋಜನೆಗಳನ್ನು 


ಜೀವನದಿ / ೧೬೪ 


ಕಾರ್ಯಗತಗೊಳಿಸಲು ಪ್ರಯತಿಸುತ್ತಿದ್ದರು. ಎಧಾನಸಭೆಯಲ್ಲಿ ಸಹ ನನ್ನ ಸೂಚನೆ 
ಆಹವಾಲುಗಳಿಗೆ ಪ್ರಾಧಾನ್ಯತೆ ಕೊಡುತ್ತಿದ್ದರು. (ರಾಮಯ್ಯನವರು ಕೆಲವು ವಿಶೇಷವಾದ 
ಸಂಕೀರ್ಣ ಅನುಭವಗಳನ್ನು ಹೇಳಿದರಾದರೂ ಕೊನಯೆಲ್ಲಿ ೦119006 ಎಂದ ಕಾರಣ ಇಲ್ಲಿ 
ದಾಖಲಿಸಲುಸಾಧ್ಯವಾಗುತ್ತಿಲ್ಲ.) 


ಅಲ್ಲದೆ ನಾನೆಂದೂ ಹೆಗಡೆಯವರನ್ನು ವೈಯಕ್ತಿಕವಾಗಿ ದ್ವೆ ೇಷಿಸಿದವನಲ್ಲ. 
ಉದಾಹರಣೆಗೆ ನೋಡಿ, ಎರಡನೆ ಸಂಪುಟಪುನರ್ರ ಚನೆಯಾದಸಂದರ್ಭದಲ್ಲಿ ಗೌಡರ ಕಾರಿನಲ್ಲಿ 
ಗೌಡರೊಡನೆ ಸಿಂಧ್ಯ ಮತ್ತುನಾನು ಹೋಗುತಿದ್ದೆವು. ಹಿಂದಿನ ಸೀಟಿನಲ್ಲಿಕುಂತಿದ್ದಸಿಂಧ್ಯ... ""ಆ 
ಹೆಗಡೆ ನನ್ನನ್ನುನೋಡಿ ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ. ಗೌಡರಿಗೆ ಹೆದರಿಕೊಂಡು ಕೊಟ್ಟಿದ್ದಾರೆ. 
ನಾನು ಎಂದೆಂದೂ ಗೌಡರ ಶಿಷ್ಯ. ನನಗೆ ಬೆಂಬಲ ನೀಡಿದ ಗೌಡರನ್ನ ನಾನೆಂದೂ 
ಮರೆಯುವುದಿಲ್ಲ'' ಎಂದು ಗೌಡರನ್ನು ಹೊಗಳಿ ಹೆಗಡೆಯವರನ ಅಸಹ್ಯವಾಗಿ ಬೃ ಬೈಯ್ದರು. ಇಂದು 
ಅದೇ ಸಿಂಧ್ಯ ಹೆಗಡೆಯ ಪರಮಾಪರು; ಅಂದು ಸಿಂಧ್ಯನನ್ನುನಾನು ಗದರಿಕೊಂಡಿದ್ದೆ ಇಂಥಾ 
ಧೋರಣೆಗಳುನನಗೆ ಹಿಡಿಸುವುದಿಲ್ಲ. 


ಈ ನಡುವೆ ""ಪತ್ರಿಕೆ''ಯಲ್ಲಿ ಪ್ರಕಟವಾಗಿದ್ದ "ಅನಿವಾಸಿ' ಭಾರತೀಯರ ಹೆಸರಿನಲ್ಲಿ 
"ಹೆಗಡೆ - ರೆಡ್ಡಿಯ ಕೊಳ್ಳೆ'ಯ ವರದಿಗೆ ಪ್ರಕಾಶರ ಪ್ರತಿಕ್ರಿಯೆಯನ್ನು ಪ್ರಸ್ತಾಪಿಸಿ ""ಈ 
ಅವ್ಯವಹಾರ ಪೂರ್ತಿಗೊಳ್ಳದಂತೆ ತಡೆಯೊಡ್ಡಿದವನು ನಾನೊಬ್ಬನೇ ಅನ್ನೋದನ್ನ ದಾಖಲಿಸೀರಾ'' 
ಎಂದು ಹೇಳಿದ್ದರತ್ತ ಅವರ ಗಮನ ಸೆಳೆದಾಗ ... 


""ಇವೆಲ್ಲನಂಬಬೇಡಿ, ಪ್ರಕಾಶರಿಗೆ ಅಷ್ಟೊಂದು ಪಾಪಪ್ರಜ್ಞೆ ಇದ್ದರೆ, ಈ ಭ್ರಷ್ಟತೆಯನ್ನು 
ಸಂಪೂರ್ಣವಾಗಿ ತಡೆಯಬಹುದಿತ್ತು ಒಂದುಪಕ್ಷಸಾಧ್ಯವಾಗಿಲ್ಲದಿದ್ದರೆ ಇಂದು ದೊಡ್ಡದಾಗಿ 


ಹೇಳಿಕೊಳ್ಳುವ ಬದಲು ಅಂದೇ ರಾಜಿನಾಮೆ ಕೊಟ್ಟುಪ್ರತಿಭಟಿಸಬಹುದಿತ್ತಲ್ಲವಾ?'' ಎಂದರು. 
ನಾವು ಮತ್ತಷ್ಟು ಕೆಣಕಿದೆವು. 


“ಈ ಪ್ರಕಾಶ್‌ ಎಷ್ಟು ಸಾಚಾ ಮನುಷ್ಯನೆಂದರೆ... ನಮ್ಮಲ್ಲಿ ಭಿನ್ನಾಭಿಪ್ರಾಯ 
ಹುಟ್ಟಿಕೊಂಡ ಹೊಸದು, ಸಂಪುಟ ಟಕ್ಕೆನಾ ರಾಜೀನಾಮೆ ಕೊಟ್ಟುಮೂರುದಿನವಾಗಿತ್ತು ಎಂ. 
ಚಂದ್ರಶೇಖರ್‌ರವರ ಮನೆಯಲ್ಲಿ ರಾಜಿಯ ಬಗ್ಗೆ ಮಾತುಕತೆಯಾಡಲು, ಪ್ರಕಾಶ್‌ ನನ್ನನ್ನೂ 
ಸಿದ್ದರಾಮಯ್ಯನವರನ್ನೂ ಕರೆಸಿದ್ದರು... ಅಲ್ಲಿ ನಾನು ಭಿನ್ನಮತೀಯರಾಗಬೇಕಾದ ಕಾರಣ 
ಎವರಿಸುತ್ತಿದ್ದೆ ಇಲ್ಲಿಪ್ರಕಾಶರು ಹಾಜರಿದ್ದಕಾರಣ ಅವರ ಮೂಗಿನ ನೇರದಲ್ಲೇ ಅವರಸಹಿಯ 
ಬಲದ ಮೇಲೆಯೇ ಶ್ರೀಮಂತ ಹೋಟೆಲ್‌ ಮಾಲಿಕರಿಗೆ ಬಿ.ಡಿ.ಎ. 60 ಎಕರೆ ಜಮೀನು 
ಮಂಜೂರಿ ಮಾಡಿದ್ದರ ಬಗ್ಗೆ ಪ್ರಸ್ತಾಪಿಸಿ. ... ಹೇಳಿ ಲಕ್ಷಾಂತರ ಮಂದಿ ನಿರ್ವಸತಿಕರಿರು 
ನಾಡಿನಲ್ಲಿ ನೀವು ಒಬ್ಬ ಹೋಟೆಲ್‌ ಮಾಲಿಕರಿಗೆ ಅಷ್ಟೊಂದು ಜಮೀನು ಕೊಟ್ಟಿದ್ದು 


೧೬೫ / ಜೀವನದಿ 


ಮೌಲ್ಯಾಧಾರಿತ ರಾಜಕಾರಣವೇ? ನಿಮ್ಮ ಜೊತೆ ಹೇಗೆ ರಾಜಿ ಮಾಡಿಕೊಳ್ಳುವುದು ಹೇಳಿ 
ಪ್ರಕಾಶರೇ?'' ಎಂದೆ. ತಕ್ಷಣ ಪ್ರಕಾಶರು ಉರಿದುಬಿದ್ದರು. ಸಿಟ್ಟಿನಿಂದ ಮಾತುಗಳನ್ನಾಡಿ 
ಆಪಾದನೆ ಯನ್ನು ನಿರಾಕರಿಸಿದರು. 


““ಅನಂತರ ಹೊರಬಂದ ನಾನು ಈಸುದ್ದಿತಿಳಿಸಿದ್ದಅಧಿಕಾರಿಯನ್ನುಕರೆದು ಪ್ರಶ್ನಿಸಿದೆ. 
ಅವರು ಹೇಳಿದರು ... ""ನೀವೇಕೆ ಯೋಚಿಸುತ್ತೀರಿ ಸಾರ್‌... ನಾನು ರೆಜಿಲೇಷನ್‌ ಕಾಪಿ, 
ಸ್ಯಾಂಕ್ಟನ್‌ ಕಾಪಿಗಳನ್ನು ಬೇಕಾದರೆ ತಂದು ಕೊಡುತ್ತೇನೆಂದು. ಒಂದೆರಡು ದಿನಗಳಲ್ಲಿ ಅವನ್ನು 
ತಂದುಕೊಟ್ಟರು. ಆ ದಾಖಲೆಗಳ ಪ್ರತಿಗಳನ್ನುಲಗತ್ತಿಸಿ, "ಈ ದಾಖಲೆಗಳು ನಿಜವೋ? ಸುಳ್ಳೋ? 
ಪ್ರಕಾಶರೇ?'' ಎಂದು ಪತ್ರ ಬರೆದು ಸುಮಾರು ತಿಂಗಳುಗಳೇ ಆಗಿವೆ. ಈವರೆಗೂ ಅವರಿಂದ 
ಉತ್ತರವಿಲ್ಲ. ಈಗ ನೀವೇ ಯೋಚಿಸಿ. ಪ್ರಕಾಶ್‌, ರೆಡ್ಡಿಯ ಭ್ರಷ್ಟತೆಯನ್ನುಯಾವ ಉದ್ದೇಶದಿಂದ 
ಎರೋಧಿಸುತ್ತಿದ್ದಾರೆಂದು? ಎಂದು ನಮ್ಮನ್ನೇ ಪ್ರಶ್ನಿಸಿದರು. ಮುಂದುವರಿದು, 


ಈಣಇಡೀ ನಿಷ್ಠಾವಂತರ ಗುಂಪು ಇಂತಹ ಅವ್ಯವಹಾರಗಳಲ್ಲೆಷ್ಟೊಂದು ಶಾಮೀಲಾಗಿದೆ 
ಎಂದರೆ, ಅದಕ್ಕೆ ಬೊಮ್ಮಾಯಿಯವರೂ ಹೊರತೇನಲ್ಲ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ 
ಎನ್‌.ಆರ್‌.ಐ ಹಗರಣ ಮತ್ತುಪ್ರಕಾಶ್‌ ಹೇಳಿಕೆಯನ್ನು ಆಧಾರ ವಾಗಿಟ್ಟುಕೊಂಡು ಈ ತಕ್ಷಣ 
ಹೆಚ್‌.ಜಿ.ವಿ.ರೆಡ್ಡಿಯವರನ್ನು ವಜಾ ಮಾಡಿ, ಕೊನೆಯ ಕ್ಷಣದಲ್ಲಿ ಯಾದರೂ ಸರ್ಕಾರದ 
ಮರ್ಯಾದೆ ಉಳಿಸಿಕೊಳ್ಳಬೇಕೆಂದು ಕೋರಿ ಪತ್ರ ಬರೆದೆ. ಅದಾದ ಕೆಲವು ದಿನಗಳಲ್ಲಿ 
ಆಕಸ್ಥಿಕವಾಗಿ ಮುಖ್ಯಮಂತ್ರಿಯವರನ್ನು ಭೇಟಿಯಾದಾಗ ಅವರಾಗಿಯೇ ಈ ವಿಷಯವನ್ನು 
ಪ್ರಸ್ತಾಪಿಸಿ ""ರೆಡ್ಡಿ ರಾಜೀನಾಮೆ ಕೊಟ್ರು ರಾಮಯ್ಯನವರೇ... ಅದಕ್ಕೆ ದೇಶಪಾಂಡೆ 
ವಿರೋಧಿಸಿದ್ರು... ಆದ್ರೂ ನಾನು ಬಿಡಲಿಲ್ಲ'' ಎಂದರು. ನಾನು ಹೌದೇನೋ ಎಂದುಕೊಂಡೆ. 
But till today Mr. Reddy is BDA Chairman. ಹೇಳಿ ಇವರುಗಳಿಗೆಲ್ಲ 
ಮಾನಮರ್ಯಾದೆ ಇದೆಯಾ? ಬೊಮ್ಮಾಯಿಯವರು ಈ ಸಣ್ಣ ವಿಷಯಕ್ಕೆ ನನಗೆ ಸುಳ್ಳನ್ಯಾಕೆ 
ಹೇಳಬೇಕಿತು) ನಿಮಗೆ ಗೊತ್ತಾ ರೆಡ್ಡಿಯವರನ್ನು ಅಲ್ಲಿಂದ ಕದಲಿಸುವ ಧೈರ್ಯ ಅವರಾರಿಗೂ 
ಇಲ್ಲ ರೆಡ್ಡಿಯ ಮಡಿಲಲ್ಲಿನಿಷ್ಠಾವಂತರ ಇನ್ನೆಷ್ಟುರಹಸ್ಯಗಳಿವೆಯೋ? 


ಅನಂತರ ಜನತಾಪಕ್ಷದ ಹುಟ್ಟು ಇಂದಿನ ದುಸ್ಥಿತಿಯ ಬಗ್ಗೆ 15-20 ನಿಮಿಷ 
ಮಾತನಾಡಿದ ರಾಮಯ್ಯ ಗದ್ಗದಿತರಾಗಿದ್ದರು. 


ಇದೇ ತಿಂಗಳ 30ನೇ ತಾರೀಖಿನ ನಂತರ ನೋಡಿ ಈ ನಿಷ್ಠಾವಂತರ ಹಗರಣಗಳನ್ನು 


ಹೇಗೆ ಬಯಲು ಮಾಡುತ್ತೇನೆಂದು ಹೇಳಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿ ಬೀಳ್ಕೊಟ್ಟರು. ೧ 


- ಟಿ. ಎಸ್‌. ವಿವೇಕ್‌ 
(ಲಂಕೇಶ್‌ ಪತ್ರಿಕೆ ಶೆ 22-1-1989 


ಜೀವನದಿ / ೧೬೬ 


ದೇವೇಗೌಡರಿಗೆ ಸರಿಸಾಟಿ ಆಗಬಲ್ಲವರು ಯಾರಿದ್ದಾರೆ? 
ಈ ರಾಜ್ಯದಲ್ಲಿ ಜನತಾಪಕ್ಕಕ್ಕೆ ಜನತೆ ನೀಡಿದ ಬೆಂಬಲ ನಿಮಗೆ ತೃಪ್ತಿ ನೀಡಿದೆಯೆ ? 


ಜನತಾಪಕ್ಷಕ್ಕೆ ಜನರು ನೀಡಿದ ಬೆಂಬಲ ನನಗೆ ತೃಪ್ತಿ ನೀಡಿದೆ. ಜನತಾಪಕ್ಷ 
ಉಳಿಸಿಕೊಳ್ಳಲೇಬೇಕಾದಂತಹ ತೀರ್ಮಾನ ತೆಗೆದುಕೊಂಡಿರುವುದು ನನ್ನ ಮನೆಯಲ್ಲಿಯೇ. 
ಆವಾಗ ದೇವೇಗೌಡರು ವಿದೇಶದಲ್ಲಿದ್ದಾಗ ನಾನೊಂದು ಪತ್ರಿಕಾಗೋಷ್ಠಿ ಕರೆದು, ನಾನು 
ಜನತಾದಳ ಸೇರುವುದಿಲ್ಲ ಹಾಗೂ ಬೊಮ್ಮಾಯಿಯವರ ಮಂತ್ರಿಮಂಡಲವೂ ಸೇರುವುದಿಲ್ಲ 
ಎಂದು ಸ್ಪಷ್ಟ ಪಡಿಸಿದೆ. ಆ ಸಂದರ್ಭದಲ್ಲಿ ಒಬ್ಬ ವರದಿಗಾರ ದೇವೇಗೌಡರು ಜನತಾದಳ 
ಸೇರಿದರೆ ಏನೂ ಮಾಡುತ್ತೀರಿ ಎಂದು ಪ್ರಶ್ನಿಸಿದ. ನಾನು ಆವಾಗ ದೇವೇಗೌಡರು ಜನತಾಪಕ್ಷ 
ತೊರೆದರೂ ನಾನು ಜನತಾಪಕ್ಟಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ ಈ ಉತ್ತರದಿಂದ ಕೆಲ ಜನ 
ಮುಸಿ ಮುಸಿ ನಕ್ಕರು. ಬಹುಶಃ ಅವರು ಜನತಾಪಕ್ಷ ಉಳಿಯುವುದಿಲ್ಲಎಂಬ ಭಾವನೆಯವರು. 
ನಾನು ಅಂದು ತಗೆದುಕೊಂಡ ತೀರ್ಮಾನಕ್ಕೆ ರಾಜ್ಯದ ಲಕ್ಷಲಕ್ಷ ಜನ ಸ್ಪಂದಿಸಿದರಲ್ಲ. ಇದಕ್ಕಿಂತ 
ಸಂತೋಷ, ತೃಪ್ತಿಯ ವಿಷಯ ನನಗೆ ಮತ್ತೊಂದಿಲ್ಲ 


ಥಿ ಜನತಾಪಕ್ಷ ಉಳಿಸಿಕೊಳ್ಳುವಾಗ ಬಂದಂತಹ ಅನಿರೀಕ್ಷಿತ ಘಟನೆಗಳಾವುವು? 


ನಾನು ವೈಯಕಿಕವಾಗಿ ಬಹಳಷ್ಟು ಮೆಚ್ಚುವಂತಹ ಸಿದ್ದರಾಮಯ್ಯ ಹಾಗೂ ಎ. ಕೃಷ್ಣ 
ಅವರು ಜನತಾದಿಂದ ಜನತಾದಳಕ್ಕೆ ಪಕ್ಷಾಂತರ ಮಾಡಿದ್ದು ನನಗೆ ಆಘಾತ ನೀಡಿತು. ಅಂದು 
ನಾನು ಈ ಇಬ್ಬರೂ ಇಷ್ಟೊಂದು ತಪ್ಪು ದಾರಿಯಲ್ಲಿ ಹೋಗಲು ತೀರ್ಮಾನಿಸುತಾರೆ ಎಂದು 
ಎಚಾರ ಮಾಡಲು ನಿಲುಕಲಾರದಂತಹ ವಿಷಯವಾಗಿತ್ತು ಪಾಪದ ಹಣದಿಂದ ಬದುಕಿದ 
ಜನತಾದಳದಲ್ಲಿ ಈ ಇಬ್ಬರೂ ಮಿತ್ರರೂ ಏಕೆ ಹೋದರು? ಎಂಬ ಪ್ರಶ್ನೆಗೆ ಇದುವರೆಗೂ 
ಉತರವೇ ಇಲ್ಲ. 


ಸಿದ್ದರಾಮಯ್ಯನವರನ್ನು ಜನತಾಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕೆಂಬ ಆಂತರಿಕ 
ಯುದ್ಧ ಒಂದೂವರೆ ವರ್ಷಗಳವರೆಗೆ ಪಕ್ಷದೊಳಗೆ ನಡೆದೇ ಇತ್ತು ಬಳಿಕ ದೇವೇಗೌಡರು 
ಹೋದಲ್ಲೆಲ್ಲಾ ಬಹಿರಂಗವಾಗಿ ಸಿದ್ದರಾಮಯ್ಯನವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು 
ಒತಾಯಿಸುತಿದ್ದರು. ಇದರಸಂಪೂರ್ಣ ಅರಿವು ಇದ್ದುಕೂಡ ಅವರು ಜನತಾದಳಸೇರಿದ್ದು ನಮಗೆ 
ಅಂದು ಸಹಜವಾಗಿ ಆಘಾತ ನೀಡಿತ್ತು ಅಂದು ಎದುರಾದ ಆಘಾತ ಇಂದು ಜನತೆ ಅಪಾರ 
ಬೆಂಬಲ ನೀಡುವಮೂಲಕ ಮರೆಸಿದ್ದಾರೆ. 


೧೬೭ / ಜೀವನದಿ 


೪ ಜನತಾದಳ ಹಾಗೂ ಜನತಾ ಪಕ್ಷಗಳ ನಡುವೆ ನೇಗಿಲು ಹೊತ್ತ ರೈತನ ಚಿಹ್ನೆ ಯಾರಿಗೆ 
ದೊರಕುತದೆ ? 


ಏಕೆ, ಜನತಾಪಕ್ಷಕ್ಕೆ ನೇಗಿಲು ಹೊತ್ತ ರೈತನ ಚಿಹ್ನೆ ದೊರಕುವ ಬಗ್ಗೆ ನಿಮಗೂ 
ಅನುಮಾನವಿದೆ ಏನು? ಸ ಕೂಡ ಒಬ್ಬ ನ್ಯಾಯವಾದಿಯಾಗಿ ಹೇಳುವುದೇನೆಂದರೆ; 
ಪ್ರಪಂಚದ ಯಾವದೇಮೂಲಿಯಲ್ಲಿ ಆಸಿತ ಧಲ್ಲಿಮವ ಒಂದು ಪಕ್ಷದ ಚಿಹ್ನೆಯನ್ನುಪಕ್ಷ ಎಂದು 
ಈವರೆಗೆ ಕರೆಸಿಕೊಳ್ಳಲಾರದ ಒಂದು ಗುಂಪಿಗೆ ನೀಡಿದ ಉದಾಹರಣೆ ಇಲ್ಲ 


1975ರಷ್ಟುಹಿಂದೆಯೇ ಹಿಮಾಚಲ ಪ್ರದೇಶದ ಡಾ. ಸಂಗ್ಮಾ ಅವರ ಮೊಕದ್ದಮೆಗೆ 
ಸಂಬಂಧಿಸಿದಂತೆ, ಸುಪ್ರೀಂಕೋರ್ಟ್‌ ಒಂದು ಪಕ್ಷಮತೊಂದು ಪಕ್ಷದಲ್ಲಿ ವಿಲೀನವಾಗುವಾಗ 
ಯಾವುದಾದರೂ ಒಂದು ಗುಂಪು ಪಕ್ಸ ಉಳಿಸಿಕೊಳ್ಳುವ ತೀರ್ಮಾನ ತೆಗೆದುಕೊಂಡರೆ, ಅದರ 
ಚಿಹ್ನೆ ಬಾವುಟ, ಸಂವಿಧಾನ ಮತೊಂದು ಪಕ್ಷಪಡೆಯುವ ಹಾಗಿಲ್ಲ. ಪಕ್ಷಉಳಿಸಿಕೊಳ್ಳುವ ಗುಂಪೇ 
ಇವೆಲ್ಲವನ್ನು ಪಡೆಯಲಿದೆ ಎಂದು ತೀರ್ಮಾನ ನೀಡಿದೆ. 


ನನಗೆ ಹೀಗೆ ಅನಿಸುತ್ತದೆ. ಕಾಂಗ್ರೆಸ್‌ನವರು ಚುನಾವಣೆ ಆಯೋಗದ ವ್ಯವಹಾರದಲ್ಲಿ 
ಹಸಕೇಪ ಮಾಡದೆ ಹೋದರೆ £ ಜಸ "ನೇಗಿಲು ಹೊತ್ತರೈತ'' ಜನತಾದಳಕ್ಕೆ ಹೋಗುವ 


ಪಿ, 


9 ಇದು ಯಾವಾಗ ತೀರ್ಮಾನವಾಗಬಹುದು ? 


ಈಗಾಗಲೇ ಜನತಾದಳ ಎಂದು ಹೇಳಿಕೊಳ್ಳುವ ಗುಂಪಿನವರು ಹಾಜರಾಗಿ ಚುನಾವಣೆ 
ಆಯೋಗದ ಮುಂದೆ ತಮ್ಮ ಹೇಳಿಕೆ ನೀಡಿದ್ದಾರೆ. ನಮ್ಮವರ ಹೇಳಿಕೆ ಪ್ರಾರಂಭವಾಗಿದೆ. 
ಒಂದೆರಡು ವಾರದಲ್ಲೇ ಈ ಕುರಿತು ತೀರ್ಮಾನವಾಗಬಹುದು. 


+ ಜನತಾಪಕ್ಷ ಅಸಿತ್ರ ಇಡೀ ಭಾರತದಲ್ಲಿಇದೆಯೇ ? 


ಇದರಲ್ಲಿಯಾವ ಅನುಮಾನ ಬೀಡ. ಆದರೆ ಜನತಾಪಕ್ಷದ ಹೃದಯ ಕರ್ನಾಟಕದಲ್ಲಿದೆ 
ಎನ್ನಬಹುದು. ರಾಜ್ಯದಲ್ಲಿ ಚುನಾವಣೆ ಇನ್ನೇನು ಬಂದೇ ಬಿಟ್ಟಿತು ಎಂಬ ಕಾರಣಕ್ಕಾಗಿ ನಮ್ಮ ಶಕ್ತಿ 
ಎಲ್ಲವೂ ಇಲ್ಲಿ ಕೇಂದ್ರೀಕರಿಸಿದ್ದೇವೆ. ವಿಶೇಷವಾಗಿ ಜನತಾ ಪಕ್ಷದ ಅಗ್ನಿಪರೀಕ್ಷೆಯೂ ಕೂಡ 
ರಾಜ್ಯದಲ್ಲಿಯೇ ಆಗಲಿದೆ. 

ಇಡೀ ದೇಶದಲ್ಲೇ ಕಾಂಗ್ರೆಸ್‌ಗೆ ಈಗಲೂ ಜನತಾಪಕ್ಷ ಒಂದೇ ಪರ್ಯಾಯ ಪಕ್ಷ, 


ಜನತಾದಳ ಪಕ್ಷವೇ ಅಲ್ಲ ವಿ.ಪಿ.ಸಿಂಗ್‌, ದೇವಿಲಾಲ್‌, ಹೆಗಡೆ ಜನತಾದಳ ಎಂದು ಹೇಳಿಕೊಂಡು 
ಅಡ್ಡಾಡಿದರೆ ಅದು ಪಕ್ಷವಾಗಿ ಬಿಡುತದೆಯೆ? 


ಜೀವನದಿ / ೧೬೮ 
೪ ಜನತಾದಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 


ಯಾವ ಪುರುಷಾರ್ಥಕ್ಕಾಗಿ ಇವರು ಜನತಾದಳ ರಚಿಸಿಕೊಂಡರು? ರಾಜೀವರನ್ನು 
ಕೆಳಗಿಳಿಸಿ ತಾವು ಆ ಗಾದಿಗೆ ಹತ್ತಬೇಕು ಎಂದು ತಾನೆ? ಇವರ ಗುಂಪು ಯಾವ ಹೋರಾಟ 
ದಡಿಯಲ್ಲಿರಚನೆಯಾಗಿದೆ? ಜನತಾಪಕ್ಷ ಹೋರಾಟದ ಹಿನ್ನೆಲೆಯಲ್ಲಾದರೂ ಉದಯ ವಾಗಿತ್ತು 
ಒಂದು ಮಾತು ಮಾತ್ರ ಸತ್ಯ. ಕಾಂಗ್ರೆಸ್‌ ಹಾಗೂ ಜನತಾಪಕ್ಷ ಈ ಎರಡು ಪಕ್ಷಗಳಿಗೆ ಯಾರು 
ಬಂದರೂ ಮುಗಿಸಲಿಕ್ಕೆ ಆಗುವುದಿಲ್ಲ ಸ್ವಾತಂತ್ರ ಪಡೆಯುವ ಮಹದಾಸೆಯಿಂದ ಕಾಂಗ್ರೆಸ್‌ 
ಸ್ಥಾಪಿತವಾಯಿತು. ಹಾಗೂ 1975ರಲ್ಲಿಪಸರಿಸಿದ ತುರ್ತು ಪರಿಸ್ಥಿತಿಯ ಕರಾಳ ಛಾಯೆಯನ್ನು 
ಕಿತೊಗೆಯಲು ಜನತಾಪಕ್ಷ ಉದಯವಾಯಿತು. ಈ ಎರಡೂ ಪಕ್ಷಗಳಿಂದ ಎಷ್ಟು 
ಘಟಾನುಘಟಿಗಳು ಸಿಡಿದು ಹೋಗಲಿಲ್ಲ? ಜನತಾಪಕ್ಷದಿಂದಲೇ ಬಿ.ಜೆ.ಪಿ. ಮುಖಂಡರಾದ 
ವಾಜಪೇಯಿ, ಚರಣಸಿಂಗ್‌, ಜಗಜೀವನ್‌ರಾಂ ಈಗ ಹೆಗಡೆ, ಅಜಿತ್‌ಸಿಂಗ್‌ ಬಿಟ್ಟುಹೋದರು. 
ಆದರೆ ಜನತಾಪಕ್ಷವನ್ನು ಜನರ ಹೃದಯದಿಂದ ಕಿತ್ತೊಗೆಯಲು ಆಯಿತೆ? ಒಟ್ಟಾರೆ ಜನತಾದಳ 
ಪ್ರಧಾನಿ ಹುದ್ದೆಯ ಮೇಲೆ ಕಣ್ಣಿರಿಸಿ ಕುಳಿತಿರುವ ಹತಾಶ ನಾಯಕರ ಗೊಂಚಲು. ಕಾರ್ಯಕರ್ತರೆ 
ಇಲ್ಲದಂತಹ ಕೆಲ ನಾಯಕರ ಗುಂಪು. 


ಅ ಕಾಂಗ್ರೆಸ್‌ ಪಕ್ಷವನ್ನು ಸಮರ್ಥವಾಗಿ ಎದುರಿಸಬೇಕು ಎಂಬ ಹಿನ್ನೆಲೆಯಲ್ಲಿಯೇ ಜನತಾದಳ 
ರಚನೆಯಾಯಿತಲ್ಲ ? 


ನಮ್ಮ ಉದ್ದೇಶವೂ ಕೂಡ ಕಾಂಗ್ರೆಸ್‌ ಪಕ್ಷವನ್ನು ಸಮರ್ಥವಾಗಿ ಎದುರಿಸುವುದೇ 
ಆಗಿತ್ತು ಆದರೆ ಜನತಾಪಕ್ಷ ವಿಸರ್ಜಿಸಿ ಹೊಸ ಗುಂಪು ಸ್ಪಷ್ಟಿಸುವುದಲ್ಲ ಜನತಾಪಕ್ಷ 
ಅಸಿತ್ವದಲ್ಲಿರಿಸಿಕೊಂಡೇ ರಾಷ್ಟ್ರೀಯ ರಂಗದಡಿಯಲ್ಲಿಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದ್ದರೆ 
ಆಗುತಿರಲಿಲ್ಲವೇ? 


ಈ ವೀರೇಂದ್ರ ಪಾಟೀಲರ ನೇತೃತ್ವದ ಕಾಂಗ್ರೆಸ್‌ ಎದುರಿಸಲು ಜನತಾಪಕ್ಷ ಸಾಮರ್ಥ್ಯ 
ಹೊಂದಿದೆಯೆ ? 


ವೀರೇಂದ್ರ ಪಾಟೀಲರ ನೇತೃತ್ವದ ಕಾಂಗ್ರೆಸ್‌ ನಮಗೆ ವರದಾನವಾಗಿದೆ. ಯಾವ 
ವ್ಯಕ್ತಿ ಹತ್ತಾರು ವರ್ಷಗಳವರೆಗೆ ಇಂದಿರಾರ ಎರುದ್ಧ ರಾಜಕೀಯ ಹೋರಾಟದಲ್ಲಿ 
ಭಾಗಿಯಾಗಿದ್ದರೋ, ಅಂತಹವರ ನೇತೃತ್ವದಲ್ಲಿಯೇ ಇಂದಿರಾ ಕಾಂಗ್ರೆಸ್‌ಗೆ ಮತ ಯಾಚಿಸುವ 
ದುರದೃಷ್ಟಕರ ಪ್ರಸಂಗ ಕಾಂಗ್ರೆಸ್‌ಗೆ ಇಂದು ಬಂದಿದೆ. ನನ್ನಂತಹ ವಿಚಾರವುಳ್ಳ ಸಭಿಕನಿಗೆ ಮುಂದೆ 
ಕೂಡಿಸಿಕೊಂಡು ಕಾಂಗ್ರೆಸ್‌ಗೆ ಮತ ಕೊಡಿ ಎಂದು ಕೇಳುವ ನೈತಿಕ ಹಕ್ಕು ಅವರಿಗಿಲ್ಲ 


ಚಿಕ್ಕಮಗಳೂರು ಚುನಾವಣೆಯಲ್ಲಿ ಜಿದಾಜಿದಿಗೆಸೆಣಸಾಡಿ, ಕಾಂಗೆಸ್‌ ಪಕಕೆ ಹಾಗೂ 
ನಾ ೦1೦ ಎ ಉಸ್‌ 


೧೬೯ / ಜೀವನದಿ 


ಇಂದಿರಾಗಾಂಧಿಗೆ ವಾಚಾಮಗೋಚರವಾಗಿ ಹೀಯಾಳಿಸಿ, ಜನತಾಪಕ್ಷದ ತತ್ವ ಹಾಗೂ 


ಸಿದ್ಧಾಂತಗಳನ್ನು ನೂರಾರು ಸಲ ಪ್ರತಿಪಾದಿಸಿದ ಅವರು, ಈಗ ಕಾಂಗ್ರೆಸ್‌ ಪಕ್ಷದಲ್ಲಿ ಎಂತಹ 
ಬದಲಾವಣೆ ಕಂಡಿದ್ದಾರೆ? ಅವರು ವಿರೋಧ ಪಕ್ಷದವರನ್ನು ನಿಂದಿಸುವ ನೈತಿಕ ಧೈರ್ಯವೆ 
ಪೆಡೆದಿಲ್ಲ. ಇಷ್ಟುದರೂ ಅವರು ಮಾತನಾಡುತಾರೆ ಎಂದರೆ ಅವರು ಭಂಡ ವ್ಯಕ್ತಿಯೇ 
ಆಗಿರಬೇಕು. ಅವರ ಪಕ್ಷದಲ್ಲಿರುವ ಅನೈಕ್ಯತೆ ಕೂಡ ನಮ್ಮ ಪಕ್ಷವನ್ನು ಗೆಲುವಿನ ಹಾದಿಗೆ 


ದೂಡಬಹುದು. 


9 ಡಾ. ಸುಬ್ರಮಣ್ಯಸ್ವಾಮಿಯ ಹಿನ್ನೆಲೆ ನೋಡಿದಾಗ ಅವರೊಬ್ಬ ನಂಬಿಕೆಗೆ ಅರ್ಹನಾದ ವ್ಯಕ್ತಿ 
ಎಂದು ನಿಮಗೆ ಅನಿಸುವುದೇ ? 


ಡಾ. ಸುಬ್ರಮಣ್ಯಸ್ವಾಮಿಯವರು ನಂಬಿಕೆಗೆ ಅರ್ಹ, ಅನರ್ಹ ಎಂದು ವಿಶ್ಲೇಷಣೆ 
ಮಾಡಲು ನಾನು ಹೋಗಲಾರೆ. ಎಲ್ಲರಂತೆ ಅವರೂ ಒಬ್ಬ ರಾಜಕಾರಣಿ, ಜನತಾಪಕ್ಷ 
ಉಳಿಸಿಕೊಳ್ಳುವ ಈ ದಿನಗಳಲ್ಲಿಅವರ ದೇಣಿಗೆಯೂ ಬೇಕಾದಷ್ಟಿದೆ. 


9 ಮುಂಬರುವ ಚುನಾವಣೆಯಲ್ಲಿ ಜನತಾಪಕ್ಕಕ್ಕೆ ಯಾರು ಪ್ರಬಲರಾಗಿ ಪೈಪೋಟಿ 
ನೀಡಬಲ್ಲರು? 


ಕಾಂಗ್ರೆಸ್‌ ಪಕ್ಷವೊಂದೇ ನಮಗೆ ಎದುರಾಳಿ ಎಂದು ಭಾವಿಸಿದ್ದೇವೆ. ಜನತಾದಳ 
ನಮಗೆ ಲೆಕ್ಕಕ್ಕಿಲ್ಲ ಜನತಾದಳದವರು ಚುನಾವಣೆಗೆ ನಿಲ್ಲುವ ಪ್ರಯತ್ನಮಾಡಲಾರರು ಎಂದು 
ಭಾವಿಸುತ್ತೇನೆ. ಮೊಂಡು ಧೈರ್ಯ ಮಾಡಿ ಚುನಾವಣೆಗೆ ಇಳಿದರೆ ಠೇವಣಿ ಕಳದುಕೊಳ್ಳುತಾರೆ 
ಅಷೇ. 

ಊಟ 

೪ ಜನತಾಪಕ್ಕವು ಚುನಾವಣಾ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ, ಕನ್ನಡದೇಶ, 
ಪ್ರಗತಿರಂಗದ ಜೊತೆ ಸ್ಥಾನ ಹೊಂದಾಣಿಕೆ ಮಾಡಿಕೊಳ್ಳುವ ಲಕ್ಷಣ ಇವೆಯೆ ? 

ಜನತೆ ಮೂರನೇಯ ಶಕ್ತಿಗೆ ಎಂದೂ ಒಲವು ತೋರಿಸಿಲ್ಲ ಆದರೂ ಕೂಡ ನಮ್ಮ 
ಪಕ್ಷದ ಸಿದ್ದಾಂತಗಳು ಹಾಗೂ ಇನ್ನುಳಿದ ಪಕ್ಷಗಳ ಸಿದ್ದಾಂತಗಳು ಒಂದೇಯಾದರೆ ಜನತಾದಳ, 
ಬಿಜೆಪಿ, ಕಾಂಗ್ರೆಸ್‌ ಹೊರತಾಗಿ ಉಳಿದ ಪಕ್ಷದವರು ಬಂದರೆ ಅವರ ಜೊತೆ ಈ ದಿಸೆಯಲ್ಲಿ 
ಮಾತನಾಡಬಹುದು. 
| € ಜನತಾ ಪಕ್ಷದಲ್ಲಿ ಉಳಿದುಕೊಂಡ ವಿಸರ್ಜಿತ ವಿಧಾನಸಭೆಯ ಸದಸ್ಯರಲ್ಲಿ ಬಹಳಷ್ಟು ಜನ 
ಮರಳಿ ಗೆಲ್ಲುವುದಿಲ್ಲಎಂಬ ಅಭಿಪ್ರಾಯ ಇದೆಯಲ್ಲ? 


ಯಾವ ಪಾಪ ಮಾಡಿದರು ಎಂದು ಇವರನ್ನು ಜನರು ಸೋಲಿಸಬೇಕು? 


ಜೀವನದಿ / ೧೭೦ 


ಮಂತ್ರಿಗಿರಿಯ ಸವಲತಿಗಾಗಿ, ಹಣಕ್ಕಾಗಿ, ಹೆಂಡಕ್ಕೆ ಮರುಳಾಗಿ ಜನತಾದಳ ಸೇರಲಿಲ್ಲ ಎಂಬ 
ತಪ್ಪಿಗಾಗಿ ಜನರು ಶಿಕ್ಷಿಸುವವರೆ? ಖಂಡಿತ ಇಲ್ಲ. ಏನೆಲ್ಲವನ್ನುದಿಕ್ಕರಿಸಿ ಕಟ್ಟಿದ ಪಕ್ಷಕ್ಕೆ ದ್ರೋಹ 
ಮಾಡಿದ, ಲಕ್ಷಲಕ್ಷಹಣ ಚೆಲ್ಲಿದಾಗಲೂ ಅದಕ್ಕೆ ಮರುಳಾಗದೇ ಜನತಾಪಕ್ಷಕ್ಕೇ ಅಂಟಿಕೊಂಡ 
ಇಪ್ಪತ್ತೇಳು ಜನರಿಗೆ ಮತದಾರರು ಸನ್ನಾನಿಸಬೇಕು. 


ಡಾ. ತಿಪ್ಪೇಸ್ವಾಮಿಯವರಿಗೆ ದಾವಣಗೆರೆಯಿಂದ ಬೆಂಗಳೂರಿಗೆ ಬರಲು ಬಸಿಗೆ 
ಹಣವಿಲ್ಲ. ಕಾರವಾರದ ಎನ್‌.ಎಚ್‌. ಗೌಡರು ಆದರ್ಶ ಶಾಸಕರಾಗಿ ನಮ್ಮ ಮುಂದಿದ್ದಾರೆ. 
ಅವರು ಉದರದ ಪೋಷಣೆಗಾಗಿ ಮರಳಿ ಶಿಕ್ಷಕ ಹುದ್ದೆಗೆ ತೆರಳಿದರು. ರವಿವಾರದ ಹೊರತು ಪಡಿಸಿ 
ನಾನು ರಾಜಕೀಯ ಮಾಡಲು ಆಗುವುದಿಲ್ಲಎಂದು ನನಗೆ ನೇರವಾಗಿ ಹೇಳಿದ್ದಾರೆ. ಎಂ.ಎಸ್‌. 
ನಾರಾಯಣರಾವ್‌, ಚಳ್ಳಕೆರೆ ತಿಪ್ಪೇಸ್ವಾಮಿ ಮುಂತಾದ ಮಾಜಿ ಶಾಸಕರು ನಮ್ಮಲ್ಲಿದ್ದಾರೆ. ಈ 
ಇಪ್ಪತ್ತೇಳು ಜನರಲ್ಲಿ ಯಾರ ಮೇಲಾದರೂ ಭ್ರಷ್ಟಾಚಾರದ ಆಪಾದನೆ ಇದ್ದರೆ ನಾನೇ ಜನತಾ 
ಪಕ್ಷದಿಂದ ದೂರ ಸರಿಯುತ್ತೇನೆ, ಆದರೆ ಅದೇ ಜನತಾದಳದಲ್ಲಿರುವವರ ಕತೆಯೆಲ್ಲಾ ಜನತೆಗೆ 
ಗೊತ್ತಿದೆ. 
೪ ದೇವೇಗೌಡರ ರಾಜಕೀಯ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? 


ದೇವೇಗೌಡರೇನೂ ದೇವರಲ್ಲ ಎಲ್ಲಮನುಷ್ಯರಂತೆ ಅವರೂ ಒಬ್ಬರು. ಆದರೆ 
ಅವರ ಸಾರ್ವಜನಿಕ ಜೀವನದಲ್ಲಿ ಮಾಡಿದ ತಪಸ್ಸು ಸಾಧಿಸಿದ ಶಕ್ತಿಗೆ ಯಾರೂ 
ಸಮನಾಗಲಾರರು. ಅವರ ವ್ಯಕಿತ್ವವೇ ಜನತಾಪಕ್ಷಕ್ಕೆ ದೊಡ್ಡ ಶಕ್ತಿ ಅವರ ದುಡಿಮೆ, ಚಿಂತನೆ, 
ನಡೆದು ಬಂದದಾರಿ ಎಲ್ಲವೂಸ್ವಚ್ಛ ಹಾಗೂ ನೇರ. ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ 
ಸವಲತ್ತುಗಳನ್ನು ನಿರಾಕರಿಸಿದ ಅಪರೂಪದ ವ್ಯಕ್ತಿ ಎಂತಹ ಕಷ್ಟದ ಬರಿಸ್ಸಿತಿಯಲ್ಲಿಯೂ ಪಕ್ಷ 
ತೃಜಿಸದವಕ್ಕಿ 


ಹೆಗಡೆಯವರು 1985ರ ನಂತರದ ದಿನಗಳಲ್ಲ ನಗೆ ಟೇಷೇಗ್‌ಾಣರೆ ಪ್ರತಿಸ್ಪರ್ಧಿ 
ಎಂದು ಅರಿತು ಗೌಡರನ್ನು ರಾಜಕೀಯವಾಗಿ ವೈಯಕ್ತಿಕವಾಗಿ ಹಜಲಮಿಟು ರೀತಿಯಿಂದ ಹಿಂಸೆ 
ಕೊಟ್ಟಾಗಲೂ ಸ್ಥಿಮಿತ ಕಳೆದುಕೊಳ್ಳಲಿಲ್ಲ. 1983ರ ಚುನಾವಣೆಯ ನಂತರ ಕಂಡ ಕನಸುಗಳು 
ಮುಂದಿನ ದಿನ ನನಸಾಗಲಿಲ್ಲವಲ್ಲ ಅಧಿಕಾರಾವಧಿಯಲ್ಲಿ ಎದ್ಕುತ್‌, ಶಿಕ್ಷಣ, ಆರೋಗ್ಯ 
ಮುಂತಾದ ರಂಗದಲ್ಲಿ ಮಾಡಿದ ಸಾಧನೆ ಕಡಿಮೆ ಆಯಿತಲ್ಲ ಎಂಬ ನೋವು ಅವರಲ್ಲಿ ಇದೆ. 
ರಾಜ್ಯದ ಚತುಷ್ಕೋಟ ಜನತೆ ದೇವೇಗೌಡರಿಗೆ ಹಾಗೂ ಜನತಾಪಕ್ಷಕ್ಕೆ ಆಶೀರ್ವಾದ 
ಮಾಡಬೇಕು. ಒಟ್ಟಾರೆ ಹೆಗಡೆಯವರು ರಾಷ್ಟ್ರ ರಾಜಕಾರಣಿಯಾಗಲೂ ಹೋಗಿ ಜೋಗ 
ಜಲಪಾತದ ಪ್ರಪಾತಕ್ಕೆ ಬಿದ್ದರು. ಜನತಾಪಕ್ಷ ಉಳಿಸಿಕೊಳ್ಳುವ ತೀರ್ಮಾನ ತೆಗೆದುಕೊಂಡು 
ದೇವೇಗೌಡರು ರಾಷ್ಟ್ರನಾಯಕರಾದರು. 


' 


೧೭೧ / ಜೀವನದಿ 


ಅ ಬನತಾಪಕ್ಷದಲ್ಲಿಏಕೆ ಅನೈಕೃತೆ ಇಲ್ಲ? 


ಜನತಾ ಪಕ್ಷದಲ್ಲಿ ಎಲ್ಲವೂ ಕಾರ್ಯಕರ್ತರ ಇಚ್ಛೆಯಂತೆ ನಡೆಯುತ್ತದೆ. ನಮ್ಮೆಲ್ಲರ 
ನಾಯಕ ದೇವೇಗೌಡರು ಮಾತ್ರ ಎಂದು ಬೀದರದಿಂದ ಹಿಡಿದು ಗುಂಡ್ಲು ಪೇಟೆಯವರೆಗಿನ 
ಜನತಾ ಕಾರ್ಯಕರ್ತನಿಗೆ ಗೊತ್ತು ಹೀಗಾಗಿ ಜನತಾ ಪಕ್ಷದಲ್ಲಿಗೊಂದಲವಾಗಲೀ, ಅನೈಕ್ಯತೆ 
ಆಗಲೀಇಲ್ಲ 


ಅ ಬನತಾದಳದ ನಾಯಕ ಚಂದ್ರಶೇಖರ್‌ ಜನತಾ ಉಳಿಸಿಕೊಂಡ ಬಗ್ಗೆ ನಿಮಗೆ ಹಿಂಬಾಗಿಲಿ 
ನಿಂದ ಶಹಭಾಸ್‌ಗಿರಿ ಕೊಡುತಿದ್ದಾರೆ ಎಂಬ ಗುಲ್ಲುಇದೆಯಲ್ಲ? 


ಇದುಸರಿಯಲ್ಲ ಚಂದ್ರಶೇಖರ್‌ ಮೊದಲಿನಿಂದಲೂ ನಮ್ಮನಾಯಕರು. ಜನತಾಪಕ್ಷ 
ಉಳಿಸಿಕೊಂಡ ಬಗ್ಗೆನಮ್ಮಮೇಲೆ ಅವರ ಪ್ರೀತಿ ಇರುವುದು ಸಹಜ. ದೆಹಲಿಯ ರಾಜಕೀಯ 
ವಲಯದಲ್ಲಿಒಂದು ಮಾತು ಬಹಳವಾಗಿ ಕೇಳಿ ಬರುತಿದೆ. ಅದೇನೆಂದರೆ, ಅವರಸುತ್ತಇರುವ 
ಉತ್ತಮ ಗೆಳೆಯರು ಅವರಿಂದ ಬಹುದೂರ ನಡೆದರು. ಶತ್ರುಗಳೆಲ್ಲಾ ಸುತ್ತಮುತ್ತಲೂ 
ಸುಳಿದಾಡುತಿದ್ದಾರೆ. ಅವರನ್ನುಯಾವಾಗ ಮುಗಿಸುವರೋ ಗೊತಿಲ್ಲಎಂದು ಅವರ ಹಿತೈಷಿಗಳೇ 
ಹೇಳುತಿದ್ದಾರೆ. ಒಟ್ಟಾರೆ ಚಂದ್ರಶೇಖರ್‌ರವರು ಜನತಾದಳದ ಬೆಳವಣಿಗೆ ಬಗ್ಗೆ ಅಸಮಾಧಾನ 
ಹೊಂದಿದ್ದಾರೆ. ಅವರು ಮರಳಿ ಜನತಾಪಕ್ಷದ ನಾಯಕತ್ವ ವಹಿಸಿಕೊಳ್ಳ ಬೇಕೆಂಬ ಆಸೆ ನನ್ನದು. 


ಅ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪಾ ಯ ಏನು? 


ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ವರ್ಗಾವರ್ಗಿ ಬಿಟ್ಟರೆ ಬೇರೆ ಏನೂ ಆಗುತ್ತಿಲ್ಲ. 
ರಾಜ್ಯಪಾಲರು ರಾಜ್ಯದ ಸುವ್ಯವಸ್ಥೆ ಕಾಪಾಡುವಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ 
ವಿಫಲರಾಗಿದ್ದಾರೆ. ಜನತೆಯನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಖುಷಿ ಪಡಿಸುವ ಕೆಲಸದಲ್ಲಿ 
ತೊಡಗಿದ್ದಾರೆ. ಉದಾಹರಣೆಗೆ ತುಮಕೂರು ಜಿಲ್ಲಾಧಿಕಾರಿ ಕಛೇರಿ ಕಟ್ಟಡದ ಕೆಲಸ ಅರ್ಧ ಆಗಿದೆ. 
Tate ಮುಂಭಾಗಕ್ಕೆ ಸುಣ್ಣ ಹಚಿ ತ ಅದನ್ನು ಅನಾವರಣ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಟ್ಟಾರೆ 
ರಾಷ್ಟ್ರಪತಿ ಆಡಳಿತ ಹಸಿಬಿಸಿಯಾಗಿದೆ ಎಂದು ಅರ್ಥೈಸಬಹುದು. 


9 ಹೆಗಡೆಯವರ ಸಂಪುಟದಲ್ಲಿ ಈ ಮೊದಲು ಮಂತ್ರಿಯಾಗಿದ್ದಿರಲ್ಲಆಗ ನಿಮ್ಮ ಹಾಗೂ ಅವರ 
ಸಂಬಂಧ ಹೇಗಿತ್ತು? 


ಹೆಗಡೆಯವರನ್ನು 1969ರಿಂದಲೂ ಬಲ್ಲೆ. ಆಗ ಅವರಲ್ಲಿರುವ ಸದ್ಗುಣಗಳನ್ನು ಕೂಡ 
ಬಲ್ಲೆ, ಆದರೆ 1983ರಲ್ಲಿ ಅವರು ಹೊಸ ಹೆಗಡೆಯಾಗಿದ್ದಾರೆ ಎಂದು ಭ್ರಮಿಸಿದ್ದೆ. ಏಕೆಂದರೆ 
ತುರ್ತುಪರಿಸ್ಥಿತಿಯ ವೇಳೆಯಲ್ಲಿ ಜೈಲಿಗೆ ಹೋದ ಅವರಲ್ಲಿಬಹಳಷ್ಟುಬದಲಾವಣೆ ಆಗಿದೆ ಎಂದು 


ಜೀವನದಿ / ೧೭೨ 


ಕೇಳಿದ್ದೆ. ಆದರೆ 1988ರಲ್ಲಿನಾನು ಮೋಸಹೋದ; ಅವರು ಮೊದಲಿನ ಹೆಗಡೆಯ ಅವತಾರವೇ 
ಎಂದು ತಡವಾಗಿ ನಾನು ಅರಿತುಕೊಂಡೆ. 


ಆದರೆ ನನ್ನನ್ನುಅವರೆಂದೂ ಅಗೌರವದಿಂದ ನಡೆಸಿಕೊಂಡಿಲ್ಲ. ನನ್ನಬಗ್ಗೆ ಅವರಲ್ಲಿ 
ಭಯಮಿಶ್ರಿತವಾದ ಗೌರವವಿತ್ತು ನನ್ನ ಕ್ಷೇತ್ರದ ಕೆಲಸ ಮಾಡುವಾಗಿನ ಅವರ ಸಹಕಾರ 


ಬಹಳವಿರುತಿತ್ತು ಇಲಾಖೆಯಲ್ಲಿ ಹಸಕ್ಷೇಪ ಮಾಡಲು ಹಿಂದೇಟು ಹಾಕುತ್ತಿದ್ದರು. ಒಟ್ಟಾರೆ 
ನಮ್ಮಿಬ್ಬರಸಂಬಂಧ ಚಿನ್ನಾಗಿತ್ತು 


9 ನೀವು ಅಧಿಕಾರದಲ್ಲಿದ್ದಾಗ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಯಾವುದಾದರು 
ಭ್ರಷ್ಟಾಚಾರ ನಡೆಸುವ ಸನ್ನಾಹ ನಡೆದಿತ್ತೆ? 


ರೇಷ್ಮೆ ಇಲಾಖೆಗೆ ರೇಷ್ಮೆ ಬಿತ್ತನೆ ಕೋಠಿಗಳಿಗಾಗಿ ಶೀತಗೃಹ ಮಾಡಲು ಯಂತ್ರ 
ಬೇಕಾಗಿದ್ದವು. ಈ ಯಂತ್ರಗಳ ವ್ಯವಹಾರ ಹನ್ನೊಂದು ಕೋಟಿ ರೂಪಾಯಿ ಆಗಿತ್ತು ಯಂತ್ರ 
ಪೂರೈಸಲು ಕೊರಿಯ ದೇಶದ ಲಕ್ಕಿ ಗೋಲ್ಡ್‌ಸ್ಟಾರ್‌ ಹಾಗೂ ಜಪಾನಿನ ಮಾರ್ಬನಿ ಕಂಪನಿಗಳು 
ಮುಂದೆ ಬಂದಿದ್ದವು. ಈ ವ್ಯವಹಾರದಲ್ಲಿ30 ಲಕ್ಷರೂಪಾಯಿ ಕಮೀಷನ್‌ ಕೊಡುವ ಆಸೆಯೂ 
ಆಯಾ ಕಂಪನಿಗಳು ನನಗೆ ತೋರಿಸಿದ್ದವು. ಕಮೀಷನ್‌ ಕೊಡುವ ವಿಚಾರ ಬಂದಾಗ ನನ್ನ 
ಮನಸಿನಲ್ಲಿಈ ಯಂತ್ರಗಳ ಸಮರ್ಥತೆ ಬಗ್ಗೆ ಶಂಕೆ ಪ್ರಾರಂಭವಾಯಿತು. ಈ ವ್ಯವಹಾರದ ಫೈಲು 
ಅಲ್ಲಿಯೇ ಮುಚ್ಚಿ ಇಟ್ಟುಬಿಟ್ಟೆ 


ನಾನು ಯಂತ್ರಗಳ ಸಾಚಾತನದ ಬಗ್ಗೆ ಸ್ವತಃ ಖರ್ಚಿನಲ್ಲಿಜಪಾನ್‌ ದೇಶದ ಪ್ರವಾಸಕ್ಕೆ 
ಹೋದಾಗ, ಹೆಗಡೆಯವರು ಮಂತ್ರಿಸ್ಥಾನದಿಂದ ತೆಗೆದುಹಾಕಿದ್ದರು. ನಾನು ಮಂತ್ರಿಸ್ಥಾನದಿಂದ 
ನಿರ್ಗಮಿಸಿದ ಬಳಿಕ ಯಾವ ಯಂತ್ರಗಳು 11 ಕೋಟಿಗೆ ಖರೀದಿಸ ಬಹುದಿತ್ತೋ ಅದನ್ನೇ ವರ್ಷ 
ತುಂಬುವುದರೊಳಗಾಗಿ 26 ಕೋಟಿ ರೂಪಾಯಿಗೆ ಮಾರ್ಬನಿ ಯಂತ್ರ ಕೊಳ್ಳಲು ಹೆಗಡೆಯಷೆಹಿ 
ತೀರ್ಮಾನ ತೆಗೆದುಕೊಂಡರು. 


ಇದರಲ್ಲಿಭಾರಿ ಪ್ರಮಾಣದ ಭ್ರಷ್ಟುಚಾರವಾಗಿದೆ. ನಾನು ಅಂದು 30 ಲಕ್ಷಪಡೆದು ಈ 
ಖರೀದಿಗೆ ಸಹಿ ಹಾಕಿದ್ದರೆ 11 ಕೊಟಿಗೆ ಶೀತಗ್ಜೆಹ ಯಂತ್ರ ಖರೀದಿಯಾಗುತಿದ್ದವು, ನಾನು 
ಪ್ರಾಮಾಣಿಕವಾಗಿ ಈ ಖರೀದಿ ವ್ಯವಹಾರವೇ ತಟಸ್ಥಗೊಳಿಸಲು ಯತ್ನಿಸಿದ ಫಲವಾಗಿ ಈ 
ರಾಜ್ಯದ ಜನರಿಗೆ 15 ಕೋಟ ರೂಪಾಯಿ ಹೆಚ್ಚಿನ ಹಣದ ಹೊರೆಯಾಯಿತು. ನಾನು 
ಸಾಚಾತನದಿಂದ ನಡೆದುದರ ಪ್ರತಿಯಾಗಿ ಹೆಗಡೆಯವರು ಇಲಾಖೆಗೆ ಹಾಗೂ ಜನರಿಗೆ ನೀಡಿದ 
ಬಳುವಳಿ ಇದು. 


೧೭೩ / ಜೀವನದಿ 


ಈ ಖರೀದಿಯ ವೇಳಯಲ್ಲಿ ಹೆಗಡೆಯವರು ವಿಪರೀತ ಆಸಕ್ತಿ ವಹಿಸಿದ್ದರು. ರೇಷ್ಮೆ 
ಇಲಾಖೆಯ ನಿರ್ದೇಶಕರಾದ ದಾಸ್‌ ಅವರಿಗೆ ನೇರವಾಗಿ ಫೋನ್‌ ಮಾಡಿ ಮೇಲಿಂದ ಮೇಲೆ 
ಖರೀದಿ ವ್ಯವಹಾರದ ಫೈಲಿನ ಬೆಳವಣಿಗೆಯ ಬಗ್ಗೆ ವಿಚಾರಿಸುತಿದ್ದರು. ಏಕೆ ಹೆಗಡೆಯವರು ನನ್ನ 
ಜೊತೆ ಇದರ ಬಗ್ಗೆ ಚರ್ಚಿಸಲಿಲ್ಲ? ತಾಂತ್ರಿಕ ಸಮಿತಿ ಹಾಗೂ ಆಡಳಿತ್ಛಕ ಸಮಿತಿ ವರದಿಯ 
ಹಲವಾರು ಅಂಶಗಳನ್ನು ಬದಿಗೊತ್ತಿ ಈ ವ್ಯವಹಾರ ಕುದುರಿಸಲಾಯಿತು. 


ಅ ಲಾಲ್‌ಬಾಗ್‌ನಲ್ಲಿ "ರಾಕ್‌ ಗಾರ್ಡನ್‌'' ಮಾಡುವ ವ್ಯವಹಾದರದಲ್ಲಿಯೂ ಹೆಗಡೆ ಭಾರಿ 
ಆಸಕ್ತಿ ವಹಿಸಿದ್ದ ಬಗ್ಗೆ ವರದಿ ಇದೆಯಲ್ಲ? 


ನಾನು ತೋಟಗಾರಿಕೆಯ ಮಂತ್ರಿಯಾಗಿದ್ದಾಗ ಲಾಲ್‌ಬಾಗ್‌ನಲ್ಲಿ ಜಪಾನ್‌ 
ಮಾದರಿಯ “ರಾಕ್‌ ಗಾರ್ಡನ್‌'' ಮಾಡುವಂತೆ ಹೆಗಡೆಯವರು ಸೂಚಿಸಿದ್ದರು. ಈ 
ಯೋಜನೆಯ ಬಗ್ಗೆಸರ್ಕಾರದ ಹತ್ತಿರ ಯಾವುದೇ ರೀತಿಯ ಅಂದಾಜು ಇಲ್ಲ ಟೆಂಡರು ಇಲ್ಲ 
ಅನುಭವ ಇಲ್ಲ ಏನೂ ಇಲ್ಲ ಆದರೂ ಒಂದು ದಿನ ಇದ್ದಕ್ಕಿದ್ದಂತೆ 20 ಲಕ್ಷರೂ. ಅಂದಾಜಿನ ಈ 
ಯೋಜನೆಯನ್ನುಬೊಂಬಾಯಿಯ ಮಿಸ್‌ ರಾಜಕುಮಾರಿ ನಿರ್ವಹಿಸಲು ಸಿದ್ಧರಿದ್ದಾರೆ, ಅವರಿಗೆ 
ಕೆಲಸದ ಮುಂಗಡ ಹಣವಾಗಿ ಮೂರು ಲಕ್ಷ ನೀಡುವಂತೆ ಸೂಚಿಸಿ ಹೆಗಡೆಯವರಿಂದ ಪತ್ರ 
ಬಂದಿತು. ಇದರಲ್ಲಿಹೆಗಡೆಯವರ ವೈಯಕಿಕ ಹಸಿವು ಅಡಗಿದೆ ಎಂದು ಭಾವಿಸಿ ಅನೇಕಸಬೂಬು 
ಹೇಳಿ ಈ ಯೋಜನೆಯನ್ನುಕ್ಕೆ ಬಿಟ್ಟೆ 


20 ಲಕ್ಷ ರೂಪಾಯಿಯ ರಾಕ್‌ ಗಾರ್ಡನ್‌ ಮಾಡಲು ಸಿದ್ದರಿಂದ ಹೆಗಡೆಯವರು, 
ತೆಂಗಿನಕಾಯಿ ಬೀಜಕ್ಕಾಗಿ 5 ಲಕ್ಷರೂ. ಹಣ ಮಂಜೂರು ಮಾಡಲು ಒಂದು ಸಂದರ್ಭದಲ್ಲಿ 
ಒಪ್ಪಲಿಲ್ಲ. ಇಂತಹ ಅನೇಕ ಘಟನೆ ನಡೆದಿವೆ. ಸಮಯ ಬರಲಿ ಎಲ್ಲಹಗರಣಗಳನ್ನು ಬಯಲಿಗೆ 
ಎಳೆಯುವೆ, ನೋಡೋಣ ಅವರು ಉತರಿಸಲಿ. ೧ 


- ಅಭಿಮಾನಿ ಪತ್ರಿಕೆ 
(4-10-1989) 


ಜೀವನದಿ / ೧೭೪ 


ನೀರಿನ ರಾಜಕೀಯದ ವಿರುದ್ಧ ಹೋರಾಟ 


ನೀರಿನಸಂಬಂಧದಲ್ಲಿಕೇಂದ್ರ ಕಾರಾಗೃಹದಲ್ಲಿಯೇ ಅವರನ್ನುಪತ್ರಿಕೆಗಾಗಿ ಸಂದರ್ಶನ ನಡೆಸಿದೆ. ನೋಡಲು 
ಹಣ್ಣಾಗುತಿರುವಂತೆ ಕಂಡುಬಂದರೂ ರಾಮಯ್ಯನವರು ಗಟ್ಟಿತನ ಹೊಂದಿದ್ದಾರೆ. ಜೋರುಮಾತಾಡುವ ಅದೇ ಗತ್ತನ್ನು 
ಉಳಿಸಿಕೊಂಡಿದ್ದಾರಿನಿಸಿತು. 


2 ಹೇಮಾವತಿ ನೀರಿನ ವಿವಾದ ನಿಮ್ಮ ಮತ್ತು ದೇವೇಗೌಡರ ನಡುವಿನ ಕಾದಾಟವಾಗಿರು 
ವಂತಿದೆಯೇ? 


- ಅಲ್ಲವೇ ಅಲ್ಲ ಅವರನ್ನುನನ್ನಷ್ಟುಪ್ರೀತಿಸಿದವರು ಬೇರಾರುಇರಲಾರರು. ಇದೇ 
ಬಗೆಯ ನೀರಾವರಿ ಯೋಜನೆಗಳಿಗಾಗಿಯೇ ಹಣ ಕೊಡಲಿಲ್ಲವೆಂದು ಹೆಗಡೆ ಜೊತೆ ಕಾದಾಡಿ 
ಸಂಪುಟದಿಂದ ಹೊರಬಂದು, ಮಣ್ಣಿನಮಗ ಪಟ್ಟಕ್ಕೆ ಬರಬೇಕೆಂದು ಹೇಳಿಕೊಂಡು ಮುಖ್ಯಮಂತ್ರಿ 
ಸಿಂಹಾಸನ ಸಿಕ್ಕಿದ್ದೇ ತಡ, ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಮಾಡುವ ದಿಕ್ಕಿನಲ್ಲಿಸಾಗಿದ್ದನ್ನು ಕಂಡು 
ವ್ಯಥೆಯಾಗುತಿದೆ. ಮೊಯ್ಲಿಮುಖ್ಯಮಂತ್ರಿಯಾಗಿದ್ದಾಗಇದೇ ಗೌಡರು ನನ್ನನ್ನುಮುಖ್ಯಮಂತ್ರಿ 
ಮನೆಮುಂದೆಹೋಗಿ ಧರಣಿ ನಡೆಸಿಎಂದು ಹುಕುಂ ಕೊಡಿಸಿದ್ದರು. ಆದರೆಇಂದು ಮುಖ್ಯಮಂತ್ರಿ 
ಮನೆ ಮುಂದೆ ತುಮಕೂರು ಜಿಲ್ಲೆಜನರ ನೀರಿನ ಬವಣೆ ತಪ್ಪಿಸಿ ಎಂದು ಧರಣಿ ನಡೆಸಿದರೆ 
ಜೈಲಿಗಟ್ಟುತ್ತಾರೆ. ನಮಗೆ ಏನೆಲ್ಲವನ್ನೂಕೊಟ್ಟಜನತೆಗಾಗಿ ಇಷ್ಟನ್ನೂನಾವು ಮಾಡದಿದ್ದರೆ ಹೇಗೆ? 
ಇದು ನಮ್ಮವ್ಯಯಕಿಕ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ 


9 ನಿಮ್ಮಪರವಾಗಿ ಸದನದಲ್ಲಿಯಾರೂ ಚಕಾರವೆತದಿರಲು ಕಾರಣ ? 


- ಅದೇ ನನಗೂ ಆಶ್ಚರ್ಯ! ಗೌಡರುಎಲ್ಲರನ್ನೂ ಬಾಯಿ ಮುಚ್ಚಿಸುವ ದುಷ್ಟಸಾಹಸ ಮಾಡಿದ್ದರೆ 
ಅದು ಅವರಿಗೇ ಮುಳುವಾಗುತದೆ. 


& ಕನಿಷ್ಟ ಜಿಲ್ಲೆಯ ಶಾಸಕರಾದರೂ ಉಸಿರೆತ್ತ ಬಹುದಿತಲ್ಲವೇ 9) 
- ಖಂಡಿತಾ. ಆದರೆ ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೆ ದೇವೇಗೌಡರೇ ಬೇಕಾಗಿದೆಯೊ? 
9 ಹೇಮಾವತಿ ಎಚಾರವಾಗಿ ಸ್ವಾಮಿಗಳನ್ನು ಸಂಪರ್ಕ ಮಾಡಿದ್ದಿರಾ 7 


- ಅವರ ಬಳಿಯೂ ಮಾತಾಡಿದೆ. ಈ ನೀರಿಗಾಗಿ ನಾನು ಯಾರ ಕಾಲಿಗೆ ಬೇಕಾದರೂ 
ಬೀಳುತ್ತೇನೆ. ಯಾರ ಜೊತೆಯಾದರೂ ಮೈತ್ರಿಯಿಂದ ವರ್ತಿಸಬಲ್ಲಿ . ಅನ್ಯಾಯವಾದರೆ 
ಶತ್ರುವೂ ಆಗಬಲ್ಲಿ, ದಯಮಾಡಿ ಗೌಡರಿಗೆ ಹೇಳಿ, ನಮ್ಮ ಜನರಿಗೆ ನೀರು ಕೊಡಿಸಿ ಎಂದು 


೧೭೫ / ಜೀವನದಿ 


ಬೇಡಿದೆ. ಕೆಲಸ ಗೆಲ್ಲೋವರೆಗೆ ಸ್ವಾಮಿಗಳು ಬೇಕಾಗಿತ್ತೇನೋ ಅಂಥವರಿಗೆ "ನಂಗೊಂತ್ತು ಬುದ್ಧಿ... 
ನೀವು ಸುಮ್ನಿರಿ ....' ಅಂತಾರಂತೆ ಈ ಮುಖ್ಯಮಂತ್ರಿ. 


ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಒಂದು ಜಿಲ್ಲೆಯಾದ ತುಮಕೂರಿಗೆ ನೀರು 
ಕೊಡಲು ರಾಜಕೀಯ ಯಾಕೆ ಮಾಡುತ್ತಿದ್ದಾರೆ? ನಂಗಂತೂ ಅರ್ಥವಾಗುತ್ತಿಲ್ಲ ಅದೇನು 
ಇವರು ಬರೀ ಹಾಸನದ ಮುಖ್ಯಮಂತ್ರಿಯೋ, ರಾಜ್ಯದ ಮುಖ್ಯಮಂತ್ರಿಯೋ ಅನ್ನಿಸುತ್ತೆ ಈ 
ಎಚಾರದಲ್ಲಿ ದೇವೇಗೌಡ, ಶ್ರೀಕಂಠಯ್ಯ, ನಂಜೀಗೌಡರೆಲ್ಲಾ ಒಂದಾಗಿದ್ದಾರೇನೋ ಎಂಬ 
ಅನುಮಾನ ಶುರುವಾಗುವ ಅಪಾಯವಿದೆ. ದೇವೇಗೌಡ, ನಂಜೇಗೌಡರ ನಡುವೆ ಈ ಬಗ್ಗೆ 
ಗುಟ್ಟಾದ ಒಪ್ಪಂದವೇನೋ ನಡೆದಿದೆ ಎಂಬುದು ಗುಲ್ಲಿದ್ದಿದೆ. 


ಅ ಹಾಸನ ಜಿಲ್ಲೆಯಲ್ಲಿ; ಹೇಮಾವತಿ ನಾಲೆಯಲ್ಲಿಯೇ ಏತ ನೀರಾವರಿಗೂ ಕಾಮಗಾರಿ ಭರದಿಂದ 
ಸಾಗುತಿವೆಯೆಂಬ ವಿಚಾರವಿದೆಯಲ್ಲಾ? 


- ಮಂಡ್ಯದ ನಾಗಮಂಗಲ, ತುಮಕೂರಿನ ಅನೇಕ ತಾಲ್ಲೂಕುಗಳಲ್ಲಿನ ಬೆಳೆಗಳು ನೀರಿಲ್ಲದೆ ಬತ್ತಿ 
ಹೋಗುತಿವೆ. ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ. ಬಹುತೇಕ ಕೆರೆಗಳು ಬತ್ತಿ 
ಹೋಗಿವೆ. ಇಂತಹ ಭೀಕರ ಸಂದರ್ಭದಲ್ಲಿಯೂ ಈ ಮಣ್ಣಿನಮಗನಿಗೆ ಕರುಣೆ ಬರುತಿಲ್ಲವೆಂದರೆ 
ಹೇಗೆ? ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಏತ ನೀರಾವರಿ ಕೆಲಸ ನಡೆದಿದೆಯೆಂದು 
ಗೊತ್ತಾಗಿದೆ. ಇದಕ್ಕೇನನ್ನೋಣ? 


ಅ ಈ ಹಿಂದಿನ ಮುಖ್ಯಮಂತ್ರಿಗಳು ಹೇಮಾವತಿ ವಿಚಾರವಾಗಿ ಹೇಗೆ ವರ್ತಿಸಿದ್ದರು ? 


- ನಿಮಗೆ ಆಶ್ಚರ್ಯವಾಗಬಹುದು. ಬಂಗಾರಪ್ಪನವರು ಮುಖ್ಯಮಂತ್ರಿ ಯಾಗಿದ್ದಾಗ ತುಮಕೂರಿ 
ನಲ್ಲಿನಾವು ಧರಣಿ ನಡೆಸುತ್ತಿದ್ದಸ್ಥಳಕ್ಕೇ ನೀರಾವರಿ ಮಂತ್ರಿ ಮಲ್ಲಾರಿಗೌಡ ಪಾಟೀಲರನ್ನುಖುದ್ದು 
ಕಳಿಸಿದ್ದರು. ಅವರು ಕೊಟ್ಟ ಭರವಸೆಯಂತೆ ತಿಂಗಳಲ್ಲಿ ಕೆಲಸ ಪ್ರಾರಂಭಿಸಿದರು. 
1 ತಿಂಗಳಲ್ಲೇ 9 ಮೈಲು ಕಾಲುವೆ ಕೆಲಸ ಮಾಡಿಸಿದರು. ನೀರಾವರಿಗೆ ಸಂಬಂಧಿಸಿದಂತೆ 
ಸಮಿತಿಯೊಂದನ್ನು ಮಾಡಿಸಿದ್ರು. ಮೊಯ್ಲಿಯವರು ಅಧಿಕಾರದಲ್ಲಿದ್ದಾಗ ಮೂರು ಗಂಟೆ 
ಸತತವಾಗಿ ಸಮಿತಿ ಸಭೆ ಸೇರಿ ಚರ್ಚೆ ನಡೆಸಿದ್ದರು. 4 ತಿಂಗಳ ಅವಧಿಯಲ್ಲಿ 36 ಕೋಟ ಹಣವನ್ನು 
ನೀರಾವರಿ ಕಾಮಗಾರಿಗೆ ಖರ್ಚು ಮಾಡಿದ್ದರು. ಆದರೆ ಈ ದೇವೇಗೌಡರು 4 ತಿಂಗಳಲ್ಲಿ 8 
ಕೋಟಿ ಮಾತ್ರ ನೀಡಿದ್ದಾರೆ. 25 ಕೋಟಯಪಷ್ಟುಗುತ್ತಿಗೆದಾರರ ಬಾಕಿ ಹಣ ಕೊಡದೆ ಕಾಮಗಾರಿ 
ಕೆಲಸ ನಿಲ್ಲಿಸಿ ಎಲ್ಲರನ್ನೂ ಓಡಿಸಿದ್ದಾರೆ. | 


ಹೇಮಾವತಿ ನದಿ ನೀರಿನ ವಿಚಾರ ವೈ.ಕೆ.ಆರ್‌. ಮತ್ತು ದೇವೇಗೌಡರ ನಡುವಿನ ಜಿದ್ದಿನ 
ವಿವಾದ ಆದದ್ದು ದುರದೃಷ್ಟಕರ. ಹೇಮಾವತಿ ಜಲಾಶಯದಲ್ಲಿ ಸಾಕಷ್ಟು ನೀರಿದೆ. ಆದರೆ 


ಜೀವನದಿ / ೧೭೬ 


ತುಮಕೂರು ಜಿಲ್ಲೆಯ ಬಹುತೇಕ ಭಾಗ ಬೆಂಗಾಡಿನಂತೆ ಈ ಬೇಸಿಗೆಯಲ್ಲಿ ತತರಗುಡುತಿದೆ. 
ಅದರಲ್ಲೂ ಶಿಂಷಾ ನದಿಯ ಪಾತ್ರದಲ್ಲಿರುವ ಗಂಗನಘಟ್ಟ ಮಲ್ಲಾಘಟ್ಟ ನೊಣವಿನ ಕೆರೆ, 
ತುರುವೇಕೆರೆ, ಮಾರ್ಕೋನಹಳ್ಳಿಯ ಜಲಾಶಯಗಳಿಗೆ ಹರಿದು ಬರುತಿದ್ದ ನೀರನ್ನು ಏಕಾಏಕಿ 
ನಿಲ್ಲಿಸಲಾಗಿದೆ. ಅದಲ್ಲದೆ ಕಾಮಗಾರಿ ಕೆಲಸ ಕೂಡಾ ನಿಂತು ಹೋಯಿತು. ಈ ಕುರಿತಂತೆ 
ದೇವೇಗೌಡರಿಗೆ ರಾಮಯ್ಯನವರು ಜನವರಿಯಿಂದ ಅನೇಕ ಪತ್ರಗಳನ್ನುಬರೆದು ಒತ್ತಾಯಿಸಿದ್ದಾರೆ. 
ಒಂದಕ್ಕೂ ಉತ್ತರವಾಗಲಿ, ಕೆಲಸವಾಗಲಿ ಆಗಲಿಲ್ಲ ತುಮಕೂರು ಗೇಟ್‌ಗೆ 4 ಕಿ.ಮೀಟರ್‌ 
ದೂರದವರೆಗೂ ಆಳವಾದ ಕಾಲುವೆ ಕಾಮಗಾರಿ ನಡೆದಿದೆ. ಇದು ಮೊಯ್ಲಿಕಾಲದಲ್ಲಿ ಆದದ್ದು 
ದೇವೇಗೌಡರು ಬಂದೊಡನೆ ನಿಲ್ಲಿಸಿದ ದುಷ್ಟ ಆಲೋಚನೆಯಾದರೂ ಯಾವುದು? 


ಈ ಬಗ್ಗೆ ಆಳ ಕೆದಕುತ್ತಾಹೋದಷ್ಟುರಾಜ್ಯದ ಜನರ ನಡುವೆಯೇ ವೈಷಮ್ಯ ಬೆಳೆದೀತು. 
ದೇವೇಗೌಡರು ಇಷ್ಟೊಂದು ಸಣ್ಣತನವನ್ನು ಪ್ರದರ್ಶಿಸುವ ಅಗತ್ಯವಿರಲಿಲ್ಲ ರಾಮಯ್ಯನವರ 
ವಾದದಲ್ಲಿ ಹೋರಾಟದಲ್ಲಿ ಹುರುಳಿದೆ. ಶಾಸಕರಾಗಿಲ್ಲ ಆದರೂ ಹೋರಾಟ ನಡೆಸುವ 
ಎದೆಗಾರಿಕೆ, ಕಳಕಳಿಯನ್ನು ಉಳಿಸಿಕೊಂಡಿರುವುದು ಸಮಾಧಾನಕರ ಸಂಗತಿ. ಪ್ರತಿನಿಧಿಗಳ್ರಾಗಿ 
ಆಯ್ಕೆಗೊಂಡ ಜಿಲ್ಲೆಯವರೇ ತೆಪ್ಪಗೆ ಕೂತ ಸಂದರ್ಭದಲ್ಲೇ ಇಷ್ಟಾದರೂ ಮಾತಾಡಿದ್ದು ಒಳ್ಳೇ 
ಬೆಳವಣಿಗೆ. ಈಗೀಗ ಜಿಲ್ಲೆಯ ಜನರೇ ಬೀದಿಗೆ ಬಂದು ಪ್ರತಿಭಟನೆ ನಡೆಸಲು ಮುಂದಾಗಿರುವುದು 
ಪ್ರತಿನಿಧಿಗಳಿಗೆ ಇರಿಸುಮುರಿಸು ತಂದಿಕ್ಕಿದೆ. 


1983, 1985, 1992ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗುವಾಗಲೆಲ್ಲಾ 
ರಾಮಯ್ಯನವರು ದೇವೇಗೌಡರ ಜೊತೆಗಿದ್ದವರೇ. ಈಗ ಅವರಿಂದ ಸಿಡಿದು ದೂರವಾಗಿ 
ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. 1989ರ ಚುನಾವಣೆ ನಂತರವೇ 
ದೇವೇಗೌಡರಿಂದ ದೂರಾಗಿದ್ದರು. 1992ರ ಚುನಾವಣೆಯಲ್ಲಿಹತಿರವಾಗಿ ಅವರ ಗೆಲುವಿಗಾಗಿ 
ದೇವೇಗೌಡ ಶ್ರಮಿಸಿದ್ದುಂಟು. ನಂತರ ಇದ್ದಕ್ಕಿದ್ದಂತೆ ಇಬ್ಬರ ನಡುವೆ ಭಾರೀ ಬಿರುಕು ಕಂಡುಬಂತು. 
ಅದು ಈಗಲೂ ತಣ್ಣಗಾಗಿಲ್ಲ. ತಣ್ಣಗಾಗುವ ಸೂಚನೆಯೂ ಇಲ್ಲ "ಸ್ವಲ್ಪ ಹೊಂದಿಕೊಂಡಿದ್ದರೆ ಈಗ 
ಮಂತ್ರಿಯಾಗಬಹುದಿತ್ತು ಎಂದು ರಾಮಯ್ಯನವರನ್ನು ಕುರಿತಂತೆ ಆಡಿಕೊಳ್ಳುವುದುಂಟು. 
ಅದನ್ನವರು ಒಪ್ಪುವುದಿಲ್ಲ ಹೊಂದಿಕೊಂಡು ಬಾಳುವುದು ಅಂದರೆ ಏನು? ಅಂದರೆ ಎಲ್ಲವನ್ನೂ 
ಸಹಿಸಿಕೊಳ್ಳಬೇಕೆಂಬುದೇ ಇದರ ಅರ್ಥವೆ? ಹಂಗಿನರಮನೆ ಯಾರಿಗೆ ಬೇಕು? ಈ ಸಹವಾಸದಲ್ಲಿ 
ಸಾಕಷ್ಟು ನೊಂದಿರುವೆ... ಎಂದು ವಿಷಾದಿಸುತಾರೆ. 


9 ಮುಂದೆ ಎಂದಾದರೂ ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅಥವಾ ಮೈತ್ರಿ ಉಂಟಾಗಲು 
ಸಾಧ್ಯವಿಲ್ಲವೆ ? 


- ರಾಜಕೀಯವಾಗಿ ಮುಂದೆ ಬೆಳವಣಿಗೆಗಳು ಆದಾವೋ ಎಂದು ಯಾರು ನಿರೀಕ್ಷಿಸಲು ಸಾಧ್ಯ? 
ಆದರೆ ಎಲ್ಲಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳುವ, ಅದರಿಂದ ಬದುಕಬೇಕಾದ ಜಾಯಮಾನ 


೧೭೭ / ಜೀವನದಿ 


ಅಥವಾ ಹಣೆಬರಹ ನನ್ನದಲ್ಲ. ನನ್ನಜನರಿಗಾಗಿ, ಅವರ ಒಳಿತಿಗಾಗಿ ಯಾರೊಡನೆ ಬೇಕಾದರೂ 
ತಲೆಬಾಗಬಲ್ಲಿ, ಮೈತ್ರಿಗೆ ಮುಂದಾಗಬಲ್ಲಿ, ಆದರೆ ಜನರ ಒಳಿತಿಗೆ ಧಕ್ಕೆ ಬಂದರೆ ಯಾರೊಡನೆ 
ಬೇಕಾದರೂ ಕಾದಾಡುತ್ತೇನೆ ....! 


ಒಣಗಿದ ಹೊಲಕ್ಕೆ, ದಣಿದ ಬಾಯಿಗೆ ನೀರುಣಿಸಿ ಎಂದು ಕೇಳಿದರೆ ಮಣ್ಣಿನ ಮಗನ 
ಸರ್ಕಾರ ಜೈಲಿಗೆ ಕಳಿಸುತ್ತದೆ ಎಂದು ರೋಷಗೊಂಡ ವೈ.ಕೆ.ಆರ್‌ "ನಾವೇನೂ ಜೈಲು 
ಕಾಣದವರೇ? ಜನರ ಯಣ ತೀರಿಸುವ ಕಾರಣಕ್ಕಾಗಿ ನೇಣುಗಂಭಕ್ಕೂ ಸಿದ್ದ' ಎಂದು 
ಘೋಷಿಸಿದರು. 


ಏನೇ ಆಗಲಿ, ಇವರಿಬ್ಬರ ನಡುವೆ ಯಾವುದೇ ದೊಡ್ಡಒಡಕು, ವಿವಾದಗಳೇ ಇರಲಿ, 

ವ್ಯಕ್ತಿಪ್ರತಿಷ್ಠೆಗಳೇ ಇರಲಿ, ಅವನ್ನೆಲ್ಲಾ ಬದಿಗೊತ್ತಿದೇವೇಗೌಡರು ಮುತ್ತದ್ದಿತನದಿಂದ ವರ್ತಿಸಿ, 

ಸದನದಲ್ಲಿಮಾತುಕೊಟ್ಟರುವ ಪ್ರಕಾರ ಕಾಮಗಾರಿಗಳನ್ನುಕೂಡಲೇ ನಡೆಸಲಿ. ಇದರಿಂದ ಅವರ 
ಅಧಿಕಾರ ಮತ್ತು ವ್ಯಕಿತ್ರಕ್ಕೆ ಒಳ್ಳಯದು. ೦ 
- ಜಾವೆಂ. 

(ಮಾರ್ದನಿ: 16-4-1995) 


ಜೀವನದಿ / ೧೭೮ 


೧೭೯ /ಜೀ 


py 


ತೆ 


೭೬ 
3) 


ತ್ತಿ 


(1/1 (11 (ಳೆ 
(11 
HN 111 


ಜೀವನದಿ / ೧೮೨ 


ಜೆ.ಎಚ್‌. ಪಟೇಲ್‌ 
ಮುಖ್ಯಮಂತ್ರಿ 

ಬೆಂಗಳೂರು -560001 
ನಂಸಿಎಂ/ಡಿಓ17/96 21-6-1996 
ಪ್ರಿಯ ಶ್ರೀ ರಾಮಯ್ಯನವರಿಗೆ, 


ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಅಧಿಕಾರ ವಹಿಸಿಕೊಂಡಿರುವ ಈ 
ಸಂದರ್ಭದಲ್ಲಿ ನೀವು ದಿನಾಂಕ 14-6-1996ರಂದು ಕಳುಹಿಸಿದ ಅಭಿನಂದನ ಪತ್ರ ತಲುಪಿದೆ. 
ಧನ್ಯವಾದಗಳು. 


ನಿಮ್ಮ ಪತ್ರದಲ್ಲಿ ತಿಳಿಸಿರುವ ಹಾಗೆ, ಯಾವ ವರ್ಷವೂ ಆಯವ್ಯಯದಲ್ಲಿ 
ನೀರಾವರಿಗಾಗಿ ಒದಗಿಸಿದ ಹಣವನ್ನುಪೂರ್ಣವಾಗಿ ವ್ಯಯಮಾಡಲು ಸಾಧ್ಯವಾಗಿಲ್ಲಎಂಬುದು 
ನಿಜ. ಈ ಬಗ್ಗೆ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ 
ತಿಳಿಸುತ್ತೇನೆ. ಹಾಗೆಯೇ, ಹೇಮಾವತಿ ಅಣೆಕಟ್ಟಿನಿಂದ ತುಮಕೂರು ಜಿಲ್ಲೆಯ ಶಿಂಷಾ ನದಿ 
ಪಾತ್ರದಲ್ಲಿಬರುವಕೆರೆಗಳಿಗೆ ನೀರು ಬಿಡುವ ಬಗ್ಗೆತುಮಕೂರು-ಕುಣಿಗಲ್‌ನ ಮಧ್ಯೆ 125 ಕಿ.ಮೀ. 
ನಂತರದ ಕಾಲುವೆಯ ಕೆಲಸವನ್ನು ಮುಗಿಸುವ ಬಗ್ಗೆ ಹಾಗೂ ಬುಗುಡನಹಳ್ಳಿಯ ಕೆರೆಯಿಂದ 
ತುಮಕೂರಿಗೆ ಕುಡಿಯುವ ನೀರನ್ನು ಒದಗಿಸುವ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು 
ಸಂಬಂಧಪಟ್ಟ ಮಂತ್ರಿಗಳಿಗೆ ಸೂಚನೆ ನಿಡುತ್ತೇನೆ. ಈ ಸಂದರ್ಭದಲ್ಲಿ ವಾತಾವರಣವನ್ನು 
ಹದಗೆಡಿಸುವಯಾವ ಹೆಜ್ಜೆಯನ್ನೂ ಇಡಬಾರದೆಂದು ಕೋರುತ್ತೇನೆ. 


ವಂದನೆಗಳೊಂದಿಗೆ, 
ಜೆ.ಎಚ್‌. ಪಟೇಲ್‌ 
ಮುಖ್ಯ ಮಂತ್ರಿಗಳು 
ಗೆ: 
ವೈ.ಕೆ. ರಾಮಯ್ಯ ಎಂ. ಎ., ಎಲ್‌.ಎಲ್‌.ಬಿ., 


ಕುಣಿಗಲ್‌ - 572 130 
ತುಮಕೂರು ಜಿಲ್ಲೆ 


೧೮೩ / ಜೀವನದಿ 


ವಿಜಯಸಾಸನೂರ, ಐ.ಪಿ.ಎಸ್‌ ನಂ.4, ಶೇಷಾದ್ರಿ ರಸ 
ಪೊಲೀಸ್‌ ಮಹಾನಿರೀಕ್ಷಕರು ಮತ್ತು ಬೆಂಗಳೂರು - 5600009 
ಕಾರಾಗೃಹ ಮಹಾನಿರೀಕ್ಷಕರು 


ದಿನಾಂಕ: 16-2-1999 
ಇವರಿಗೆ : 
ಫ್ರೀ ವೈ.ಕೆ. ರಾಮಯ್ಯ 
ಮಾನ್ಯ ವಿಧಾನಸಭಾ ಸದಸ್ಯರು 
ಕುಣಿಗಲ್‌ ಕ್ಷೇತ್ರ 
೦ 
ತುಮಕೂರು ಜಿಲ್ಲೆ 


ಮಾನ್ಯರೇ, 


ತಮ್ಮ ಕೃತಿ ““ನಾನು ಮತ್ತು ರೇಷ್ಠೆ'' ಇದರ ಬಿಡುಗಡೆಯ ಸಮಾರಂಭದ ಬಗ್ಗೆ 
ವಿಚಾರವಾದಿಗಳಾದ ಶ್ರೀ ಹರಿಹರಪ್ರಿಯರವರು ತುಂಬಾ ಪ್ರಶಂಸೆ ಮಾಡಿದರು. ಸಕ್ರಿಯ 
ರಾಜಕಾರಣಿಯಾಗಿಯೂ ಇಂತಹ ಕೃತಿಯನ್ನು ರಚಿಸಿದಕ್ಕಾಗಿ ಅಭಿನಂದನೆಗಳು. ಇಂಥ ಕೃತಿಗಳು 
ತಮ್ಮಿಂದ ಇನ್ನೂಹೆಚ್ಚಾಗಿ ಮೂಡಿ ಬರಲೆಂದು ಹಾರೈಸುವೆ. 


ವಂದನೆಗಳು, 
ತಮ್ಮ ನಂಬುಗೆಯ 
ವಿಜಯ ಸಾಸನೂರ 


ಜೀವನದಿ / ೧೮೪ 


ಪ್ರಿಯ ವೈ.ಕೆ. ರಾಮಯ್ಯ 
ಚುನಾವಣೆಯಲ್ಲಿನಿಮಗೆ ಜಯ ಹಾರೈಸುವೆ. ನೀವು ಆರಿಸಿ ಬಂದರೆ ಲೋಕಸಭೆಗೊಬ್ಬ ಸ್ವಚ್ಛ 
ಮನಸ್ಸಿನ ಮತ್ತು ಸೈದ್ಧಾಃ ಂತಿಕ ಜಿಗುಟುತನದ ಸದಸ್ಯನ ಲಾಭ ಆದಂತಾಗುತದೆ. 


ಇಂತಿ 
ಚಂಪಾ 


ಡಾ. ಡಿ.ಕೆ. ರಾಜೇಂದ್ರ 
ಪ್ರಾಧಾಪಕ 


ಕೆ. ರಾಮಯ್ಯ ಅವರಿಗೆ 
ರಾಜ್ಯ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ ಈ ಶುಭ ಸಂದರ್ಭದಲ್ಲಿ ತಮಗೆ 
ಹಾರ್ಧಿಕ ಅಭಿನಂದನೆಗಳು 

ಹಿಂದೆ ಈ ರಾಜ್ಯದ ಚುಕ್ಕಾಣಿ ಹಿಡಿದು, ತಾವು ಮಾಡಿದ ಕಾರ್ಯಗಳನ್ನು ಯಾರೂ 
ಮರೆತಿಲ್ಲ. ಅಧಿಕಾರ ಕಳದುಕೊಂಚಾಗಲೂ ತಾವು ಮಾಡಿದ ಹೋರಾಟ ಹಲವು ಗೆಲವುಗಳನ್ನು 
ತಂದುಕೊಟ್ಟಿವೆ. 


ಭಾವೀ ಮಂತ್ರಿಗಳಾದ ತಮ್ಮಿಂದ ಇನ್ನೂ ಹೆಚ್ಚಿನದನ್ನು ನಿರೀಕ್ಷಿಸಿ, ಅದು ಕೈಗೂಡಲಿ 
ಎಂದು ಆಶಿಸಿ ಮತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. 


ವಂದನೆಗಳೂಡನೆ, 


ತಮ್ಮ ವಿಶ್ಲಾಸಿ 
ಈ ವ 
ಡಿ.ಕೆ. ರಾಜೇಂದ್ರ 


೧೮೫ / ಜೀವನದಿ 


ಜಿ.ವಿ. ಆನಂದಮೂರ್ತಿ 
ಅಕ್ಟೋಬರ್‌ 2001 
ತುಮಕೂರು 


ಹಿರಿಯರಾದ ಪ್ರೀ ವೃ. ಕೆ. ರಾಮಯ್ಯನವರಿಗೆ ನಮಸ್ಕಾರಗಳು, 


ಮೊನ್ನೆರಾತ್ರಿಯಿಡೀ ಎಡೆಬಿಡದೆ ಮಳೆಸುರಿಯಿತು. ಕೆಲವು ತಿಂಗಳಿಂದ ಆ ಭಾಗದಲ್ಲಿ 
ನೀವು ತುಂಬು ಆಸಕ್ತಿಯಿಂದ ನೆಡಿಸಿದ್ದ ಲಕ್ಬಾಂತರ ಗಿಡಗಳು ಒಂದು ಹನಿ ಜೀವ ಜಲಕ್ಕಾಗಿ 
ಅಂಗೈಯಲ್ಲಿ ಜೀವಹಿಡಿದು ನಿಂತಿದ್ದವು. ಈ ಎಳೆಗೂಸಿನಂಥ ಸಸಿಗಳೆಲ್ಲಹಗಲು- ರಾತ್ರಿ ಮಳೆ 
ಮೋಡಗಳಿಗೆ ಮೊರೆಯಿಡುತಿದ್ದವು. ಅಪರೂಪಕ್ಕೆ ಅತಿಥಿಯಂತೆ ಉತರೆಮಳೆ ಬಂದ ಈ ದಿನ 
ನೀವು ಕೂಡಲೇ ನೆನಪಾದಿರಿ. 


ಭವಿಷ್ಯದ ದಿನಗಳನ್ನು ಆಲೋಚಿಸಿಕ್ರಿಯಾಶೀಲರಾಗುವ ವಿರಳ ರಾಜಕಾರಣಿಗಳ ಪೈಕಿ 
ನೀವೂ ಒಬ್ಬರು. ಮರ-ಗಿಡಗಳ ಸಂಬಂಧದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀವು 
ತೋರುತ್ತಿರುವ ಆಸಕ್ತಿ ಶ್ರದ್ಧೆ ಪ್ರೀತಿ ಅನುಕರಣೀಯವಾಗಿದೆ. ಒಂದು ಸಮರ್ಥ ರಾಜಕೀಯ 
ನಾಯಕತ್ವವಿಲ್ಲದೆ ನಮ್ಮ ಜಿಲ್ಲೆ ಅಕ್ಷರಶಃ ದಿಕ್ಕು ತಪ್ಪಿದೆ. ಈ ಹೊತ್ತಿನಲ್ಲಿ ನಿರ್ಭೀತಿಯ ವ್ಯಕಿತ್ವದ, 
ಜಾತ್ಯತೀತ ಮನಸ್ಸಿನ, ಅಸಾಧಾರಣ ರಾಜಕೀಯ ಸಂಕಲ್ಪಶಕ್ತಿಯಿರುವ ಹಾಗೂ ಅಭದ್ರತೆಯಿಂದ 
ನಲುಗುತ್ತಿರುವ ತಬ್ಬಲಿ ಜಾತಿಗಳ ಪರವಾದ ಅಕ್ಕರೆಯುಳ್ಳ, ನೀವೇ ಈಗ ನಮಗುಳಿದಿರುವ ಏಕೈಕ 
ಭರವಸೆ. ನೀವು ಈಗ ಕೈಗೆತ್ತಿಕೊಂಡಿರುವ ಗ್ರಾಮಗಳ ಪುನರುತ್ಥಾನಕ್ಕೆ ಪೂರಕವಾದ 
ಗಿಡ-ಮರಗಳನ್ನು ಬೆಳಸುವುದು ಮತ್ತುಹೇಮಾವತಿ ಜಲವನ್ನುನಮ್ಮಜಿಲ್ಲೆಗೆ ಹರಿಸುವ ಕಾರ್ಯ 
ಚಾರಿತ್ರಿಕ ಮಹತ್ವದ್ದು ನಮ್ಮಜಿಲ್ಲೆಯ ಭವಿಷ್ಯವನ್ನು ರೂಪಿಸುವ ಈ ಬಗೆಯ ನಿರ್ಲಕ್ಷಿತರ ಪರವಾದ 
ಕಾರ್ಯಯೋಜನೆಗಳು ಮುಂದಿನ ಹತ್ತು-ಹದಿನೈದು ವರ್ಷಗಳಲ್ಲಿಫಲ ನೀಡುತ್ತವೆ. ಆಗ ನಮ್ಮ 
ಜಿಲ್ಲೆಯ ಇತಿಹಾಸ ಹೆಮ್ಮೆಯಿಂದ ನಿಮ್ಮನ್ನುನೆನೆಯುತ್ತದೆ. ಇದಕ್ಕಾಗಿ ದಿನದಎಲ್ಲಸಮಯವನ್ನೂ 
ಮೀಸಲಾಗಿರಿಸಿರುವ ನಿಮ್ಮಬದ್ಧತೆಗೆ ಕೃತಜ್ಞತೆಗಳು. 


ಇದರೊಡನೆ ನಮ್ಮಗ್ರಾಮಗಳು ಕಳೆದುಕೊಂಡಿರುವ ಇನ್ನಷ್ಟುವಿವರಗಳಿವೆ. ತೋಪು, 
ಗೋಮಾಳ, ಕೆರೆ, ಗೋಕಟ್ಟೆಗಳೂ ಕೂಡ ನಮ್ಮಗ್ರಾಮಾಭಿವೃದ್ಧಿಯ ಯೋಜನೆಯಡಿಯಲ್ಲಿಯೇ 
ಬರಬೇಕು, ಇವುಗಳ ಪುನರುಜ್ಜೀವನವೂ ಕೂಡ ಗ್ರಾಮಗಳ ನೈತಿಕ ಸ್ಥೈರ್ಯವನ್ನು ಹೆಚ್ಚು 
ಮಾಡುತ್ತದೆ. ಒಂದು ಕಾಲಕ್ಕೆ ನಮ್ಮ ಹಳ್ಳಿಗಳ ಜಾತ್ಯತೀತ ಮತ್ತು ಐಕ್ಯತೆಯ ಕೇಂದ್ರಗಳಂತಿದ್ದ 
"ಚಾವಡಿ' ಮತ್ತು "ಭಜನಾ ಮಂದಿರ'ಗಳ ಪುನರುಜ್ಜೀವನವೂ ಕೂಡ ಊರೊಟ್ಟಿನ ಕೆಲಸಕ್ಕೆ, 
ಇಂದಿನ ಬದಲಾಗಿರುವ ಕಾಲಘಟ್ಟದಲ್ಲಿ ಅತ್ಯಾವಶ್ಯ ಎಂದುಆ ಕ್ಷೇತ್ರದ ಅನುಭವಿಗಳಾದ ನಿಮಗೆ 
ವಿವರಿಸಿ ಹೇಳಬೇಕಾಗಿಲ್ಲ! ಇವುಗಳ ಬೆನ್ನಲ್ಲೇ ನೀವು ರೂಪಿಸಿರುವ "ಹಸಿರು ಸಸಿಗಳ ಸಂತೆ' 


ಜೀವನದಿ / ೧೮೬ 


ಯೋಜನೆಯೂ ಅರ್ಥಪೂರ್ಣವಾದದ್ದು ಇದರ ಜೊತೆಗೆ ಇಂದು ಕಣ್ಮರೆಯಾಗಿರುವ 
ಬೇಸಾಯದ ನಾಟಿ ತಳಿಗಳು - ಬೀಜಗಳೂ ಕೂಡ ನಮ್ಮ ಗ್ರಾಮೀಣ ಬದುಕಿನಲ್ಲಿ 
ಪುನರುಜ್ಜೀವನಗೊಳ್ಳಬೇಕಿದೆ. ಏಕೆಂದರೆ, ಕುಲಾಂತರಿ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, 
ನಮ್ಮಪಾರಂಪರಿಕ ಕೃಷಿ ವ್ಯವಸ್ಥೆಯನ್ನುಬುಡಮೇಲು ಮಾಡಿವೆ. ಅಭಿವೃದ್ಧಿನಕಾಶೆಯ ಶಿಖರದಲ್ಲಿ 
ನಗರ ಮತ್ತುಸುಶಿಕ್ಷಿತರನ್ನುಇರಿಸಿ; ತಳದಲ್ಲಿರೈತರು ಮತ್ತುಅನಕ್ಟರಸ್ಥರನ್ನುಇರಿಸಿವೆ. ಇದರಿಂದಾಗಿ 
ನಮ್ಮ ರೈತ ಸಮುದಾಯ ಆಧುನಿಕತೆ ಹಾಗೂ ನಗರಗಳ ಮೇಲೆ ಸಂಪೂರ್ಣವಾಗಿ 
ಅವಲಂಬಿತವಾಗಿದೆ. ಇವುಗಳಿಂದ ಬಿಡುಗಡೆ ಪಡೆಯಲು ಈ ಬಗೆಯ ಸಮುದಾಯಕೇಂದ್ರಿತ 
ಕಾರ್ಯಚಟುವಟಕೆಗಳೇ ನಮಗೆ ಕಿರು ಬೆಳಕುಗಳಾಗಿವೆ. ನಮ್ಮ ಹಳ್ಳಿಗಳ ನಾಡಿಯನ್ನು ಬಲ್ಲ 
ಈಗಾಗಲೇ ಆ ದಾರಿಯನ್ನು ಕ್ರಮಿಸುತ್ತಿರುವ ನಿಮ್ಮಂತಹವರಿಂದ ಇದು ಸಾಧ್ಯವಾಗಬಹುದು! 
ಆದ್ದರಿಂದ ನೀವೀಗ ಏಕಾಂಗಿಯಲ್ಲ. ನಮ್ಮ ಜಿಲ್ಲೆಯನ್ನೂ ಒಳಗೊಂಡಂತೆ ನಾಡಿನ ಅನೇಕ 
ಭಾಗಗಳಲ್ಲಿನಿಮ್ಮನ್ನುಗುಪ್ಪವಾಗಿ ಪ್ರೀತಿಯಿಂದ ಗೌರವಿಸುವ ವ್ಯಕ್ತಿಗಳಿದ್ದಾರೆ. 


ಇದೆಲ್ಲಈಡೇರಲು ನಿಮ್ಮಆರೋಗ್ಯ ಬಹಳ ಮುಖ್ಯ. ನೀವೀಗ ಖಾಸಗೀ ವ್ಯಕ್ತಿಯಲ್ಲ! 
ಒಂದು ಸಮಾಜವೇ ನಿಮ್ಮಂತಹವರನ್ನು ಬಹುದಿನಗಳಿಂದ ಹಾರೈಸಿ - ಹರಸಿ ಪಡೆದಿರುತದೆ. 
ಆದ್ದರಿಂದ ನೀವು ಬಹುಕಾಲ ಸಮಾಜದ ನಡುವೆ ತುಂಬು ಜೀವನ ನಡೆಸುವಂತಾಗಬೇಕು. 
ಜನತೆಯ ನಡುವೆ ಬಹುಕಾಲದಿಂದಲೂ ಇರುವ ನಿಮಗೆ ಇವೆಲ್ಲವೂ ತಿಳಿದಿರುವಂತದ್ದೇ. 


ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ನಮಸ್ಕಾರಗಳು. 


ಎಶ್ವಾಸಪೂರ್ವಕವಾಗಿ 
ಜಿ.ವಿ. ಆನಂದಮೂರ್ತಿ. 


೧೮೭ / ಜೀವನದಿ 


ರಾಮಕೃಷ್ಣ ಹೆಗಡೆ 

ಮುಖ್ಯಮಂತ್ರಿ ಬೆಂಗಳೂರು 
ನಾಂಕ 29-4-1988 

ಪ್ರಿಯ ರಾಮಯ್ಯ ಅವರಿಗೆ, 


ವಂದನೆಗಳು, 


ನೀವು ನಿನ್ನೆ ಬೆಳಿಗ್ಗೆಸ್ವತಹ ಕೊಟ್ಟ, ಪತ್ರವನ್ನುನೋಡಿದೆ. ನಿಮ್ಮಪತ್ರದ ಒಕ್ಕಣೆ ಯನ್ನು 
ನೋಡಿದರೆ, ನೀವು ನನ್ನ ಪತ್ರವ ನ್ನುಸರಿಯಾ ಯಾಗಿ ಓದಿ ಅರ್ಥ ಮಾಡಿಕೊಂಡಿಲ್ಲ ವಿಂದೆನಿಸುತದೆ. 
ನಾನು ನಿಮ್ಮವಿಶ್ವಾಸದ ಬಗ್ಗೆಸಂಶಯವನ್ನುವ್ಯಕ್ತಪಡಿಸಿರಲಿಲ್ಲ. ಅದುಹೇಗೂಣಇರಲಿ, ನನ್ನಸಚಿವ 
ಸಂಪುಟದ ಸದಸ್ಯರಾಗಿ ಮುಂದುವರಿಯುವ ಇಚ್ಛೆ ನಿಮಗೆ ಇಲ್ಲದಿದ್ದರೆ ನಾನು ಬಲವಂತ 
ಮಾಡಲಾರೆ. ಆದುದರಿಂದ ನಿಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಮಾನ್ಯ 


ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ದೇನೆ. 


ಆದರಗಳೊಡನೆ, 
ತಮ ವಿಶಾಸಿ 
[J ದ 
ರಾಮಕೃಷ್ಣ ಹೆಗಡೆ 
ಣಿ 
ಶ್ರ ವೈ.ಕೆ. ರಾಮಯ್ಯ 
ತೋಟಗಾರಿಕೆ ರಾಜ್ಯ ಸಚಿವರು 


ವಿಧಾನಸೌಧ, ಬೆಂಗಳೂರು. 


ಜೀವನದಿ / ೧೮೮ 


ರಾಮಕೃಷ್ಣ ಹೆಗಡೆ 

ಮುಖ್ಯಮಂತ್ರಿ ಬೆಂಗಳೂರು 
ದಿನಾಂಕ : 16-4-1988 

ಪ್ರಿಯ ಸಹೋದ್ಯೋಗಿ, 


ಕಳೆದ ತಾ.8ರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಕೆಲವು ದಿನಗಳಿಂದ 
ಪತ್ರಿಕೆಗಳಲ್ಲಿಬಂದ ವರದಿಯಿಂದ, ಉಂಟಾದ ಸಂದೇಹದ ನಿವಾರಣೆಗಾಗಿ ನಾನು ಸಂಪುಟದ 
ಎಲ್ಲಸದಸ್ಯರನ್ನುನನ್ನನಾಯಕತ್ವದಲ್ಲಿವಿಶ್ವಾಸ ಇದೆಯೇ ಎಂದು ಕೇಳಿದಾಗ ""ನಿಮ್ಮಲ್ಲಿಸಂಪೂರ್ಣ 
ವಿಶ್ವಾಸ ಇದೆ'' ಎಂದು ನೀವು ಹೇಳಿದಿರಿ. ನಾನು ನಿಮ್ಮ ಮಾತನ್ನು ನಂಬಿದೆ. ಪತ್ರಿಕೆಗಳೂ ಈ 
ವಿಷಯವನ್ನುಪ್ರಕಟಿಸಿದವು. 


ಆದರೆ, ಕಳೆದ ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ವರದಿಗಳು, 
ಭಿನ್ನಮತೀಯರ ಚಟುವಟಕೆಗಳಲ್ಲಿನೀವು ಸಕ್ರಿಯವಾಗಿ ಭಾಗವಹಿಸಿದ ವಿಚಾರವನ್ನು ಹೇಳುತ್ತಿವೆ. 
ಭಿನ್ನಮತೀಯ ಮಂತ್ರಿಗಳು ಒಂದು ಗುಂಪಾಗಿ, ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ 
ಚಂದ್ರಶೇಖರ್‌ ಅವರನ್ನು ಭೇಟಿಯಾದ ಸುದ್ದಿಯೂ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಮತ್ತು ಆ 
ಗುಂಪಿನಲ್ಲಿ ನೀವು ಇದ್ದೀರಿ ಎಂದು ಹೇಳಲಾಗಿದೆ. ನನ್ನಲ್ಲಿಸಂಪೂರ್ಣ ವಿಶ್ವಾಸ ಇಟ್ಟಿರುವುದು 
ಮತ್ತುಭಿನ್ನಮತೀಯರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಪರಸ್ಫರ ವಿರೋಧವಾದ ನಿಲುವು. 
ನೀವು ಸಂಪುಟದ ಅಧ್ಯಕ್ಷನಾದ ನನ್ನಲ್ಲಿ ವಿಶ್ವಾಸ ಇದೆಯೆಂದು ಹೇಳಿ, ಭಿನ್ನಮತೀಯರ 
ಚಟುವಟಕೆಗಳಲ್ಲಿ ನಿರತವಾಗುವುದು ಅಥವಾ ಭಾಗವಹಿಸುವುದು ಎಷ್ಟರ ಮಟ್ಟಿಗೆ ಉಚಿತ 
ಎನ್ನುವುದನ್ನು ನೀವೇ ಯೋಚಿಸಬೇಕು. ಸಂಪುಟದ ಸದಸ್ಯರಾಗಿ ಉಳಿಯುವುದು, ಇಲ್ಲವೇ 
ಭಿನ್ನಮತೀಯರೊಡನೆ ಸೇರುವುದು,ಇವೆರಡರಲ್ಲಿಒಂದನ್ನುಆರಿಸಿಕೊಳ್ಳುವುದು ಯೋಗ್ಯವೆಂದು 
ನಿಮಗೆ ಅನಿಸುವುದಿಲ್ಲವೆ? 


ಆದರಗಳೊಡನೆ, 
ತಮವಿಶಾಸಿ 
ಈ ವ 
ರಾಮಕೃಷ್ಣ ಹೆಗಡೆ 
ಣ 
ಫ್ರೀ ವೈ.ಕೆ. ರಾಮಯ್ಯ, 
ತೋಟಗಾರಿಕೆ ರಾಜ್ಯ ಮಂತ್ರಿಗಳು 


ವಿಧಾನಸೌಧ, ಬೆಂಗಳೂರು. 


೧೮೯ / ಜೀವನದಿ 


ಡಾ. ಕಾಳೇಗೌಡ ನಾಗವಾರ ರೀಡರ್‌-ಕನಡ 
ಲ್ಕ 

ಕನ್ನಡ ಅಧ್ಯಯನಸಂಸ್ಥೆ 

ಮಾನಸಗಂಗೋತ್ರಿ, ಮೈಸೂರು - 570006 


ಆಗಸ್ಟ್‌19, 1987 
ಅವರಿಗೆ, 
ಸನ್ಮಾನ್ಯ ಫ್ರೀ ವೈ.ಕೆ. ರಾಮಯ್ಯ ಅವರು 
ತೋಟಗಾರಿಕೆ ಸಚಿವರು 
ಕರ್ನಾಟಕಸರ್ಕಾರ 


ಮಾನ್ಯರೆ, 


ನೀವು ಈಚಿಗೆ ಪಾದಯಾತ್ರೆಯ ಮೂಲಕ ಕುಣಿಗಲ್‌ ಮತ್ತು ಮದ್ದೂರು ನಡುವಣ 
ದಾರಿಯುದ್ದಕ್ಕೂ ಗಿಡನೆಡುವಿಕೆ, ಸಾಕ್ಷರತೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಂತಹ 
ಪವಿತ್ರವೂ, ಶ್ರೇಷ್ಠವೂ ಆದ ಕಾರ್ಯಗಳ ಬಗ್ಗೆ ಅತೀವ ಶ್ರದ್ಧೆ ನಿಷ್ಠೆಗಳನ್ನು ಪ್ರಕಟಿಸಿರುವುದನ್ನು 
ಕಂಡು ನನಗೆ ಇನ್ನಿಲ್ಲದಷ್ಟು ಆನಂದವಾಗಿದೆ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ 
ಅಭಿನಂದನೆಗಳು. 


ತಮಗೆ ಕಾಲಾವಕಾಶವಾದಾಗ, ನನ್ನಂತೆಯೇ ತಾವೂ ಸಹ ತಮ್ಮ ಬಾಲ್ಕ ಹಾಗೂ 
ಹದಿಹರೆಯದ ದಿನಗಳಲ್ಲಿಕಾಲ್ಲಡಿಗೆಯಲ್ಲಿಅಡ್ಡಾಡಿರುವ ಪ್ರದೇಶಗಳಾದ ಹುಲಿಯೂರು ದುರ್ಗ 
ಮತ್ತು ಚನ್ನಪಟ್ಟಣಗಳ ನಡುವೆ (ಉಜ್ಜನಿ, ಎಲೆಕಡಕಲು, ಮಾಕಳಿ, ದಶವಾರ, ಅಬ್ಬೂರು 
ಮುಂತಾದ ಗ್ರಾಮಗಳ ಮೂಲಕ)ನಮ್ಮಭಾಗದ ಶಾಸಕರಸಹಕಾರದೊಡನೆ ದಯಮಾಡಿಇದೇ 
ಬಗೆಯ ಕಾರ್ಯಕ್ರಮವೊಂದನ್ನು ಮತೊಮ್ಮೆ ಹಮ್ಮಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತಹ 
ಕಾರ್ಯಕ್ರಮದಲ್ಲಿನಾನೂ ಸಹ ನಮ್ಮೆಲ್ಲಗೆಳೆಯರೊಡನೆ ಭಾಗವಹಿಸಲು ಸಂತೋಷಪಡುತ್ತೇನೆ. 


ತಮ್ಮ ಪ್ರವಾಸ ಕಥನದ ಹಸಪ್ರತಿ ತಲುಪಿದೆ; ಓದಿ ತುಂಬಾ ಸಂತೋಷವಾಯಿತು. 
ದಿನಾಂಕ 6-9-1987ರಂದು ಬೆಂಗಳೂರಲ್ಲಿ ತಮ್ಮನ್ನು ಕಾಣುತ್ತೇನೆ. 
ವಂದನೆಗಳೊಡನೆ, 


ನಿಮ್ಮನಂಬುಗೆಯ 
ಡಾ. ಕಾಳೇಗೌಡ ನಾಗವಾರ 


ಜೀವನದಿ / ೧೯೦ 


ಶ್ರೀ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ದೂರವಾಣಿ : 38827, 35599 
ಶೀ ತೋಂಟದಾರ್ಯ ಮಠ, ಡಂಬಳ - ಗದಗ 
ಗದಗ - 582 101 

ದಿನಾಂಕ : 20-5-2001 


ಕರ್ನಾಟಕದ ಹೆಮ್ಮೆಯ ಪುತ್ರರು, ಗಾಂಧಿವಾದಿಗಳು. ಅಪ್ರತಿಮ ಹೊರಾಟ ಗಾರರು, 
ನ್ಯಾಯನಿಷ್ಠುರಿಗಳು ಆದ ಪ್ರೀ ವೈ.ಕೆ. ರಾಮಯ್ಯರವರನ್ನು ಮೈಸೂರಿನ ಜನತೆ 
ಅಭಿನಂದಿಸುತ್ತಿರುವುದು ನಮಗೆ ಅಪಾರವಾದ ಸಂತೋಷವನ್ನುಂಟು ಮಾಡಿದೆ. ಮಾನ್ಯ ಶ್ರೀ 
ರಾಮಯ್ಯನವರು ತಮ್ಮ ಜೀವಿತ ಕಾಲದಲ್ಲಿ ತಮ್ಮ ನಿಷ್ಕಳಂಕ ಮತ್ತು ನಿಸ್ವಾರ್ಥ ಮತ್ತು ಆದರ್ಶ ನಡೆ 
ನುಡಿಯಿಂದಾಗಿ ಜನಮಾನಸದಲ್ಲಿ ದಂತಕಥೆಯಾಗಿದ್ದಾರೆ. ಇಂತಹ ಧೀಮಂತ ವ್ಯಕ್ತಿಯನ್ನು 
ಸತ್ಯರಿಸುತ್ತಿರುವುದು ನ್ಯಾಯವನ್ನು, ನಿಷ್ಠುರತೆಯನ್ನು ಸತ್ವರಿಸಿದಂತೆ. ಸಮಾರಂಭ ಯಶಸ್ವಿ 
ಯಾಗಲಿ. ವೈ.ಕೆ.ಆರ್‌ ನೂರು ಕಾಲ ಬಾಳಿ ಬದುಕಲಿ. ಅವರಿಂದ ಈ ನಾಡು-ನುಡಿಗೆ ಇನ್ನು 
ಹೆಚ್ಚಿನ ಸೇವೆ ಸಲ್ಲಲಿ ಎಂದು ಹಾರೈಸುತ್ತೇನೆ. 


ಇತಿ ಶರಣು 
ಶ್ರೀ ತೋಂಟದಾಚಾರ್ಯ ಸ್ವಾಮಿಗಳು 


೧೯೧ / ಜೀವನದಿ 


ಕೆ. ಜೈರಾಜ್‌, ಐ.ಎ.ಎಸ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ಆಯುಕರು ನರಸಿಂಹರಾಜ ಚೌಕ, ಬೆಂಗಳುರು - 560002 


ದಿನಾಂಕ 8.5.2000 
ಮಾನ್ಕರೆ, 


ತಮಗೆ ಇತ್ತೀಚೆಗಷ್ಟೆಸ್ಥಾಪಿಸಲ್ಪಟ್ಟ ಜನಪರ ರಾಜಕಾರಣಿ ಎಂಬ ಪ್ರತಿಷ್ಠಿತ ಪ್ರಶಸ್ತಿಯು 
ಪ್ರಾಪವಾದ ವಿಚಾರ ತಿಳಿದು ಸಂತೋಷವಾಯಿತು. ಈ ಸಂಬಂಧವಾಗಿ ತಮಗೆ ದಿನಾಂಕ 
5.5.2000ರಂದು ವಿಶೇಷವಾಗಿ ಏರ್ಪಡಿಸಲಾಗಿರುವ ಸನ್ಮಾನ ಸಮಾರಂಭಕ್ಕೆ ಬರಲೇಬೇಕೆಂಬ 
ಅಪೇಕ್ಷೆಇದ್ದರೂ ಕಾರ್ಯಭಾರದಸಲುವಾಗಿ ಬರಲುಸಾದ್ಯವಾಗಲಿಲ್ಲ. 


ಕಳೆದ 20 ವರ್ಷಗಳಿಂದಲೂ ನಾನು ತಮ್ಮನ್ನುಬಲ್ಲವನಾಗಿದ್ದೇನೆ. ಅದರಲ್ಲೂನಾನು 
ತುಮಕೂರು ಜಿಲ್ಲೆ ಡೆಪ್ಯೂಟ ಕಮೀಷನರ್‌ ಆಗಿದ್ದಾಗ ತಾವು ಜಿಲ್ಲಾ ಉಸುವಾರಿ ಸಚಿವ 
ರಾಗಿದುದನು ನಾನಿಲ್ಲಿ ಸರಿಸಿಕೊಳ್ಳುತೇನೆ. 
ಎ 1 ೧ € ಳಂ 
ತಮ್ಮ ಜನಪರವಾದ ಅವಿಶ್ರಾಂತ ದುಡಿಮೆ, ಪ್ರಾಮಾಣಿಕ ಬದುಕು ಹಾಗೂ ಅರ್ಪಣಾ 


ಮನೋಭಾವಗಳು ನನ್ನೊಳಗೆ ಅಚ್ಚೊತಿವೆ. ನಾನಂತು ತಮ್ಮೊಳಗಿನ ಚಿರಂತನವಾದ ಕರ್ಮ 
ಯೋಗಿತ್ವದ ಗುಣವನ್ನುಬಹಳವಾಗಿ ಮೆಚ್ಚುವನು. 


ಈ ಸುಸಂದರ್ಭದಲ್ಲಿ ತಮಗೆ ಶುಭಾಶಯಗಳನ್ನು ಕೋರುತ್ತಾ ತಮ್ಮ ಮುಂದಿನ 
ಭವಿಷ್ಯವು ಹರ್ಷದಾಯಕವಾಗಿರಲೆಂದು ಹಾರೈಸುತ್ತೇನೆ. 


ಶುಭಾಶಯಗಳೊಂದಿಗೆ, 


ತಮ್ಮ ವಿಶ್ಲಾಸಿ 
೪ ಪ 
ಕೆ. ಜೈರಾಜ್‌ 
ಫೀ ವೆ.ಕೆ. ರಾಮಯ್ಯ, ಎಂ.ಎಲ್‌.ಎ. 


ವಿಧಾನಸಭಾಸದಸ್ಯರು, ಕುಣಿಗಲ್‌ 
ಕುಣಿಗಲ್‌ (ಅಂಚಿ), ತುಮಕೂರು ಜಿಲ್ಲೆ 


ಜೀವನದಿ / ೧೯೨ 


ಹೆಚ್‌.ಸಿ. ರುದ್ರಪ್ಪ ವಿಧಾನಸೌಧ, 
ಕರ್ನಾಟಕ ವಿಧಾನ ಪರಿಷ ಬೆಂಗಳೂರು - 1. 


ಎವಿ 


ದಿನಾಂಕ : 22-5-2001 
ಸನಾನ್ನರೆ, 


ತಾವು ಜನಪರ ರಾಜಕಾರಣಿ ಪ್ರಶಸ್ತಿ ಪಡೆದ ನೆನಪಿಗಾಗಿ ತಮಗೆ ಮೈಸೂರಿನಲ್ಲಿ 
ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭದ ಆಹ್ವಾನ ಪತ್ರಿಕೆ ತಲುಪಿದೆ. ತಮಗೆ ಅನಂತ 
ವಂದನೆಗಳು. 


ಗ್ರಾಮೀಣ ಪ್ರದೇಶದ ಬಡ ಜನತೆಯ ದುಃಖ ದುಮ್ಮಾನಗಳಿಗೆ ಸಂದಿಸಿ, ಅವರ ಸೇವೆಗೆ 
ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಿಸ್ವಾರ್ಥ, ನಿರ್ಭೀತಿಯಿಂದ ದುಡಿದು, ತಮ್ಮಮತಕ್ಷೇತ್ರವನ್ನು 
ಮಾದರಿ ಕ್ಷೇತ್ರವನ್ನಾಗಿ ಬೆಳೆಸಿರುವ ತಮಗೆ ಜನಪರ ರಾಜಕಾರಣಿ ಪ್ರಶಸಿ ನೀಡಿ ಗೌರವಿಸಿರುವುದು 
ಆ C3 ಮಿ 
ಅಭಿನಂದನಾರ್ಹವಾದುದಾಗಿದೆ. 


ಈ ಶುಭ ಸಂದರ್ಭದಲ್ಲಿ ತಮಗೆ ದಿನಾಂಕ 27-5-2001ನೇ ಭಾನುವಾರದಂದು 
ಮೈಸೂರು ನಗರದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರುವುದು ಮತ್ತಷ್ಟು 
ಸಂತೋಷಕರವಾದ ವಿಷಯವಾಗಿದೆ. ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಲೆಂದು 
ಹಾರೈಸುತ್ತೇನೆ. 


ಗೌರವಗಳೊಂದಿಗೆ, 


ತಮವಿಶಾಸಿ 
ಆ ವ 
ಹೆಚ್‌.ಸಿ. ರುದ್ರಪ್ಪ 


ಶ್ರೀ ವೈ.ಕೆ. ರಾಮಯ್ಯನವರು 
ಸನ್ಮಾನ್ಯ ಶಾಸಕರು 

ಹುಲಿಯೂರು ದುರ್ಗ ಮತಕ್ಷೇತ್ರ 
ತುಮಕೂರು ಜಿಲ್ಲೆ 


೧೯೩ / ಜೀವನದಿ 


ಸಿದ್ದವನಹಳ್ಳಿ ನಿಜಲಿಂಗಪ್ಪ 
"ವಿನಯ' ವಿ.ಪಿ. ಬಡಾವಣೆ 
ಚಿತ್ರದುರ್ಗ - 577501 
23-5-1989 
ಫ್ರೀ ವೈ.ಕೆ. ರಾಮಯ್ಯನವರಿಗೆ ನಮಸ್ಕಾರಗಳು, 


ನೀವು ನನ್ನನ್ನುತುಮಕೂರಿನಲ್ಲಿ 9ನೇ ದಿನಾಂಕ ನೋಡಿ ಮಾತನಾಡಿದಾಗ ಯುವ 
ಚಿಂತನ ದತ್ತಿ ಪ್ರತಿಯೊಂದನ್ನು ಕೊಟ್ಟುನನ್ನ ಅಭಿಪ್ರಾಯ ಬರೆಯಬೇಕೆಂದು ಹೇಳಿದಿರಿ. ನನ್ನ 
ಆರೋಗ್ಯದ ಅನಾನುಕೂಲತೆಯಿಂದ ಬರೆಯವುದು ತಡವಾಯಿತು. ಕ್ಷಮಿಸಿ. ಓದಿದೆ. ಓದಿ 
ಸಂತೋಷವೂ, ಸಮಾಧಾನವೂ ಆಯಿತು. ಈಗಿನ ರಾಜಕೀಯ, ಸಾಮಾಜಿಕದ ನೈತಿಕತೆಯ ಬಗ್ಗೆ 
ನಿಮಗಿರುವ ಅಸಮಾಧಾನ, ಅತೃಪ್ತಿ ಕೊರಗುಗಳನ್ನು ಬಿಚ್ಚುಮನಸಿನಿಂದ ಹೇಳಿದ್ದೀರಿ. ಅದುಸರಿ. 
ನಿಮ್ಮ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ಗುರುತು. ನಿಮಗೆ ಅಭಿನಂದನೆಗಳು. 


ನೀವು ಸಲ್ಲಿಸಬೇಕಾದ ನಿಸ್ವಾರ್ಥ ಸೇವೆಯ ಬಗ್ಗೆ ಹೇಳಿ, ಅದನ್ನು ಕಾರ್ಯಗತ 
ಮಾಡಲು ಯುವಕರ ಚಿಂತನೆ ಮತ್ತು ಕ್ರಿಯಾಶೀಲತೆಯನ್ನು ಮೂಲಧನವನ್ನಾಗಿ ಮಾಡಿದ್ದೀರಿ, 
ಅದೂ ಸರಿ. ನಿಮ್ಮ ದತ್ತಿಯ ಧ್ಯೇಯ ಮತ್ತು ಉದ್ದೇಶಗಳು ಯಶಸ್ವಿ ಆಗಲೆಂದು ಮನಸಾರಾ 
ಹಾರೈಸುತ್ತೇನೆ. ನಿಮ್ಮ ರಾಷ್ಟ್ರ ಹಾಗೂಸಮಾಜಸೇವೆ ಸದಾ ಮುಂದವರೆಯಿಲಿ. 


ನಿಮ್ಮ ವಿಶ್ವಾಸಿ 
ಸಿ. ನಿಜಲಿಂಗಪ್ಪ 


ಧಾರವಾಡ 
5-9-1988 


pe ಇ. 
ಪ್ರಿಯ ಪ್ರೀ ರಾಮಯ್ಯ 


ನಿಮ್ಮ ಕಾಲ್ನಡಿಗೆ ಕಾರ್ಯಕ್ರಮದ ವಿವರ ನೋಡಿದೆ. ನಿಮ್ಮ ಸ್ವಭಾವಕ್ಕೆ, ವ್ಯಕ್ತಿತ್ವಕ್ಕೆ 

ತಕ್ಕಂತೆ ಮಾಡುತ್ತಿದ್ದೀರಿ. ಅಧಿಕಾರ ಇರಲಿ, ಬಿಡಲಿ-ಜನರ ನಡುವೆ ಕ್ರಿಯಾಶೀಲವಾಗಿ ಇರಬೇಕು. 

ಹಾಕಿಕೊಂಡ ಕಾರ್ಯಕ್ರಮ ನಮ್ಮ ರಾಜಕಾರಣಿಗಳಿಗೆ ಮಾದರಿಯಾಗಬೇಕು. ಅವರು 

ಅನುಸರಿಸಲಿ, ಬಿಡಲಿ, ನಿಮಗಂತೂಸಾರ್ಥಕ, ಆನಂದ ಉಂಟಾಗುತ್ತದೆ ಅಲ್ಲವೇ? ನಿಮಗೆ ಶುಭ 
ಕೋರುವೆ. 

ನಿಮ 


[2 
ಚಂಪಾ 


ಸಿದ್ದವನಹಳ್ಳಿ ನಿಜಲಿಂಗಪ್ಪ 
""ಏನಯ'', ವಿ.ಪಿ. ಬಡಾವಣೆ 
ಚಿತ್ರದುರ್ಗ - 577501 
6-6-1989 
€ ರಾಮಯನವರಿಗೆ ನಮಸ್ತಾರಗಳು, 
5 ಸ 


ನಿಮ್ಮ ಕಾಗದ ಬಂದಿದೆ. ಅದರೊಂದಿಗೆ ನಿಮ್ಮ ಆಸ್ತಿಪಟ್ಟಿಯೂ ಬಂದಿದೆ. ನಿಮ್ಮ 
ಪ್ರಾಮಾಣಿಕತೆ, ನಿಷ್ಠೆ, ಸತ್ಯಸಂಧತೆ ಬಗೆ ಯಾರಿಗೂ ಕಿಂಚಿತ್ತು ಸಂಶಯವಿಲ್ಲ. ನಾನು ಕೆಲವು 
ವರ್ಷಗಳಿಂದಲೂ ಚಿನ್ನಾಗಿ ಬಲ್ಲೆ, ನಿಮ್ಮ ಆಸಿಗಳ ಪಟ್ಟಿಯನ್ನು ಬಹುಶಃ ವಿಧಾನ ಸಭಾಧ್ಯಕ್ಷರಿಗೆ 
ಕಳಿಸಿರಬೇಕು. ಅದನ್ನು ವೃತಪತ್ರಿಕೆಗಳಿಗೆ ಕಳುಹಿಸಿದರೆ ಪ್ರಸಿದ್ಧಿಸುವುದಿಲ್ಲ ಆದರೆ ಈ ರೀತಿ 
ಕಳಿಸಿರುವುದಾಗಿ ಪತ್ರಿಕೆಗಳಿಗೆ ತಿಳಿಸಿರಿ ನಾನು ವೃತ್ತ ಪತ್ರಿಕೆಗಳವರ ಜೊತೆ ಮುಂದಿನ ಸಲ 
ಮಾತನಾಡುವುದಾಗಿ ತಿಳಿಸಿ. ಎಲ್ಲರೂ ಹಾಗೆ ಮಾಡಬೇಕೆಂದು ತಿಳಿಸುತ್ತೇನೆ. 


ಈಗಿನ ಹೊಲಸು ಭ್ರಷ್ಟಾಚಾರದ ವಾತಾವರಣದಲ್ಲಿ ಈ ವಿಚಾರವನ್ನು ಜನಸಾಮಾನ್ಯರಿಗೆ 
ತಿಳಿಸುವುದು ಅಮರ ಕರ್ತವ್ಯವೆಂದು ತಿಳಿಯಹೇಳುವುದು ಒಂದು ಮುಖ್ಯಕಾರ್ಯ. ಅದಕ್ಕೆ 
ನೀವು ಯುವಕರನ್ನು ತಯಾರು ಮಾಡುತ್ತಿದ್ದೀರಿ. ಸದ್ಯಕ್ಕಂತೂ ಬೇರೆ ಮಾರ್ಗ ನನಗೆ 
ಕಾಣಿಸುವುದಿಲ್ಲ! ನೀವು ಹಮ್ಮಿಕೊಂಡಿರುವ ಕಾರ್ಯ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. 


ನಿಮ್ಮ ವಿಶ್ವಾಸದ 
ಸಿ, ನಿಜಲಿಂಗಪ್ಪ 


K. Prabhakar Reddy 

(Former Home & Finance Minister) 
Govt. of Andhra Pradesh 

Chairman 

ANDHRA PRADESH KRISHAK SAMAJ 
Hyderabad - 500 028 


Dated : 02-04-1995 
My Dear Mr. Y.K. Ramaiahgaru, 


| congratulate you for having ‘Indefinite Fast’ as a mark of 
Protest and Anti people policy undertaken by Janata Dal, Gov- 
ernment of Karnataka. But the attitude of the Government for a 
peaceful and Gandhian protest, is highly condamnable. | convey 
our support to your noble cause and we equally share the concern 
regarding your deteriorting Health condition. We pray God for 
your good health and success of your genuine demands. 


We remain, 
Yours sincerely 


K. PRABHAKAR REDDY 
Ex. President E.C.C. Samajwadi Party 
Member NATIONAL EXECUTIVE S.P. 


To, 
Sri Y.K. Ramaiah 
President, S.P. Karnataka 


Copy to: 

Shri G. Ramanand 

General Secretary 
Samajwadi Party, Karnataka. 


ಜೀವನದಿ / ೧೯೬ 


ಪ್ರಿಯಮಾನ್ಯ ಶ್ರೀವೈ.ಕೆ. ರಾಮಯ್ಯ, 


ನಾನುಎರಡು ವಾರಗಳ ಹಿಂದೆ ತುಮಕೂರಿಗೆ ಬಂದಾಗ ನೀವು ವಿಶ್ವಾಸದಿಂದ ಕೊಟ್ಟ 
ನಿಮ್ಮ ಪುಸಕ "ನಾನು ಮತ್ತುರೇಷ್ಠೆ'ಯ ಎರಡನೆಯ ಆವೃತ್ತಿಯನ್ನು ಓದಿದೆ. ಆ ಓದನ್ನುತುಂಬಾ 
ಲಾಭದಾಯಕವೆಂದು ನಾನು ಪರಿಗಣಿಸುತ್ತೇನೆ. ನಿಮ್ಮ ಅನುಭವ ಈ ಪುಸಕದಲ್ಲಿ ಕೆನೆಗಟ್ಟದೆ. 
ಅದರಲ್ಲಿ ಆತ್ಮಕಥೆಯ ಸತ್ಯನಿಷ್ಠೆಯೂ, ಲಲಿತ ಪ್ರಬಂಧದ ಸೊಗಸೂ ಮೇಳವಿಸಿವೆ. ನೀವು 
ರಾಜಕಾರಣಿಗಳು ಮನಸ್ಸುಮಾಡಿದರೆ ಎಷ್ಟುಸೊಗಸಾಗಿ ಬರೆಯಬಲ್ಲಿರಿ ಎಂಬುದನ್ನುಈ ಪುಸಕ 
ತೋರಿಸುತ್ತದೆ. ಕೆಲವು ಭಾಗಗಳಿಂದ ಇದೊಂದು ಉತ್ತಮ ಕಲೆ ಎನ್ನುವುದು ಭಾಸವಾಗುತದೆ. 
ಇತ್ಯಾದಿ... ನೆನಪಿಸುವಷ್ಟು ಮಟ್ಟಿಗೆ ಮರೆಯುವಂತಿಲ್ಲ! ನಿಮ್ಮನ್ನು ಹೃತ್ಪೂರ್ವಕವಾಗಿ 
ಅಭಿನಂದಿಸುತ್ತೇನೆ. 
-ಡಾ.ಹಾ.ಮಾ. ನಾಯಕ (3-2-1999) 


ಹಿರಿಯರಾದ ವೈ.ಕೆ.ಆರ್‌ ಅವರಿಗೆ ನಮಸ್ಕಾರಗಳು, 


ಗಿಡ ನೆಡುವ ಕಾರ್ಯಕ್ರಮದಲ್ಲಿನಿಮ್ಮೊಂದಿಗೆ ಪಾಲ್ಗೊಂಡದ್ದು ಒಂದು ಅಪೂರ್ವ 
ಅನುಭವ. ನಮ್ಮದೇಶದ ಎಷ್ಟುರಾಜಕಾರಣಿಗಳು ಪರಿಸರದ ಬಗ್ಗೆ ಆಲೋಚಿಸುತ್ತಾರೆ? ನಾನು 
ಸ್ವಾತಂತ್ರಾ ನಂತರ ಹುಟ್ಟಿದವನು. ಗಾಂಧೀಜಿಯವರ ದಂಡಿನ ಸತ್ಯಾಗ್ರಹವನ್ನುನಾನು ಕಂಡಿಲ್ಲ 
ಆದರೆ ನಿಮ್ಮ ಜೊತೆಗಿನ ಕಾಲ್ನಡಿಗೆ ಪ್ರವಾಸ ಅಂಥ ಒಂದು ಸುಮಧುರ ಅನುಭವವನ್ನು 
ತಂದುಕೊಟ್ಟಿತು. ಜನರ ಒಳಿತಿಗಾಗಿ ಸದಾ ತುಡಿಯುವ ನಿಮ್ಮಂಥವರು ಈ ರಾಜ್ಯದ 
ಮುಖ್ಯಮಂತ್ರಿಗಳಾಗಬೇಕು. ಕನ್ನಡನಾಡಿನ ತುಂಬಾ ಮರಗಿಡಗಳು ಕಂಗೊಳಿಸಬೇಕು. 


- ಹಿ.ಚಿ. ಬೋರಲಿಂಗಯ್ಯ 


೧೯೭ / ಜೀವನದಿ 


2-7-200 
ಆದರಣೀಯರಾದ ಶ್ರೀ ವೈ.ಕೆ. ರಾಮಯ್ಯ ಅವರಿಗೆ, 
ಸಾದರಶರಣು 


ತಮ್ಮ ಪತ್ರ ಬಂದು ಬಹಳ ದಿನಗಳಾದರೂ ಕಾರ್ಯ ಒತ್ತಡದಿಂದ ಉತ್ತರಿಸುವಲ್ಲಿ 
ವಿಳಂಬವಾಯಿತು. ಪತ್ರ ಮುಖೇನ ತಾವು ವ್ಯಕಪಡಿಸಿದ ನೈತಿಕ ಬೆಂಬಲ, ತೋರಿದ ಪ್ರೀತಿ 
ಎಶ್ವಾಸಕ್ಕೆ ಕೃತಜ್ಞತೆಗಳು. 


ನಮ್ಮ ಬಹುತೇಕ ರಾಜಕಾರಣಿಗಳು ಮತಾಂಧತೆಯ ದಳ್ಳುರಿಯಲ್ಲಿ ತಮ್ಮ 
ಮಹತ್ವಾಕಾಂಕ್ಷೆಯ ಬೇಳ ಬೇಯಿಸಿಕೊಳ್ಳುತ್ತಿರುವಾಗ, ಎಲ್ಲೋ ಕೆಲ ಜನ ನಿಮ್ಮಂಥ, ಅಪರೂಪದ 
ರಾಜಕಾರಣಿಗಳು ಮಾನವತೆಯ ಪರವಾಗಿ ಧ್ವನಿಎತುತ್ತೀರಿ. ಈಗಾಗಲೇ ಧ್ವನಿಎತಿದ ವ್ಯಕಿಗಳಿಗೆ 
""ನಾವೂ ಜೊತೆಗಿದ್ದೇವೆ'' ಎಂದು ಬೆಂಬಲಿಸುವ ಮೂಲಕ ಅವರ ಆತ್ಮಸ್ಥೈರ್ಯವನ್ನು 
ಹೆಚ್ಚಿಸುತ್ತೀರಿ. ಪ್ರಕ್ಷುಬ್ಧಗೊಂಡಿರುವ ದೇಶಕ್ಕೆ ತಮ್ಮಂಥವರ ಅಗತ್ಯ ಇಂದು ಹಿಂದೆಂದಿಗಿಂತಲೂ 
ಹೆಚ್ಚಾಗಿದೆ. 


ಕೋಮುವಾದಿ ಶಕ್ತಿಗಳು ಮನಕ್ಕೆ ನೂರೆಂಟು ರೀತಿಯಿಂದ ಘಾಸಿ ಮಾಡುತ್ತಿರುವಾಗ 
ತಮ್ಮ ಪತ್ರ ಮಮತೆಯ ಮದ್ದಾಗಿ ಪರಿಣಮಿಸಿ ಸಮಾಧಾನ ತಂದಿದೆ. ನಾವು-ನೀವು 
ನಡೆಯುತ್ತಿರುವುದು-ಸರ್ವಜನರೂ ಈ ದೇಶದಲ್ಲಿ ಸಮಾನವಾಗಿ, ಸಮಾಧಾನ, ಸುಖ, 
ಶಾಂತಿಯಿಂದ ಸಹೋದರರಂತೆ ಬಾಳಲಿ ಎಂಬ ಆಶಯದ ಬೆಳಕಿನ ಹಾದಿ. ಸಂದರ್ಭ 
ಹುಟ್ಟುಹಾಕಿದ ಸಂಘರ್ಷದಲ್ಲಿ ಮನಸಿಗೆ ಕ್ಷೇಷ- ತಾಪಗಳು ಉಂಟಾಗುವುದು ಸಹಜವಾದರೂ 
ನಾವು ನಮ್ಮ ನಿಲುವಿನಿಂದ ವಿಚಲಿತರಾಗಬೇಕಿಲ್ಲ "ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ' 
ಮಾನವತಾವಾದಿ ಬಸವಣ್ಣನವರು ಬೋಧಿಸಿದ ದಾರಿಯಲ್ಲಿನಡೆಯುವಾಗ ಮತಾಂಧರು ಚೆಲ್ಲಿದ 
ಮುಳ್ಳುಗಳು ಕಾಲಿಗೊತ್ತುವುದು ಸಹಜ. ಹಚ್ಚುವ ಬೆಂಕಿ ತಾಪವನ್ನೊಡ್ಡುವುದೂ ನಿಜ. ಇದನ್ನೆಲ್ಲ 
ಸಹಿಸಿ, ದಾಟಿ ಮುನ್ನಡೆಯಲೇಬೇಕು. ಕೊನೆಗೂ ಗೆಲುವು ಸತ್ಯಕ್ಕೆ; ಪ್ರೀತಿಗೆಇದೆಯೆ ವಿನಃ ಸುಳ್ಳಿಗೆ, 
ದ್ವೇಷಕ್ಕೆ ಇಲ್ಲ ನಿಮ್ಮ ಪ್ರೀತಿ - ವಿಶ್ವಾಸಗಳು ಹೀಗೇ ಇರಲಿ ಎಂದು ಹಾರೈಸುವೆವು. 
ಜಯಬಸವ 
ಶ್ರೀ ತೋಂಟದಾರ್ಯ ಸ್ವಾಮೀಜಿ 


ಜೀವನದಿ / ೧೯೮ 
ಶ್ರೀಯುತವೈ ಕೆ ರಾಮಯ್ಯ ಅವರಲ್ಲಿ 


ಹೆಚ್‌.ಎಲ್‌.ಕೇಶವಮೂರ್ತಿಯ ನಮಸ್ಕಾರಗಳು 


ಇತ್ತೀಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿನೀವು ನಿಮ್ಮಕ್ಷೇತ್ರದಲ್ಲಿಮಕ್ಕಳ ವಿದ್ಯಾಭ್ಯಾಸಕ್ಕೆ 
ನೀಡುತ್ತಿರುವ ಪ್ರೋತ್ಸಾಹ ಗಮನದ ಬಗ್ಗೆ ಓದಿ ಹೆಮ್ಮೆ ಎನಿಸಿತು. ಒಬ್ಬ ಪ್ರಾಮಾಣಿಕ ಶಾಸ 
ಮಾಡಬೇಕಾದ್ದೇ ಇದು. ಸಾಮಾನ್ಯವಾಗಿ ಶೈಕ್ಷಣಿಕ ಪ್ರಗತಿ ಬಗ್ಗೆತಲೆಕೆಡಿಸಿಕೊಳ್ಳದಿರುವ ಶಾಸಕರೇ 


ತುಂಬಿರುವಾಗ, ನಿಮ್ಮ ಈ ಜಾಗೃತಿ ಕ್ರಮ ಹೆಮ್ಮ ಮೂಡಿಸಿವಂತದ್ದು 


ಎರಡು ವರ್ಷಗಳ ಹಿಂದೆ ಸೊನ್ನೆ ಫಲಿತಾಂಶ ಬಂದಿದ್ದ ಪ್ರೌಢಶಾಲೆಯಲ್ಲಿ ಇಂದು 
ಶೇಕಡ ಐವತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂಬುದು ಸಾಮನ್ಯ ಸಂಗತಿ 
ಅಲ್ಲ, ಈ ಶ್ಲಾಘನೀಯ ಕಾರ್ಯಕ್ಕಾಗಿ ನಿಮ್ಮನ್ನು ಅಭಿನಂದಿಸಲೇ ಬೇಕಾಗಿದೆ. ಇದಕ್ಕಾಗಿ ಈ ಪತ್ರ. 
ಗಂಗಾ-ಕಾವೇರಿ ಯೋಜನೆ ಎಲ್ಲಿವರೆಗೆ ಬಂದಿದೆ? 
ಇದನ್ನು ಆಗುವಂತೆ ಮಾಡಿ. ಕರ್ನಾಟಕದ ಭಗೀರಥ ಆಗಿರೆಂಬುದು ನನ್ನ ಆಶಯ. 


ವಂದನೆಗಳೂಡನೆ, 


ಇಂತಿ ನಿಮ್ಮವ 
ಎಚ್‌.ಎಲ್‌. ಕೇಶವಮೂರ್ತಿ 


೧೯೯ / ಜೀವನದಿ 


ಅಮೃತೂರು 
19-4-2002 


ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ಶ್ರೀ ವೈ.ಕೆ. ರಾಮಯ್ಯನವರಿಗೆ ಅಮೃತೂರು 
ರಾಮಚಂದ್ರನುಮಾಡುವ ನಮಸ್ಕಾರಗಳು. 


ಹುಲಿಯೂರುದುರ್ಗದಲ್ಲಿ ಕಳೆದ ಎರಡು-ಮೂರು ದಿನಗಳ ಹಿಂದೆ, ಕೆಲವು 
ಕಾರ್ಯಕರ್ತರುಸಭೆಸೇರಿ, ನಿಮ್ಮನ್ನುಉಚ್ಚಾಟಸಬೇಕೆಂಬ ನಿರ್ಧಾರ ಕೈಗೊಂಡರಂತೆ! ಈಸುದ್ದಿ 
ತಿಳಿದು ನಿಮಗೆ ಪತ್ರ ಬರೆಯುತ್ತಿದ್ದೇನೆ. 


ನಿಮ್ಮ ಮೇಲೆ ಅಪಾರ ನಂಬಿಕೆಯಿಟ್ಟು ನಮ್ಮ ಹುಲಿಯೂರುದುರ್ಗ ಕ್ಷೇತ್ರದ 
ಮತದಾರರು ನಿಮ್ಮನ್ನು ತಮ್ಮ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದುವರೆವಿಗೆ 
ನೆನೆಗುದಿಗೆ ಬಿದ್ದಿರುವ ಸಾರ್ವಜನಿಕ ಕೆಲಸಗಳನ್ನು ತ್ವರಿತವಾಗಿ ಮುಗಿಸುತ್ತೀರಿ, ಹಾಗೂ ಭ್ರಷ್ಟ 
ಮಧ್ಯವರ್ತಿ ರಾಜಕಾರಣಿಗಳಿಗೆ ತಕ್ಕ ಶಾಸ್ತಿಮಾಡುತ್ತೀರೆಂದು, ನಮ್ಮಜನ ನಿಮ್ಮನ್ನು ಶಾಸಕರನ್ನಾಗಿ 
ಆಯ್ಕೆ ಮಾಡಿಕೊಂಡಿದ್ದಾರೆ. 


ಮೊನ್ನೆಸೇರಿದ್ದಆ ಪುಡಿರಾಜಕಾರಣಿಗಳು, ನಿಮ್ಮವಿರುದ್ದ ಕಿಡಿಕಾರಲುಕಾರಣಗಳೂ 
ಇವೆ: 


1. ನೀವು ತುಂಬಾ ಪ್ರಾಮಾಣಿಕರಾಗಿದ್ದು ನಿರ್ಧಾಕ್ಷಿಣ 


್ಯ ಪ್ರವೃತ್ತಿಯವರಾಗಿರುವುದೂ 


ಒಂದುಕಾರಣ ... 


2. ಅನೇಕ ಮರಿ ಪುಢಾರಿಗಳು, ನಿಮ್ಮ ಹೆಸರು ಹೇಳಿಕೊಂಡು ಅಧಿಕಾರಿಗಳಿಂದ, 
ಮಂತ್ರಿಗಳಿಂದ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿಸಿಕೊಳ್ಳಬೇಕೆಂದು ಪ್ರಯತ್ನಪಟ್ಟು 
ನಿರಾಶರಾಗಿರುವುದು ಇನ್ನೊಂದು ಕಾರಣ... 

3... ನೀವು ದೊಡ್ಡವರು - ಚಿಕ್ಕವರು ಅನ್ನದೆ; ಇವರು ಬಡವರು - ಶ್ರೀಮಂತರು ಎನ್ನುವುದನ್ನು 
ನೋಡದೆ, ಈ ಜಾತಿ - ಆ ಜಾತಿಯವರೆಂದು ಲೆಕ್ಕಿಸದೆ ಜನಪರ ಕಾರ್ಯದಲ್ಲಿ 
ತೊಡಗಿಕೊಂಡಿರುವುದು ಮತೊಂದುಕಾರಣ... 

4... ಜನತೆಯ ಮೂಲಭೂತ ಸಮಸ್ಯೆಗಳನ್ನು ಅರ್ಥಮಾಡಿಕೊಂಡು, ಕ್ಷೇತ್ರದ 
ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ದರಾಗಿ ದುಡಿಯುತಿರುವುದು... 


ಜೀವನದಿ /೨೦೦ 


ಈ ಎಲ್ಲಾ ಕಾರಣಗಳಿಂದಾಗಿ ನಿಮ್ಮನ್ನು ಅವರು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ! 
ಚುನಾವಣೆಯಲ್ಲಿ ಜನತೆಯಿಂದ ಆಯ್ಕೆಯಾದ ನೀವು, ನಿಮ್ಮ ವಿರುದ್ದ ಬಂಡಾಯ ಬಾವುಟ 
ಹಾರಿಸಲು ನಿಂತಿರುವ ಕೆಲವೇ ಜನ ಕಾರ್ಯಕರ್ತರಿಗೆ ಶಾಸಕರಾಗಬೇಕಿತ್ತು! (ಹಿಂದೆಲ್ಲಾಇದೇ 
ರೀತಿ ಆಗಿತ್ತು ಈಗಲೂ ಅವರು ಅದನ್ನೇ ಅಪೇಕ್ತಿಸುತ್ತಿದ್ದಾರೆ). ಆದರೆ ನೀವು ಹಾಗೆ ಮಾಡದೆ, 
ಸಮಸ್ತಮತದಾರರಿಗೆ ಶಾಸಕರಾಗಿದ್ದು ಇವರಿಗೆಲ್ಲಾಸಹಿಸಿಕೊಳ್ಳಲಾರದಷ್ಟು ಅಸಹನೆ, ಹೊಟ್ಟಿ ಕಿಚ್ಚು 


ಉಂಟಾಗಿದೆ. | 43 59 


ನಾನು ನಿಮ್ಮ ಅಭಿಮಾನಿಯಾಗಿ ಒಂದು ಮಾತು ಹೇಳಲು ಇಚ್ಛಿಸುತ್ತೇನೆ. ನಿಮ್ಮ 
ವಯಸ್ಸು ಅರವತ್ತಾಯಿತು! ದೇಹಶಕ್ತಿಕುಗ್ಗಿರಬಹುದು. ಆದರೆ ನಿಮ್ಮಲ್ಲಿರುವ ಧೀ ಶಕ್ತಿಖಂಡಿತ 
ಕುಗ್ಗಿಲ್ಲ! ಕುಳಿತ ಕಡೆಯೇ ಹೇಳಿ ಕೆಲಸ ಮಾಡಿಸುವ ಹಿರಿತನ ಹಾಗೂ ನೈತಿಕ ಶಕ್ತಿ ನಿಮ್ಮಲ್ಲಿದೆ. 
ಯಾವುದೇ ದಾಕ್ಷಿಣ್ಕಕ್ಕೂ ಒಳಗಾಗದೇ, ಜನತೆಯಲ್ಲಿತಪ್ಪುತಿಳುವಳಿಕೆ ಮೂಡಿಸಿ, ಸಾರ್ವಜನಿಕ 
ಕ್ಷೇತ್ರವನ್ನು ಹೊಲಸು ಮಾಡುವ, ಈ "ಅಲ್ಲ'ರಿಗೆ ಸೊಪ್ಪುಹಾಕದೆ, ನೀವು ಹಾಕಿಕೊಂಡಿರುವ 
ರಚನಾತ್ಮಕ ಕಾರ್ಯಗಳನ್ನುಇನ್ನೂ ಹೆಚ್ಚಿನ ಹುಮ್ಮಸಿನಿಂದ ಮಾಡಿ. ನಿಮ್ಮಕ್ಸೇತ್ರದ ಮತದಾರರ 
ಯಣ ತೀರಿಸುತ್ತಿದ್ದೀರಿ. 


- ನಿಮ್ಮ ಅಭಿಮಾನಿ 
ಅಮೃತೂರು ರಾಮಚಂದ್ರ 


೨೦೧ / ಜೀವನದಿ 


ವೈ.ಕೆ. ರಾಮಯ್ಯ 
ಶಾಸಕರು 


ಮಾನ್ಯರೇ, . 


ತುಮಕೂರು ಜಿಲ್ಲೆಗೆ ನೀರು ಹರಿದು ಬರುವ ಹೇಮಾವತಿ ಎಡದಂಡೆ ನಾಲೆಯನ್ನು 
ಹಾಸನ ಜಿಲ್ಲೆಯ ಕೆಲವು ರೈತರು ಮುಚ್ಚಿನೀರು ಬರದಂತೆ ಸುಮಾರು ಎರಡು-ಮೂರು ತಿಂಗಳಿಂದ 
ತಡೆ ಮಾಡಿರುತ್ತಾರೆ. ರೈತರ ಈ ನಡವಳಿಕೆಯಿಂದ ತುಮಕೂರು ಜಿಲ್ಲೆಗೆ ಹರಿದು ಬರುತ್ತಿದ್ದನೀರು 
ನಿಂತಿರುತ್ತದೆ. ಇದರಿಂದಾಗಿ ತಿಪಟೂರು ಮತ್ತು ತುಮಕೂರಿನಲ್ಲಿ ಕುಡಿಯುವ ನೀರಿಗೆ 
ತೊಂದರೆಯಾಗಿರುತ್ತದೆ. ಈಗಾಗಲೇ ಬೇಸಾಯ ಪ್ರಾರಂಭ ಮಾಡಬೇಕಾದ್ದರಿಂದ ರೈತರಿಗೂ 
ತುಂಬಾ ತೊಂದರೆಯಾಗಿದೆ. ಈ ವಿಷಯದಲ್ಲಿ ಈಗಾಗಲೇ ನಾನು ಸರ್ಕಾರಕ್ಕೆ ಸೂಕ್ತಕ್ರಮ 
ತೆಗೆದುಕೊಳ್ಳಲು ಮನವಿ ಮಾಡಿರುತ್ತೇನೆ. ಆದರೆ ಈವರೆಗೆ ಈ ವಿಷಯದಲ್ಲಿ ಸರ್ಕಾರ 
ಗಮನಹರಿಸದೆ ಇರುವುದು ಸರಿಯಾದ ನಡವಳಿಕೆಯಲ್ಲ ಸರ್ಕಾರವು ಅಲ್ಲಿಯ ರೈತರಿಗೆ 
ನ್ಯಾಯವಾಗಿ ಸಲ್ಲಬೇಕಾದ ಪರಿಹಾರವನ್ನುಸಂದಾಯ ಮಾಡಿ ಕಾಲುವೆಯನ್ನುತೆರವು ಮಾಡಿಸಿ 
ತುಮಕೂರು ಜಿಲ್ಲೆಗೆ ನೀರು ಒದಗಿಸದೆ ಇದ್ದರೆ ದಿನಾಂಕ 23-6-1998ರಂದು ತುಮಕೂರಿನಲ್ಲಿ 
ಕರೆದಿರುವ ಸಭೆಯ ನಂತರ, ಸರ್ಕಾರದ ವಿರುದ್ದಪ್ರತಿಭಟಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲೇ 
ಬೇಕಾಗುತ್ತದೆ. "ಚರ್ಚೆ ಮಾಡುವುದರ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳ ಬಹುದು'' 
ಎನ್ನುವ ನಿಮ್ಮ ಹಿಂದಿನ ಮಾತಿಗೆ ಕಿಮ್ದತ್ತುಇದ್ದರೆ, ದಯಮಾಡಿ ಸಂಬಂಧಪಟ್ಟವರೆಲ್ಲರನ್ನುಕರೆಸಿ, 
ಚರ್ಚಿಸಿ, ಸಮಸ್ಯೆಗೆ ಪರಿಹಾರ ಒದಗಿಸಿ, ನಡೆಯಲಿರುವ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೇ 
ಇರಲೆಂದು ಹಾರೈಸುತ್ತೇನೆ. 


ವಂದನೆಗಳೊಂದಿಗೆ, 
ತಮ ವಿಶ್ಲಾಸಿ 
೬ ಖೆ 
ವೈ.ಕೆ. ರಾಮಯ್ಯ 
ಲೀ ಜಿ.ಎಚ್‌. ಪಟೇಲ್‌ರವರು 
ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 


ವಿಧಾನಸೌಧ, ಬೆಂಗಳೂರು. 


ಜೀವನದಿ /೨೦೨ 


ವೈ.ಕೆ. ರಾಮಯ್ಯ ದೂರವಾಣಿ: 
ಎಂ.ಎ, ಎಲ್‌.ಎಲ್‌.ಬಿ. ಕುಣಿಗಲ್‌ :08132/230 
ಶಾಸಕರು ಬೆಂಗಳೂರುಮನೆ: 335656 
ಕುಣಿಗಲ್‌ - 572130 ಶಾಸಕರ ಭವನ: 209254 
ತುಮಕೂರು ಜಿಲ್ಲೆ 


ದಿನಾಂಕ: 21-7-1993 


ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಕುಮಾರಿ ಜಯಲಲಿತಾರವರು ಕರ್ನಾಟಕದ 
ಜಲಾಶಯಗಳಿಂದ ನೀರನ್ನು ಬಿಡಲು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು 
ಕೈಗೊಂಡಿದ್ದ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟರುತ್ತಾರೆ. ಆದ್ದರಿಂದ ನಾನು ಮತ್ತು ನನ್ನ ಸ್ನೇಹಿತರು 
ಉಪವಾಸ ಸತ್ಯಾ ಗ್ರಹವನ್ನು ನಿಲ್ಲಿಸಲು ತೀರ್ಮಾನಿಸಿರುತ್ತೇವೆ. 

ಕುಮಾರಿ ಜಯಲಲಿತಾರವರು ಉಪವಾಸವನ್ನು ಹಿಂದಕ್ಕೆ ತೆಗೆದುಕೊಂಡಿರುವು 
ದರಿಂದ ನಮಗೆ ಏನೂ ಅನ್ನಿಸುವುದಿಲ್ಲ. ಏಕೆಂದರೆ ಅವರು ಮಾಡಿದ ಸತ್ಕಾಗ್ರಹ ರಾಜಕೀಯ 
ಲಾಭಕ್ಕಾಗಿ ಮಾಡಿದ ಸತ್ಯಾಗ್ರಹವೇ ಹೊರತು, ನೀರಿಗಾಗಿ ಅಲ್ಲ ಅಲ್ಲದೆ ಈ ಮುಷ್ಕರವನ್ನು 
ನಿಲ್ಲಿಸಿರುವುದರಿಂದ ನಮ್ಮಯಾವ ಸಮಸ್ಯೆಗಳಿಗೂ ಪರಿಹಾರ ಕಾಣುವುದಿಲ್ಲ. 


ಈ ದಿನ ಜಯಲಲಿತಾ ಅವರ ಉಪವಾಸಕ್ಕೆ ಪ್ರತಿಯಾಗಿ ನಾವು ಕೈಗೊಂಡಿದ್ದ 
ಉಪವಾಸ ಮುಷ್ಕರವನ್ನು ಕೈಬಿಟ್ಟರೂ, ನೀರಿಗಾಗಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದು 
ಮುಂದುವರಿಯುತ್ತದೆ. ಕಾರಣ ಕರ್ನಾಟಕ ಮಾತೆಯ ಎರಡು ಕಣ್ಣಿನಂತಿರುವ ಕೃಷ್ಣಾ ಮತ್ತು 
ಕಾವೇರಿ ನದಿಗಳ ನೀರಿನ ಬಳಕೆಯ ವಿಷಯದಲ್ಲಿ ""ವಿಶೇಷ'' ಸಂದರ್ಭ ಇದ್ದಾಗ್ಯೂ, ರಾಜ್ಯ 
ಸರ್ಕಾರ ಈ ಯೋಜನೆಗಳನ್ನುಕಾರ್ಯರೂಪಕ್ಕೆ ತರಲು ವಿಶೇಷ ಗಮನವನ್ನುಹರಿಸುತ್ತಿಲ್ಲಮತ್ತು 
ಗಂಭೀರ ಪ್ರಯತ್ನಗಳನ್ನು ಮಾಡುತ್ತಿಲ್ಲ ಇದರಿಂದಾಗಿ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ 
ಯೋಜನೆಯ ಅನುಷ್ಠಾನವನ್ನುತ್ವರಿತಗೊಳಿಸಲು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. 

ಈ ನೆಲದ ಜಲವನ್ನು ರಕ್ಷಿಸುವ, ಈ ಕರ್ತವ್ಯ ಪಾಲನೆಯಲ್ಲಿ ಅಂದರೆ ಈ ದಿವಸದ 
ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಸಹಾಯ, ಸಹಕಾರ ಮತ್ತು 
ಬೆಂಬಲವನ್ನು ನೀಡಿದ ಎಲ್ಲಾ ನನ್ನ ಬಾಂಧವರಿಗೆ,ಸಂಘ “ಸಂಸ್ಥೆಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳೂ 
ಸೇರಿದಂತೆ ಎಲ್ಲಾಅಧಿಕಾರಿ ಬಂಧುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. 


ವೈ.ಕೆ. ರಾಮಯ್ಯ 


೨೦೩ / ಜೀವ 


೭೬ 
2 


ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ವೀರಪ್ಪಮೊಯ್ಲಿ ರವರಿಗೆ, 


ಮಾನ್ಯರೆ, 


ಸಾಮಾನ್ಯ ಕುಟುಂಬ ಒಂದರಲ್ಲಿ ಜನಿಸಿ, ಜನಸಾಮಾನ್ಯರ ಮಧ್ಯದಲ್ಲಿ ಕೆಲಸ 
ನಿರ್ವಹಿಸುತ್ತ ಬೆಳೆದ ನೀವು, ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಾಗ ಜನರ 
ಸಮಸ್ಯೆಗಳಿಗೆ ಸಂದಿಸಿ, ನ್ಯಾಯವಾದ ಬೇಡಿಕೆಗಳಿಗೆ ಪರಿಹಾರ ಒದಗಿಸುವ ಪ್ರಯತ್ನ ಮಾಡುತ್ತೀರ 
ಎಂದು ನಾನು ಪ್ರಾಮಾಣಿಕವಾಗಿ ನಂಬಿಕೊಂಡಿದ್ದ. | 


ನೀವು ಅಧಿಕಾರಕ್ಕೆ ಬಂದ ಆರಂಭದ ದಿನಗಳು ಒಳ್ಳೆಯ ಆಡಳಿತವನ್ನು ಕೊಡುವ 
ಭರವಸೆಯನ್ನು ಮೂಡಿಸುವಂತಹ ಸೂಚನೆಗಳು ಇದ್ದವು. ಆದರೆ ದುರದೃಷ್ಟವಶಾತ್‌ ನಿಮ್ಮ 
ಪಕ್ಷದಲ್ಲಿ, ರಾಷ್ಟ್ರಮಟ್ಟಹಾಗೂ ರಾಜ್ಯ ಮಟ್ಟದಲ್ಲಿಉಂಟಾದ ಪರಿಸ್ಥಿತಿಯಿಂದಾಗಿ ಹಿಂದೆ ಈ ರಾಷ್ಟ್ರ 
ಎಂದೂ ಕಾಣದಂತಹ ದುರ್ಬಲವಾದ ಪ್ರಧಾನಮಂತ್ರಿಯನ್ನು ಹಾಗೂ ರಾಜ್ಯದಲ್ಲಿ ಅಷ್ಟೇ 
ದುರ್ಬಲವಾದ ಒಬ್ಬ ಮುಖ್ಯಮಂತ್ರಿಯನ್ನು ಕಾಣುವಂತಾಯಿತು. 


ನಿಮ್ಮ ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನನಗೆ ಆಸಕ್ತಿಯೂ ಇಲ್ಲ ಹಾಗೂ ಆ . 
ವಿಷಯದಲ್ಲಿ ನಾನು ಮೂಗು ತೂರಿಸುವ ಅವಶ್ಯಕತೆಯು ಇಲ್ಲ ಆದರೆ, ಆಡಳಿತ ಪಕ್ಷದಲ್ಲಿ 
ಉಂಟಾಗಿರುವಎಂದೂ ಕಾಣದಂಥ ಕೆಟ್ಟಪರಿಸ್ಥಿತಿಯಿಂದಾಗಿ, ಈ ರಾಜ್ಯದ ಆಡಳಿತ ಕೆಟ್ಟಿರುವಾಗ 
ಅಭಿವೃದ್ಧಿ ಕೆಲಸಗಳು ಸ್ಥಗಿತಗೊಂಡಿರುವಾಗ » ಒಬ್ಬ ಶಾಸಕನಾಗಿ ಈ ವಿಷಯದ ಬಗ್ಗೆ ನಿಮ್ಮ ಗಮನ 
ಸೆಳೆದು ಎಚ್ಚರಿಸುವುದು ನನ್ನಕರ್ತವ್ಯವೆಂದು ಈ ಪತ್ರವನ್ನು ಬರೆಯುತ್ತಿದ್ದೇನೆ. 


ಇತ್ತೀಚೆಗೆ ತಾವು ಬಳ್ಳಾರಿಯಲ್ಲಿ ಪತ್ರಕರ್ತರೊಡನೆ ಮಾತನಾಡುತ್ತ ""ರಾಜ್ಯದಲ್ಲಿ 
ಅಭಿವೃದ್ಧಿಕಾಮಗಾರಿಗಳಿಗೆ ಶೇಕಡ 20ರಷ್ಟು ಅಧಿಕ ಹಣ ಬಿಡುಗಡೆ ಮಾಡಲಾಗಿದೆ. ಅಭಿವೃದ್ಧಿ 
ಕಾಮಗಾರಿಗಳ ಪ್ರಗತಿಯಲ್ಲಿ ರಾಜ್ಯ ಸರ್ಕಾರ ವಾರ್ಷಿಕ ಯೋಜನೆಯ ಒಟ್ಟು ಮೊತ್ತದಲ್ಲಿ 
ಈಗಾಗಲೇ ಶೇಕಡ 45ರಷ್ಟುಹಣ ವಿನಿಯೋಗಿಸಿ, ರಾಷ್ಟ್ರದಲ್ಲಿ ಅಧಿಕ ಪ್ರಗತಿ ಸಾಧಿಸಿ ಕರ್ನಾಟಕ 
ಮೊದಲಸ್ಥಾನದಲ್ಲಿಇದೆ. ಇದು ರಾಜ್ಯಕ್ಕೆ ಹೆಮ್ಮೆ ತರುವ ವಿಷಯ'' ಎಂದು ಹೇಳಿದ್ದೀರ. 


ಈ ತಮ್ಮ ಹೇಳಿಕೆಯನ್ನು ಓದಿದ ನನ್ನನ್ನೂ ಸೇರಿದಂತೆ ಈ ರಾಜ್ಯದ ಜನ ನಿಮ್ಮಮಾತನ್ನು 
ನಂಬಬೇಕು; ಎಂದು ನೀವು ಬಯಸಿದ್ದರೆ ಅಥವಾ ನಿರೀಕ್ಷಿಸಿದ್ದರೆ ಇದು ನಿಮ್ಮ ಮೌಢ್ಯವಲ್ಲದೆ 
ಬೇರೇನು ಅಲ್ಲ. ಮುಂಗೈ ಮೇಲಿನ ಹುಣ್ಣನ್ನು ನೋಡಲು ಕನ್ನಡಿಯ ಅವಶ್ಯಕತೆ ಇಲ್ಲ ಎಂಬ 
ನಾಣ್ಣುಡಿಯು ಕವಿಯಾದ ನಿಮಗೆ ತಿಳಿದಿರುವಂತೆ, ನಿಮ್ಮಆಡಳಿತದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ 
ಯಾವತ್ತೂಣಲ್ಲದಷ್ಟುಕುಲಗೆಟ್ಟಿರುವ ಈ ಸಂದರ್ಭದಲ್ಲಿ ಮೇಲೆ ಹೇಳಿರುವ ನಿಮ್ಮಮಾತುಗಳನ್ನು 
ಈ ರಾಜ್ಯದ ಜನರು ನಂಬಿ ಮೋಸ ಹೋಗುವಷ್ಟುದಡ್ಡರಲ್ಲ ಅದನ್ನು ನೀವು ತಿಳಿದುಕೊಂಡು 


ಜೀವನದಿ / ೨೦೪ 


ಮುಂದಾದರೂ ವಸ್ತುಸ್ಥಿತಿಯನ್ನು ನಮ್ಮ - ನಿಮ್ಮೆಲ್ಲರ ಪ್ರಭುಗಳಾದ ಜನಗಳ ಮುಂದೆ ಇಡುವ 
ಪ್ರ ಯತ್ನಮಾಡಬೇಕೆಂದುತಮ್ಮಲ್ಲಿಕೋ ರಿಕೊಳ್ಳುತ್ತೇನೆ. 


ನಿಮ್ಮಪಕ್ಷದಲ್ಲಿ ಉಂಟಾಗಿರುವ ಹೀನ ಪರಿಸ್ಥಿತಿಯಿಂದಾಗಿ, ಈ ರಾಜ್ಯದ ಆಡಳಿತವನ್ನು 
ನೀವು ನಡೆಸಲುಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಪರಿಸ್ಥಿತಿ ಉಂಟಾಗಲು ನೀವು, 
ನಿಮ್ಮಸಚಿವರುಗಳು ಮತ್ತುನಿಮ್ಮಪಕ್ಷದ ಶಾಸಕರುಗಳೇ ಕಾರಣರಾಗಿರುತ್ತೀರ. ಇದಕ್ಕೆ ಈ ರಾಜ್ಯದ 
ಜನರಾಗಲೀ, ವಿರೋಧಪಕ್ಷದವರಾಗಲಿ ಕಾರಣವಲ್ಲ ಎನ್ನುವುದು ನಿರ್ವಿವಾದ. ಆಡಳಿತ 
ಪಕ್ಷದಲ್ಲಿನ ಒಳಜಗಳದಿಂದಾಗಿ ಉಂಟಾಗಿರುವ ಪರಿಸ್ಥಿತಿ ಯಿಂದ ಈ ರಾಜ್ಯದ ಅಭಿವೃದ್ಧಿ 
ಕೆಲಸಗಳು ಎಲ್ಲಾಕ್ಬೇತ್ರದಲ್ಲಿಯೂ ಕುಂಟಿತವಾಗಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯ. 
ಇದಕ್ಕೆ ಅತಿಮುಖ್ಯವಾದ ಕಾರಣ ಹಣದ ಕೊರತೆ. 


ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಕಾಲಕ್ಕೂ ಎಲ್ಲರನ್ನೂ 
ಮೋಸಗೊಳಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ತಾವು ಆದಷ್ಟು ಬೇಗ ಅರಿತುಕೊಂಡು, ನೀವು 
ಬದುಕುತ್ತಿರುವ ಭ್ರಮಾಲೋಕದಿಂದ ಕೆಳಗೆ ಬಂದು ನಿಜವಾದ ಪರಿಸ್ಥಿತಿಯನ್ನು ಅರಿತು 
ಕೊಳ್ಳುವುದು ಅವಶ್ಯಕವೆಂದು ನಿಮಗೆ ತಿಳಿಸಲು ಬಯಸುತ್ತೇನೆ. 


ಈ ರಾಜ್ಯ ಎರಡು ಪ್ರಮುಖ ನೀರಾವರಿ ಯೋಜನೆಗಳಾದ ಕೃಷ್ಣಾಮತ್ತುಕಾವೇರಿ 
ನೀರಿನ ಬಳಕೆಯ ಬಗ್ಗೆ ಉಂಟಾಗಿರುವ ""ಎಶೇಷ ಪರಿಸ್ಥಿತಿ'' ತಮಗೆ ಗೊತ್ತಿದೆ. ಈ ವಿಶೇಷ 
ಪರಿಸ್ಥಿತಿಯನ್ನು ನಿಭಾಯಿಸಲು ತಮ್ಮ ಸರ್ಕಾರ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿಲ್ಲ ಮತ್ತು 
ಆಸಕ್ತಿಯನ್ನು ತೋರಿಲ್ಲ ಎಂದು ಹೇಳಲೇಬೇಕಾಗಿದೆ. ಸಮುದ್ರದ ಉಪ್ಪ ನೀರಿನ ಬಗ್ಗೆ ನಿಮಗೆ 
ಇರುವಷ್ಟು ಆಸಕ್ತಿ ಬಯಲು ಸೀಮೆಯ ನದಿಗಳ ನೀರಿನ ಬಳಕೆಯ ಬಗ್ಗೆ ನಿಮಗೆ ಇಲ್ಲವೆಂದು 
ಹೇಳಿದರೆ ತಪ್ಪಾಗಲಾರದು. 


ಇತ್ತೀಚಿನ ದಿನಗಳಲ್ಲಿನೀವು, ರಾಜ್ಯದ ನೀರಾವರಿ ಯೋಜನೆಗಳಿಗೆ ಹಣ ಒದಗಿಸದೇ 
ಈ ಯೋಜನೆಗಳ ಅನುಷ್ಠಾನ ಕುಂಠಿತವಾಗಿದೆ. ಕಾರಣ ವಾರ್ಷಿಕ ಯೋಜನೆಯ ಮೊತ್ತದಲ್ಲಿ 
ಯೋಜನೇತರ ವೆಚ್ಚಗಳನ್ನು ಕಳೆದರೆ, ಯೋಜನಾ ಕಾರ್ಯವೆಚ್ಚಕ್ತೆ ನಿಮಗೆ ಉಳಿಯುವ ಹಣ 
ಕೇವಲ ಸುಮಾರು ಒಂದುಸಾವಿರದ ಒಂಭತ್ತು ಕೋಟಗಳು ಮಾತ್ರ. ಇದಲ್ಲದೆ ನಿಮ್ಮ 
ಒಳಜಗಳದಿಂದಾಗಿ, ರಾಜ್ಯದಲ್ಲಿಸಂಪನ್ಮೂಲ ಕ್ರೋಢೀಕರಣ ಮಾಡುವಲ್ಲಿ ಸಂಪೂರ್ಣವಾಗಿ 
ವಿಫಲರಾಗಿರುತ್ತೀರ. ಈ ಹಿನ್ನೆಲೆಯಲ್ಲಿರಾಜ್ಯದ ನೀರಾವರಿ ಮತ್ತುವಿದ್ಯುಚ್ಛಕ್ತಿ ಯೋಜನೆಗಳಿಗೆ 
ಒಂದುಸಾವಿರದ ಐದುನೂರು ಕೋಟ ರೂಪಾಯಿಗಳನ್ನು ನಿಗದಿ ಮಾಡಿದ್ದೇವೆ. ಇದರಲ್ಲಿಶೇಕಡ 
45 ಭಾಗ ಈಗಾಗಲೇ ವಿನಿಯೋಗ ಮಾಡಿದ್ದೇವೆ ಎಂದು ತಾವು ತಿಳಿಸಿದರೆ, ಈ ರಾಜ್ಯದ ಜನ 
ಇದನ್ನುನಂಬಿಕೊಳ್ಳಬೇಕು ಎಂದು ನೀವು ಬಯಸುವಿರಾ? ನಿಮ್ಮಮಂತ್ರಿಮಂಡಲದ ನೀರಾವರಿ 


೨೦೫ / ಜೀವನದಿ 


ಸಚಿವರಾದ ಉಪಮುಖ್ಯಮಂತ್ರಿಗಳು, ಇತ್ತೀಚೆಗೆ ನೀಡಿರುವ ಹೇಳಿಕೆಯ ಪ್ರಕಾರ ""ನೀರಾವರಿ 
ಇಲಾಖೆಯಲ್ಲಿ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ. ಸುಮಾರು ನೂರುಕೋಟ 
ರೂಪಾಯಿಗಳಿಗಿಂತಲೂ ಹೆಚ್ಚಾಗಿ ಬಾಕಿ ಕೊಡಬೇಕಾಗಿದೆ. ಈವರೆವಿಗೆ ನೀರಾವರಿ 
ಕಾಮಗಾರಿಗಳಿಗೆಸುಮಾರು ಎಂಟುನೂರು ಕೋಟಿ ರೂಪಾಯಿಗಳು ಬಿಡುಗಡೆ ಆಗಬೇಕಾಗಿದ್ದು 
ಕೇವಲಇನ್ನೂರು ಕೋಟ ರೂಪಾಯಿಗಳು ಮಾತ್ರ ಬಿಡುಗಡೆ ಆಗಿದೆ'' ಎಂದು ಹೇಳಿರುವುದನ್ನು 
ಗಮನಿಸಿದರೆ, ಈ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ನೀವು ಮತ್ತುನಿಮ್ಮಮಂತ್ರಿಗಳು, ಈ 
ರಾಜ್ಯದ ಜನರಿಗೆ ಅದರಲ್ಲೂರೈತರ ಭೂಮಿಗೆ ನೀರು ಕೊಡುವ ಯೋಜನೆಗಳ ಅನುಷ್ಠಾನದ 
ಎಷಯದಲ್ಲಿ ಎಂತಹ ದ್ರೋಹ ಬಗೆಯುತ್ತಿದ್ದೀರಾ ಎನ್ನುವುದು ಅರ್ಥವಾಗುತದೆ. 


ನಿರ್ದಿಷ್ಟವಾಗಿ ಒಂದು ನೀರಾವರಿ ಯೋಜನೆಯ ಬಗ್ಗೆ ಹೇಳಬೇಕೆಂದರೆ, 
ತುಮಕೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕಿಗೆ ನೀರನ್ನು ಒದಗಿಸಲು 
ರೂಪಿಸಿರುವ ಹೇಮಾವತಿ ಕಾಲುವೆ ಯೋಜನೆಗಳಿಗಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ 
ರೂಪಿಸಿರುವಷ್ಟುಹಣವನ್ನುಬಿಡುಗಡೆ ಮಾಡದೆ, ಕೆಲಸಗಳು ನಿಂತು ಹೋಗುತ್ತಿವೆ. ಗುತಿಗೆದಾರರು 
ತಾವು ಕೆಲಸ ಮಾಡುತ್ತಿದ್ದ ಸ್ಥಳದಿಂದ ಕಾಲು ತೆಗೆಯುತ್ತಿದ್ದಾರೆ. ಅಧಿಕಾರಿಗಳು 
ಅಸಹಾಯಕರಾಗಿದ್ದಾರೆ. ನೀರಿಗಾಗಿ ಕಾದುಕುಳಿತ ಈ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಈ 
ಯೋಜನೆಗೆ ಆಗಿರುವಕೆಲಸಗಳಿಗಾಗಿಯೇ ಸುಮಾರು ಮೂವತ್ತುಕೋಟ ರೂಪಾಯಿಗಳ ಹಣ 
ಬಾಕಿ ಇರುತದೆ. ಈ ಯೋಜನೆ ಅನುಷ್ಠಾನದ ಬಗ್ಗೆ ನನಗಿರುವ ಆಸಕ್ತಿನಿಮಗೆ ತಿಳಿಯದೆ ಇರುವ 
ವಿಷಯವೇನಲ್ಲ ಈ ಹಿನ್ನೆಲೆ ಯಲ್ಲಿತಾವು ಮುಖ್ಯಮಂತ್ರಿಗಳಾದ ದಿನದಿಂದಲೂ ವಿಧಾನಸಭೆಯ 
ಹೊರಗೆ ಮತ್ತು ಒಳಗೆ ಈ ಕೆಲಸಕ್ಕೆ ಸಾಕಷ್ಟು ಹಣ ಒದಗಿಸಬೇಕು. ಕೆಲಸದ ಪ್ರಗತಿ 
ಚುರುಕುಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಸೂಚನೆ ನೀಡಬೇಕು. ಕೆಲಸ 
ನಡೆಯುತ್ತಿರುವ ಸ್ಥಳಕ್ಕೆ ಭೇಟ ಕೊಟ್ಟು ಕೆಲಸಗಳನ್ನು ಪರಿಶೀಲಿಸಬೇಕು ಎಂದು ನಾನು ತಮ್ಮನ್ನು 
ಒಂದಲ್ಲಹತಾರು ಬಾರಿ ಒತಾಯಿಸಿದ್ದೇನೆ. ವಿನಯದಿಂದ ಬೀಡಿಕೊಂಡಿದ್ದೇನೆ. ಇಷ್ಟಲ್ಲದೆ ಸಾಕಷ್ಟು 
ಸಲ ಪತ್ರ ಬರೆದು ವಿನಂತಿಸಿಕೊಂಡಿದ್ದೇನೆ. ಆದರೆ ಈ ವಿಷಯದಲ್ಲಿತಾವು ಚರ್ಚೆ ಮಾಡಲು 
ಏರ್ಪಾಡು ಮಾಡಲಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿಯನ್ನಾಗಲೀ ಪರಿಶೀಲಿಸುವ ಕೃಪೆ 
ಮಾಡಲಿಲ್ಲ ಅಲ್ಲದೆ ಹಣವನ್ನು ಒದಗಿಸಿಕೊಡುವ ಪ್ರಯತ್ನಮಾಡಲಿಲ್ಲ ಈ ನಿಮ್ಮವಿಫಲತೆಗೆ 
ನಾನು ಎಷ್ಟುಯೋಚಿಸಿದರೂ ಕಾರಣ ತಿಳಿಯುತ್ತಿಲ್ಲ 


ಸನ್ಮಾನ್ಯ ಮುಖ್ಯಮಂತ್ರಿಗಳ, ಅಧಿಕಾರ ಶಾಶ್ವತ ಅಲ್ಲ ಎನ್ನುವುದು ಅತ್ಯಂತ 
ಸಾಮಾನ್ಯರಾದ ನಮ್ಮೆಲ್ಲರ ತಿಳುವಳಿಕೆ. ಈ ಅಶಾಶ್ವತ ಸ್ಥಾನದಲ್ಲಿಕುಳಿತು, ಕೆಲಸ ಮಾಡುತ್ತಿರುವ 
ನೀವು ಲಕ್ಬಾಂತರ ಬಡ ರೈತರ ಬದುಕಿನಲ್ಲಿಬದಲಾವಣೆ ತಂದು ಅವರ ಅನ್ನಕ್ಕೆ ಮಾರ್ಗವಾಗುವ 
ಯೋಜನೆ ಒಂದನ್ನು ಕಾರ್ಯರೂಪಕ್ಕೆ ತಂದು ಪುಣ್ಯ ಪಡೆದುಕೊಳ್ಳುವ ಕೆಲಸವನ್ನುಮಾಡದೆ, 


ಜೀವನದಿ / ೨೦೬ 


ರೈತರ ಶಾಪಕ್ಕೆ ಗುರಿಯಾಗುತ್ತಿದ್ದೀರಾ ಎನ್ನುವುದನ್ನು ವಿಧಿಯಿಲ್ಲದೆ ನಿಮಗೆ ನಾನು ಅತ್ಯಂತ 
ನೋವಿನಿಂದ ತಿಳಿಸಬೇಕಾಗಿದೆ. 


ನಿಮ್ಮನ್ನು ಮತ್ತುನಿಮ್ಮ ಸರ್ಕಾರವನ್ನು ಈ ವಿಷಯದಲ್ಲಿ ಗಮನ ಸೆಳೆಯಲು ಎಚ್ಚರಿಸಿ 
ಕ್ರಿಯಾಶೀಲರನ್ನಾಗಿ ಮಾಡುವಲ್ಲಿಸಂಪೂರ್ಣವಾಗಿ ನಾನು ಸೋತಿಲ್ಲವಾದರೂ, ಸ್ವಲ್ಪಮಟ್ಟಿಗೆ 
ವಿಫಲನಾಗಿರುವ ನಾನು, ಈ ಯೋಜನೆಯ ಫಲಾನುಭವಿಗಳನ್ನು ಅಂದರೆ ತುಮಕೂರು ಜಿಲ್ಲೆ 
ಮತ್ತು ನಾಗಮಂಗಲ ತಾಲ್ಲೋಕಿನ ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ಒಂದು ದಿನದ 
ಸಮಾವೇಶವನ್ನು ದಿನಾಂಕ 18-10-1993ನೇ ಸೋಮವಾರ ಬೆಳಿಗ್ಗೆ 10-00 ಗಂಟಿಗೆ ತುಮಕೂರು 
ಜಿಲ್ಲೆಗುಬ್ಬ ಪಟ್ಟಣದ ಜೂನಿಯರ್‌ ಕಾಲೇಜು ಮೈದಾನದಲ್ಲಿಏರ್ಪಾಟು ಮಾಡಿರುತ್ತೇನೆ. ಈ 
ವಿಷಯದ ಬಗ್ಗೆ ತಮ್ಮ ಮತ್ತುತಮ್ಮ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಸಭೆಯನ್ನು 
ಕರೆಯಲಾಗಿದೆ. ಇಷ್ಟೆಲ್ಲಾಆದಾಗ್ಯೂ ತಾವು, ಈ ವಿಷಯದ ಕಡೆ ಗಮನ ಹರಿಸಿ ಸಾಕಷ್ಟುಹಣ 
ಬಿಡುಗಡೆ ಮಾಡಿಕೆಲಸಗಳನ್ನುಚುರುಕುಗೊಳಿಸಲು ಪ್ರಯತ್ನಮಾಡುವುದರಲ್ಲಿವಿಫಲವಾದರೆ, ಈ 
ಭಾಗದ ರೈತರು ನಿಮ್ಮ ಸರ್ಕಾರದ ವಿರುದ್ದ ಅತ್ಯಂತ ಗಂಭೀರವಾರ ಹಾಗೂ ಕಠಿಣವಾದ 
ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಈ ಪರಿಸ್ಥಿತಿಗೆ ತಾವು ನಮ್ಮನ್ನುದೂಡುವುದಿಲ್ಲ 
ಎಂದು ಭಾವಿಸಿಕೊಳ್ಳುತ್ತೇನೆ. 


ವಂದನೆಗಳೊಂದಿಗೆ, 


ವೈ.ಕೆ. ರಾಮಯ್ಯ 


೨೦೭ / ಜೀವನದಿ 


ಸನ್ಮಾನ್ಯ ಉಪಮುಖ್ಯಮಂತ್ರಿ ಗಳು ಬೆಂಗಳೂರು 
ಕರ್ನಾಟಕ ಸರ್ಕಾರ 3-12-1993 
ವಿಧಾನಸೌಧ, ಬೆಂಗಳೂರು - 560 001. 

ಮಾನ್ಯರೇ, 


ತಾರೀಖು 2-11-1983ರಂದು ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ 
ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ನಡೆದ, ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ 
ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಯ 1993-94ರ ನೀರಾವರಿ ಕಾರ್ಯಕ್ರಮಗಳ 
ಅನುಷ್ಠಾನದ ಬಗ್ಗೆ ಹಾಗೂ ಲಭ್ಯವಿರುವ ಅನುದಾನದ ಬಗ್ಗೆ ಚರ್ಚೆ ನಡೆಯಿತೆಂದು ತಿಳಿದು 
ಬಂದಿದೆ. ಚರ್ಚೆಯ ನಂತರ ಹಣದ ಕೊರತೆಯಿಂದಾಗಿ ಚಾಲ್ತಿ ವರ್ಷದಲ್ಲಿ ರೂಪಿಸಿರುವ 
ನೀರಾವರಿ ಯೋಜನಾ ಕಾರ್ಯಕ್ರಮಗಳ ವೆಚ್ಚವನ್ನು ಶೇಕಡ 67ಕ್ಕೆ ಸೀಮಿತಗೊಳಿಸಬೇಕೆಂದು 
ತೀರ್ಮಾನಿಸಲಾಯಿತೆಂದು ತಿಳಿದು ಬಂದಿದೆ. ಅಂದರೆ 1993-94ರ ಆಯವ್ಯಯದಲ್ಲಿ 
ಕರ್ನಾಟಕ ರಾಜ್ಯದ ನೀರಾವರಿ ಕಾರ್ಯಕ್ರಮಗಳಿಗೆ ನಿಯೋಜಿಸಿರುವ ಅನುದಾನದಲ್ಲಿಶೇಕಡ 
33ರಷ್ಟು ಕಡಿತ ಮಾಡಬೇಕೆಂದು ತೀರ್ಮಾನಿಸಿದೆ. ಈ ತೀರ್ಮಾನಕ್ಕೆ ಕಾವೇರಿ ಜಲಾನಯನ 
ಪ್ರದೇಶದ ನೀರಾವರಿ ಯೋಜನೆಗಳ ಅನುಷ್ಠಾನ ಮಾಡುವ ಎಲ್ಲಾ ಅಧಿಕಾರಿಗಳು ವೆಚ್ಚವನ್ನು 
ಶೇಕರ 67ಕ್ಕೆ (ಹಾಲಿ ಇರುವ ಬಿಲ್ಲುಗಳೂ ಸೇರಿದಂತೆ) ಸೀಮಿತಗೊಳಿಸಲು ಕಟಬದ್ಧರಾಗಬೇಕು. 
ಇದನ್ನು ಮೀರಿದರೆ ಅಂತವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿ, ಹಿರಿಯ 
ಅಧಿಕಾರಿಗಳ ಮುಖಾಂತರ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ""ರಹಸ್ಯ'' ಪತ್ರ 
ಬರೆಯಿಸಲಾಗಿದೆ ಎಂದು ತಿಳಿದು ಬಂದಿದೆ. 

ರಾಜ್ಯದ ಆಯವ್ಯಯದಲ್ಲಿನಿಗದಿ ಮಾಡಿರುವ ಅನುದಾನದಲ್ಲಿಶೇಕಡ 33ರಷ್ಟುಕಡಿತ 
ಮಾಡಿರುವುದು ನಿಜವಾಗಿದ್ದಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ನೀವು ದೊಡ್ಡ ದ್ರೋಹ 
ಬಗೆಯುತ್ತಿದ್ದೀರ ಎಂದು ಹೇಳಬೇಕಾಗುತ್ತದೆ. ಕರ್ನಾಟಕ ರಾಜ್ಯದ ಎರಡೂ ಬೃಹತ್‌ ನೀರಾವರಿ 
ಯೋಜನೆಗಳ ಅನುಷ್ಠಾನದ ಬಗ್ಗೆ ಇರುವ ವಿಶೇಷ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ಒದಗಿಸಿರುವ 
ಅನುದಾನವನ್ನು ಕಡಿತ ಮಾಡುತಿರುವುದು, ಈ ಸರ್ಕಾರ ಮಾಡುತ್ತಿರುವ ಅತ್ಯಂತ ದ್ರೋಹದ 
ನಡವಳಿಕೆ ಆಗಿರುತ್ತದೆ. ಆದ್ದರಿಂದ, ಈ ತೀರ್ಮಾನವನ್ನು ಬದಲಿಸಿ, ಆಯವ್ಯಯಕ್ಕೆ ಅಪಚಾರ 
ಮಾಡದ ರೀತಿಯಲ್ಲಿಹಣ ಒದಗಿಸಿಕೊಟ್ಟು, ನೀರಾವರಿ ಯೋಜನೆಗಳ ಕಾರ್ಯಗಳು ಪ್ರಗತಿ 
ಹೊಂದುವಂತೆ ನೋಡಿಕೊಳ್ಳುವಿರೆಂದು ಭಾವಿಸುತ್ತೇನೆ. 

ನನಗೆ ತಿಳಿದು ಬಂದಿರುವ ಸಂಗತಿ ನಿಜವಾಗಿದ್ದಲ್ಲಿ, ನಿಮ್ಮಿಂದ ಉತರ ಬಂದ ಮೇಲೆ 
ಮುಂದಿನ ಕ್ರಮವನ್ನು ರೂಪಿಸಿಕೊಳ್ಳಲು ಇಚ್ಛಿಸುತ್ತೇನೆ. 

ವಂದನೆಗಳೊಂದಿಗೆ, 

ತಮ್ಮವಿಶ್ವಾಸಿ 
ವೈ.ಕೆ. ರಾಮಯ್ಯ 


18-12-1993 
ಮಾನ್ಯರೇ, 


ರಾಜ್ಯಸರ್ಕಾರವು 1993-94ನೇಸಾಲಿನಲ್ಲಿ, ಮೂರುಸಾವಿರದ ಇಪ್ಪತ್ತೈದು ಕೋಟಿ 
ರೂಪಾಯಿ ಮೊತ್ತದ ಯೋಜನಾ ಕಾರ್ಯಕ್ರಮವನ್ನು ರೂಪಿಸಿದ್ದುದು ಸರಿಯಷ್ಟೆ 
ನಂಬಲರ್ಹವಾದ ಎಲ್ಲಾ ಮೂಲಗಳಿಂದ ನಮಗೆ ಒದಗಿಸಿರುವ ಮಾಹಿತಿ ಪ್ರಕಾರ ಈ 
ಯೋಜನಾ ಗಾತ್ರದಲ್ಲಿರಾಜ್ಯ ಸರ್ಕಾರ ಕೊನೆಯಪಕ್ಷ ಎಂಟುನೂರು ಕೋಟ ರೂಪಾಯಿಗಳ 
ಕಡಿತ ಮಾಡುವುದು ಅನಿವಾರ್ಯವಾಗಿದೆ. ನೀರಾವರಿ ಹಾಗೂ ವಿದ್ಯುತ್‌ ಯೋಜನೆಗಳ 
ಅನುಷ್ಠಾನದಲ್ಲಿಯೂ ತಾನು ನಿಗದಿಪಡಿಸಿದ ಗುರಿಯನ್ನು ತಲುಪುವುದು ಅಸಾಧ್ಯವಾಗಿದೆ. 
ಈಗಾಗಲೇ ಅನುಷ್ಠಾನವಾಗಿರುವ ಕೆಲಸಗಳಿಗೆ ಸುಮಾರು ಇನ್ನೂರು ಕೋಟಿಯಷ್ಟು ಬಾಕಿ 
ಉಳಿದಿರುವ ಬಿಲ್ಲುಗಳನ್ನು ಪಾವತಿ ಮಾಡಬೇಕಾದಂಥಹ ಪರಿಸ್ಥಿತಿ ಇದ್ದಾಗ್ಯೂ, ರಾಜ್ಯದ 
ಮುಖ್ಯಮಂತ್ರಿಗಳು ಇದನ್ನು ಮುಚ್ಚಿಟ್ಟು ಹಣದ ಕೊರತೆ ಇಲ್ಲವೆಂದು ಹಾಗೂ ಯೋಜನಾ 
ಗಾತ್ರವನ್ನು ಕಡಿತ ಮಾಡಿಲ್ಲವೆಂದು ಹೇಳಿಕೆ ಕೊಡುವುದರ ಮೂಲಕ ಈ ರಾಜ್ಯದ ಜನರನ್ನು 
ಮೋಸಗೊಳಿಸುತಿದ್ದಾರೆ. 


ರಾಜ್ಯದ ಎರಡು ಬೃಹತ್‌ ನೀರಾವರಿ ಯೋಜನೆಗಳ ವಿಷಯದಲ್ಲಿಇರುವ ""ವಿಶೇಷ 
ಪರಿಸ್ಥಿತಿ'' ಯನ್ನುಸರ್ಕಾರ ಗಮನಕ್ಕೆ ತೆಗೆದುಕೊಂಡಿಲ್ಲ ಎರಡು ಸಾವಿರದ ಇಸವಿಯ ಒಳಗಾಗಿ 
ಕೃಷ್ಣಾ ನದಿ ನೀರನ್ನು ಉಪಯೋಗಿಸಿಕೊಳ್ಳಬೇಕಾದ ""ವಿಶೇಷ ಪರಿಸ್ಥಿತಿ ಹಾಗೂ ನ್ಯಾಯ 
ಮಂಡಳಿಯ ಮಧ್ಯಂತರ ತೀರ್ಪಿನ ಹಿನ್ನೆಲೆಯಲ್ಲಿಕಾವೇರಿ ನದಿಯ ನೀರನ್ನುಬಳಸಿ ಕೊಳ್ಳುವುದರ 
ಬಗ್ಗೆಇರುವ ವಿಶೇಷ ಅನಿವಾರ್ಯತೆ ಇದ್ದಾಗ್ಯೂ, ಈ ವಿಶೇಷ ಪರಿಸ್ಥಿತಿಯನ್ನುನಿಭಾಯಿಸಲು ಈ 
ಸರ್ಕಾರ ಯಾವುದೇ ಕಾರ್ಯಕ್ರಮವನ್ನು ಹಾಕಿಕೊಂಡಿಲ್ಲ. ಎಷ್ಟೇ ಒತಾಯ ತಂದಾಗ್ಯೂ ಪ್ರ 
ಸರ್ಕಾರ ಅದರಲ್ಲಿಯೂ ಮುಖ್ಯಮಂತ್ರಿಗಳು, ಈ ರಾಜ್ಯದ ನೀರಾವರಿ ಕಾಮಗಾರಿಗಳ 
ಅನುಷ್ಠಾನದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತಾಳಿದ್ದಾರೆ. ಅನೇಕ ಸಲ ಒತ್ತಾಯ ಮಾಡಿದಾಗ್ಯೂ, ಈ 
ಪ್ರದೇಶದ ಶಾಸಕರುಗಳನ್ನು ಕರೆದು ಚರ್ಚೆ ಮಾಡುವಷ್ಟು ಕನಿಷ್ಠ ಸೌಜನ್ಯವನ್ನು ಇವರು 
ತೋರುತಿಲ್ಲ 


ಈಗಾಗಲೇ ನಾನೂ ಸೇರಿದಂತೆ ಅನೇಕ ವಿರೋಧ ಪಕ್ಷದವರು ಹಾಗೂ ಪತ್ರಿಕೆಗಳು 
"ಹಣದ ಕೊರತೆಯಿಂದಾಗಿ ಸರ್ಕಾರ ಯೋಜನಾ ಗಾತ್ರವನ್ನು ಕಡಿತ ಮಾಡಿದೆ'' ಎಂದು, 
ಕೊನೆಯ ಪಕ್ಚ ನೀರಾವರಿ ಯೋಜನೆಗಳಿಗಾದರೂ ಕಡಿತ ಮಾಡಬಾರದೆಂದು 
ಕೇಳಿಕೊಂಡಾಗ್ಯೂ, ಸರ್ಕಾರಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತಿಲ್ಲ. 


ಆಡಳಿತ ಪಕ್ಷದ ಒಳಜಗಳದಿಂದಾಗಿ ಸಂಪನ್ನೂಲ ಕ್ರೊಢೀಕರಣದಲ್ಲಿನ ವಿಫಲತೆ 
ಹಾಗೂ ಹದಗೆಟ್ಟ ಆಡಳಿತದಿಂದಾಗಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತುಂಬಾ ದುರ್ಬಲವಾಗಿ 


೨೦೯ / ಜೀವನದಿ 


ಹಿಂದೆ ಎಂದೂ ಇಲ್ಲದಷ್ಟು ಕುಲಗೆಟ್ಟದೆ. ಆದರೆ ಸುಳ್ಳು ಹೇಳುವುದರಲ್ಲಿ ನಿಸೀಮರಾದ ನಮ್ಮ 
ಮುಖ್ಯಮಂತ್ರಿಗಳು, ಇತೀಚೆಗೆ ಬಳ್ಳಾರಿಯಲ್ಲಿ ಪತ್ರಕರ್ತ ರೊಡನೆ ಮಾತನಾಡುತ್ತ "ರಾಜ್ಯದಲ್ಲಿ 
ಅಭಿವೃದ್ಧಿಕಾಮಗಾರಿಗಳಿಗೆ ಶೇಕಡ ಇಪ್ಪತರಷ್ಟುಅಧಿಕ ಹಣ ಬಿಡುಗಡೆ ಮಾಡಲಾಗಿದೆ. ಅಭಿವೃದ್ಧಿ 
ಕಾಮಗಾರಿಗಳ ಪ್ರಗತಿಯಲ್ಲಿ ರಾಜ್ಯ ಸರ್ಕಾರ ವಾರ್ಷಿಕ ಯೋಜನೆಯ ಒಟ್ಟು ಮೊತ್ತದಲ್ಲಿ 
ಈಗಾಗಲೇ ಶೇಕಡ 45ರಷ್ಟುಹಣ ವಿನಿಯೋಗಿಸಿ ರಾಷ್ಟ್ರದೆಲ್ಲೇ ಅಧಿಕ ಪ್ರಗತಿ ಸಾಧಿಸಿ ಮೂದಲ 
ಸ್ಥಾನದಲ್ಲಿದೆ. ಇದು ರಾಜ್ಯಕ್ಕೆ ಹೆಮ್ಮೆ ತರುವ ವಿಷಯ'' ಎಂದು ಹೇಳಿಕೆ ನೀಡಿದ್ದಾರೆ. 
ಯೋಜನಾಗಾತ್ರದಲ್ಲಿ ಅದರಲ್ಲಿಯೂ ನೀರಾವರಿ ಯೋಜನೆಗಳಿಗೆ ಕಡಿತ ಮಾಡಿರುವದು 
ನಿಜವೇ ಎಂದು ನಾನು ಮುಖ್ಯಮಂತ್ರಿಗಳಿಗೆ ಒಂದಲ್ಲಎರಡು ಪತ್ರಗಳನ್ನು ಬರೆದಾಗ್ಯೂ, ಈ 
ಪತ್ರಗಳಿಗೆ ಒಂದು ಪತ್ರಕ್ಕಾದರೂ ಉತ್ತರ ಕೊಡುವಸೌಜನ್ಯ ತೋರಿರುವುದಿಲ್ಲ. 


ತಾರೀಖು : 30-12-1993ನೇ ದಿನಾಂಕದಿಂದ ಪ್ರಾರಂಭವಾಗುತ್ತಿರುವ ವಿಧಾನ 
ಸಭೆಯಲ್ಲಿರಾಜ್ಯ ಸರ್ಕಾರದ ಆಡಳಿತ ವಿಫಲತೆಯಿಂದಾಗಿ ಉಂಟಾಗಿರುವ ಆರ್ಥಿಕ ದಿವಾಳಿತನ 
ಹಾಗೂ ಇದರ ಪರಿಣಾಮವಾಗಿ ""ರಾಜ್ಯದ ಯೋಜನಾ ಗಾತ್ರವನ್ನು ಕಡಿತ ಮಾಡುವ 
ಅನಿವಾರ್ಯತೆಯ'' ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವುದು ಅವಶ್ಯಕವೆಂದು ನಾನು 
ಭಾವಿಸುತ್ತೇನೆ. ಆದ್ದರಿಂದ ದಯಮಾಡಿಸದನ ಸೇರುವ ಮೊದಲೇ ಪೂರ್ವ ಭಾವಿಯಾಗಿ ಎಲ್ಲ 
ವಿರೋಧಪಕ್ಷದ ಪ್ರಮುಖರ ಹಾಗೂ ಆಸಕ್ತರ ಸಭೆಯೊಂದನ್ನು ಕರೆದು ನಾವು ತೆಗೆದು 
ಕೊಳ್ಳಬೇಕಾದ ನಿಲುವಿನ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಕೋರುತ್ತೇನೆ. 


ವಂದನೆಗಳೊಂದಿಗೆ, 
ತಮ್ಮವಿಶ್ವಾಸಿ 
ವೈ.ಕೆ. ರಾಮಯ್ಯ 
ಶ್ರೀಯುತ ಆರ್‌.ವಿ. ದೇಶಪಾಂಡೆರವರು 
ವಿರೋಧಪಕ್ಷದ ನಾಯಕರು 
ಕರ್ನಾಟಕ ವಿಧಾನಸಭೆ, ವಿಧಾನಸೌಧ, ಬೆಂಗಳೂರು. 


ಪ್ರತಿಯನ್ನು: 
1. ಶ್ರೀ ಯಡಿಯೂರಪ್ಪನವರು , ಶಾಸಕರು, ಶಾಸಕರ ಭವನ, ಬೆಂಗಳೂರು 
2. ಪ್ರೊ. ನಂಜುಂಡಸ್ವಾಮಿ, ಶಾಸಕರು, ಶಾಸಕರ ಭವನ, ಬೆಂಗಳೂರು 
3. ಪ್ರೀ ವಾಟಳ್‌ ನಾಗರಾಜ್‌, ಶಾಸಕರು, ಶಾಸಕರ ಭವನ, ಬೆಂಗಳೂರು 
4. ಅಧ್ಯಕ್ಷರು, ರಾಜ್ಯ ಜನತಾದಳ, ಪ್ರದೇಶ ಜನತಾದಳ ಕಛೇರಿ, 

ರೇಸ್‌ ಕೋರ್ಸ್‌ ರಸ್ತೆ ಬೆಂಗಳೂರು 


ಜೀವನದಿ /೨೧೦ 


ವೈ.ಕೆ. ರಾಮಯ್ಯ 
ಅಧ್ಯಕ್ಷರು, 
ಸಮಾಜವಾದಿ ಪಕ್ಷ, ಕರ್ನಾಟಕ 


ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಗೊರೂರಿನಲ್ಲಿಹೇಮಾವತಿನದಿಗೆ ಅಡ್ಡಲಾಗಿ 
ಒಂದು ಜಲಾಶಯವನ್ನು ಕಟ್ಟಲಾಗಿದೆ. ಈ ಜಲಾಶಯ ಕಟ್ಟಿ ಒಂದು ದಶಕಕ್ಕಿಂತಲೂ ಹೆಚ್ಚಿನ 
ದಿನಗಳಾದರೂ, ಜಲಾಶಯದಲ್ಲಿ ಲಕ್ಷಾಂತರ ಎಕರೆಗೆ ಆಗುವಷ್ಟು ನೀರು ತುಂಬಿದ್ದರೂ, ಆ 
ನೀರನ್ನು ರೈತರ ಭೂಮಿಗೆ ಬಿಡಲು ಕಾಲುವೆಗಳನ್ನು ಮಾಡುವ ಕೆಲಸವನ್ನು ಮುಗಿಸಲಾಗಿಲ್ಲ. 
ಬಾಗೂರು - ನವಿಲೆ ಮುಖಾಂತರ ಹಾದು ಬರುವ ಹೇಮಾವತಿ ಎಡದಂಡೆ ನಾಲೆಯಿಂದ 
ತುಮಕೂರು ಜಿಲ್ಲೆಹಾಗೂ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ ಸುಮಾರು 4 ಲಕ್ಷಎಕರೆಗೆ 
ನೀರುಕೊಡಲು ಹಾಗೂ ಈ ಪ್ರದೇಶದ ಅನೇಕ ಪಟ್ಟಣಗಳಿಗೆ ಕುಡಿಯುವ ನೀರು ಒದಗಿಸುವ ಈ 
ಯೋಜನೆ ರಾಜ್ಯ ಸರ್ಕಾರದ ಅಲಕ್ಷ್ಯ ಧೋರಣೆಯಿಂದಾಗಿ ಮುಗಿಯದೇನೆನೆಗುದಿಗೆ ಬಿದ್ದಿದೆ. 
ಕಳೆದ ವರ್ಷ ಅನೇಕ ಜನರ ಶ್ರಮದಿಂದ ಈ ಯೋಜನೆಯ ಕೆಲಸತ್ವರಿತಗೊಂಡುಸ್ವಲ್ಪಪ್ರಗತಿ 
ಆಯಿತು. ಆದರೆ ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ಜನತಾ ದಳದ ಸರ್ಕಾರ, ಅನೇಕ ಕುಂಟು 
ನೆಪಗಳನ್ನುಮುಂದೆ ಮಾಡಿ, ಶೇಕಡ 80ರಷ್ಟು ಕೆಲಸವನ್ನು ನಿಲ್ಲಿಸಿದೆ. ತುಮಕೂರು ಜಿಲ್ಲೆಯ ಶಿಂಷಾ 
ನದಿಪಾತ್ರಕ್ಕೆ ಹರಿದು ಬರುತಿದ್ದ ನೀರನ್ನು ನಿಲ್ಲಿಸಲಾಗಿದೆ. ಕಳೆದ ವರ್ಷ ಅಂದರೆ 1993 
ನವೆಂಬರ್‌ನಿಂದ 1994ರ ಮಾರ್ಚ್‌ ಅಂತ್ಯದವರೆಗೆ, ಈ ಯೋಜನೆಯ ಕೆಲಸಗಳಿಗೆ 34 ಕೋಟಿ 
ರೂಪಾಯಿಗಳನ್ನುಬಿಡುಗಡೆ ಮಾಡಿದ್ದರೆ, ಈಗ ಅಧಿಕಾರಕ್ಕೆ ಬಂದಿರುವಸರ್ಕಾರಇದೇ ಅವಧಿಗೆ 
ಅಂದರೆ ನವಂಬರ್‌ 1994ರಿಂದ ಮಾರ್ಚ್‌ 1995ರವರೆಗೆ ಕೇವಲ 8 ಕೋಟ ರೂ.ಗಳನ್ನುಮಾತ್ರ 
ಬಿಡುಗಡೆ ಮಾಡಿದೆ. 


ಏಪ್ರಿಲ್‌ 1994ರಿಂದ ಮಾರ್ಚ್‌ 1995ರ ಅಂತ್ಯದವರೆಗೆ 30 ಸಾವಿರ ಹೆಕ್ಟೇರ್‌ಗಳಿಗೆ 
ನೀರನ್ನು ಒದಗಿಸುವ ಗುರಿ ಇದ್ದಾಗ್ಯೂ, ಒಂದು ಎಕರೆಗೂ ಈ ಸರ್ಕಾರ ನೀರನ್ನು ಒದಗಿ 
ಸಿರುವುದಿಲ್ಲ. ಇದನ್ನು ಗಮನಿಸಿದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಪಕ್ಷದ 
ಸರ್ಕಾರವೂ ಆಯವ್ಯಯದಲ್ಲಿನೀರಾವರಿಗಾಗಿ ಒದಗಿಸಿದ ಹಣವನ್ನು ಪೂರ್ಣವಾಗಿ ಖರ್ಚು 
ಮಾಡದೆ, ಈ ರಾಜ್ಯದ ರೈತರಿಗೆ ಮೋಸದ ಪರಂಪರೆಯನ್ನೇ ಅನುಸರಿಸಿಕೊಂಡು 
ಬಂದಿರುವುದನ್ನು ಈಗಿನಸರ್ಕಾರವೂ ಮುಂದುವರೆಸುತ್ತಿರುವುದು ನಿಚ್ಚಳವಾಗಿ ಗೋಚರಿಸುತಿದೆ. 

ಇಡೀ ರಾಜಕೀಯ ಜೀವನದಲ್ಲಿನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ, ಮಾನ್ಯ 


ಮುಖ್ಯಮಂತ್ರಿಗಳಾದ ಶ್ರೀ ಹೆಚ್‌.ಡಿ. ದೇವೇಗೌಡರು ತಾಳಿದ ನಿಲುವು, ಮಾಡಿದ 
ಪ್ರತಿಪಾದನೆಗಳನ್ನು ಕಂಡ ರಾಜ್ಯದ ಜನತೆ, ಇವರು ಮುಖ್ಯಮಂತ್ರಿಗಳಾದ ಮೇಲೆ ನೀರಾವರಿ 


೨೧೧ / ಜೀವನದಿ 


ಯೋಜನೆಗಳ ಅನುಷ್ಠಾನ ಯುದ್ಧೋಪಾದಿಯಲ್ಲಿಕಾರ್ಯಗತಗೊಳ್ಳುತ್ತವೆ ಎಂದು ಸಹಜವಾಗಿ 
ನಿರೀಕ್ಷಿಸಿದ್ದರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನೀರಾವರಿಯ ಬಗ್ಗೆ ಈ ಸರ್ಕಾರದ 
ಆಸಕ್ತಿಯನ್ನು ಗಮನಿಸಿದರೆ, ರಾಜ್ಯದ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಷಯದಲ್ಲಿ 
ಹಿಂದಿನ ಸರ್ಕಾರಗಳು ಸೃಷ್ಟಿಸಿದ ಪರಂಪರೆಯನ್ನೇ ಈ ಸರ್ಕಾರವೂ ಮುಂದುವರಿಸಿಕೊಂಡು 


ಹೋಗುತಿರುವುದು ನಮಗೆ ಅರಿವಾಗುತಿದೆ. 


ತುಮಕೂರು ಜಿಲ್ಲೆಹಾಗೂ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ ಲಕ್ಷಾಂತರ 
ರೃತರ ಭೂಮಿಗೆ, ನೀರನ್ನು ಒದಗಿಸುವ ಈ ಯೋಜನೆಯ ಅನುಷ್ಠಾನಕ್ಕಾಗಿ ನಾನು ಸುಮಾರು 
ಎರಡು ದಶಕಗಳಿಂದಲೂ ಹೆಚ್ಚಿನ ಕಾಲ ಅತ್ಯಂತ ಆಸಕಿಯಿಂದ ಶ್ರಮಿಸಿದ್ದೇನೆ. ಅನೇಕ ಜನರ 
ಆಸಕ್ತಿ ಶ್ರಮ ಹಾಗೂ ದುಡಿಮೆಯಿಂದಾಗಿ ಹೇಮಾವತಿ ನೀರು ಶಿಂಷಾ ನದಿಪಾತ್ರಕ್ಕೆ ಹರಿದು 
ಬರುವ ಕಾರ್ಯ ಯಶಸ್ವಿಯಾಯಿತು. ಆದರೆ ಈ ನೀರನ್ನು, ಕಾಲುವೆಗಳ ಮೂಲಕ ರೈತನ 
ಭೂಮಿಗೆ ಹರಿಸುವ ಕೆಲಸ ಆಗಬೇಕಾಗಿದೆ. ಆದರೆ ಇತ್ತೀಚಿಗೆ ಅಧಿಕಾರಕ್ಕೆ ಬಂದ ಈ ಸರ್ಕಾರ 
ನೂರಕ್ಕೆ ಎಂಭತ್ತರಷ್ಟು ಕೆಲಸಗಳನ್ನು ನಿಲ್ಲಿಸಿದೆ. ಆಗಿರುವ ಕೆಲಸಗಳಿಗೆ ಬಿಡುಗಡೆ 
ಮಾಡಬೇಕಾಗಿರುವ ಸುಮಾರು 25 ಕೋಟ ರೂಪಾಯಿಗಳನ್ನು ಬಿಡುಗಡೆ ಮಾಡಿಲ್ಲ 
ಜಲಾಶಯದಲ್ಲಿ ನೀರು ತುಂಬಿದ್ದಾಗ್ಯೂ ಶಿಂಷಾ ನದಿಯ ಪಾತ್ರಕ್ಕೆ ಹರಿದು ಬರುತಿದ್ದ ನೀರನ್ನು 
ನಿಲ್ಲಿಸಲಾಗಿದೆ. 


ಇದನ್ನು ಗಮನಿಸಿದ ನಾನು ವೈಯಕ್ತಿಕವಾಗಿ ಹಾಗೂ ಹೇಮಾವತಿ ನಾಲಾ 
ಅಚ್ಚುಕಟ್ಟುದಾರರ ವೇದಿಕೆ, ತುಮಕೂರು ಜಿಲ್ಲೆಇದರ ಮೂಲಕ 


ಅ) ನಿಲ್ಲಿಸಿರುವ ಎಲ್ಲಾಕೆಲಸಗಳನ್ನು ಮೊದಲು ಮಾಡಬೇಕು. 


ಆ) ಆಗಿರುವ ಕೆಲಸಗಳಿಗೆ ಗುತಿಗೆದಾರರಿಗೆ ಕೊಡಬೇಕಾಗಿರುವ ಹಣ ಬಿಡುಗಡೆ 
ಮಾಡಬೇಕು, 


ಇ) ಶಿಂಷಾ ನದಿಪಾತ್ರಕ್ಕೆ ಹರಿದು ಬರುತ್ತಿದ್ದ ನೀರನ್ನು ಮುಂದುವರೆಸಬೇಕು. 


ಈ ಬೇಡಿಕೆಗಳನ್ನ ಅನೇಕಸಲ ಬರವಣಿಗೆ ಹಾಗೂ ಪತ್ರಿಕಾ ಹೇಳಿಕೆ ಮೂಲಕಸರ್ಕಾರದ ಗಮನಕ್ಕೆ 
ತಂದದ್ದಾಯಿತು. 
""ಮಣ್ಣಿನ ಮಗ''ನೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯ 


ಮಂತ್ರಿಗಳು, ರಾಜ್ಯದ ಬೃಹತ್‌ ಕೈಗಾರಿಕೋದ್ಯಮಿಗಳ ಹಿತಸಾಧನೆಗಾಗಿ ದಾವೂಸ್‌ಗೆ 
ದೌಡಾಯಿಸಿದರೆ ಹೊರತು, ಈ ರಾಜ್ಯದ ಎರಡು ಪ್ರಮುಖ ನೀರಾವರಿ ಯೋಜನೆಗಳ 


ಜೀವನದಿ / ೨೧೨ 


ಅನುಷ್ಠಾನ ಕಾರ್ಯಕ್ರಮಗಳನ್ನು ಪರಿಶೀಲಿಸಲು ದೌಡಾಯಿಸಲಿಲ್ಲ. ಈ ವಿಷಯದಲ್ಲಿನಾವು 
ಬರೆದ ಮೂರು ಪತ್ರಗಳಿಗೂ ಉತ್ಪರಿಸುವಷ್ಟುಸೌಜನ್ಯ ತೋರಲಿಲ್ಲ. ತಾರೀಖು 25-3-1995ರ 
ಒಳಗಾಗಿ ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿರುವ ಈ ಮೇಲ್ಕಂಡ ಮೂರು 
ಬೇಡಿಕೆಗಳನ್ನು ಈಡೇರಿಸದಿದ್ದರೆ, ತಾರೀಖು 26-3-1995ರಂದು ಭಾನುವಾರ ಬೆಳಗ್ಗೆಯಿಂದ 
ಬೆಂಗಳೂರಿನ ವಿಧಾನಸೌಧದ ಮುಂದೆ "ನಾನು ಮತ್ತು ನನ್ನ ಅಭಿಮಾನಿಗಳು'' ""ಉಪವಾಸ 
ಸತ್ಯಾಗ್ರಹ'' ಕೈಗೊಳ್ಳಲು ತೀರ್ಮಾನಿಸಿದ್ದೇವೆ. ರಾಜ್ಯದ ಜನರಿಗೆ ಪತ್ರಿಕೆಗಳ ಮೂಲಕ ನಾವು 
ಸರ್ಕಾರಕ್ಕೆ ಮಾಡಿರುವ ಮನವಿಗಳ ಅರಿವು ಮಾಡಿಕೊಡುವ ದೃಷ್ಟಿಯಿಂದ ಸರ್ಕಾರಕ್ಕೆ ಈ 
ವಿಷಯದಲ್ಲಿಬರೆದಿರುವ ಪತ್ರಗಳ ನಕಲುಗಳನ್ನು ಲಗತಿಸಿರುತ್ತೇವೆ. 


ಅಧಿಕಾರದ ಆಸೆಗಾಗಿ ನೀರಾವರಿಯ ಬಗ್ಗೆ ""ಬೂಟಾಟಕೆಯ'' ಪ್ರದರ್ಶನ 
ಮಾಡದೇ, ರೈತನ ಭೂಮಿಗೆ ನೀರು ಒದಗಿಸುವ ವಿಷಯದಲ್ಲಿಪ್ರಾಮಾಣಿಕವಾದ ಆಸಕ್ತಿಯುಳ್ಳ 
ಎಲ್ಲರೂ ಪಕ್ಷಭೇದ ಮರೆತು, ನಮಗೆ ಬೆಂಬಲನೀಡಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ. 


ವೈ.ಕೆ. ರಾಮಯ್ಯ 
ಅಧ್ಯಕ್ಷರು 
ಸಮಾಜವಾದಿ ಪಕ್ಷ, ಕರ್ನಾಟಕ 


೨೧೩ / ಜೀವನದಿ 


ವೈ.ಕೆ. ರಾಮಯ್ಯ, ಎಂ.ಎ., ಎಲ್‌.ಎಲ್‌.ಬಿ., 
ಕುಣಿಗಲ್‌ - 572130 
ತುಮಕೂರು ಜಿಲ್ಲೆ 
ಇವರಿಗೆ 
ಶ್ರೀ ಜೆ.ಎಚ್‌. ಪಟೇಲ್‌ ಅವರು 
ಮಾನ್ಯ ಮುಖ್ಯಮಂತಿ ಶ್ರಿಗಳು 
ಕರ್ನಾಟಕ ಸರ್ಕಾರ 
ವಿಧಾನಸ್‌ಧ, ಬೆಂಗಳೂರು - 560 001. 


ಮಾನ್ಕರೆ, 


ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡಿರುವ ಈ 
ಸಂದರ್ಭದಲ್ಲಿ ಮತೊಮ್ಮೆ ತಮ್ಮನ್ನು ಅಭಿನಂದಿಸುತ್ತಾಈಃ ಕಾಗದ ಬರೆಯುತ್ತಿದ್ದೇನೆ. 

ನನ್ನಇಡೀ ಬದುಕಿನಲ್ಲಿ ಈ ರಾಜ್ಯದ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ 
ನಾನು ಸತತವಾಗಿ ಸರ್ಕಾರದ ಮೇಲೆ ಎಲ್ಲಾವಿಧವಾದ ಒತಡ ತಂದಿರುವುದು ತಮಗೆ ತಿಳಿದ 
ವಿಷಯವೇ ಆಗಿದೆ. ಮಣ್ಣಿನ ಮಗನೆಂದು ತಾವು, ಬಿರುದಾಂಕಿತರಲ್ಲದಿದ್ದರೂ ಅಪಾರ ಭೂ 
ಹಿಡುವಳಿಯ ಮಾಲೀಕರ ಮಗನಾದ ತಾವು ನಿಜವಾಗಿಯೂ ರೈತನ ಬವಣೆಯ ಬಗ್ಗೆ 
ಅರಿವುಳ್ಳವರು ಎಂದು ನಂಬಿರುತ್ತೇನೆ. ಈ ರಾಜ್ಯದ ನೀರಾವರಿ ಯೋಜನೆಗಳ ಅನುಷ್ಠಾನ 
ಚುರುಕುಗೊಳಿಸಿ ಮುಗಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದು ಅನಿವಾರ್ಯ ಕೂಡ. 
ಏಕೆಂದರೆ : ಕೃಷ್ಣಾ ಕಾವೇರಿ ನದಿಗಳು ಕರ್ನಾಟಕದ ಎರಡು ಕಣ್ಣುಗಳಿದ್ದ ಹಾಗೆ. ಈ ಎರಡು 
ಕಣ್ಣುಗಳಲ್ಲೂ ಆನಂದಬಾಷ್ನಸುರಿದು, ಭೂಮಿತೊಯ್ದುಸಮೃದ್ಧವಾದ ಬೆಳ ಈ ನಾಡಿನ ರೈತರಿಗೆ 
ದೊರೆಯಬೇಕೆಂಬುದು ನಮ್ಮೆಲ್ಲರ ಉತ್ಕಟ ಆಸೆ. ಆದರೆ ದುರಾದೃಷ್ಟವಶಾತ್‌, ಆನಂದ ಭಾಷ್ಪ 
ಸುರಿಯಬೇಕಾದ ಕಾವೇರಿ ಮಾತೆಯ ಎರಡು ಕಣ್ಣುಗಳಲ್ಲಿನೋವಿನಕಣ್ಣೀರು ಸುರಿಯುವುದನ್ನೇ 
ನೋಡಬೇಕಾದ್ದುನಮ್ಮ ದೌರ್ಭಾಗ್ಯ. ಈ ಎರಡೂ ನದಿಗಳ ನೀರನ್ನು ಬಳಸಿಕೊಳ್ಳುವುದರಲ್ಲಿ 
ಅಧಿಕಾರಕ್ಕೆ ಬಂದ ಎಲ್ಲಾಪಕ್ಷದ ಸರ್ಕಾರಗಳು ವಿಫಲವಾಗಿವೆ ಎಂಬುದು ನನ್ನದೃಢ ನಂಬಿಕೆ. 


ಈ ಎರಡೂ ನದಿಪಾತ್ರಗಳಲ್ಲಿಬರುವ ಯೋಜನೆಗಳನ್ನು ಆದಷ್ಟುಬೇಗ ಮುಗಿಸಲೇ 
ಬೇಕಾದ ವಿಶೇಷ ಪರಿಸ್ಥಿತಿ ನಮ್ಮ ಮುಂದಿದೆ. ಕೃಷ್ಣಾ ನದಿಯ ಯೋಜನೆಗಳನ್ನು ಮುಗಿಸಿ, 
2000ನೆಯ ಇಸವಿಯೊಳಗಾಗಿ ನಮ್ಮ ಪಾಲಿನ ನೀರನ್ನು ಬಳಸಿಕೊಳ್ಳಬೇಕಾಗಿದೆ. ಅದೇರೀತಿ 
ಕಾವೇರಿ ನದಿಯ ನೀರಿನ ಯೋಜನೆಯ ಅನುಷ್ಠಾನದ ಬಗ್ಗೆ ತಮಿಳುನಾಡು ಕೋರ್ಟ್‌ನಲ್ಲಿ 
ಹೂಡಿರುವ ಕಟ್ಟಲೆ ಮತ್ತುನ್ಯಾಯಾಲಯ ನೀಡಿರುವ ಮಧ್ಯಂತರ ತೀರ್ಪು ನಮ್ಮತಲೆಯ ಮೇಲೆ 


ಜೀವನದಿ / ೨೧೪ 


ಕತ್ತಿಯಂತೆ ತೂಗಾಡುತಿದೆ. ಇಂತಹ ಗಂಭೀರವಾದ ಪರಿಸ್ತಿತಿ ಇದ್ದಾಗ್ಯೂ ಗಹನವಾಗಿ ಚಿಂತಿಸಿ, 
ವಿಶೇಷ ಕಾರ್ಯಕ್ರಮವನ್ನು ಇದುವರೆಗಿನ ಯಾವ ಸರ್ಕಾರವೂ ಹಮ್ಮಿಕೊಳ್ಳಲಿಲ್ಲ ಎನ್ನುವುದು 
ಸತ್ಯಸಂಗತಿ. ಯಾವ ವರ್ಷವೂ ಆಯ-ವ್ಯಯದಲ್ಲಿ ನೀರಾವರಿಗಾಗಿ ಒದಗಿಸಿದ ಹಣವನ್ನು 
ಯಾವ ಸರ್ಕಾರವೂ ಪೂರ್ಣವಾಗಿ ವ್ಯಯಮಾಡದೆ, ಈ ರಾಜ್ಯದ ರೈತರಿಗೆ ನಾವು ದ್ರೋಹ 
ಬಗೆದಿದ್ದೇವೆ. ಈ ಅನ್ಯಾಯವನ್ನು ತಮ್ಮ ಸರ್ಕಾರವಾದರೂ ಸರಿ ಮಾಡಬಹುದು ಎನ್ನುವ 
ಆಸೆಯಿಂದ ಈ ಪತ್ರ ಬರೆಯುತ್ತಿದ್ದೇನೆ. 


ಇಡೀ ರಾಜ್ಯದ ನೀರಾವರಿ ಯೋಜನೆಯ ಸಭೆ ಇದಾದರೆ, ಹಾಸನ ಜಿಲ್ಲೆ 
ಗೊರೂರಿನಲ್ಲಿಹೇಮಾವತಿ ನದಿಗೆ ಕಟ್ಟರುವ ಅಣೆಕಟ್ಟುಸುಮಾರು ಇಪ್ಪತ್ತುವರ್ಷಗಳ ಹಿಂದೆಯೇ 
ಪೂರ್ಣಗೊಂಡಿದೆ. ಈ ಯೋಜನೆಯ ಪ್ರಕಾರ ಹಾಸನ ಜಿಲ್ಲೆಯ ಪೂರ್ವ ಭಾಗಕ್ಕೆ, ಮಂಡ್ಯ 
ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ ಸುಮಾರು 3 ಲಕ್ಷ ಎಕರೆಗೆ ಒದಗಿಸಬೇಕಾದ ನೀರನ್ನು 
ಅಣೆಕಟ್ಟೆಯಲ್ಲಿನೀರು ತುಂಬಿದ್ದರೂ ಒದಗಿಸಲುಸಾಧ್ಯವಾಗಿಲ್ಲ. ಈ ನೀರನ್ನುಪಡೆದುಕೊಳ್ಳಲು 
ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಸುಮಾರು ಎರಡು ದಶಕಗಳಿಂದ ನಾನು ಮತ್ತು ನನ್ನ 
ಸ್ನೇಹಿತರು ಪಟ್ಟಪಾಡಿನ ಬಗ್ಗೆ ಬರೆದರೆ ಒಂದು ಬೃಹತ್‌ ಗ್ರಂಥವಾಗುತ್ತದೆ. ಸ್ವಲ್ಪಪ್ರಯತ್ನದಿಂದ 
ಆಗಬೇಕಾದ ಈ ಕೆಲಸ ಆಗದೆ ಇರುವುದಕ್ಕೆ ಕಾರಣಗಳು ಹಲವಾರು. ಅವುಗಳನ್ನು 
ಚರ್ಚಿಸುವುದರಿಂದ, ವಿಶ್ಲೇಷಿಸುವುದರಿಂದ ಈಗ ಪ್ರಯೋಜನವಿಲ್ಲವೆಂದು ನನ್ನನಂಬಿಕೆ. 


ಅನೇಕ ಜನರ ಶ್ರಮದ ಫಲವಾಗಿ ಹೇಮಾವತಿ ಅಣೆಕಟ್ಟೆಯಿಂದ ತುಮಕೂರು ಜಿಲ್ಲೆಯ 
ಶಿಂಷಾನದಿ ಪಾತ್ರದಲ್ಲಿಬರುವಕೆರೆಗಳಿಗೆ ನೀರನ್ನು ಬಿಡುವ ಮುಖಾಂತರ, ಸುಮಾರು 50 ಸಾವಿರ 
ಎಕರೆ ಜಮೀನಿಗೆ ಬೇಸಾಯಕ್ಕೆ ತ್ರೀ ವೀರಪ್ಪ ಮೊಯಿಲಿಯವರ ಸರ್ಕಾರ ಇದ್ದಾಗ ನೀರು 
ಬಿಡಲಾಯಿತು. ಜನತಾದಳದ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ, ತುಮಕೂರು ಜಿಲ್ಲೆ 
ಹೇಮಾವತಿ ಯೋಜನೆಯ ಎಲ್ಲಾ ಕೆಲಸಗಳನ್ನೂ ಪ್ರಾರಂಭಿಸಬೇಕು ಎಂಬ ಬೇಡಿಕೆಯನ್ನು 
ಮುಂದಿಟ್ಟು, ಸರ್ಕಾರಕ್ಕೆ ಅನೇಕ ಸಲಪತ್ರ ಬರೆದಾಗ್ಕು, ಅಂದಿನ ನೀರಾವರಿಸಚಿವರೂ ಆಗಿದ್ದ 
ಮುಖ್ಯ ಮಂತ್ರಿಗಳು, ನನ್ನ ಪತ್ರಗಳಿಗೆ ಉತ್ತರವನ್ನೂಕೊಡುವ ಸೌಜನ್ಯ ತೋರಲಿಲ್ಲ. ಈ ನಮ್ಮ 
ಬೇಡಿಕೆಗಾಗಿ ವಿಧಿ ಇಲ್ಲದೆ ನಾವು ಸತ್ಯಾಗ್ರಹ, ಧರಣಿ, ಪ್ರತಿಭಟನೆ ಮಾಡಬೇಕಾಯಿತು. ಅಷ್ಟೇ 
ಅಲ್ಲ, ಇದಕ್ಕಾಗಿ ನಾನು ಮತ್ತುನನ್ನಸ್ನೇಹಿತರು ಕಾರಾಗೃಹವನ್ನು ಸೇರಬೇಕಾಯಿತು. ಇದೆಲ್ಲಾ 
ತಮಗೆ ತಿಳಿದಿರುವ ವಿಚಾರ. 


ಇಷ್ಟೆಲ್ಲಾ ಆದ ಮೇಲೆ ನಿಮ್ಮ ಹಿಂದಿನ ಮುಖ್ಯಮಂತ್ರಿಗಳು ""30-6-1996ನೆಯ 
ತಾರೀಖಿನೊಳಗಾಗಿ ತುಮಕೂರು - ಕುಣಿಗಲ್‌ನ ಮಧ್ಯೆ 125 ಕಿ.ಮೀ ನಂತರದ ಕಾಲುವೆ 
ಕೆಲಸವನ್ನೂ ಮುಗಿಸಲಾಗುವುದು ಎಂದು 27-2-1996ರಂದು ವಿಧಾನಸಭೆಯಲ್ಲಿ ಆಶ್ವಾಸನೆ 
ನೀಡಿರುತಾರೆ.'' ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ತುಮಕೂರಿಗೆ 


೨೧೫ / ಜೀವನದಿ 


ಆಗಮಿಸಿದ್ದ ಮುಖ್ಯಮಂತ್ರಿಗಳು ತಾ.27-4-1996ನೆಯ ಭಾನುವಾರ ತುಮಕೂರಿನಲ್ಲಿ "ಈ 
ವರ್ಷದ ಜೂನ್‌ ಅಂತ್ಯದೊಳಗೆ ಹೇಮಾವತಿ ನೀರು ಬುಗುಡನಹಳ್ಳಿ ಕೆರೆಗೆ ಹರಿಯಲಿದ್ದು 
ಅಲ್ಲಿಂದ ತುಮಕೂರಿಗೆ ಕುಡಿಯುವ ನೀರನ್ನು ಒದಗಿಸಲಾಗುವುದು. ಇದರಲ್ಲಿ ಯಾವ 
ಅನುಮಾನವೂ ಬೇಡ'' ಎಂದೂ ಘೋಷಿಸಿದ್ದಾರೆ. ತಮ್ಮಮುಖ್ಯಮಂತ್ರಿಗಳ ಮಾತನ್ನುನಂಬಿ ಆ 
ಭಾಗದ ಜನರು, ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಲಿಸಿ, ಒಣಗಿದ ಭೂಮಿಗೆ, ದಣಿದ 
ಬಾಯಿಗೆ ಜೂನ್‌ 30ರಂದು ನೀರು ದೊರೆಯುವುದೆಂದು ತಿಪಟೂರಿನಿಂದ ಕುಣಿಗಲ್‌ವರೆಗಿನ 
ಜನಕಾದು ಕುಳಿತಿದ್ದಾರೆ. 


ನಿಮಗೆ ನೀರು ಕೊಡುತ್ತೇವೆ ಎಂದು ಜನರಿಗೆ ಹೇಳಿ, ಓಟು ಪಡೆದುಕೊಂಡ ಅಂದಿನ 
ಮುಖ್ಯಮಂತ್ರಿಗಳು ಮತ್ತುಅವರ ರಾಗಕ್ಕೆ ತಾಳ ಹಾಕಿದ ಈ ಜಿಲ್ಲೆಯ ಜಿಲ್ಲಾಮಂತ್ರಿಗಳು ಈಗ 
ಇಲ್ಲವಾಗಿದ್ದಾರೆ. ತಮ್ಮಹಿಂದಿನ ಸರ್ಕಾರ ಈ ಜಿಲ್ಲೆಯ ಜನರಿಗೆ ಕೊಟ್ಟಭರವಸೆಯ ಪ್ರಕಾರ ಈಗ 
ತಮ್ಮ ಸರ್ಕಾರ ಈ ತಿಂಗಳ 30ನೆಯ ತಾರೀಖಿನೊಳಗಾಗಿ, ಕುಣಿಗಲ್‌ವರೆಗಿನ ಕಾಲುವೆ 
ಕೆಲಸವನ್ನೂಮಾಡಿ ಮುಗಿಸಬೇಕಾಗಿದೆ. ಹಾಗೂ ತುಮಕೂರಿನ ಬುಗುಡನಹಳ್ಳಿ ಕೆರೆಗೆ ನೀರು 
ಹರಿಸಿ, ಅಲ್ಲಿಂದ ತುಮಕೂರು ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸಬೇಕಾಗಿದೆ. ಈ 
ಭರವಸೆಗಳನ್ನು ಈಡೇರಿಸುವಂತೆ ನಮ್ಮಹಿಂದಿನ ಮುಖ್ಯಮಂತ್ರಿಗಳಿಗೆ ತಾ.20-5-1996ರಂದು 
ನಾನು ಈಗಾಗಲೇ ಪತ್ರ ಬರೆದಿದ್ದೇನೆ. ಆಡಿದ ಮಾತಿನ ಪ್ರಕಾರ ನಡೆದುಕೊಂಡು, ಈ ಎರಡು 
ಬೇಡಿಕೆಗಳನ್ನೂ ಈಡೇರಿಸದೇ ಇದ್ದಲ್ಲಿ ತಾ. 30-6-1996ರ ನಂತರ "ಓಟಿಗಾಗಿ ಸುಳ್ಳು ಭರವಸೆ 
ನೀಡಿದಸರ್ಕಾರದವಿರುದ್ಧಈ ಜಿಲ್ಲೆಯ ಜನ ಏನು ಮಾಡಬೇಕು ಎನ್ನುವುದನ್ನುನಿರ್ಧರಿಸಲಿದ್ದಾರೆ, 
ಎಂದೂಸಹ ನನ್ನಪತ್ರದಲ್ಲಿಸ್ಪಷ್ಟವಾಗಿ ಬರೆದು ತಿಳಿಸಿದ್ದೇನೆ. 

ಈಗಸರ್ಕಾರ ಬದಲಾಗಿದೆ. ಮಾತು ಕೊಟ್ಟವರು ಈಗ ಇಲ್ಲ ನಾನು ಏನು ಮಾಡಲಿ? 
ಯಾವುದೇ ಬೇಡಿಕೆ ಈಡೇರಿಸಿಕೊಳ್ಳಲು ಸಂಘರ್ಷವೇ ಸಹಜ ಮಾರ್ಗವಲ್ಲ ಎನ್ನುವ ಅರಿವು 
ನನಗೆ ಉಂಟು. ಆದರೆ ಸಾರ್ವಜನಿಕ ಕೆಲಸಗಳ ಬಗ್ಗೆ ಅಧಿಕಾರದಲ್ಲಿರುವವರಿಗೆ ಪತ್ರ ಬರೆದರೆ 
ಅದಕ್ಕೆ ಉತ್ತರ ಬರೆದು ಸಂದಿಸಿ, ಸಹಕಾರ ನೀಡದೆ ಇರುವ ಅನಾಗರೀಕ ವ್ಯವಸ್ಥೆ ಇರುವಾಗ, 
ಸಂಘರ್ಷ ಮತ್ತು ಹೋರಾಟ ನನ್ನಂತಹವರಿಗೆ ಅನಿವಾರ್ಯವಾಗಿದೆ. ಜನರು ತಮ್ಮ 
ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು, ಸಹಜವಾಗಿ ದಕ್ಕಬೇಕಾದ 
ಸವಲತುಗಳನ್ನು ಪಡೆದುಕೊಳ್ಳಲು ಕಾನೂನಿನ ಚೌಕಟ್ಟಿನಲ್ಲಿ ಸಾಧ್ಯವಾಗದೆ ಇದ್ದಲ್ಲಿ ಸಂಘರ್ಷ ಮತ್ತು 
ಹೊರಾಟ ಅನಿವಾರ್ಯ ಎನ್ನುವುದನ್ನು ತಾವು ಬಲ್ಲಿರಿ. 

ಅನೇಕ ವರ್ಷಗಳಿಂದ ತಮ್ಮನ್ನು ಬಲ್ಲ ನನಗೆ ನಿಮ್ಮ ಸರ್ಕಾರದಲ್ಲಿ ನ್ಯಾಯುತವಾದ 


ಸಾರ್ವಜನಿಕ ಬೇಡಿಕೆಗಳ ಈಡೇರಿಕೆಗೆ ಸಂಘರ್ಷದ ಅವಶ್ಯಕತೆ ಇಲ್ಲ ಎಂದು ನಂಬಿರುತ್ತೇನೆ. 
ಶ್ರೀಮಾನ್‌ ಜೆ. ಎಚ್‌. ಪಟೇಲ್‌ರವರು ಮುಖ್ಯ ಮಂತ್ರಿಗಳು ಹಾಗೂ ಶ್ರೀಮಾನ್‌ 


ಜೀವನದಿ / ೨೧೬ 


ಕೆ.ಎನ್‌. ನಾಗೇಗೌಡರು ನೀರಾವರಿ ಸಚಿವರಾಗಿರುವಾಗಲೂ “ಕೆರೆಯಲ್ಲಿ ತುಂಬಿರುವ ನೀರನ್ನು 
ಒಣಗಿದ ಭೂಮಿಗೆ, ದಣಿದ ಬಾಯಿಗೆ ಬಿಡಿ'' ಎಂಬ ಸಹಜ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು 
ನಾನುಮತ್ತೆಜೈಲಿಗೆ ಹೋಗುವ ಅವಶ್ಯಕತೆ ಬರಲಾರದೆಂದು ಪ್ರಾಮಾಣಿಕವಾಗಿ ನಂಬಿರುತ್ತೇನೆ. 
ಈ ನನ್ನ ನಂಬಿಕೆಯನ್ನುಸುಳ್ಳು ಮಾಡದೆ ತಮ್ಮ ಹಿಂದಿನ ಸರ್ಕಾರ ಭರವಸೆ ನೀಡಿರುವ ಪ್ರಕಾರ 
ತಾ.30-6-1996ರೊಳಗೆ ಈ ನಮ್ಮಬೇಡಿಕೆಯನ್ನು ಈಡೇರಿಸಲು ಕ್ರಮತೆಗೆದುಕೊಳ್ಳಬೇಕೆಂದು 
ಕೋರುತ್ತೇನೆ. 


ವಂದನೆಗಳು, 


ವೈ.ಕೆ. ರಾಮಯ್ಯ 


೨೧೭ / ಜೀವನದಿ 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ (ರಿ) 
ತುಮಕೂರು ಜಿಲ್ಲೈ ತುಮಕೂರು 
ಮಾನ್ಯರೇ, 


ಹೇಮಾವತಿ ಅಣೆಕಟ್ಟೆಯಿಂದ ತುಮಕೂರು ಜಿಲ್ಲೆಗೆ ನೀರು ಕೊಡಲು ಹಾಸನ ಜಿಲ್ಲೆಯ 
ಚನ್ನರಾಯಪಟ್ಟಣ ತಾಲ್ಲೂಕಿನ, ಬಾಗೂರು-ನವಿಲೆ ಗ್ರಾಮಗಳ ಪ್ರದೇಶದಲ್ಲಿ ಸುಮಾರು 10 
ಕಿಮೀ. ನಷ್ಟುಸುರಂಗ ನಿರ್ಮಾಣ ಮಾಡಲಾಗಿದೆ. ಈ ಸುರಂಗದ ಕೆಲಸ ಮುಗಿದು ಈಗಾಗಲೇ 
ಅನೇಕ ವರ್ಷಗಳಿಂದ ಸುರಂಗದ ಮೂಲಕ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯ ಕೆಲವು 
ಭಾಗಗಳಿಗೆ ವ್ಯವಸಾಯ ಮತ್ತು ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಈ ಸುರಂಗ 
ನಿರ್ಮಾಣದಿಂದ, ಆ ಪ್ರದೇಶದಲ್ಲಿ ಅಂತರ್ಜಲ ಬತ್ತಿ ಹೋಗಿರುತ್ತದೆ ಮತ್ತು ಈ ಪ್ರದೇಶದ 
ತೋಟದ ಬೆಳೆಗಳುನಾಶವಾಗಿದೆ. ಅದಕ್ಕಾಗಿ ಪರಿಹಾರ ಕೊಡಬೇಕೆಂದು ಮತ್ತುಏತ ನೀರಾವರಿ 
ಮೂಲಕ ಈ ಪ್ರದೇಶಕ್ಕೆ ನೀರು ಒದಗಿಸ ಸಲುವ್ಯವಸ್ಥೆ ಮಾಡಬೇಕೆಂದುಸರ್ಕಾರಕ್ಕೆ ಒತ್ತಾಯಿಸುತಾ 
ಬಂದಿದ್ದಾರೆ. pe ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ಭಾಗದ ರೈತರು ತುಮಕೂರು ಮತ್ತು 
ಮಂಡ್ಯ ಜಿಲ್ಲೆಗೆ ನೀರು ಬರುವ ಕಾಲುವೆಗೆ ಅಡ್ಡಲಾಗಿ ಮಣ್ಣುತುಂಬಿ ನೀರು ಹರಿಯದಂತೆ ಅಡ್ಡಿ 


ಮಾಡಿರುತ್ತಾರೆ. 


ಎಲ್ಲಾಭಾಗದ ರೈತರ ಸಮಸ್ಯೆಗಳ ಬಗ್ಗೆಯೂ ನಮಗೆ ಕಳಕಳಿ ಮತ್ತುಅನುಕಂಪಣಇದೆ. 
ಆದುದರಿಂದ ಸರ್ಕಾರ ರೈತರಿಗೆ ಕೊಡಬೇಕಾದ ಪರಿಹಾರವನ್ನು ಕೂಡಲೇ ಪಾವತಿ ಮಾಡಿ, 
ಕಾಲುವೆಗೆ ತುಂಬಿರುವ ಮಣ್ಣನ್ನು ತೆಗೆದು ಈ ಭಾಗಕ್ಕೆ ನೀರು ಹರಿಯುವಂತೆ ವ್ಯವಸ್ಥೆ 
ಮಾಡಬೇಕಾಗಿದೆ. ಈ ವಿಷಯದಲ್ಲಿರೈತರ ಹೋರಾಟ ಅನೇಕ ದಿನಗಳಿಂದ ನಡೆಯುತ್ತಿದ್ದಾಗ್ಯೂ, 
ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಗಂಭೀರ ವಾದ ಯಾವುದೇ ಕ್ರಮ 
ತೆಗೆದುಕೊಳ್ಳುವ ಆಲೋಚನೆ ಮಾಡಿದಂತೆ ಕಂಡುಬರುತ್ತಿಲ್ಲ ಮಳ ಅಭಾವದಿಂದಾಗಿ ತುಮಕೂರು 
ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬೇಸಾಯಕ್ಕೆ ಮತ್ತುಕುಡಿಯುವ ನೀರಿನ ಕೊರತೆ 
ತೀವ್ರವಾಗಿದೆ. ತುಮಕೂರು ಮತ್ತು ತಿಪಟೂರು ನಗರಕ್ಕೆ ಕುಡಿಯುವ ನೀರು ಈ ಕಾಲುವೆ 
ಮೂಲಕವೇ ಹರಿದು ಬರಬೇಕಾಗಿದೆ. ಹೀಗಿದ್ದಾಗ್ಯೂ, ಈ ವಿಷಯದಲ್ಲಿಜಿಲ್ಲೆಯ ಆಳುವಪಕ್ಷದ 
ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ನಿಜಕ್ಕೂ ವಿಷಾದನೀಯ ಮತ್ತುಆಶ್ಚರ್ಯಕರ. 


ಬರದ ಛಾಯೆಯಲ್ಲಿ ತುಮಕೂರು ಜಿಲ್ಲೆಯ ರೈತರು ಕಂಗಾಲಾಗಿರುವ ಈ 
ಪರಿಸ್ಸಿ ್ಸಿತಿಯಲ್ಲಿ, ಸರ್ಕಾರ ತಕ್ಷಣ ಜನಪ್ರತಿನಿಧಿಗಳ ಸಭೆ ಕರೆದು, ಸಮಸ್ಯೆಯ ಪರಿಹಾರಕ್ಕೆ ಕ್ರಮ 


ಕೈಗೊಂಡು, ತುಮಕೂರು ಜಿಲ್ಲೆಯ ಪ ಪ್ರಾಂತ್ಯಕ್ಕೆ ನೀರು ಬಿಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು 


ಜೀವನದಿ / ೨೧೮ 


ಕೋರುತ್ತೇವೆ. ಇದನ್ನು ಬಿಟ್ಟುಎರಡು ಜಿಲ್ಲೆಗಳ ರೈತರ ಮಧ್ಯೆ ರಾಜಕೀಯ ಬೆರೆಸಿ, ವಿವಾದ ಸೃಷ್ಟಿಸಿ, 
ಏನೂ ಅರಿಯದಂತೆ ಸರ್ಕಾರ ನಿರ್ಲಕ್ಷ್ಯ ಮನೋಭಾವ ತೋರಿದರೆ, ತುಮಕೂರು ಜಿಲ್ಲೆಯ 
ರೈತರು ನೀರಿಗಾಗಿ ತೀವ್ರವಾದ ಪ್ರತಿಭಟನೆಯ ಮಾರ್ಗ ಹಿಡಿಯಬೇಕಾಗುತದೆ ಎಂಬುದನ್ನು 
ಸರ್ಕಾರಮನಗಾಣಬೇಕಾಗುತ್ತದೆ. 


ವಂದನೆಗಳೊಂದಿಗೆ, 
ತಮವಿಶಾಸಿ 
[3 ದ 
ವೈ.ಕೆ. ರಾಮಯ್ಯ 
ರವರಿಗೆ, 
ಸನ್ಮಾನ್ಯ ಶ್ರೀ ಜೆ.ಎಚ್‌. ಪಟೇಲ್‌ರವರು 
ಮುಖ್ಯಮಂತ್ರಿಗಳು 


ಕರ್ನಾಟಕ ಸರ್ಕಾರ, ಬೆಂಗಳೂರು. 


೨೧೯ / ಜೀವನದಿ 


ಗೆ, 
ಶೀಯುತ ಹೆಚ್‌.ಡಿ. ದೇವೇಗೌಡರು 
ಮಾನ್ಯ ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 
ವಿಧಾನಸೌಧ, ಬೆಂಗಳೂರು - 1. 
1-8-1996 
ಮಾನ್ಯರೆ, 


ಹೇಮಾವತಿ ಯೋಜನೆಯ ತುಮಕೂರು ಕಾಲುವೆಯ ಮುಖಾಂತರ ಜೂನ್‌ 
3-ನೆಯ ತಾರೀಖಿನಿಂದ, ತುಮಕೂರಿನವರೆವಿಗೆ ಕಾಲುವೆಯಲ್ಲಿ ನೀರನ್ನು ಹರಿಸಲು ಸರ್ಕಾರ 
ತೀರ್ಮಾನಿಸಿ ಕ್ರಮ ತೆಗೆದುಕೊಂಡಿರುವುದಕ್ಕೆ ತಮ್ಮನ್ನು ಅಭಿನಂದಿಸುತ್ತೇನೆ. ತುಮಕೂರು ಪಟ್ಟಣಕ್ಕೆ 
ಕುಡಿಯುವ ನೀರನ್ನು ಸರಬರಾಜು ಮಾಡಲು ನಿಯೋಜಿಸಿರುವ ಬುಗುಡನಹಳ್ಳಿ 
ಕೆರೆಯವರೆವಿಗೂ ಇದುವರೆಗೆ ನೀರು ಹರಿದು ಬರಲಿಲ್ಲ. ಕಾರಣ, ಮಾರ್ಗ ಮಧ್ಯದಲ್ಲಿಇರುವ 
ವಿತರಣಾ ಕಾಲುವೆಗಳ ಮೂಲಕ ರೈತರುಗಳು ತಾವಾಗಿಯೇ ಕೆರೆಗಳಿಗೆ ನೀರನ್ನು 
ತಿರುಗಿಸಿಕೊಂಡಿರುವುದರಿಂದ, ಮುಂದೆ ನೀರು ಹರಿದು ಬರಲು ಸಾಧ್ಯವಾಗಿಲ್ಲ. ದಶಕಗಳಿಂದ 
ನೀರಿಗಾಗಿ ಕಾದು ಕುಳಿತಿದ್ದ ರೈತ ಸಮೂಹ, ಆ ನೀರು ತಮ್ಮಲ್ಲಿ ಹರಿದು ಬಂದಾಗ ಸಹಜವಾಗಿ 
ಅದನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ. ಈ ನಮ್ಮರೈತರ ನಡವಳಿಕೆ ಅಪರಾಧ 
ಅಲ್ಲ. ಇದರಿಂದ ಯಾರಿಗೂ ಅನಾನುಕೂಲವೂ ಇಲ್ಲ 


ಬುಗುಡನಹಳ್ಳಿ ಕೆರೆಗೆ ನೀರು ಹರಿಸಿದರೂ, ಆ ನೀರನ್ನು ತುಮಕೂರು ಪಟ್ಟಣಕ್ಕೆ 
ಒದಗಿಸಲು ನಗರಸಭೆ ಮತ್ತುಪೌರಾಡಳಿತ ಇಲಾಖೆ ಇದುವರೆವಿಗೆ ವ್ಯವಸ್ಥೆ ಮಾಡಿರುವುದಿಲ್ಲ 
ಆದ್ದರಿಂದ ಬುಗುಡನಹಳ್ಳಿ ಕೆರೆಗೆ ನೀರು ಹರಿದು ಬರುವುದು ಸ್ವಲ್ಪನಿಧಾನವಾದರೂ ಯಾರಿಗೂ 
ತೊಂದರೆ ಇಲ್ಲ ಹರಿದು ಬರುತ್ತಿರುವ ನೀರನ್ನು ಉಪಯೋಗಿಸಿಕೊಳ್ಳುತ್ತಿರುವ ರೈತರ ವಿರುದ್ದ 
ಪೊಲೀಸರಿಗೆ ದೂರು ನೀಡುವುದು ಮತ್ತುಇತರೆ ಕ್ರಮ ತೆಗೆದುಕೊಳ್ಳುವುದು ಸಮಂಜಸವಲ್ಲವೆಂದು 
ನನ್ನ ಅಭಿಪ್ರಾಯ. ಈ ಜಿಲ್ಲೆಗೆ ಆದಷ್ಟು ಬೇಗ ನೀರನ್ನು ಹರಿಸಬೇಕು ಎಂದು ಸರ್ಕಾರದ ಮೇಲೆ 
ಒತ್ತಡ ತರಲು ಪ್ರಯತ್ನಿಸಿದ ಅಪರಾಧಕ್ಕಾಗಿ ನನ್ನ ಮೇಲೆ ಎರಡು ಸಲ ಕ್ರಿಮಿನಲ್‌ ಮೊಕದ್ದಮೆ 
ದಾಖಲು ಮಾಡಿ ಜೈಲಿಗೆ ನನ್ನನ್ನು ಮತ್ತು ನನ್ನ ಸ್ನೇಹಿತರನ್ನು ಕಳುಹಿಸಿದ ಸರ್ಕಾರ ಮತ್ತೆ ನೀರನ್ನು 
ಉಪಯೋಗಿಸಿಕೊಳ್ಳುತ್ತಿರುವ ರೈತರ ವಿರುದ್ಧ ಇಂತಹ ಹೊಣೆಗೇಡಿತನಕ್ಕೆ ಮುಂದಾದರೆ, ಕೆಟ್ಟ 
ಪರಿಣಾಮವನ್ನು ಎದುರಿಸಬೇಕಾಗುತದೆ. ಯಾವ ನೀರು ಈ ಜಿಲ್ಲೆಯ ಭೂಮಿಯ ಮೇಲೆ 
ಹರಿಯಬೇಕೆಂದು ನಾವು ಆಸೆ ಪಟ್ಟು, ಶ್ರಮಿಸಿದೆವೋ, ಆ ನೀರು ಹರಿದುಬಂದಾಗ ಜನರು 
ಅದನ್ನುಉಪಯೋಗಿಸಿಕೊಳ್ಳಲು ಪ್ರಯತ್ನಪಡುತ್ತಿರುವುದು ನಿಜವಾಗಿಯೂ ಸಂತಸದ ವಿಷಯ. 


ಜೀವನದಿ / ೨೨೦ 


ಆದ್ದರಿಂದ ಸರ್ಕಾರ ಮತ್ತುಅಧಿಕಾರಿಗಳು ಈ ವಿಷಯದಲ್ಲಿಅತ್ಯ ೦ತ ಎಚ್ಚರಿಕೆಯಿಂದ 
ನಡೆದುಕೊಳ್ಳಲು ಕೋರುತ್ತೇನೆ. 


ಬುಗುಡನಹಳ್ಳಿಯ ಕೆರೆಗೆ ನೀರು ಹರಿದು ಬಂದರೂ, ಆ ನೀರನ್ನು ತುಮಕೂರು 
ನಗರದ ಜನರಿಗೆ ಕುಡಿಯಲು ಒದಗಿಸಲು ಸಧ್ಯದಲ್ಲಿ ಸಾಧ್ಯವಿಲ್ಲ ಎನ್ನುವುದು ನಿಜ. ಆದರೆ 
ಇಲ್ಲಿಯವರೆವಿಗೂ ನಿರ್ಮಿಸಿರುವ ಕಾಲುವೆಯ ಭದ್ರತೆ ಮತ್ತುಪರಿಸ್ಥಿತಿಯನ್ನು ಪರಿಶೀಲಿಸಲು 
ನೀರನ್ನು ಹರಿಸುವ ಅವಶ್ಯಕತೆ ಇದೆ. ಅನೇಕ ದಶಕಗಳ ಕಾಲ ನೀರಿಗಾಗಿ ಕಾದ ನಾವು, ಕೆಲವು 
ದಿನಗಳು ಕಾಯಬೇಕಾಗುತ್ತದೆ. ಆದ್ದರಿಂದ ಈಗ ಮಾರ್ಗ ಮಧ್ಯದಲ್ಲಿನೀರನ್ನುಉಪಯೋಗಿಸಿ 
ಕೊಳ್ಳುತ್ತಿರುವ ನಮ್ಮರೈತರು, ನೀರನ್ನುತುಮಕೂರಿನವರೆಗೆ ಹರಿಸಲು ಸರ್ಕಾರದ ಅಧಿಕಾರಿಗಳಿಗೆ 
ಸಹಕಾರ ಕೊಡಬೇಕೆಂದು ನನ್ನಕೋರಿಕೆ. ಅಣೆಕಟ್ಟೆಯಲ್ಲಿಈಗಾಗಲೇ ಸಾಕಷ್ಟುನೀರು ಸಂಗ್ರಹಣೆ 
ಆಗಿರುವುದರಿಂದ, ಈ ಜಿಲ್ಲೆಯ ಕೆರೆಗಳಿಗೆ ಹಾಗೂ ಅಚ್ಚುಕಟ್ಟಿಗೆ ನೀರು ಬರುವುದನ್ನುಇನ್ನುಮುಂದೆ 
ಯಾವ ಶಕ್ತಿಯೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ವಿಷಯದಲ್ಲಿ ನಮ್ಮ ಜನರು 
ಹತಾಶರಾಗುವುದಾಗಲೀ, ಗೊಂದಲಕ್ಕೆ ಒಳಗಾಗುವುದಾಗಲೀ ಅವಶ್ಯಕತೆ ಇಲ್ಲ 

ಈವರೆವಿಗೆ ನೀರು ಬರಲೆಂದು ಹೋರಾಡಿದ್ದಾಯಿತು. ಈಗ ಬಂದಿರುವ ನೀರಿನ 
ವಿತರಣೆಯ ವಿವಾದಗಳ ಅಧ್ಯಾಯ ಪ್ರಾರಂಭವಾಗಿದೆ. ಈ ಪರಿಸ್ಥಿತಿ ಈ ಯೋಜನೆಯ 
ಅಚ್ಚುಕಟ್ಟು ಪ್ರದೇಶಕ್ಕೆ ಸೀಮಿತವಾದುದಲ್ಲ. ಎಲ್ಲಾ ನೀರಾವರಿ ಯೋಜನೆಗಳ 
ಪ್ರದೇಶಗಳಲ್ಲಿಯೂ ಇರುವಂತಹದ್ದು. ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕಾಗಿಯೇ 
ಸರ್ಕಾರದ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ""ನೀರಾವರಿ ಸಲಹಾ 
ಸಮಿತಿಗಳನ್ನು'' ರಚಿಸಿದೆ. ಅದೇ ರೀತಿ ಹೇಮಾವತಿ ಯೋಜನೆಯ ಬಗ್ಗೆಯೂ ಸಮಿತಿ 
(ಇರಿಗೇಷನ್‌ ಕನಲ್‌ ಟೇಷನ್‌ ಕಮಿಟಿ) ಇದೆ. ಈ ಸಮಿತಿಯಲ್ಲಿ ನನಗೆ ತಿಳಿದಿರುವ ಪ್ರಕಾರ 
ತುಮಕೂರು ಜಿಲ್ಲೆಯಿಂದ ಯಾವ ಪ್ರತಿನಿಧಿಗಳೂ ಇರುವುದಿಲ್ಲ. 


ಆದ್ದರಿಂದ ದಯಮಾಡಿ, ತುಮಕೂರು ಜಿಲ್ಲೆಯ ಯೋಜನಾ ಪ್ರದೇಶದಲ್ಲಿ ಬರುವ 
ಎಲ್ಲಾ ಶಾಸಕರುಗಳನ್ನು ಪದ ನಿಮಿತ್ತ ಸದಸ್ಯರುಗಳನ್ನಾಗಿಯೂ, ಮತ್ತು ಇನ್ನೂ ಕೆಲವರು ಆಸಕ್ತ 
ಸಾರ್ವಜನಿಕರನ್ನು ಸದಸ್ಯರುಗಳನ್ನಾಗಿಯೂ, ಒಳಗೊಂಡ ಹೇಮಾವತಿ ನೀರಾವರಿ ಯೋಜನೆಯ 
ಸಲಹಾ ಸಮಿತಿಯನ್ನು ಕೂಡಲೇ ಪುನರ್‌ ರಚಿಸಬೇಕೆಂದು ಕೋರಿಕೆ. ಇದರಿಂದ ಈಗ ನಮ್ಮ 
ಮುಂದೆ ಇರುವಂತಹ ಸಮಸ್ಯೆ ಗಳನ್ನು ಚರ್ಚಿಸಿ ಬಗೆಹರಿಸಲು ಅನುಕೂಲ ವಾಗುತ್ತದೆ. 

ಆದರಗಳೊಡನೆ, 

ತಮ್ಮ ವಿಶ್ವಾಸಿ 
ವೈ.ಕೆ. ರಾಮಯ್ಯ 


ಅಧ್ಯಕ್ಷರು, ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ 
ತುಮಕೂರು 


೨೨೧ / ಜೀವನದಿ 


ಇವರಿಗೆ, 

ಶ್ರೀ ಕೆ.ಎನ್‌. ನಾಗೇಗೌಡರು 
ಭಾರೀ ನೀರಾವರಿ ಸಚಿವರು 
ಕರ್ನಾಟಕ ಸರ್ಕಾರ 
ವಿಧಾನಸೌಧ, ಬೆಂಗಳೂರು. 


14-8-1996 
ಮಾನ್ಯರೆ, 


ತಾ. 4, 5ಮತ್ತು12, 13ನೆಯ ತಾರೀಖಿನಂದು ತುಮಕೂರು ಜಿಲ್ಲೆಯ ಹೇಮಾವತಿ 
ಯೋಜನೆಯ ಅನುಷ್ಠಾನ ಪ್ರದೇಶಗಳಲ್ಲಿಪ್ರವಾಸ ಮಾಡಿ ತಮಗೆ ಈ ಪತ್ರ ಬರೆಯುತ್ತಿದ್ದೇನೆ. 


ತುಮಕೂರು ಜಿಲ್ಲೆಗೆ ಯೋಜನೆಯ ಪ್ರಕಾರ ಸುಮಾರು 3 (ಮೂರು) ಲಕ್ಷ ಎಕರೆಗೆ 
ಎರಡು ಸಾವಿರದ ಐದುನೂರು ಕ್ಯೂಸೆಕ್ಸ್‌ ನೀರು ಹರಿದು ಬರಬೇಕಾಗುತ್ತದೆ. 


ಹಾಸನ ಜಿಲ್ಲೆಯ ರಾಮದೇವರ ಅಣೆಕಟ್ಟೆ ಹತ್ತಿರ ಮಾವಿನಕೆರೆಯ ಹೆಚ್ಚುವರಿ 
ಮೇಲುಗಾಲುವೆಯ ಕೆಲಸ ಮುಗಿದಿರುತದೆ. ಈ ಹೆಚ್ಚುವರಿ ಮೇಲುಗಾಲುವೆಯ ಮೂಲಕ ನೀರನ್ನು 
ಹರಿಸಲು ಸಂಬಂಧ ಪಟ್ಟ ಅಧಿಕಾರಿಗಳಿಗೆ ದಯಮಾಡಿ ಸೂಚನೆ ನೀಡಲು ಕೋರಿಕೆ. ಈ 
ಮೇಲುಗಾಲುವೆಯಿಂದ, 70ನೆಯ ಕಿ.ಮೀ.ವರೆವಿಗೆ ಆಗಬೇಕಾಗಿರುವ ಕಾಲುವೆಯ ಆಳ ಮತ್ತು 
ಅಗಲದ ಕೆಲಸ ಹತ್ತಾರು ವರ್ಷಗಳಿಂದ ಅಂದಾಜು ತಯಾರಾಗಿದ್ದಾಗ್ಯೂ, ತಾಂತ್ರಿಕ ಪರಿಣಿತರ 
ಅಭಿಪ್ರಾಯ ಲಭ್ಯವಿದ್ದಾಗ್ಯೂ ಪೂರ್ಣಗೊಂಡಿರುವುದಿಲ್ಲ ಈ ಕೆಲಸವನ್ನು ಕೈಗೆತ್ತಿಕೊಂಡು 
ಸಂಪೂರ್ಣಗೊಳಿಸಲು ಗೊರೂರು ಭಾಗದ ಮುಖ್ಯ ಅಭಿಯಂತರರವರಿಗೆ ಸೂಚನೆ 
ಕೊಡಬೇಕೆಂದು ಕೋರಿಕೆ. 


ಬಾಗೂರು - ನವಿಲೆ ಸುರಂಗದ ಹಿಂದಿನ ಸುಮಾರು 6 ಕಿ.ಮೀ. ಆಗಮನ ಆಳ 
ಕಾಲುವೆಗೆ ಮತ್ತು ಸುರಂಗದ ನಂತರದ ನಿರ್ಗಮನದ ಆಳ ಕಾಲುವೆಗೆ ಲೈನಿಂಗ್‌ ಕೆಲಸತುರ್ತಾಗಿ 
ಆಗಬೇಕಾಗಿದೆ. 


ಇನ್ನು ಪ್ರಮುಖವಾಗಿ ತುಮಕೂರಿನಿಂದ ಅಂದರೆ 130ನೆಯ ಕಿ.ಮೀ.ನಿಂದ 
ಕುಣಿಗಲ್‌ವರೆವಿಗಿನ ಅಂದರೆ, 240ನೆಯ ಕಿ.ಮೀ. ವರೆವಿಗೆ ಪ್ರಮುಖ ನಾಲೆಯ ಕೆಲಸ 
ಆಗಬೇಕಾಗಿದೆ. ಈ ಕೆಲಸವನ್ನು 15 ತಿಂಗಳುಗಳಲ್ಲಿ ಪೂರ್ಣಗೊಳಿಸಿ ನೀರನ್ನು ಒದಗಿಸುತ್ತೇನೆ 
ಎಂದು ತಾವು ಈಗಾಗಲೇ ನಮಗೆ ಆಶ್ವಾಸನೆ ನೀಡಿರುತ್ತೀರಿ. ಇದರಲ್ಲಿ ಈಗಾಗಲೇ ಎರಡು 
ತಿಂಗಳುಗಳು ಕಳೆದಿದೆ. 130ನೆಯ ಕಿ.ಮೀ.ನಿಂದ ಮುಂದೆ ಕೆಲಸವನ್ನುಮುಗಿಸಿ, ನಿಮ್ಮಆಶ್ವಾಸನೆಯ 


ಜೀವನದಿ / ೨೨೨ 


ಪ್ರಕಾರ ನೀರನ್ನು ಒದಗಿಸಲು ಸಾಧ್ಯವಾಗಲಾರದು ಎಂಬುದು ನನ್ನ ಪ್ರಾಮಾಣಿಕ ಅನಿಸಿಕೆ. 
ಏಕೆಂದರೆ ಈ ಕಾಲುವೆಯ ಮಾರ್ಗಪಥ ಪೂರ್ಣವಾಗಿ ನಿರ್ಧಾರವಾಗಿಲ್ಲ ಮಂಜೂರಾಗಿರುವ 
ಕಾಮಗಾರಿಗಳು ಪ್ರಾರಂಭವಾಗಿಲ್ಲ ಪ್ರಾರಂಭವಾಗಿರುವ ಕೆಲಸಗಳು ತ್ವರಿತವಾಗಿ ನಡೆಯುತಿಲ್ಲ 
ಕಿ.ಮಿ. 165ರಿಂದ ಮುಂದಿನ ಕಾಲುವೆ ಕೆಲಸಕ್ಕೆ, ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಇನ್ನೂ 
ಕಳುಹಿಸಿಕೊಟ್ಟಿಲ್ಲ ಸರ್ಕಾರ ಈ ಕೆಲಸಕ್ಕೆ ಮಂಜೂರಾತಿಯನ್ನು ನೀಡಿರುವುದಿಲ್ಲ ಈ ಕೆಲಸಕ್ಕೆ 
ಸಂಬಂಧಿಸಿದ ಮುಖ್ಯ ಅಭಿಯಂತರರು, ತುಮಕೂರು, ಅಧೀಕ್ಷಕ ಅಭಿಯಂತರರು ತುಮಕೂರು 
ಮತ್ತುಕಾರ್ಯಪಾಲಕ ಅಭಿಯಂತರರು ತುಮಕೂರು, ಈ ಹುದ್ದೆಗಳು ಖಾಲಿ ಇದ್ದು ಈ ಸ್ಥಾನಗಳಿಗೆ 
ಪೂರ್ಣಾವಧಿ ಅಧಿಕಾರಿಗಳನ್ನುನೇಮಿಸಲಾಗಿಲ್ಲ, ಪರಿಸ್ಥಿತಿ ಹೀಗೆ ಇರುವಾಗ ತಮ್ಮಆಶ್ವಾಸನೆಯ 
ಪ್ರಕಾರ 1997ನೆಯ ಅಕ್ಟೋಬರ್‌ ಒಳಗೆ 130ನೆಯ ಕಿ.ಮೀ.ನಿಂದ 140ನೆಯ ಕಿ.ಮೀ.ವರೆವಿಗೆ 
ಕಾಲುವೆಯ ಕೆಲಸಗಳನ್ನು ಮುಗಿಸಿ, ನೀರನ್ನು ಹರಿಸಲು ಸಾಧ್ಯ ಆಗದೆ, ಕೊಟ್ಟಮಾತಿಗೆ 
ತಪ್ಪಿನಡೆಯುವ ಪರಿಸ್ಥಿತಿಗೆ ತಾವು ಗುರಿ ಆಗುವುದನ್ನು ತಪ್ಪಿಸಿಕೊಳ್ಳಲು, ಈ ಕೆಲಸವನ್ನು ಆದ್ಯತೆಯ 
ಮೇಲೆತೆಗೆದುಕೊಂಡು ಮುಗಿಸಲು ಈಗಿನಿಂದಲೇ ಕಾರ್ಯಪ್ರವೃತರಾಗುವುದು ಅವಶ್ಯಕವಾಗಿದೆ. 
ನಾಗಮಂಗಲ ಭಾಗದ ಕಾಲುವೆಯ ಕೆಲಸ 40ನೆಯ ಕಿ.ಮೀ.ವರೆವಿಗೆ ನೀರನ್ನು 
ಹರಿಸಲು ಸಾಧ್ಯವಾಗುವಷ್ಟುಸಿದ್ದವಾಗಿದೆ. ಆದಾಗ್ಯೂ ಈವರೆವಿಗೆ ಈ ಕಾಲುವೆಯಲ್ಲಿನೀರನ್ನು 
ಹರಿಸಿರುವುದಿಲ್ಲ ಈ ಕೆಲಸವನ್ನು ಮುಗಿಸಿ 1996 ಜೂನ್‌ ವೇಳೆಗೆ ತುರುವೇಕರೆ ತಾಲ್ಲೂಕಿನ 
ಮಾಯಸಂದ್ರ ಕೆರೆಯವರೆಗೆ ನೀರನ್ನು ಹರಿಸಲಾಗುವುದು ಎಂದು ನಿಮ್ಮ ಹಿಂದಿನ ಸರ್ಕಾರ 
ಆಶ್ವಾಸನೆ ನೀಡಿತ್ತು ಈ ಭಾಗದಲ್ಲಿ 9ನೆಯ ವಿತರಣಾ ನಾಲೆಯವರೆಗೆ ಕೆಲಸ 
ಮುಗಿದಿರುವುದರಿಂದ, ಈ ತಿಂಗಳ ಒಳಗಾಗಿ ಮಾಯಸಂದ್ರದ ಕೆರೆಯವರೆಗೆ ನೀರನ್ನು 
ಹರಿಸಲಾಗುವುದು ಎಂದು ನನ್ನ ಪ್ರವಾಸದ ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು 
ತಿಳಿಸಿರುತಾರೆ. ಇದನ್ನುಕಾರ್ಯರೂಪಕ್ಕೆ ತರಲುತಾವು ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿಕೆ. 
ಈ ಪ್ರಮುಖ ಕಾಲುವೆಯ 41ನೆಯ ಕಿ.ಮೀ.ನಲ್ಲಿಬರುವ ಸುರಂಗದ ಅಗೆತದ ಕೆಲಸ ಈಗ ತಾನೆ 
ಪೂರ್ಣಗೊಂಡಿದೆ. ಈ'ಸುರಂಗಕ್ಕೆ ಲೈನಿಂಗ್‌ ಮಾಡಿ ಮುಂದಿನ 30 ಕಿ.ಮಿ. ಕಾಲುವೆಯ 
ಕೆಲಸವನ್ನು ಮುಗಿಸಿದರೆ ಮಾತ್ರ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಮತ್ತು ಉಳಿದ ನಾಗಮಂಗಲ 
ತಾಲ್ಲೂಕಿನ ಅಚ್ಚುಕಟ್ಟಿಗೆ ನೀರನ್ನು ಒದಗಿಸಲು ಸಾಧ್ಯ. ಮಂಡ್ಯ ಜಿಲ್ಲೆಯವರೇ ಆದ ತಾವು, ಆದಷ್ಟು 
ಬೇಗಮುಗಿಸಿ ಈ ಪ್ರದೇಶಕ್ಕೆ ನೀರನ್ನು ಒದಗಿಸಲು ಕ್ರಮ ತೆಗೆದುಕೊಳ್ಳಬೇಕೆಂದು ಕೋರಿಕೆ. 


ತಾ.7.7.1996ರಂದು ನಡೆದ ಹೇಮಾವತಿ ಜಲಾಶಯ ಯೋಜನೆಯ ನೀರಾವರಿ 
ಸಲಹಾ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನದ ಪ್ರಕಾರ 16.11.1996ರ ವರೆಗೆ 
ಹೇಮಾವತಿ ಎಡದಂಡೆ ನಾಲೆಯ ತುಮಕೂರು ಶಾಖಾ ನಾಲೆ ಮತ್ತು ನಾಗಮಂಗಲ ಶಾಖಾ 
ನಾಲೆಗಳಲ್ಲಿ ನೀರನ್ನು ಬಿಡುವಂತೆ ಸಂಬಂಧ ಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾಗಿ 
ಕೋರಿಕೆ. 


೨೨೩ / ಜೀವನದಿ 


ಮಾನ್ಯರೆ, ಸರ್ಕಾರಗಳು ಬರುತ್ತವೆ, ಹೋಗುತವೆ. ರಾಜಕಾರಣಿಗಳು ಬರುತಾರೆ, 
ಹೋಗುತಾರೆ. ಆದರೆ ಜನತೆ ಮತ್ತು ಜನರಿಂದ ಕೂಡಿದ ವ್ಯವಸ್ಥೆ ಶಾಶ್ವತವಾಗಿರುತದೆ. ಆ 
ವ್ಯವಸ್ಥೆಯ ಅವಿಭಾಜ್ಯ ಅಂಗವಾದ ನಾವು ಕ್ಲುಲ್ಲಕ ಕಾರಣಗಳಿಂದಾಗಿ ವ್ಯವಸ್ಥೆಯನ್ನು ವಿಕೃತ 
ಗೊಳಿಸುವುದು ಸರ್ವಥಾ ಸಲ್ಲದು. 


ಬಲದಂಡೆ ನಾಲೆಯ ವಿತರಣಾ ಭಾಗದಿಂದ ತುಮಕೂರು ವರೆವಿಗಿನ 125 ಕಿ.ಮೀ. 
ಉದ್ದದ ಮುಖ್ಯನಾಲೆಯ ಕೆಲಸ ನೀರನ್ನು ಹರಿಸಲು ಸಾಧ್ಯವಾಗುವಷ್ಟರ ಮಟ್ಟಿಗೆ ಸಿದ್ಧವಾಗಿದೆ. 
ತುಮಕೂರಿನವರೆವಿಗೆ ನೀರನ್ನುಹರಿಸುವ ಗುರಿಯನ್ನುಇಟ್ಟುಕೊಂಡು ಕಾಲುವೆಯ ಮುಖಾಂತರ 
ನೀರನ್ನು ಬಿಡಲಾಗಿದೆ. ಮಾರ್ಗ ಮಧ್ಯದಲ್ಲಿನೀರಿಗಾಗಿ ಕಾದು ಕುಳಿತಿದ್ದ ರೈತರು ನೀರನ್ನುತಡೆದು 
ಉಪಯೋಗಿಸಿಕೊಳ್ಳುತಿರುವುದರಿಂದ ಇದುವರೆವಿಗೆ ತುಮಕೂರಿನ ಬುಗುಡನಹಳ್ಳಿ ಕೆರೆಯವರೆಗೆ 
ನೀರು ಹರಿಯಲುಸಾಧ್ಯವಾಗಿಲ್ಲ ನೀರಿನ ಪ್ರಮಾಣವನ್ನುಹೆಚ್ಚಿಸಿದರೆ ಇನ್ನುಕೆಲವೇ ದಿನಗಳಲ್ಲಿ ಈ 
ಗುರಿಯನ್ನು ಮುಟ್ಟಲು ಸಾಧ್ಯ. ತುಮಕೂರುವರೆಗಿನ ಪ್ರಮುಖ ನಾಲೆಯ ಅಗೆತದ ಕೆಲಸ 
ಪೂರ್ಣವಾಗಿದ್ದಾಗ್ಯೂ, ಈ ಕಾಲುವೆಗೆ ಪೂರಕವಾಗಿ ಹೊಂದಿಕೊಂಡಿರುವ ವಿತರಣಾ ನಾಲೆಗಳ 
ಕೆಲಸ ಪೂರ್ಣಗೊಂಡಿರುವುದಿಲ್ಲ. ಲಭ್ಯವಿರುವ ನೀರಿನ ಗರಿಷ್ಠ ಉಪಯುಕತೆಯನ್ನು ರೈತನಿಗೆ 
ಒದಗಿಸಬೇಕಾದರೆ, ಈ ಎಲ್ಲಾವಿತರಣಾ ನಾಲೆಯ ಕೆಲಸವನ್ನುಮಾಡಿ ಮುಗಿಸುವುದು ಅತ್ಯಂತ 
ಅವಶ್ಯಕವಾಗಿದೆ. 


ನನಗೆ ತಿಳಿದಿದೆ. ತಾವು ದೆಹಲಿಯಲ್ಲಿ ಕೃಷ್ಣಾ ನೀರಿನ ವಿವಾದ, ತಮಿಳುನಾಡಿನಲ್ಲಿ 
ಕಾವೇರಿ ನೀರಿನ ವಿವಾದ, ಜೊತೆಗೆ ನಡೆಯುತ್ತಿರುವ ವಿಧಾನ ಮಂಡಲದ ಕಲಾಪಗಳಲ್ಲಿ 
ತೊಡಗಿಸಿಕೊಂಡಿದ್ದೀರಿ ಎನ್ನುವುದು. ನನ್ನ ಹೋರಾಟ, ಬದುಕಿನ ಬಹುಭಾ ಗವನ್ನು ಇದಕ್ಕಾಗಿಯೇ 
ಮುಡುಪಾಗಿ ಇಟ್ಟಿರುವ ನನಗೆ ಈ ಗುರಿಯನ್ನು ಮುಟ್ಟಲೇ ಬೇಕಾಗಿದೆ. ಅದಕ್ಕಾಗಿ ಯಾವುದೇ 
ತ್ಯಾಗಕ್ಕೆ ಸಿದ್ದವಾಗಬೇಕಾಗುತದೆ. ಅದೇರೀತಿ ತೊಂದರೆಗಳನ್ನೂ ಅನುಭವಿಸಬೇಕಾಗಿದೆ. ತಮ್ಮಲ್ಲಿ 
ತಮ್ಮ ಮುಖ್ಯಮಂತ್ರಿಗಳಲ್ಲಿನಾನು ನಂಬಿಕೆವುಳ್ಳವನಾಗಿದ್ದೇನೆ. ಎಲ್ಲವೂ ಕೂಡಿ ಬಂದಿರುವ ಈ 
ಸಂದರ್ಭದಲ್ಲಿ ತಮ್ಮ ಸಹಕಾರ, ಅಧಿಕಾರಿಗಳ ಶ್ರಮ, ಆಸಕರ ಹೋರಾಟದಿಂದಾಗಿ ಈ 
ಮಹತ್ಕಾರ್ಯ ನಡೆಯಬೇಕಾಗಿದೆ. ಆದ್ದರಿಂದ ತಮಗೆ ಏನೇ ತೊಂದರೆ ಇದ್ದರೂ ಈ ವಿಷಯದಲ್ಲಿ 
ವೈಯಕಿಕ ಆಸಕ್ತಿತೋರಿಸಿ, ನೆರವಾಗಬೇಕೆಂದು ಕೋರಿಕೆ. 


ಆದರಗಳೊಂದಿಗೆ, 
ತಮ ವಿಶಾಸಿ 
೬ ವ 
ವೈ.ಕೆ. ರಾಮಯ್ಯ 


ಜೀವನದಿ / ೨೨೪ 


ಶ್ರೀ ರಾಮಕೃಷ್ಣಹೆಗಡೆ ದಿನಾಂಕ : 28-4-1988 
ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 
ಮಾನ್ಯ ನಾಯಕರೆ, 


ತಾವು ನನಗೆ ಬರೆದಿರುವ ಪತ್ರದಲ್ಲಿ ನನಗೆ ನಿಮ್ಮಲ್ಲಿ ಇರುವ ವಿಶ್ವಾಸದ ಬಗ್ಗೆ 
ಸಂಶಯ ಮುಕ್ತ ಮಾಡಿದ್ದಿರಾ ಮತ್ತು ನನ್ನ ನಡವಳಿಕೆಯ ಔಚಿತ್ಯವನ್ನು ಇದು ಎಷ್ಟರಮಟ್ಟಿಗೆ 
ಉಚಿತ? ಎಂದು ಪ್ರಶ್ನಿಸಿದ್ದೀರಾ. 


ನಿಮ್ಮಲ್ಲಿನನಗೆ ಇರುವ ವಿಶ್ವಾಸದ ಬಗ್ಗೆತಮಗೆಸಂಶಯಇರುವಾಗನಾನು ಸಂಪುಟದ 
ಸದಸ್ಯನಾಗಿ ಮುಂದುವರಿಯಲುಇಚ್ಚೆಇಲ್ಲ. 


ಆದ್ದರಿಂದ ನನ್ನ ಸಚಿವಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ದಯಮಾಡಿ 
ಅಂಗೀಕರಿಸಲು ಕೋರಿಕೆ. 


ಸಾರ್ವಜನಿಕ ಜೀವನದಲ್ಲಿನನ್ನನಡವಳಿಕೆಯ ಔಚಿತ್ಯವನ್ನು ಪ್ರಶ್ನಿಸುವ ನಿಮ್ಮ ಪ್ರಶ್ನೆಗೆ 
ಒಂದೆರಡು ದಿನಗಳಲ್ಲಿಪೂರ್ಣ ಮಾಹಿತಿಯೊಡನೆ ಉತ್ತರ ಬರೆಯುತ್ತೇನೆ. 


ಇಂತಿ ನಮಸ್ಕಾರಗಳು 
ವೈ.ಕೆ.ರಾಮಯ್ಯ 


೨೨೫ / ಜೀವನದಿ 


ದಿನಾಂಕ : 24-10-1992 


ಕುಣಿಗಲ್‌ನಲ್ಲಿಇರುವ ಕುದುರೆ ಫಾರಂ ಅನ್ನು ಬೆಂಗಳೂರು ಟರ್ಫ್‌ ಕ್ಷಬ್‌ರವರಿಂದ 
ವಾಪಸ್ಸುಪಡೆದು ಸರಕಾರ ಬೇರೆಯವರಿಗೆ ಪರಭಾರೆ ಮಾಡುತಿದೆ ಎಂದುತಿಳಿದ ಮೇಲೆ, ನಾನು 
ಮತ್ತು ಕುಣಿಗಲ್‌ನ ಇತರೆ ಪ್ರಮುಖರು ಈ ವಿಷಯದಲ್ಲಿ ಸರ್ಕಾರ ನಮ್ಮನ್ನು ಕರೆದು 
ಚರ್ಚಿಸಲೇಬೇಕೆಂದು, ಮಾನ್ಯ ಮುಖ್ಯಮಂತ್ರಿಗಳು, ಪಶುಸಂಗೋಪನಾಸಚಿವರು, ಸರ್ಕಾರದ 
ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಪಶುಸಂಗೋಪನಾ ಇಲಾಖೆ ನಿರ್ದೇಶಕರು ಗಳಿಗೆ ಪತ್ರ 
ಬರೆದು ಕೇಳಿಕೊಂಡೆವು. ಆದರೆ ಜನಪ್ರತಿನಿಧಿಯಾದ ನನಗೆ ಮತ್ತುನನ್ನಸ್ನೇಹಿತರುಗಳಿಗೆ ಈ 
ವಿಷಯದಲ್ಲಿ ಯಾರಿಂದಲೂ ಉತರ ಬರಲಿಲ್ಲ ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ 
ಸರ್ಕಾರ ಹಾಗೂ ಬಿ.ಟಿ.ಸಿಯವರು ತರಾತುರಿಯಲ್ಲಿ ಈ ಆಸ್ತಿಯನ್ನು ಯಾವುದೇ ವಿಧಿ 
ವಿಧಾನಗಳನ್ನು ಪಾಲಿಸದೇ, ಬೇರೆಯವರಿಗೆ ಸ್ವಾಧೀನ ಕೊಡುತಿದ್ದಾರೆ ಎಂದು ತಿಳಿದುಬಂತು. 
ಹಾಗೇನಾದರೂ ಆದರೆ, ನಾನು ಮತ್ತುನಮ್ಮ ಜನರು ಇದನ್ನುತಡೆಯುತ್ತೇವೆಎಂದು ತಿಳಿಸಿದೆವು. 
ಇಷ್ಟಾದರೂ ಸರಕಾರ ದಿವ್ಯ ಮೌನ ತಾಳಲಾಗಿ, ಯಾರ ಸ್ವಾಧೀನ ದಲ್ಲಿಯೂ ಈ ಆಸ್ಮಿಇಲ್ಲದೆ 
ಇರುವಂತಹ ಪರಿಸ್ಥಿತಿ ಒದಗಿದಾಗ ನಾನು ಮತ್ತು ನನ್ನ ಬೆಂಬಲಿಗರು ವಿಧಿ ಇಲ್ಲದೆ ದಿನಾಂಕ 
5-10-1992ರ ಸಂಜೆಯಿಂದ ಫಾರಂಗೆ ಪ್ರವೇಶಿಸಿ, ಮುಷ್ಕರ ಮಾಡಬೇಕಾಯಿತು. 


ಇದಾದ ಮೇಲೆ ಸರಕಾರದ ಸಚಿವರುಗಳೂ, ಪ್ರತಿನಿಧಿಗಳೂ, ಬಿ.ಟಿ.ಸಿ 
ಪ್ರತಿನಿಧಿಗಳೂ ಹಾಗು ಶ್ರೀ ವಿಜಯ ಮಲ್ಯರವರೂ ಮತ್ತುಅವರ ಪ್ರತಿನಿಧಿಗಳೂ ನಮ್ಮೊಡನೆ 
ಅನೇಕ ಬಾರಿ ಈ ವಿಷಯದಲ್ಲಿ ಚರ್ಚೆ ಮಾಡಲಾಗಿ, ನಾವು ಈ ಕೆಳಕಂಡ ವಿಯಷಗಳ ಬಗ್ಗೆ 
ಸರಕಾರಕ್ಕೆ ಸಂಬಂಧ ಪಟ್ಟವರೆಲ್ಲರನ್ನೂ ಆಹ್ವಾನಿಸಿ ಚರ್ಚೆ ಮಾಡಬೇಕೆಂದು ಹೇಳಿದೆವು. 


1. ಸರಕಾರ ಅವರಿಗೆ ಮೊದಲು ಗುತ್ತಿಗೆಯನ್ನು ರದ್ದು ಮಾಡಿ ಬಿ.ಟಿ.ಸಿ ಯವರಿಂದ ಈ 
ಆಸ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಕಾರಣವನೇನು? 


2. ತೆಗೆದೊಂಡ ಈ ಆಸ್ತಿಯನ್ನು ಸರಕಾರ ತಾನೇ ನಿರ್ವಹಿಸದೇ, ಬೇರೆಯವರಿಗೆ ಪರಭಾರೆ 
ಮಾಡಲು ಕಾರಣವೇನು? 


3. ಪರಭಾರೆ ಮಾಡುವುದಾದರೆ ಅವಶ್ಯಕವಿರುವ ಎಲ್ಲಾ ವಿಧಿ-ವಿಧಾನಗಳನ್ನು ಪಾಲಿಸ 
ಲಾಗಿದೆಯೇ? 


4. ಬಿ.ಟಿ.ಸಿ ಯವರಿಂದ ಸರಕಾರಕ್ಕೆ ಬರಬೇಕಾದ ಹಣ ಎಷ್ಟು) 


5. ಆಹಣ ಸರಕಾರಕ್ಕೆ ಪಾವತಿಯಾಗಿದೆಯೇ? ಈಗ ಗುತ್ತಿಗೆಗೆ ಕೊಡುತ್ತಿರುವ ಗುತ್ತಿಗೆ ಪತ್ರದ 
ನಿಬಂಧನೆಗಳು ಯಾವುವು? 


ಜೀವನದಿ / ೨೨೬ 


ಮ ವಿಷಯಗಳನ್ನು ಚರ್ಚಿಸಲು ಮತ್ತುಸಮಂಜಸವಾದ ಉತರ ಕೊಡಲು ಸಭೆ ಕರೆಯ ಬೇಕೆಂಬುವ 
ನಮ್ಮಬೇಡಿಕೆಯನ್ನುಸರ್ಕಾರ ಈಡೇರಿಸದೇ ಇದ್ದುದರಿಂದ ಬೇರೆ ದಾರಿಯಿಲ್ಲದೆ ಮುಷ್ಕರವನ್ನು 
ಮುಂದುವರಿಸಬೇಕಾಯಿತು. 


ದಿನಾಂಕ 23-10-1992ರಂದು ಸಂಜೆ 6-00 ಗಂಟೆಗೆ ಸರಕಾರವು ಬಿ.ಟಿ.ಸಿ 
ಪ್ರತಿನಿಧಿಗಳೂ ಶ್ರೀ ವಿಜಯ ಮಲ್ಯರವರ ಸಂಸ್ಥೆಯ ಪ್ರತಿನಿಧಿಗಳೂ ಹಾಗೂ ಸಂಬಂಧಪಟ್ಟ 
ಸರ್ಕಾರಿ ಅಧಿಕಾರಿಗಳ ಸಭೆಯನ್ನು ಕರೆದು, ಈ ಸಭೆಯಲ್ಲಿ ಭಾಗವಹಿಸಲು ನನಗೆ ಮತ್ತುನನ್ನ 
ಸ್ನೇಹಿತರಿಗೆ ಆಹ್ವಾನ ಕಳುಹಿಸಿದ್ದರು. 


ದಿನಾಂಕ 23-10-1992ರಂದು ಸಂಜೆ 6-00 ಗಂಟೆಗೆ ವಿಧಾನಸೌಧದಲ್ಲಿ 
ಪಶುಸಂಗೋಪನಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡದ ಸಭೆಯಲ್ಲಿ ನಾನು ಮತ್ತು ನನ್ನ 
ಸ್ನೇಹಿತರು ಭಾಗವಹಿಸಿದ್ದೆವು. ಚರ್ಚೆಯಸಮಯದಲ್ಲಿನಮಗೆ ಈ ವಿಷಯಗಳ ಬಗ್ಗೆವಿವರಣೆ 
ನೀಡಿದರು : 


(1) ಸತತವಾಗಿ ನಷ್ಟವಾಗುತ್ತಿರುವುದರಿಂದ, ನಮಗೆ ಈ ಫಾರಂ ಅನ್ನು ನಡೆಸಲು 
ಸಾಧ್ಯವಿಲ್ಲವೆಂದು ಬಿ.ಟಿ.ಸಿಯವರು ತಮ್ಮಆಸಹಾಯಕತೆಯನ್ನುತೋಡಿಕೊಂಡರು. 


(2) ಸರಕಾರದವರು ಈ ಫಾರಂ ಅನ್ನುನಡೆಸಲು ನಮ್ಮಿಂದ ಸಾಧ್ಯವೇ ಇಲ್ಲ. ಖಾಸಗಿಯವರಿಗೆ 
ಗುತ್ತಿಗೆ ಕೊಡುವುದು, ತಪ್ಪಿದರೆಸರಕಾರ ಈ ಫಾರಂ ಅನ್ನುಮುಚ್ಚಬೇಕಾಗುತ್ತದೆ. ಆದ್ದರಿಂದ 
ಬೇರೆ ದಾರಿಯಿಲ್ಲದೆ ಈ ಆಸ್ತಿಯನ್ನು ಸರಕಾರ ಗುತ್ತಿಗೆಗೆ ಕೊಡಬೇಕಾಗಿದೆ ಎಂದು 
ವಿವರಿಸಿದರು. 


(3) ಇತಿಹಾಸ ಪ್ರಸಿದ್ಧವಾದ ಈ ಸಂಸ್ಥೆಯ ಹೆಸರು ಮತ್ತು ಇದರ ಪರಂಪರೆಯನ್ನು 
ಉಳಿಸಿಕೊಳ್ಳಬೇಕಾಗಿರುವ ದೃಷ್ಟಿಯಿಂದ ಸರಕಾರ ಈ ತೀರ್ಮಾನವನ್ನು ತೆಗೆದು ಕೊಂಡಿದೆ 
ಎಂದು ನಮಗೆ ತಿಳಿಸಿ, ಗುತಿಗೆ ಪತ್ರದ ನಕಲನ್ನು ಒದಗಿಸಿಕೊಟ್ಟರು. 


(4) ಗುತಿಗೆ ಕೊಡಲು ಅನುಸರಿಸಬೇಕಾದ ವಿಧಿ-ವಿಧಾನಗಳನ್ನು ಪಾಲನೆ ಮಾಡಿರುವುದನ್ನು 
ನಮ್ಮಗಮನಕ್ಕೆ ತಂದರು. 


(5) ಬಿ.ಟಿ.ಸಿಯವರು ಸರಕಾರಕ್ಕೆ ಕೊಡಬೇಕಾಗಿರುವ ಆಸ್ಲಿ ಅಥವಾ ಅದರ ಬೆಲೆಯ ಬಗ್ಗೆ 
ಲಿಕ್ಕ-ಪತ್ರ ತನಿಖೆ ಮಾಡಿಸಿ, ಹಣ ಏನಾದರೂ ಬರಬೇಕಾಗಿದ್ದರೆ ಅದನ್ನು ವಸೂಲಿ 
ಮಾಡುವುದಾಗಿ ಆಶ್ವಾಸನೆ ನೀಡಿದರು. 


(6) ಈ ಫಾರಂನ ಯಾವುದಾದರೂ ಪ್ರದೇಶ, ಸಾರ್ವಜನಿಕ ಉಪಯೋಗಕ್ಕೆ ಬೇಕಾದಲ್ಲಿ 
ಗುತ್ತಿಗೆದಾರರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಸ್ವಾಧೀನ ಪಡಿಸಿಕೊಳ್ಳುವ ಹಕ್ಕನ್ನು 


೨೨೭ / ಜೀವನದಿ 


ಸರಕಾರ ಹೊಂದಿರುತ್ತದೆ ಎನ್ನುವ ನಿಬಂಧನೆಯನ್ನು ಗುತ್ತಿಗೆ ಪತ್ರದಲ್ಲಿ ಅಳವಡಿಸಲು 
ಸರಕಾರಮತ್ತುಗುತ್ತಿಗೆದಾರರು ಸಮೃತಿಸಿದರು. 


(7) ಕುದುರೆಸಾಕಾಣಿಕೆಮತ್ತುಅದಕ್ಕೆ ಸಂಬಂಧಪಟ್ಟಚಟುವಟಿಕೆಗಳಿಗೆ ಮಾತ್ರ ಈ ಫಾರಂ ಅನ್ನು 
ಉಪಯೋಗಿಸಬೇಕು ಎನ್ನುವ ನಿಬಂಧನೆಯನ್ನು ಗುತಿಗೆ ಪತ್ರದಲ್ಲಿ ಅಳವಡಿಸಲು 
ಸಮ್ಮತಿಸಿದರು. 


“ಇಂತಹ ಪ್ರಮುಖ ವಿಷಯಗಳಲ್ಲಿಸರಕಾರ ಸ್ಥಳೀಯ ಶಾಸಕರ ಜೊತೆ ಚರ್ಚೆ ಮಾಡಬೇಕು”' 
ಎನ್ನುವ ನನ್ನ ಅಭಿಪ್ರಾಯಕ್ಕೆ ಸರಕಾರ ಮಣಿದು, ಸಭೆ ಕರೆದು ಚರ್ಚೆ ಮಾಡಿ ನಮ್ಮೆಲ್ಲಾಪ್ರಶ್ನೆಗಳಿಗೆ 
ಸಮಂಜಸ ವಿವರಣೆ ಕೊಟ್ಟು ನಮ್ಮ ನಿಬಂಧನೆಗಳಿಗೆ ಒಪ್ಪಿಗೆ ನೀಡಿರುವುದರಿಂದ, ದಿನಾಂಕ 
5-10-1992ರ ಸಂಜೆಯಿಂದ ನಾನು ಮತ್ತುನನ್ನ ಸ್ನೇಹಿತರು ಕುಣಿಗಲ್‌ ಕುದುರೆ ಫಾರಂನಲ್ಲಿ 
ಕೈಗೊಂಡಿದ್ದಮುಷ್ಕರವನ್ನುನಿಲ್ಲಿಸಲು ತೀರ್ಮಾನಿಸಿದ್ದೇವೆ. ಸರಕಾರವು ಇನ್ನುಮುಂದೆ ಇಂತಹ 
ಪ್ರಮುಖ ವಿಷಯಗಳಲ್ಲಿ ಸ್ಥಳೀಯ ಶಾಸಕರನ್ನು ಕಡೆಗಣಿಸುವ ಹಠಮಾರಿತನ ಮಾಡದೇ 
ಇರಲೆಂದು ಹಾರೈಸುತ್ತೇನೆ. ಗುತಿಗೆ ತೆಗೆದು ಕೊಳ್ಳುತ್ತಿರುವ ಸಂಸ್ಥೆಯವರು ಸ್ಥಳೀಯ ಜನರನ್ನು 
ನಂಬಿಕೆಗೆ ತೆಗೆದುಕೊಂಡು ಈ ಫಾರಂ ಅನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸುವರೆಂದು 
ಆಶಿಸುತ್ತೇನೆ. ಈ ನನ್ನನಿಲುವಿಗೆ ಮತ್ತುಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಮತ್ತುಪರೋಕ್ಷವಾಗಿ ಬೆಂಬಲ 
ನೀಡಿ, ಸಹಕರಿಸಿದ ಎಲ್ಲರಿಗೂ ನಾನು ಖುಣಿಯಾಗಿದ್ದೇನೆ. 


ವೈ.ಕೆ. ರಾಮಯ್ಯ 


ಶಾಸಕರು, ಕುಣಿಗಲ್‌ ಕ್ಷೇತ್ರ 
ತುಮಕೂರು ಜಿಲ್ಲೆ 
ಬೆಂಗಳೂರು 
ದಿನಾಂಕ 24-10-1992 


ಜೀವನದಿ / ೨೨೮ 


ವೈ.ಕೆ. ರಾಮಯ್ಯ 


ಕುಣಿಗಲ್‌ ಕ್ಷೇತ್ರ 
ತುಮಕೂರು ಜಿಲ್ಲೆ ನವೆಂಬರ್‌ 22, 1988 


ಮಾನ್ಯರೆ, 


‘“Sell not virtue to purchase the wealth, nor the liberty to pur- 
chase the power’ ಎಂದೋ ಹಿಂದೆ ನನ್ನ ದಿನಚರಿ ಪುಸಕದಲ್ಲಿ ಬರೆದ ಇಂಗ್ಲೀಷ್‌ 
ಬರಹಗಾರ ಬೆಂಜಮಿನ್‌ ಫ್ರಾಂಕ್ಲಿನ್‌ ಅವರ ಅಭಿಪ್ರಾಯವನ್ನು ಓದಿದ ಮೇಲೆ ತಮಗೆ ಈ ಕಾಗದ 
ಬರೆಯುತಿದ್ದೇನೆ. 


ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿಮ್ಮ ಜೊತೆ, ಸಾರ್ವಜನಿಕ ಜೀವನದಲ್ಲಿ ಕೆಲಸ 
ಮಾಡಿಕೊಂಡು ಬರುವಾಗ ನಡೆದ ಘಟನೆಗಳು, ಒದಗಿದ ಸಂದರ್ಭಗಳ ಬಗ್ಗೆ ವಿಶ್ಲೇಷಣೆ ಮಾಡಲು 
ನನಗೆ ಇಚ್ಛೆ ಇಲ್ಲಮತ್ತುಅದರ ಅಗತ್ಯವೂ ಇಲ್ಲ 


ಸಾರ್ವಜನಿಕ ಕ್ಷೇತ್ರದಲ್ಲಿ ನಿರ್ಧಿಷ್ಟ ದಾರಿಯಲ್ಲಿ ನಡೆದುಕೊಳ್ಳುವ ನಿರ್ಧಾರ ಮಾಡಿ 
ನಡೆದುಕೊಳ್ಳುತಿರುವ ನನಗೆ ಯಾವುದೇ ಹೊಗಳಿಕೆ-ತೆಗಳಿಕೆಗಳ ಬಗ್ಗೆ ಅರಿವಿಲ್ಲ. ಯಾವುದಕ್ಕೂ 
ಅಂಟಿಕೊಳ್ಳಬೇಕು ಎನ್ನುವ ವ್ಯಾಮೋಹವಿಲ್ಲ ಯಾರನ್ನಾದರೂ ಮೆಚ್ಚಿಸಬೇಕು ಎಂಬಇಚ್ಛೆ ಇಲ್ಲ 


ಈ ರಾಜ್ಯದ ಜನರಿಗೆ ಮತ್ತುನಾವೇ ಕಟ್ಟಿಬೆಳಸಿದ ಪಕ್ಷಕ್ಕೆ ಒಳ್ಳೆಯದು ಆಗುವುದಾದರೆ, 
ಯಾವುದೇತ್ಯಾಗಕ್ಕೂ ನಾನು ಯಾವಾಗಲೂ ಸಿದ್ಧನಿದ್ದೇನೆ. ಆದರೆ ಆತ್ಮಗೌರವ ಒಂದನ್ನುಬಿಟ್ಟು. 
ಇತ್ತೀಚಿನ ಬೆಳವಣಿಗೆಯನ್ನುಸೂಕ್ಷ್ಮಃ ವಾಗಿ ವಿಶ್ಲೇಷಿಸಿದ್ದೇನೆ. ತಮಗೆ ತಿಳಿದಿರುವ ಕಾರಣಗಳಿಂದಾಗಿ 
ನನ್ನಬಗ್ಗೆ ಅನಾದಾರಣೆ ಮತ್ತುಅಪನಂಬಿಕೆ ಹೆಚ್ಚಾಗುತಿರುವುದು ನನಗೆ ಅರಿವಾಗಿದೆ. ಆದುದರಿಂದ 
ಈ ಪತ್ರ ಬರೆಯುತ್ತಿದ್ದೇನೆ. 


ಮಾನ್ಯರೆ, ಪತ್ರಿಕೆಗಳಲ್ಲಿ ಆಗಿರುವ ವರದಿಯ ಪ್ರಕಾರ ಮತ್ತು ಜನತೆ 
ಮಾತನಾಡಿಕೊಳ್ಳುವ ಮಾತಿನ ಪ್ರಕಾರ, ತಾವು ಮಂತ್ರಿಮಂಡಲವನ್ನು ಪುನರ್ರಚನೆ ಮಾಡುವ 
ಸಂದರ್ಭದಲ್ಲಿನನ್ನನ್ನು ಒಬ್ಬ ಮಂತ್ರಿಯಾಗಿ ಮಾಡುತಾರೆ, ಮಾಡುವುದಿಲ್ಲ ಮಾಡಬಹುದು 
ಎನ್ನುವ ಊಹಾಪೋಹಗಳು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಮೇಲೆ ತಿಳಿಸಿರುವಂತೆ, 
ಯಾವುದೇ ಸಂದರ್ಭದಲ್ಲೂ ಆತ್ಮಗೌರವಕ್ಕೆ ಚ್ಯುತಿ ಬರುವುದನ್ನುಸಹಿಸದ ನಾನು ಈ ವಿಷಯವನ್ನು 
ತಮ್ಮಅವಗಾಹನೆಗೆ ತರಲು ನಿರ್ಧರಿಸಿ ಈ ಪತ್ರ ಬರೆಯುತ್ತಿದ್ದೇನೆ. 


ಬೆಂಜಮಿನ್‌ ಅವರು ಹೇಳಿರುವಂತೆ, ಮೌಲ್ಯಗಳ ಬೆಲೆ ತೆತ್ತು ಸಂಪತ್ತನ್ನು ಕೊಳ್ಳಲು 
ಹಾಗೂ ಸ್ವಾತಂತ್ರ ಮತ್ತುಸ್ವಾಭಿಮಾನದ ಬೆಲೆ ತೆತ್ತು ಅಧಿಕಾರವನ್ನು ಕೊಳ್ಳಲು ನನಗೆ ಇಚ್ಛೆ ಇಲ್ಲ 


೨೨೯ / ಜೀವನದಿ 


ಆದುದರಿಂದ, ತಮ್ಮ ಮಂತ್ರಿಮಂಡಲವನ್ನು ವಿಸರಣೆ ಮಾಡುವಾಗ ನನ್ನ ಜಿಲ್ಲೆಯಿಂದ ತಾವು 
ಯಾರನ್ನು ಬೇಕಾದರೂ ಮಂತ್ರಿಯಾಗಿ ಆರಿಸಿಕೊಳ್ಳಬಹುದು. ಆದರೆ, ನನ್ನನ್ನು ತಾವು 
ಮಂತ್ರಿಯಾಗಿ ಮಾಡುವುದು ಬೇಡ. ಈ ಮಂತ್ರಿ ಪದವಿಗೆ ಬದಲಾಗಿ, ಪಕ್ಷದ ಮತ್ತುಸರ್ಕಾರದ 
ಕಾರ್ಯ ವೈಖರಿಯನ್ನುಪ್ರಶ್ನೆಮಾಡುವಸ್ವಾತಂತ್ರ  ಒಂದನ್ನುನನಗೆ ತಾವು ಒದಗಿಸಿ ಉಪಕಾರ 
ಮಾಡಬೇಕೆಂದು ಕೋರುತೇನೆ. ಏಕೆಂದರೆ, ವಿರೋಧಪಕ್ಷದಲ್ಲಿಕೆಲಸ ಮಾಡುವ ಸಂದರ್ಭದಲ್ಲಿ 
ನಾವು ಅಧಿಕಾರಕ್ಕೆ ಬಂದರೆ, ನಮ್ಮಆಡಳಿತ ವೈಖರಿ, ಆಡಳಿತ ವ್ಯವಸ್ಥೆ ಮತ್ತು ನಮ್ಮನಡವಳಿಕೆ ಹೇಗೆ 
ಇರಬೇಕುಮತ್ತುಹೇಗೆ ಇರಬಾರದು ಎನ್ನುವ ಬಗ್ಗೆ ಚಿಂತಿಸಿ ಕನಸು ಕಂಡ ದಡ್ಡರಲ್ಲಿನಾನೂ ಒಬ್ಬ. 
ಕಳೆದ ಐದು ವರ್ಷಗಳ ಆಡಳಿತವನ್ನುನೋಡಿದ ನನಗೆ ಇದ್ದಆಸೆಗಳು, ಕಂಡ ಕನಸುಗಳು, ನಂಬಿದ 
ನೀತಿ ಸಿದ್ಧಾಂತಗಳು ಬಿಸಿಲ್ಲುದುರೆ ಎನ್ನುವುದು ಸಂಪೂರ್ಣವಾಗಿ ಮನವರಿಕೆಯಾಗಿದೆ. 


ನನ್ನ ಈ ಕೋರಿಕೆಯನ್ನು ತಾವು ದಯಮಾಡಿ ಯಾವುದಾದರೂ ಸಂದರ್ಭದಲ್ಲಿ 
ಸಾರ್ವಜನಿಕರ ಗಮನಕ್ಕೆ ತರಬೇಕೆಂಬುದು ನನ್ನ ಅಭಿಲಾಷೆಯಾಗಿದೆ. ಈ ವಿಷಯದಲ್ಲಿ 
ಸಾರ್ವಜನಿಕರಲ್ಲಿ ಅನೇಕ ಊಹಾಪೋಹಗಳು ಮೂಡುವ ಅವಕಾಶವಿದೆ. ಇದು ತಮಗೆ 
ಸಾಧ್ಯವಾಗದಿದ್ದಲ್ಲಿ ಈ ನನ್ನ ಬೇಡಿಕೆಯನ್ನು ಪತ್ರಿಕೆಗಳಿಗೆ ತಿಳಿಸಲು ನನಗೆ ಅವಕಾಶ ಒದಗಿಸಿ 
ಕೊಡಬೇಕಾಗಿ ಕೋರುತ್ತೇನೆ. 


ಗೌರವಾದರಗಳೊಡನೆ, 
ತಮ್ಮ ವಿಶ್ಲಾಸಿ 
೬೪ ವ 
ವೈ.ಕೆ. ರಾಮಯ್ಯ 
ಶ್ರೀ ಎಸ್‌.ಆರ್‌. ಬೊಮ್ಮಾಯಿ 
ಸನ್ಮಾನ್ಯ ಮುಖ್ಯಮಂತ್ರಿಗಳು 


ದಿನಾಂಕ 28.2.1993 


ತಾವು ದಿನಾಂಕ 27-2-1993ರಂದುತುಮಕೂರು ಜಿಲ್ಲೆಗೆ ಮತ್ತುಮಂಡ್ಯ ಜಿಲ್ಲೆಗೆ ನೀರು 
ಒದಗಿಸಬೇಕಾಗಿರುವ ಹೇಮಾವತಿ ಯೋಜನೆಯ ಕೆಲಸಗಳ ಪ್ರಗತಿಯನ್ನು ಪರಿಶೀಲಿಸಲು 
ತುಮಕೂರು ಮತ್ತುಹಾಸನ ಜಿಲ್ಲೆಯಲ್ಲಿದೀರ್ಥವಾಗಿ ಪ್ರವಾಸ ಮಾಡಿದ್ದಕ್ಕಾಗಿ ವೈಯಕಿಕವಾಗಿ 
ಹಾಗೂ ತುಮಕೂರು ಮತ್ತುಮಂಡ್ಯ ಜಿಲ್ಲೆಯ ಹೇಮಾವತಿ ಅಚ್ಚುಕಟ್ಟಿನ ರೈತರ ಪರವಾಗಿ, ತಮಗೆ 
ಕೃತಜ್ಞತೆ ಬಯಸುತ್ತೇನೆ. 


ತಾವು ಕೆಲಸದಪ್ರಗತಿಯನ್ನುಪರಿಶೀಲಿಸಿ ಅಧಿಕಾರಿಗಳು ಮತ್ತುಶಾಸಕರುಗಳ ಜೊತೆ 
ಚರ್ಚೆ ಮಾಡುವಾಗ ಈ ಭಾಗದ ರೈತರಿಗೆ ನೀರು ಬರಬೇಕಾದರೆ ಪ್ರಮುಖವಾಗಿ : 


(ಅ) ಮಾವಿನಕೆರೆ ಹತಿರ ನಿರ್ಮಾಣವಾಗುತಿರುವ ಮೇಲುಕಾಲುವೆ ಕೆಲಸ (ಕಮ್‌ಪ್ಲೀಷನ್‌ 
ಆಫ್‌ ದಿ ಮಾವಿನಕೆರೆ ಅಕ್ವಡಿಟ್‌) 


(ಆ) ಈ ಮೇಲುಕಾಲುವೆಯಿಂದ ತುಮಕೂರು ಕಾಲುವೆಯ ಗೇಟಿನವರೆಗೆ ಹಾಲಿಇರುವ ಸಿ.ಡಿ. 
ಕೆಲಸಗಳನ್ನು ಬದಲಾವಣೆಮಾಡುವುದು (ರೀ ಮಾಡಲಿಂಗ್‌ ಆಫ್‌ ದಿ ಸಿ.ಡಿ. ವರ್ಕ್‌ 
ಫ್ರಮ್‌ ಮಾವಿನಕೆರೆ ಅಕ್ವಿಟಡ್‌, ಅಪ್‌ ಟೂ ತುಮಕೂರು ಚಾನಲ್‌ ಗೇಟ್‌) 


(ಇ) ತುಮಕೂರು ಕಾಲುವೆಯ ಗೇಟಿನಿಂದ ಬಾಗೂರುಸುರಂಗದವರೆಗೆ ಆಳಕಾಲುವೆಯ ಕೆಲಸ 
ಪೂರ್ಣಗೊಳ್ಳಬೇಕಾಗಿದೆ (ಕಂಪ್ಲೀಷನ್‌ ಆಫ್‌ ಅಪ್‌ರೋಚ್‌ ಡೀಪ್‌ ಕಟ್‌) 


(ಈ) ನವಿಲೆಯಸುರಂಗದಿಂದ ಮುಂದಕ್ಕೆ ಆಗಬೇಕಾಗಿರುವಸುಮಾರು ಆರು ಕಿ.ಮೀ. ಆಳದ 
ಕಾಲುವೆ ಪೂರ್ಣಗೊಳ್ಳಬೇಕಾಗಿದೆ. 


ಈ ಎಲ್ಲಾಕೆಲಸಗಳು ಪೂರ್ಣಗೊಂಡರೆ ಹೇಮಾವತಿಯ ನೀರು ಶಿಂಷಾ ವ್ಯಾಲಿಗೆ 
ಬರಲು ಸಾಧ್ಯವಾಗುತ್ತದೆ. ತಾವು ಸ್ವತಃ ನೋಡಿರುವ ಪ್ರಕಾರ ಈ ಕೆಲಸಗಳನ್ನು ತ್ವರಿತವಾಗಿ 
ಮಾಡಲು ಬೇಸಿಗೆಯ ಕಾಲ ಅತ್ಯಂತ ಅನುಕೂಲವಾದ ಕಾಲವಾಗಿರುತ್ತದೆ. ಮಳೆಗಾಲದಲ್ಲಿ ಈ 
ಪ್ರದೇಶದಲ್ಲಿ ಅದರಲ್ಲಿಯೂ ಸುರಂಗದ ಮೊದಲು ಮತ್ತು ಸುರಂಗ ಆದಮೇಲೆ ಮಾಡ 
ಬೇಕಾಗಿರುವ ಹಾಲಿ ಕಾಲುವೆಯ ಕೆಲಸ ಮಳೆಗಾಲದಲ್ಲಿ ಮಾಡುವುದು ಅಸಾಧ್ಯವೆಂದೇ ಹೇಳ 
ಬೇಕಾಗುತ್ತದೆ. ಆದ್ದರಿಂದ ಈ ಬೇಸಿಗೆಯ ಖುತುವಿನಲ್ಲಿ ಈ ಕೆಲಸಗಳ ಪ್ರಗತಿಯನ್ನು ಆದಷ್ಟು 
ವೇಗವಾಗಿ ಮಾಡುವುದು ಅನಿವಾರ್ಯವಾಗಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರದ ಸರ್ವೊಚ್ಛ 
ನ್ಯಾಯಾಲಯದ ಆದೇಶದ ಮೇಲೆ, ಕಾವೇರಿ ನೀರಿನ ಹಂಚಿಕೆಯ ಬಗ್ಗೆ ನೇಮಕವಾಗಿರುವ 


೨೩೧ / ಜೀವನದಿ 


ನ್ಯಾಯ ಮಂಡಲಿಯಇತ್ತೀಚಿನ ವಿವಾದತ್ಗಕ ತೀರ್ಮಾನದ ದೃಷ್ಟಿಯಿಂದ, ಈ ಕೆಲಸವನ್ನು ಆದಷ್ಟು 
ಬೇಗನೆ ಮುಗಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಈ ಯೋಜನೆಯ ಅನುಷ್ಠಾನದ ಯಾವುದೇ 
ಹಂತದಲ್ಲಿನಿರ್ಲಕ್ಷತಿ ಅಥವಾ ಹೊಣೆಗೇಡಿತನ ತೋರಿದರೆ, ಈ ಭಾಗದ ರೈತರ ಭೂಮಿಗೆ ನೀರು 
ಕೊಡುವುದರಲ್ಲಿನ ವಿಫಲತೆಯಿಂದ ಸೃಷ್ಟಿಯಾದ ಪಾಪದ ಅಧ್ಯಾಯ ನಿರ್ಮಾಣವಾಗುತ್ತದೆ. 
ಇದರಲ್ಲಿನಾವೆಲ್ಲರೂ ಭಾಗಸರಾಗಬೇಕಾಗುತದೆ. 


ದಿ ಎವರಿ 


ತಾವು, ಸರ್ಕಾರದ ನೀರಾವರಿ ಇಲಾಖೆಯ ಕಾರ್ಯದರ್ಶಿಯವರು, ನೀರಾವರಿ 
ಖಾತೆಯ ರಾಜ್ಯ ಸಚಿವರು, ಶಾಸಕರುಗಳು, ಹಾಗೂ ಈ ಯೋಜನೆಯ ಹಿರಿಯ ಅಧಿಕಾರಿಗಳ 
ಸಮ್ಮುಖದಲ್ಲಿಕಾರೇಹಳ್ಳಿ ಅತಿಥಿ ಗೃಹದಲ್ಲಿನಡೆದ ಚರ್ಚೆಯ ಸಮಯದಲ್ಲಿ ತುಮಕೂರು ಮತ್ತು 
ಗೊರೂರಿನ ವೃತ್ತಗಳ ಮುಖ್ಯ ಅಭಿಯಂತರುಗಳು ಮಾವಿನಕೆರೆ ಮೇಲುಕಾಲುವೆಯ ಕೆಲಸವನ್ನು 
ನವೆಂಬರ್‌ 1993ಕ್ಕೂ, ಸಿ.ಡಿ. ಕೆಲಸಗಳನ್ನುಮಾರ್ಪಾಟು ಮಾಡುವ ಕೆಲಸವನ್ನುಮೇ 199 3ಕ್ಕೂ 
ಮುಂದುಗಡೆಯ ಆಳಕಾಲುವೆಯನ್ನು ನವೆಂಬರ್‌ 1993ಕ್ಕೂ ಮತ್ತು ಹಿಂದುಗಡೆಯ 
ಆಳಕಾಲುವೆಯನ್ನುಡಿಸೆಂಬರ್‌ 1993ಕ್ಕು ಮಾಡಿ ಮುಗಿಸುವ ಭರವಸೆ ಕೊಟ್ಟರುತಾರೆ. 


ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಪ್ರಗತಿಯನ್ನು ಗಮನಿಸಿದರೆ, ಅಧಿಕಾರಿಗಳು 
ನೀಡಿರುವ ಭರವಸೆ ನಂಬಲು ಅರ್ಹವಾದುದೆಂದು ಭಾವಿಸುತ್ತೇನೆ. 


ಈ ಭರವಸೆಯಲ್ಲಿಪೂರ್ಣನಂಬಿಕೆ ಇದ್ದಾಗ್ಯೂ, ಆತಂಕದ ಸಂಗತಿ ಎಂದರೆ, ಇಂತಹ 
ಪ್ರಮುಖ ಯೋಜನೆಗಳಿಗೂ ಸರ್ಕಾರವು ಹಣ ಒದಗಿಸದೆ ಇದ್ದಲ್ಲಿ ಅಧಿಕಾರಿಗಳು ನೀಡಿದ 
ಭರವಸೆ ಮತ್ತುನಮ್ಮನಂಬಿಕೆಗಳು ಹುಸಿಯಾಗುವ ಅಪಾಯಣಇಲ್ಲದೆ ಇಲ್ಲ ಆದ್ದರಿಂದ ತಾವು ಈ 
ಯೋಜನೆಯ ಅನುಷ್ಠಾನದಲ್ಲಿವೈಯಕ್ತಿಕವಾದ ಆಸಕ್ತಿವಹಿಸುವ ಮೂಲಕ ಈ ಕೆಲಸ ಗಳನ್ನು 
ಪೂರ್ಣಗೊಳಿಸಲು ಕ್ರಮತೆಗೆದುಕೊಳ್ಳಬೇಕಾಗಿ ಕೋರಿಕೆ. 


ವಂದನೆಗಳೊಂದಿಗೆ, 


ವೈ.ಕೆ. ರಾಮಯ್ಯ 


ಇವರಿಗೆ, 

ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳು 
ಮತ್ತುಭಾರಿ ನೀರಾವರಿ ಸಚಿವರು 
ಕರ್ನಾಟಕ ಸರ್ಕಾರ, ವಿಧಾನಸೌಧ, 
ಬೆಂಗಳೂರು. 


ಜೀವನದಿ / ೨೩೨ 

ದಿನಾಂಕ 29-10-1993 
ಹಿರಿಯರಾದ ಶ್ರೀಯುತ ದೇವೇಗೌಡ ಅವರಿಗೆ ವಂದನೆಗಳು, 
ಮಾನ್ಕರೆ, 


ತಾವು ಆದಿಚುಂಚನಗಿರಿ ಕ್ಷೇತ್ರದ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀಶ್ರೀಶ್ರೀ 
ಬಾಲಗಂಗಾಧರನಾಥ ಸ್ವಾಮೀಜಿ ಅವರಲ್ಲಿ "ರಾಮಯ್ಯ ಹೇಮಾವತಿಯಲ್ಲಿಕೆಲಸ ಮಾಡುವ 
ಗುತ್ತಿಗೆದಾರ ಶ್ರೀ ರೆಡ್ಡಿ ಅವರಿಗೆ ಬಿಲ್ಲು ಕೊಡಿಸಿದರು. ಅದಕ್ಕೆ ಪ್ರತಿಯಾಗಿ ಶ್ರೀ ರೆಡ್ಡಿ ಅವರು 
ಇವರಿಗೆ ಒಂದು ಕಾರು ಕೊಡಿಸಿದ್ದಾರೆ'' ಎಂದು ತಿಳಿಸಿರುತ್ತೀರ. ಇದು ಸತ್ಯವಲ್ಲ. ದಯಮಾಡಿ 
ತಾವು ನಾನು ಬಿಲ್ಲು ಕೊಡಿಸಿದ ಆ ರೆಡ್ಡಿ ಯಾರು? ಯಾರಿಂದ ಬಿಲ್ಲು ಕೊಡಿಸಿದೆ? ಕೊಡಿಸಿದ 
ಮೊಬಲಗು ಎಷ್ಟು? ಹಾಗು ನನಗೆ ಕಾರು ಕೊಡಿಸಿರುವ ಶ್ರೀ ರೆಡ್ಡಿ ಯಾರು? ಎನ್ನುವುದನ್ನು 
ದಯಮಾಡಿ ತಿಳಿಸಬೇಕಾಗಿ ಕೋರಿಕೆ. ತಾವು ಆದಷ್ಟುಬೇಗ ಈ ಮಾಹಿತಿಯನ್ನು ಒದಗಿಸಿ ಕೊಟ್ಟರೆ 
ತುಂಬಾ ಉಪಕಾರವಾಗುತ್ತದೆ. 


ಇಂತಿ ನಮಸ್ಕಾರಗಳು 
ವೃ.ಕೆ.ರಾಮಯ್ಯ 
ಮಾನ್ಯ ಶ್ರೀ ಎಚ್‌.ಡಿ. ದೇವೇಗೌಡರು 
ಅಧ್ಯಕ್ಷರು, ಜನತಾದಳ, ಬೆಂಗಳೂರು 


ನಕಲು : ಪರಮಪೂಜ್ಯ ಸ್ವಾಮೀಜಿ ಅವರ ಸನ್ನಿಧಾನಕ್ಕೆ 


೨೩೩ / ಜೀವನದಿ 


ದಿನಾಂಕ 1-6-1994 


ಶ್ರೀಎಸ್‌.ಎಂ. ಕೃಷ್ಣಅವರು 
ಣಿ 
ಮಾನ್ಯ ಉಪಮುಖ್ಯಮಂತ್ರಿಗಳು 


ತುಮಕೂರು ಮತ್ತು ನಾಗಮಂಗಲ ತಾಲ್ಲೂಕಿಗೆ ನೀರನ್ನು ಒದಗಿಸಲು 
ನಿರ್ಮಾಣವಾಗುತ್ತಿರುವ, ಹೇಮಾವತಿ ಕಾಲುವೆಯ ಕೆಲಸಗಳನ್ನು ವೀಕ್ಷಿಸಲು ತಾವು ಸ್ಥಳಕ್ಕೆ 
ಭೇಟಕೊಟ್ಟ ಮೇಲೆ, ಈ ಕೆಲಸದ ಅನಿವಾರ್ಯತೆ ತಮ್ಮ ಗಮನಕ್ಕೆ ಬಂದಿದೆ ಎಂದು ನಾನು 
ಭಾವಿಸಿಕೊಂಡಿದ್ದೇನೆ. ಇದರಿಂದಾಗಿಯೇ ತಾವು ಇತೀಚೆಗೆ ಈ ಕೆಲಸಕ್ಕೆ ಸಾಕಷ್ಟು ಹಣವನ್ನು 
ಒದಗಿಸಿಕೊಟ್ಟರುತ್ತೀರಿ. ಅದಕ್ಕಾಗಿ ತಮಗೆ ವಂದನೆಗಳು. 


ಮಾವಿನಕೆರೆಯ ಮೇಲುಗಾಲುವೆ ಕೆಲಸ, ಅಲ್ಲಿಂದ ತುಮಕೂರಿಗೆ ಕಾಲುವೆ 
ತಿರುಗುವವರೆಗೆ ಆಗಬೇಕಾಗಿರುವ ಕಾಲುವೆಯ ಅಗಲ ಮತ್ತು ಆಳದ ಕೆಲಸ. ಅಲ್ಲಿಂದ 
ಸುರಂಗದವರೆಗಿನ ಆಗಮನ ಕಾಲುವೆಯ ಕೆಲಸ. ಬಾಗೂರು-ನವಿಲೆ ಸುರಂಗದ ಮುಂದಕ್ಕೆ 
ನಿರ್ಗಮನ ಕಾಲುವೆಯ ಕೆಲಸಗಳು ಮುಗಿದರೆ, ಹೇಮಾವತಿ ನೀರು ಶಿಂಷಾ ಕಣಿವೆಗೆ ಬೀಳಲು 
ಎಲ್ಲಾಕೆಲಸಗಳು ಮುಗಿದಂತಾಗುತದೆ. ತಾವು ಖುದ್ದಾಗಿ ನೋಡಿರುವಂತೆ, ಈ ಎಲ್ಲಾಕೆಲಸಗಳು 
ಮುಗಿಯುವ ಹಂತದಲ್ಲಿವೆ. ನಮ್ಮೆಲ್ಲರ ನಿರೀಕ್ಷೆಯ ಪ್ರಕಾರ, ಈ ಎಲ್ಲಾಕೆಲಸಗಳುಮುಗಿದು ಜುಲೈ 
ಮೊದಲನೇ ವಾರದಲ್ಲಿ ಹೇಮಾವತಿ ತಾಯಿ ತುಮಕೂರು ಜಿಲ್ಲೆಗೆ ಹರಿದು ಬರುವಳೆಂದು 
ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ. ಈ ಆಸೆ ಮತ್ತು ಕಾತುರತೆಯ ಮಧ್ಯದಲ್ಲಿಯೂ 
ನನಗಿರುವ ಆತಂಕ ಏನೆಂದರೆ, ಮುಂಗಾರು ಮಳೆ ಏನಾದರೂ ಮುಂದಾಗಿ ಬಿದ್ದರೆ, ಆಳ 
ಕಾಲುವೆಯಕೆಲಸಸ್ಥಗಿತಗೊಂಡು ನೀರು ಬರುತದೆ ಎಂದು ಕಾತುರತೆಯಿಂದ ಕಾಯುತ್ತಿರುವ ನಮ್ಮ 
ಆಸ ಕಮರಿ ಹೋಗುವುದೇನೋ ಎಂಬುದು. 


ಪ್ರ ಕೆಲಸಕ್ಕಾಗಿ ನೀವು ತೋರಿದ ಆಸಕ್ತಿ ಮತ್ತು ಆರ್ಥಿಕ ಬಿಕ್ಕಟ್ಟಿದ್ದಾಗಿಯೂ ಹಣ 
ಒದಗಿಸಿದಕ್ಕಾಗಿ ಈಗಾ ಗಲೇ ತಮ್ಮನ್ನು ಅಭಿನ ಂದಿಸಿದ್ದೇನೆ. 


ಅನಾರೋಗ್ಯದಿಂದ ಆಸ್ಪತ್ರೆ ಯಲ್ಲಿದ್ದಾಗಲೂ ತಮಗೆ ಈಗಾಗಲೇ ಒಂದು ಪತ್ರವನ್ನು 
ಬರೆದಿದ್ದೇನೆ. ನಾನು ಸಕ್ರಿಯ ರಾಜಕೀಯದಲ್ಲಿ ಉಳಿದಿರುವುದೇ ಈ ಕೆಲಸದ ಸಾಧನೆಗಾಗಿ. 
ಆದ್ದರಿಂದಲೇ ಮತ್ತೆತಾವು ವೈಯಕಿಕವಾಗಿ ಈ ಪತ್ರವನ್ನುಓದುವ ವ್ಯವಧಾನ ಮಾಡಿ ಕೊಳ್ಳುತ್ತೀರ 
ಎಂದು ನಂಬಿ, ಆಸತ್ರಿಯಿಂದಲೇ ಈ ಸುದೀರ್ಥ ಪತ್ರವನ್ನುಬರೆಯುತಿದ್ದೇನೆ. 


ಈಗಾಗಲೇ ನಾನು ತಿಳಿಸಿರುವಂತೆ ಮುಂಗಾರು ಮಳೆ ಮುಂದಾಗಿ ಬಂದರೆ, ಈ 
ಕೆಲಸಗಳು ನಿಂತು ಹೋಗುವ ಅಪಾಯವಿರುವುದರಿಂದ, ದಯಮಾಡಿ ಕೂಡಲೇ ಸಂಬಂಧಪಟ್ಟ 


ಜೀವನದಿ / ೨೩೪ 


ಅಧಿಕಾರಿಗಳಿಗೆ ಈ ಮಾಹೆಯ ಕೊನೆಯ ಒಳಗಾಗಿ, ಉಳಿದಿರುವ ಕೆಲಸಗಳನ್ನು ಈಗಾಗಲೇ 
ತಿರ್ಮಾನಿಸಿರುವಂತೆ ಮಾಡಿ ಮುಗಿಸುವಂತೆ ಸೂಕ್ತನಿರ್ದೇಶನ ನೀಡುವುದು ಮತ್ತುಸರ್ಕಾರಕ್ಕೆ 
ಏನೇ ತೊಂದರೆ ಇದ್ದರೂ, ಈ ಕೆಲಸಕ್ಕೆ ಕೊನೇ ಪಕ್ಷ ಇನ್ನೂ ಇಪ್ಪತ್ತು ಕೋಟಿ 
ರೂಪಾಯಿಯನ್ನಾದರೂ ಒದಗಿಸಿ ಕೊಟ್ಟು, ಸುಮಾರು ನಾಲ್ಕು ಲಕ್ಷ ಎಕರೆಗೆ ನೀರು ಕೊಡುವ 
ಪುಣ್ಯದ ಕೆಲಸದಲ್ಲಿನೆರವಾಗುವಿರೆಂದು ಭಾವಿಸುತ್ತೇನೆ. 


ವಂದನೆಗಳೊಂದಿಗೆ, 
ತಮವಿಶಾಸಿ 
೬ ವ 
ವೈ.ಕೆ. ರಾಮಯ್ಯ 


೨೩೫ / ಜೀವನದಿ 


ಇವರಿಗೆ ದಿನಾಂಕ 31-8-1994 
ಸನ್ಮಾನ್ಯ ಶ್ರೀ ಎಸ್‌.ಆರ್‌. ಬೊಮ್ಮಾಯಿಯವರು ಮೊಕ್ಕಾಂ ಬೆಂಗಳೂರು. 
ಅಧ್ಯಕ್ಷರು, 

ರಾಷ್ಟ್ರೀಯ ಜನತಾದಳ 

ಮಾನ್ಕರೆ, 


1969ರಲ್ಲಿಕಾಂಗ್ರೆಸ್‌ ಪಕ್ಷಹೊಡೆದಾಗ ನಾನು ಕಾಂಗ್ರೆಸ್‌ (ಓ)ನಲ್ಲಿಉಳಿದುಕೊಂಡೆ. 
1977ರಲ್ಲಿ ದಿವಂಗತ ಜಯಪ್ರಕಾಶ್‌ ನಾರಾಯಣ್‌ರವರ ಆದೇಶದ ಮೇಲೆ ಎಲ್ಲಾವಿರೋಧ 
ಪಕ್ಷಗಳೂ ಒಂದಾಗಿ ""ಜನತಾ ಪಕ್ಷ” ಉದಯಿಸಿದಾಗ ನಾನು ನನ್ನಸ್ನೇಹಿತರೊಡನೆ ಜನತಾ ಪಕ್ಷ 
ಸೇರಿದೆ. ಈ ಪಕ್ಷಕ್ಕೆ ಮತ್ತು ಪಕ್ಷದ ನಾಯಕತ್ವಕ್ಕೆ ನನ್ನಿಂದ ಎಷ್ಟರ ಮಟ್ಟಿಗೆ ಸೇವೆ ದೊರೆತಿದೆಯೋ 
ನನಗೆ ಗೊತ್ತಿಲ್ಲ. ಆದರೆ ಈ ಪಕ್ಷದಿಂದ, ಪಕ್ಷದ ನಾಯಕತ್ವದಿಂದ ನಾನು ಪಡೆದದ್ದು ಅಪಾರ. 
ಒಂದು ರಾಜಕೀಯ ಪಕ್ಷವನ್ನುಸೇರುವುದು, ಬಿಡುವುದು ನನಗೆ ಸ್ವಲ್ಪಕಷ್ಟದ ಕೆಲಸ. ಹೀಗಾಗಿ ಆ 
ಪಕ್ಷದಲ್ಲಿಯೇ ಉಳಿದೆ. ಆದರೆ 1992ನೆಯ ಇಸವಿಯಲ್ಲಿ ನನ್ನನ್ನು ಜನತಾಪಕ್ಷದಿಂದ 
ತೆಗೆದುಹಾಕಿದಮೇಲೆ ಸ್ವಲ್ಪದಿನ ಏಕಾಂಗಿಯಾಗಿ ಉಳಿದೆ. ಆದರೆ ಒಂದು ವರ್ಷದ ಹಿಂದೆ 
ಮುಖ್ಯವಾಹಿನಿಯಲ್ಲಿಸೇರಿ ಒಂದಾಗಬೇಕೆಂಬ ಹೆಬ್ಬಯಕೆಯಿಂದ ನಾನು ಮತ್ತುನನ್ನಸ್ನೇಹಿತರು 
ಜನತಾದಳಸೇರಿದೆವು. 


ಆದರೆ ಈ ಪಕ್ಷಕ್ಕೆ ಸೇರಿದ ದಿನದಿಂದಲೂ, ಈ ಪಕ್ಷದಲ್ಲಿನನ್ನನ್ನುಮತ್ತುನನ್ನಸ್ನೇಹಿತರನ್ನು 
ಕಡೆಗಣಿಸುವ, ಕೆಲವು ಸಾರಿ ಮಾನಸಿಕವಾಗಿ ಹಿಂಸಿಸುವ, ಅಪಮಾನಮಾಡುವ ಕೆಲಸ 
ಮೊದಲಾಯಿತು. ಇವರ ಸೇಡಿನ ಮನೋಭಾವ, ದ್ವೇಷ-ಜ್ವಾಲೆ ಹಾಗೂ ನಿರಂಕುಶ 
ಪ್ರವೃತ್ತಿಯಿಂದ ಒಂದು ವರ್ಷಕಾಲ ನರಳಬೇಕಾಯಿತು. ಇದು ಎಂದಾದರೂ ಸರಿಹೋಗ 
ಬಹುದೆಂದು ಸಹಿಸಿದೆ. ಕೊನೆಗೆ ಇವರು ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಮತ್ತು ನನ್ನ ಬಗ್ಗೆ 
ಅಪಪ್ರಚಾರ ಮಾಡಿ, ನನ್ನನ್ನು ರಾಜಕೀಯವಾಗಿ ಮುಗಿಸಲು ವ್ಯವಸ್ಥಿತವಾಗಿ ಪ್ರಯತ್ನಪಟ್ಟರು. 
ಪಕ್ಷದ ಇತರೆ ನಾಯಕರುಗಳಲ್ಲಿ ಅನೇಕಸಾರಿ ಇದನ್ನು ಸರಿಮಾಡಲು ನಿವೇದಿಸಿಕೊಂಡರೂ 
ಪ್ರಯೋಜನವಾಗಲಿಲ್ಲ 


ನನ್ನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಅಭಿಮಾನ, ಗೌರವ ಇದ್ದಾಗ್ಯೂ ಸಹ ನನಗೆ 
ಸಹಾಯ ಮಾಡಲಾಗದ ಅಸಹಾಯಕತೆ ಅವರದ್ದಾಯಿತು. ಈ ಪರಿಸ್ಥಿತಿಯಲ್ಲಿ ಅವರೂ ಸಹ 
ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆಂದು ನನಗೆ ತಿಳಿದಿದೆ. ಪಕ್ಷದ ವತಿಯಿಂದ ಟಿಕೆಟ್‌ 
(ಬಿ-ಫಾರಂ) ಬೇಡ. ಮುಂದೆ ಬರುವಸರ್ಕಾರದಲ್ಲಿನನಗೆ ಮಂತ್ರಿ ಪದವಿ ಬೇಡ. ನನಗೆ ಪಕ್ಷದಲ್ಲಿ 
ಗೌರವ ಕೊಡಿ ಎಂದು ಬೇಡಿದರೂ ಅದು ಫಲಕಾರಿಯಾಗಲಿಲ್ಲ ಅಂತಿಮವಾಗಿ ನನ್ನನ್ನು 


. ಜೀವನದಿ / ೨೩೬ 


ರಾಜಕೀಯವಾಗಿ ಮುಗಿಸಲು ಸನ್ನಾಹ ಮಾಡಿದರು. ನಾನೊಬ್ಬ ಭ್ರಷ್ಟ ರಾಜಕಾರಣಿ ಎಂದು 
ಪ್ರಚಾರ ಪಡಿಸಿ ಅದನ್ನು ಜನರಿಗೆ ಹೇಳಲು, ಭ್ರಷ್ಟತನದಿಂದ ನಾನು ಹಣವನ್ನು ಬಚ್ಚಿಟ್ಟಿದ್ದೇನೆಂದು 
ಭ್ರಮಿಸಿ ನನ್ನ ಸ್ನೇಹಿತರ ಮನೆಯನ್ನು ದಾಳಿ ಮಾಡಿಸಿದರು. ಈ ನಾಯಕರ ಕಾರ್ಯ 
ಶೈಲಿಯಿಂದಾಗಿ ನನ್ನೆಲ್ಲಾ ಆಸೆಗಳು ಸತ್ತಿವೆ. ನಂಬಿಕೆಗಳು ನುಚ್ಚುನೂರಾಗಿವೆ. ಆತ್ಮಗೌರವಕ್ಕೆ ಧಕ್ಕೆ 
ಬಂದಾಗ, ನಾನು ರಾಜೀ ಮಾಡಿಕೊಳ್ಳುವ ಜಾಯಮಾನದವನಲ್ಲ ಆದ್ದರಿಂದ ಜನತಾದಳ 
ಪಕ್ಷದಿಂದ ಹೊರಬರಲು ನಿರ್ಧರಿಸಿದ್ದೇನೆ. ಈ ತೀರ್ಮಾನ ತೆಗೆದುಕೊಳ್ಳುವಾಗ ನನ್ನೆಲ್ಲಾಸ್ನೇಹಿತರ 
ಅಭಿಪ್ರಾಯ ಪಡೆದಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿಅನೇಕ ವರ್ಷಗಳಿಂದ ನನ್ನಜೊತೆಯಲ್ಲಿಕೆಲಸ 
ಮಾಡಿದ, ಹೋರಾಡಿದ ಅನೇಕ ಹಿರಿಯರನ್ನುಹಾಗೂ ನನ್ನಬಗ್ಗೆ ಈಗಲೂ ಅಪಾರವಾದ ಪ್ರೀತಿ, 
ವಿಶ್ವಾಸ ನಂಬಿಕೆ ಇಟ್ಟಿರುವ ಇತರೆ ಸ್ನೇಹಿತರನ್ನು ಬಿಟ್ಟುಬರಲು ನನಗೆ ನೋವಿದೆ. ಆದರೆ ವಿಧಿ ಇಲ್ಲ. 
ಒಂದು ರಾಜಕೀಯ ಪಕ್ಪಯಾರಿಗಾದರೂ ನೆರವಾಗ ಬೇಕೇ ಹೊರತು, ಹೊರೆ ಆಗಬಾರದು. 


ಪಕ್ಷದಲ್ಲಿ ಇರುವಷ್ಟುದಿನ ಗೌರವಿಸಿದ ನನ್ನೆಲ್ಲಾ ಗೆಳೆಯರಿಗೂ ವಂದನೆಗಳು. ಸಲಹೆ, 
ಸಹಕಾರ ನೀಡಿ, ಮಾರ್ಗದರ್ಶನ ಮಾಡಿದ ತಮಗೆ ವಂದನೆಗಳು. ದಯಮಾಡಿ ಈ ಕಾಗದವನ್ನು 
ಜನತಾದಳ ಪಕ್ಚಕ್ಕಿ ನಾನುನೀಡುವ ರಾಜೀನಾಮೆ ಎಂದುಪರಿಗಣಿಸಬೇಕಾಗಿ ಕೋರಿದೆ. 


ಗೌರವಗಳೊಂದಿಗೆ, 
ತಮ್ಗವ 
ಈ 


ವೈ.ಕೆ. ರಾಮಯ್ಯ 


೨೩೭ / ಜೀವನದಿ 


ದಿನಾಂಕ 2.1.1995 
ಶ್ರೀಯುತಸುಬ್ಬಯ್ಯನವರೆ, 


ತಾ. 8.6.1992ರಂದು ಕುಣಿಗಲ್‌ನಲ್ಲಿ ನಡೆದದ್ದು ಗಂಗಯ್ಯನ ಕೊಲೆ. ಈ ಕೊಲೆ 
ಮಾಡಿದವರು ಅಂದುಸಚಿವರಾಗಿದ್ದಶ್ರೀಯುತಎಸ್‌. ರಮೇಶ್‌ರವರು ಎಂಬುದು ನಮ್ಮವಾದ. 
ಈ ನೆಲದ ಕಾನೂನಿನ ಐ.ಪಿ.ಸಿ 302ರ ಪ್ರಕಾರ ಕೊಲೆ ಮಾಡಿದ ಶ್ರೀ ಎಸ್‌. 
ರಮೇಶ್‌ರವರ ಮೇಲೆ ಕುಣಿಗಲ್‌ ಪೊಲೀಸ್‌ ಠಾಣೆಯಲ್ಲಿ ಅದೇ ದಿನ ಮೊಕದ್ದಮೆ 
ನೊಂದಾಯಿಸಿಕೊಂಡಿದ್ದಾರೆ. 


ಈ ಹಂತದಲ್ಲಿನಾನೂ ಹಾಗೂ ಶ್ರೀಯುತ ದೇವೇಗೌಡರು ಮತುಇತರರು "ಕೊಲೆ 
ಮಾಡಿರುವ ಶ್ರೀಯುತ ಎಸ್‌. ರಮೇಶ್‌ ಅವರನ್ನುಸಚಿವ ಪದವಿಯಿಂದ ಕೈಬಿಡಬೇಕು ಹಾಗೂ 
ಅವರನ್ನು ಕಾನೂನಿನ ಪ್ರಕಾರ ಬಂಧಿಸಿ ವಿಚಾರಣೆ ನಡೆಸಬೇಕು'' ಎಂದು ಸರಕಾರದ ಮೇಲೆ 
ಸದನದ ಒಳಗೆ ಹಾಗೂ ಹೊರಗೆ ಒತ್ತಾಯ ಮಾಡಿದ್ದೆವು. 


ಆದರೆ ತಮ್ಮ ಪಕ್ಷದವರೇ ಆದ ಪ್ರೀ ಎಸ್‌. ರಮೇಶ್‌ರವರನ್ನುರಕ್ಷಿಸುವ ಉದ್ದೇಶದಿಂದ 
ಅವರನ್ನು ಬಂಧಿಸದೆ, ತನಿಖೆ ಮಾಡುವ ನಾಟಕಮಾಡಿ ಈ ಪ್ರಕರಣದಲ್ಲಿಸರ್ಕಾರ ಪೊಲೀಸರ 
ಮೇಲೆ ಒತ್ತಡ ತಂದು, ನ್ಯಾಯಾಲಯಕ್ಕೆ "ಬಿ' ವರದಿ ಸಲ್ಲಿಸುವಂತೆ ಮಾಡಿದರು. ಈ ವರದಿಯನ್ನು 
ಕುಣಿಗಲ್‌ ಪ್ರಥಮ ದರ್ಜೆ ನ್ಯಾಯಾಲಯವು ಅಂಗೀಕರಿಸದಂತೆ ವಾದ ಮಾಡಿದಾಗ್ಯೂ "ಬಿ' 
ವರದಿಯನ್ನು ಅಂಗೀಕರಿಸಿದ ತೀರ್ಮಾನದ ವಿರುದ್ಧ ತುಮಕೂರಿನ ಜಿಲ್ಲಾ ಮತ್ತು ಸೆಷನ್‌ 
ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ""ರಿವಿಷನ್‌ ಪಿಟಿಷನ್‌'' ಅನ್ನು ಹಾಕಲಾಗಿದೆ. ನಾನೇ 
ಪಿರ್ಯಾದಿ ಆಗಿ ಹಾಕಿದ್ದೇನೆ. (ಸಿ.ಆರ್‌. ನಂ.39/93 ವೈ.ಕೆ. ರಾಮಯ್ಯ ಸ್ಟೇಟ್‌ ಹೆಚ್‌.ಜಿ. 8.6.94) 
ಕೊಲೆ ಮಾಡಿದ ವ್ಯಕ್ತಿಯ ಮೇಲೆ ಈ ನೆಲದ ಕಾನೂನಿನ ಪ್ರಕಾರ ತನಿಖೆ ಮಾಡಿ ಶಿಕ್ಷೆವಿಧಿಸಬೇಕೆಂಬ 
ನಮ್ಮಬೇಡಿಕೆಯ ಹೋರಾಟನಿರಂತರವಾಗಿ ನಡೆಯುತ್ತಿದೆ. 


ಕೊಲೆ ಮಾಡಿದ ಅಪರಾಧಿ ಎಂದು ತನಿಖೆ ನಡೆಸಿ, ಕಾನೂನಿನ ಪ್ರಕಾರ ವಿಚಾರಣೆಗೆ 
ಗುರಿಮಾಡುವ ಸಹಜ ನಿಯಮಕ್ಕೆ ತಿಲಾಂಜಲಿ ಇತ್ತು ಸರಕಾರ ತಾ. 8.6.1992ರಂದು ನಡೆದ 
ಕೊಲೆಯನ್ನು ""ಪೊಲೀಸ್‌ ಫೃರಿಂಗ್‌'' ಎಂದು ತಾನೇ ತೀರ್ಮಾನಕ್ಕೆ ಬಂದು, ಈ ಪೊಲೀಸ್‌ 
ಫೈರಿಂಗ್‌ ಬಗ್ಗೆ ವಿಚಾರಣೆ ನಡೆಸಲು ಆಯೋಗವನ್ನು ರಚಿಸಿದೆ. ಈ ಬೇಡಿಕೆಯನ್ನು ಯಾರೂ 
ಮಾಡಿರಲಿಲ್ಲ. ಆದರೂ ಸರಕಾರ ತನ್ನಪಕ್ಷದ ವ್ಯಕ್ತಿಯೊಬ್ಬರನ್ನು ಕಾನೂನಿನ ಹಿಡಿತದಿಂದ ತಪ್ಪಿಸಲು 
ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲು ಈ ಆಯೋಗವನ್ನುರಚಿಸಿದೆ. ಈ ವಿಚಾರಣೆಯಿಂದ ಯಾವ 
ಪುರುಷಾರ್ಥವೂ ಸಾಧನೆಯಾಗುವುದಿಲ್ಲ. ನಾನೂ ಒಬ್ಬ ವಕೀಲ. ಇದರ ಅರಿವು ನನಗಿದೆ. 


ಜೀವನದಿ / ೨೩೮ 


ಆದ್ದರಿಂದಲೇ ನಾನು ಪ್ರಮಾಣ ಪತ್ರ ಹಾಕಲಿಲ್ಲ ಹಾಗೂ ಆಯೋಗದ ಮುಂದೆ ಹಾಜರಾಗಲು 
ನಿರಾಕರಿಸಿದ್ದೇನೆ. 


ಇದುಇರುವನಿಜಸ್ಥಿತಿ. ತಾವು ಒಂದುಸಾರಿ ಪತ್ರಿಕೆಯವರ ಮುಂದೆ "ಶ್ರೀ ವೈೆ. 
ರಾಮಯ್ಯ, ಶ್ರೀ ಎಸ್‌. ರಮೇಶ್‌ರವರೊಡನೆ ಹೊಂದಿಕೊಂಡು ಆಯೋಗದ ಮುಂದೆ 
ಹಾಜರಾಗಿಲ್ಲ'' ಎಂದು ಆಪಾದನೆ ಮಾಡಿದ್ದೀರ. ಅದಕ್ಕಿಂತಲೂ ನನಗೆ ನೋವು ತರುವ ಸಂಗತಿ 
ಎಂದರೆ, ಶ್ರೀ ರಾಮಯ್ಯನವರು ಬೆಂಗಳೂರಿನ ಅರಮನೆಯ ಅಂಗಳದಲ್ಲಿ ತಮ್ಮ ಮಗಳ 
ಮದುವೆಯನ್ನು ಮಾಡಿದ ಖರ್ಚನ್ನು ಶ್ರೀ ಎಸ್‌. ರಮೇಶ್‌ರವರೇ ನಿರ್ವಹಿಸಿದ್ದಾರೆ ಎಂದು 
ಹೇಳಿದ್ದೀರ.'' 


ಶ್ರೀಮಾನ್‌ ಸುಬ್ಬಯ್ಯನವರೆ, ಸಾರ್ವಜನಿಕ ಕ್ಷೇತ್ರದಲ್ಲಿಸುಮಾರು ಒಂದು ದಶಕಕ್ಕಿಂತಲೂ ಹೆಚ್ಚಿನ 
ಸಮಯ ಮಂತ್ರಿ ಪದವಿಯಿಂದ ಹಿಡಿದು ಹೌಸಿಂಗ್‌ ಬೋರ್ಡ್‌ ಅಧ್ಯಕ್ಷನಾಗಿ, ಶಾಸಕನಾಗಿ ಕೆಲಸ 
ಮಾಡಿದ್ದೇನೆ. ಒಂದು ಮಾತನ್ನು ಹಿರಿಯರಾದ ತಮಗೆ ಧೈರ್ಯವಾಗಿ ಹೇಳಬಲ್ಲೆ ನಿಮಗಿಂತ 
ಹೆಚ್ಚಿಗೆ ಪ್ರಾಮಾಣಿಕನಲ್ಲದಿದ್ದರೂ, ನಿಮಗಿಂತ ಪ್ರಾಮಾಣಿಕತೆಯಲ್ಲಿಕಡಿಮೆಯವನಲ್ಲ. 

ನನ್ನ ಮಗಳ ಮದುವೆಯ ಖರ್ಚನ್ನು ಯಾರು ನಿರ್ವಹಿಸಿದರು ಎಂಬುದನ್ನು ಶ್ರೀಯುತ 
ರಾಮಚಂದ್ರಯ್ಯ (ದೂರವಾಣಿ ಸಂಖ್ಯೆ : 3355012) ಹೋಟೆಲ್‌ ಮಾಲೀಕರು ಇದರನ್ನು 
ಸಂಪರ್ಕಿಸಿ ತಿಳಿದುಕೊಳ್ಳಿ. ಕೋಮುವಾದಿ ಪಕ್ಷದಿಂದ ಕೇವಲ ಒಂದು ಎಂ.ಎಲ್‌.ಸಿ ಸ್ಥಾನಕ್ಕಾಗಿ 
ಕಾಂಗ್ರೆಸ್‌ ಸೇರಿದ ನೀವು ನನಗೆ ನೀತಿ ಪಾಠ ಹೇಳುವಿರಾ.. 9 


1983ರಲ್ಲಿನಾನು ಶಾಸಕನಾಗಿ ಆರಿಸಿ ಬಂದಾಗ, ನನಗೆ ಇದ್ದಆಸ್ಮಿಎಷ್ಟು? ಸಾಲ ಎಷ್ಟು? 
ಈಗಇರುವ ಆಸ್ಲಿಎಷ್ಟು? ಸಾಲ ಎಷ್ಟು? ಎಂಬುದನ್ನುಸುಮಾರು ಐವತ್ತುದಿನಗಳ ಹಿಂದೆ ನಾನು 
ಪತ್ರಿಕೆಗಳ ಮೂಲಕ ಸಾರ್ವಜನಿಕರ ಮುಂದೆ ಇಟ್ಟಿದ್ದೇನೆ. ಪ್ರತಿಗಳನ್ನು ಲಗತಿಸಿರುತ್ತೇನೆ. 
ದಯಮಾಡಿ ತಾವು ಈ ಕೆಲಸವನ್ನು ಮಾಡುವಿರಾ? ನೀವು ರಾಜಕೀಯಕ್ಕೆ ಬಂದಾಗ ಏನಿತ್ತು? 
ಈಗ ಏನಿದೆ? ತಿಳಿಸುವಿರಾ? ಈ ರಾಜ್ಯದ ಜನ ಚರ್ಚೆ ಮಾಡಲಿ, ಹಾಗು ತೀರ್ಮಾನಕ್ಕೆ ಬರಲಿ. 


ಹಿರಿಯರೆ, ನಾನೂ ಒಬ್ಬ ವಕೀಲ. ಕೇವಲ ಲಗ್ಗಪತ್ರಿಕೆಗಳಲ್ಲಿ ಇತರೆ ಕರಪತ್ರಗಳಲ್ಲಿ 
ಮುದ್ರಿಸಿ ಕೊಳ್ಳುವಂತಹ ವಕೀಲನಾಗಿರಲಿಲ್ಲ; ಒಂದು ಬಂಗಲೆ, ಒಂದು ಅಂಬಾಸಿಡರ್‌ ಕಾರು, 
ಮುವ್ವತ್ತುಎಕರೆ ತೋಟ, ಫೋನು, ಫ್ಯಾನು ಎಲ್ಲವನ್ನೂಸಂಪಾದಿಸುವಷ್ಟುಹಣಗಳಿಸಿದ ಪ್ರಸಿದ್ಧ 
ವಕೀಲನಾಗಿದ್ದೆ. ಇದರ ಜೊತೆಗೆ ನನ್ನ ಪಿತ್ರಾರ್ಜಿತ ಆಸ್ತಿಯೂ ಕೂಡ ಇದೆ. ಆದ್ದರಿಂದ 
ಅನ್ಯಾಯದ ಮಾರ್ಗದಲ್ಲಿ ಭ್ರಷ್ಟತೆಯಿಂದ ಗಳಿಸಿ ಬದುಕುವ ಅವಶ್ಯಕತೆಯೂ ಇಲ್ಲ. ಅದರ 
ಅನಿವಾರ್ಯತೆ ನನಗೆ ಬೇಕಿಲ್ಲ ನಿಮಗೆ ತಿಳಿದಿದೆಯೇ? ""561 not the virtues to pur- 
chase the wealth nor the liberty to purchase the power ''ಇದನ್ನುನಾನು ನನ್ನ 


೨೩೯ / ಜೀವನದಿ 


ದಿನಚರಿಯ ಪುಸಕದಲ್ಲಿ ಬರೆದಿಟ್ಟಿದ್ದು ಹಾಗೂ ಈ ಮಾತಿನಲ್ಲಿ ನಂಬಿಕೆ ಇಟ್ಟುಕೊಂಡು 
ಬಂದಿರುವುದು. 


ಇದಾದ ಮೇಲೆ ತಾವು ಜನತಾಪಕ್ಷದಲ್ಲಿನಮ್ನೊಡನೆ ಇದ್ದಾಗ ತಾವು ಕಾಂಗ್ರೆಸಿನ ಬಗ್ಗೆ 
ಆಡುತ್ತಿದ್ದ ಮಾತುಗಳು ಹಾಗೂ ತೋರುತ್ತಿದ್ದ ಅಸಹನೆ ನನಗೆ ಈಗಲೂ ಜ್ಞಾಪಕದಲ್ಲಿದೆ. 
ಮುಂದೊಂದು ದಿನ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕಾಗಿ ಅದೇ ಕಾಂಗ್ರೆಸ್‌ ಪಕ್ಷವನ್ನುಸೇರಿದವರು 
ಇದೇ ಎ.ಕೆ.ಸುಬ್ಬಯ್ಯನವರು ತಾನೆ? ಅಥವಾ ಆವೃಕ್ತಿಬೇರೆಯವರೊ? ಅದೇ ವ್ಯಕ್ತಿಯಾಗಿದ್ದರೆ, 
ಬೇರೆಯವರಿಗೆ ನೀತಿಯ ಪಾಠ ಹೇಳುವ ಹಕ್ಕಿಲ್ಲವೆಂದು ನನ್ನಭಾವನೆ.'' 


ಶ್ರೀಮಾನ್‌ ಸುಬ್ಬಯ್ಯನವರೆ, ಹಲವಾರು ಕಾರಣಗಳಿಂದಾಗಿ ಈಗಲೂ ಸಹ ನಿಮ್ಮ 
ಬಗ್ಗೆ ನನಗೆ ಅಭಿಮಾನವಿದೆ. ಆದರೂ ನನ್ನಪ್ರಾಮಾಣಿಕತೆಯನ್ನುಪ್ರಶ್ನೆಮಾಡಿ, ನನ್ನ ಮನಸಿಗೆ 
ಘಾಸಿ ಮಾಡಿದ್ದೀರ ಹಾಗು ನೋವು ತಂದಿದ್ದೀರ. ಅದಕ್ಕಾಗಿ ಈ ಪತ್ರ ಬರೆಯುತಿದ್ದೇನೆ. 
ಹೇಗಿದ್ದರೂ ನೀವು ಹಿರಿಯರು ತಾನೆ? ನನ್ನ ಈ ಪತ್ರದಿಂದ ತಮಗೇನಾದರೂ ನೋವಾಗಿದ್ದರೆ 
ದಯಮಾಡಿ ಕ್ಷಮಿಸಿ. ಮಾನ್ಯರೆ, ಪ್ರತ್ಯಕ್ಷವಾದರೂ ಪರೀಕ್ಷಿಸಿ ನೋಡು ಎಂಬ ನುಡಿ ಇದೆ. 
ಆದ್ದರಿಂದ ಬೇರೆಯವರ ಬಗ್ಗೆ ಆಪಾದನೆ ಮಾಡುವಾಗ, ಒಂದು ಸಲ ಪರೀಕ್ಷೆ ಮಾಡುವುದು 
ಉಚಿತವೆಂದು ನನ್ನ ಅಭಿಪ್ರಾಯ. = ನನ್ನ ಅಭಿಪ್ರಾಯದಲ್ಲಿ ತಪ್ಪಿದ್ದರೆ ಕ್ಷಮಿಸಿ. 
ಇಂತೀ ನಮಸ್ವಾರಗಳು 
ವೈ.ಕೆ. ರಾಮಯ್ಯ 
ಶಾಸಕರು, ಕುಣಿಗಲ್‌ 


ಜೀವನದಿ / ೨೪೦ 
ದಿನಾಂಕ : 11.1.1995 


ಪ್ರೀ ಎಚ್‌.ಡಿ. ದೇವೇಗೌಡ ಅವರು 
ಸನ್ಮಾನ್ಯ ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 

ವಿಧಾನಸೌಧ, ಬೆಂಗಳೂರು. 


ಮಾನ್ಯರೆ, 


ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ತಮಗೆ ನನ್ನ 
ಅಭಿನಂದನೆಗಳು. ಹಾಗೂ ಹೊಸ ವರ್ಷದ ಶುಭಾಶಯಗಳು. 


ಸುಮಾರು ಎರಡು ದಶಕಗಳಿಗಿಂತಲೂ ಹೆಚ್ಚುಕಾಲ ನಿಮ್ಮೊಡನೆ ಕೆಲಸ ಮಾಡಿದ, 
ಜಗಳವಾಡಿದ, ವಿರೋಧಿಸಿದ, ಪ್ರೀತಿಸಿದ, ಗೌರವಿಸಿದ ಹಾಗು ಸುಖ-ದುಃಖಗಳನ್ನು ಹಂಚಿ 
ಕೊಂಡು ಬದುಕಿದ ನನಗೆ ನಿಮ್ಮಕಾರ್ಯವೈಖರಿಯ ಬಗ್ಗೆ ನಂಬಿಕೆಗಳ ಬಗ್ಗೆ ಹಾಗೂ ಚಿಂತನೆಗಳ ಬಗ್ಗೆ 
ಅನೇಕ ವಿಷಯಗಳಲ್ಲಿ ಭಿನ್ನಮತವಿದೆ. ಅದೇ ರೀತಿ ಅನೇಕ ವಿಷಯಗಳಲ್ಲಿಸಹಮತವೂಇದೆ. 
ಸಹಮತವಿರುವ ವಿಷಯವೆಂದರೆ, ಈ ರಾಜ್ಯದ ರೈತನ ಜಮೀನಿಗೆ ನೀರು ಒದಗಿಸುವ 
ವಿಷಯದಲ್ಲಿನ ನಿಮ್ಮ ಆಸಕ್ತಿಯ ಬಗ್ಗೆ. 1962ರಿಂದ ಈ ವಿಷಯದಲ್ಲಿವಿಧಾನಸಭೆಯ ಒಳಗೆ ಮತ್ತು 
ಹೊರಗೆ ಅನೇಕ ವೇದಿಕೆಗಳಲ್ಲಿ ನೀವು ಮಾಡಿದ ಪ್ರತಿಪಾದನೆ ಹಾಗೂ ತಳದ ನಿಲುವನ್ನು 
ಸೂಕ್ಷ್ಮವಾಗಿ ಅವಲೋಕಿಸಿದರೆ, ಈ ವಿಷಯದಲ್ಲಿನೀವು ಯಾರಿಗೂ ಎರಡನೆಯವರಲ್ಲ ಹಾಗೆ 
ನೋಡಿದರೆ, ರೇಷ್ಮೆ ಉದ್ಯಮದ ಬಗ್ಗೆ ಇದ್ದ ನನ್ನ ಆಸಕ್ತಿಯನ್ನು ಕೆರಳಿಸಿ, ನೀರಾವರಿ 
ವಿಷಯದಲ್ಲಿಯೂ ಗಮನ ತಳೆಯುವಂತೆ ಆದದ್ದು ನಿಮ್ಮ ಪ್ರಭಾವದಿಂದಲೆ ಎಂದರೆ 
ತಪ್ಪಾಗಲಾರದು. 


ಕೃಷ್ಣಾಮತ್ತುಕಾವೇರಿ ನದಿಗಳು ಕರ್ನಾಟಕ ಮಾತೆಯ ಎರಡು ಕಣ್ಣುಗಳು ಇದ್ದಂತೆ. ಈ 
ಎರಡು ಕಣ್ಣುಗಳಿಂದ ಆನಂದ ಬಾಷ್ನಸುರಿದು, ಭೂಮಿ ತೊಯ್ದುರೈತನ ಭೂಮಿಯಲ್ಲಿಸಮೃದ್ದಬೆಳ 
ಬೆಳೆದು, ಭೂಮಾತೆಯನ್ನೇ ನಂಬಿರುವ ಜನಸಾಮಾನ್ಯರ ಬದುಕು ಹಸನಾಗುವುದೆಂಬ ಉತ್ಕಟ 
ಆಸೆಯಿಂದಲೆ, ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಮುಗಿಸಬೇಕು 
ಎನ್ನುವುದು ನಮ್ಮ ನಿಮ್ಮೆಲ್ಲರ ಇಚ್ಛೆ. ದುರಾದೃಷ್ಟವಶಾತ್‌ ಕರ್ನಾಟಕ ಮಾತೆಯ ಈ ಎರಡು 
ಕಣ್ಣುಗಳಿಂದ ಆನಂದಬಾಷ್ನವು ಸುರಿಯುವ ಬದಲು ನೋವಿನ ಕಣ್ಣೀರು ಸುರಿಯುವುದನ್ನೇ 
ನೋಡಬೇಕಾಯಿತು. ಇದಕ್ಕೆ ಕಾರಣಗಳು ಹಲವಾರು. ಈ ಹಿನ್ನೆಲೆಯಲ್ಲಿ ದೇಶಕ್ಕೆ ಸ್ವಾತಂತ್ರ ಸ 
ಬಂದ ಮೇಲೆ, ಈ ರಾಜ್ಯದಲ್ಲಿಅಧಿಕಾರಕ್ಕೆ ಬಂದ ಎಲ್ಲಾಪಕ್ಷದ, ಎಲ್ಲಾಸರ್ಕಾರಗಳು ಈ ನಾಡಿನ 


೨೪೧ / ಜೀವನದಿ 


ರೈತರಿಗೆ ನೀರನ್ನು ಒದಗಿಸುವ ವಿಷಯದಲ್ಲಿ ಮೋಸದ ಪರಂಪರೆ ಯನ್ನೇ ಅನುಸರಿಸಿಕೊಂಡು 
ಬಂದಿವೆ ಎಂಬುದು ನನ್ನಪ್ರಾಮಾಣಿಕ ಆನಿಸಿಕೆ. ಈ ರಾಷ್ಟ್ರದ ನೀರಾವರಿ ಭೂಮಿಯು ಸರಾಸರಿ 
ಶೇಕಡ 38. ಆದರೆ ಸುಮಾರು 55 ಲಕ್ಷಎಕರೆಗೆ ಆಗುವಷ್ಟುಈ ರಾಜ್ಯದಲ್ಲಿಲಭ್ಯವಿರುವ ನೀರಾವರಿ 
ಸಾಮರ್ಥ್ಯದಲ್ಲಿ ನಮ್ಮಸಾಧನೆ ಕೇವಲಸರಾಸರಿ ಶೇಕಡ 14ರಷ್ಟುಮಾತ್ರ. ಕಳೆದ ವರ್ಷ ರಾಜ್ಯ 
ಸರ್ಕಾರವು ಹೊರಡಿಸಿರುವ ಆರ್ಥಿಕ ಸಮೀಕ್ಷೆಯನ್ನು ತಾವು ಅವಲೋಕಿಸಿದರೆ ತಿಳಿಯುತದೆ. 
ಕಳದ ಒಂದು ದಶಕದಲ್ಲಿ ಈ ರಾಜ್ಯದನೀರಾವರಿ ಕ್ಷೇತ್ರದಲ್ಲಿನಾವು ಮಾಡಿರುವಸಾಧನೆ ಶೇಕಡ 
1ರಷ್ಟು. ಇದರಿಂದ ಆಳುವ ಜನ ಅನುಸರಿಸಿ ಕೊಂಡು ಬಂದಿರುವ ಮೋಸದ ಪರಂಪರೆ ತಮಗೆ 
ಮನದಟ್ಟಾಗುತ್ತದೆ ಎಂದು ನನ್ನನಂಬಿಕೆ. 


ಕರ್ನಾಟಕ ರಾಜ್ಯದ ಈ ಎರಡು ನೀರಾವರಿ ಯೋಜನೆಗಳನ್ನು, ಜರೂರಾಗಿ ಮಾಡಿ 
ಮುಗಿಸಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಈ ಎರಡು ಯೋಜನೆಗಳ ಅನುಷ್ಠಾನದ 
ಬಗ್ಗೆಯೂ ವಿಶೇಷವಾದ ಪರಿಸ್ಥಿತಿ ಇದೆ. ಕ್ರಿ.ಶ. 2000 ವರ್ಷದ ಒಳಗಾಗಿ ಕೃಷ್ಣಾನದಿಯಲ್ಲಿನ ನಮ್ಮ 
ಪಾಲಿನ ನೀರನ್ನುಉಪಯೋಗಿಸಿಕೊಳ್ಳಲೇಬೇಕಾಗಿದೆ. ಇಲ್ಲದಿದ್ದಲ್ಲಿಯಾರು ಏನೇ ಹೇಳಲಿ, ಈ 
ನೀರಿಗಾಗಿ ಇರುವ ಹಕ್ಕನ್ನುನಾವು ಕಳೆದುಕೊಳ್ಳುತ್ತೇವೆ ಎನ್ನುವುದು ನನ್ನ ಅಭಿಪ್ರಾಯ. ಇದೇ ರೀತಿ 
ತಮಿಳುನಾಡಿನ ರೈತರು ಕಾವೇರಿ ನೀರಿನ ಹಂಚಿಕೆಯ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ಹೂಡಿರುವ ವಿವಾದದಲ್ಲಿ ನ್ಯಾಯಾಲಯವು ತನ್ನಮಧ್ಯಂತರ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯವು 
11.5 ಲಕ್ಷಎಕರೆಗೆ ಮೀರಿ ಅಚ್ಚುಕಟ್ಟನ್ನು ಹೆಚ್ಚಿಸಬಾರದು ಎಂದು ನೀಡಿರುವ ತೀರ್ಮಾನವು ಕತ್ತಿಯ 
ರೂಪದಲ್ಲಿನಮೃತಲೆಯ ಮೇಲೆ ತೂಗುತಿದೆ. ಈ ಮಧ್ಯಂತರ ತೀರ್ಪು ಅಂತಿಮ ತೀರ್ಮಾನ 
ಆದಲ್ಲಿ ಕಾವೇರಿ ಕಣಿವೆಯಲ್ಲಿ ನೀರಿಗಾಗಿ ಕಾಯ್ದು ಕುಳಿತಿರುವ ರೈತರ ಆಸೆಯ ಸೆಲೆಯೇ ಬತ್ತಿ 
ಹೋಗುತ್ತದೆ. 


ಈ ಅನಿವಾರ್ಯತೆಯನ್ನು ಅರಿತು, ವಿಶೇಷ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು 
ಈ ಯೋಜನೆಗಳ ಅನುಷ್ಠಾನಕ್ಕೆ ವಿಶೇಷಕಾರ್ಯಕ್ರಮಗಳನ್ನುರೂಪಿಸಿಕೊಳ್ಳಬೇಕಾಗುತ್ತದೆ. ಈ 
ವಿಷಯದ ಬಗ್ಗೆ ತಮಗಿರುವ "“ಆಸಕ್ತಿ''ಯಲ್ಲಾಗಲೀ ""ಬದ್ಧತೆ'' ಯಲ್ಲಾಗಲೀ ನನಗೆ 
ಅನುಮಾನವಿಲ್ಲ. ಆದರೆ ಅನೇಕ ಹಿತಾಸಕ್ತಿಗಳ ಹಿಡಿತದಲ್ಲಿ ಹಾಗೂ ನಿಯಂತ್ರಣದಲ್ಲಿ ಕೆಲಸ 
ಮಾಡಬೇಕಾಗಿರುವ ತಾವು, ಎಷ್ಟರಮಟ್ಟಿಗೆ ಈ ಹಿತಾಸಕ್ತಿಗಳನ್ನು ಮೆಟ್ಟಿನಿಂತು, ನೀವು ಅನೇಕ 
ವರ್ಷಗಳು ಹೋರಾಡಿದ, ಆಸೆ ಇಟ್ಟು ಹಂಬಲಿಸಿದ ಈ ಕಾರ್ಯವನ್ನು ಸಾಧಿಸುತ್ತೀರಾ 
ಎನ್ನುವುದಷ್ಟನ್ನು ಮಾತ್ರ ಕಾದುನೋಡಬೇಕಾಗಿದೆ. ಏಕೆಂದರೆ ನಾವೇ ಸೃಷ್ಟಿಸಿಕೊಂಡಿರುವ 
""ವಿಚಿತ್ರ ವ್ಯವಸ್ಥೆ''ಯಲ್ಲಿ ಆಡಳಿತ ಮಾಡುವವರು, ತಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನು ಮತ್ತು 
ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗದೆ ಇರುವ ಪರಿಸ್ಥಿತಿ ಇತ್ತೀಚಿನ 
ದಿನಗಳಲ್ಲಿಸಾಮಾನ್ಯವಾಗಿದೆ. 


ಜೀವನದಿ / ೨೪೨ 


ಕಳೆದ ವರ್ಷ ಸರ್ಕಾರವು ರಚಿಸಿದ್ದ ನೀರಾವರಿ ಇಲಾಖೆಯ ವಿಷಯ ಸಮಿತಿಯ 
ಮುಂದೆ, ಸರ್ಕಾರದ ಕಾರ್ಯದರ್ಶಿಯವರು ಮಾತನಾಡುತ್ತಾ "“ದೇಶಕ್ಕೆ ಸ್ವಾತಂತ್ರ್ಯ ಬಂದ 
ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಯಾವ ಸರ್ಕಾರವೂ, ಯಾವುದೇ ವರ್ಷದಲ್ಲಿ ನೀರಾವರಿ 
ಕಾರ್ಯಕ್ರಮಗಳಿಗೆ ನಿಯೋಜಿಸಿದಷ್ಟುಹಣವನ್ನು ಬಿಡುಗಡೆ ಮಾಡಿ ಖರ್ಚು ಮಾಡಿಲ್ಲ'' ಎಂದು 
ಹೇಳಿರುತಾರೆ. ಇದನ್ನುನೋಡಿದರೆ ನಾವು ಈ ರಾಜ್ಯದ ಜನರಿಗೆ ನೀರಾವರಿಯ ವಿಷಯದಲ್ಲಿ 
ಮೋಸ ಮಾಡಿದ್ದೇವೆ ಎನ್ನುವ ನನ್ನಅಭಿಪ್ರಾಯಕ್ಕೆ ಪ್ರಷ್ಟಿದೊರೆಯುತದೆ. 


ಮಾನ್ಯ ಮುಖ್ಯಮಂತ್ರಿಗಳ, ಇದುವರೆಗೆ ಯಾವ ಸರ್ಕಾರವೂ, ಯಾವ ವರ್ಷವೂ 
ಆಯ-ವ್ಯಯದಲ್ಲಿನಿಗದಿ ಮಾಡಿದಷ್ಟುಹಣವನ್ನುಬಿಡುಗಡೆ ಮಾಡಿ, ಖರ್ಚು ಮಾಡಿಲ್ಲದ ಇರುವ 
ಮೋಸದ ಪರಂಪರೆಯನ್ನು ಮುರಿದು, ಈ ವಿಷಯದಲ್ಲಿನ ನಿಮ್ಮ ಬದ್ಧತೆ ಕೇವಲ ರಾಜಕೀಯ 
ಪ್ರೇರಿತವಾದುದಲ್ಲ ಅದು ಪ್ರಾಮಾಣಿಕವಾದದ್ದು ಎಂದು ಸಾಬೀತು ಮಾಡಿ. ಈ ರಾಜ್ಯದ 
ಜನತೆಗೆಸಾಮರ್ಥ್ಯವನ್ನುತೋರಿಸುವಸದವಕಾಶತಮಗೆ ಈಗ ಒದಗಿ ಬಂದಿದೆ. 


ರಾಜ್ಯದ ನೀರಾವರಿ ಯೋಜನೆಗಳು ಕುಂಠಿತಗೊಳ್ಳಲು ಇಚ್ಛಾಶಕ್ತಿಯ ಕೊರತೆಗಿಂತ, 
ಹೆಚ್ಚಾಗಿ ಹಣದ ಕೊರತೆ ಬಹುಮುಖ್ಯ ಕಾರಣವಾದದ್ದುಎನ್ನುವ ವಾದವನ್ನುತಾವು ಅನೇಕ ವೇಳ 
ಪ್ರತಿಪಾದನೆ ಮಾಡಿರುತ್ತೀರಿ. ಇದು ನಿಜವೂ ಹೌದು. ಈ ಹಿನ್ನೆಲೆಯಲ್ಲಿಯೇ ನಾವು ನಮ್ಮದೇ 
ಸರ್ಕಾರದ ವಿರುದ್ದಪ್ರತಿಭಟಿಸಿ, ಮಂತ್ರಿ ಪದವಿಗಳಿಗೆ ರಾಜೀನಾಮೆ ಕೊಟ್ಟಿದ್ದೆವು, ಎನ್ನುವ ವಿಷಯ 
ನಿಮಗೆ ತಿಳಿದಿದೆ. 


ನಾನು ಈಗಾಗಲೇ ತಿಳಿಸಿರುವಂತೆ, ತಾವು ಇಷ್ಟು ದಿನಗಳವರೆಗೆ ರಾಜ್ಯದ 
ನೀರಾವರಿಯ ಯೋಜನೆಗಳ ಬಗ್ಗೆ ತಾಳಿದ ನಿಲುವು, ಮಾಡಿದ ಪ್ರತಿಪಾದನೆಗಳು ಪ್ರಾಮಾಣಿಕ 
ವಾದವು ಎಂಬುದನ್ನುಸಾಬೀತು ಪಡಿಸುವ ದೃಷ್ಟಿಯಿಂದಲೂ, ಮತ್ತುರಾಜ್ಯದ ರೈತನ ಭೂಮಿಗೆ 
ನೀರನ್ನುಒದಗಿಸುವ ಪುಣ್ಯದ ಕೆಲಸದಲ್ಲಿಭಾಗಿಯಾಗುವ ದೃಷ್ಟಿಯಿಂದಲೂ, ಈ ವರ್ಷ ಅಂದರೆ 
1994-95ನೆಯ ವರ್ಷದಲ್ಲಿ ಆಯ-ವ್ಯಯದಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ 
ನಿಗದಿ ಮಾಡಿರುವ ಹಣವನ್ನು ಬಿಡುಗಡೆ ಮಾಡಿ, ಮೋಸದ ಪರಂಪರೆಯನ್ನು ಮುರಿದು 
ಕೀರ್ತಿವಂತರಾಗಿ ಎಂದು ಕೋರುತ್ತೇನೆ. 


ಗೌರವಗಳೊಂದಿಗೆ, 


ತಮ್ಮವ 
ವೈ.ಕೆ. ರಾಮಯ್ಯ 


೨೪೩ / ಜೀವನದಿ 


ದಿನಾಂಕ: 31.3.1995 


ಜೈಲಿನಿಂದ ವೈ.ಕೆ.ಆರ್‌ ಪತ್ರ 


ಇನ್ನುಎಷ್ಟುದಿನ ಜೈಲಿನಲ್ಲಿಯೇ ಈ ಮುಷ್ಕರ ಮುಂದುವರೆಸುತ್ತಿರಾ? ಇದು ಎಲ್ಲರೂ 
ಕೇಳುವ ಪ್ರಶ್ನೆ. ನನ್ನಗಂಟಲು ಬೇನೆ ಎಲ್ಲರಿಗೂ ಉತ್ತರ ಹೇಳಲು ಅಡ್ಡಿಯಾಗುತ್ತಿದೆ. ನನ್ನ ಉತ್ತರ 
ಇಷ್ಟೆ: "ಎಲ್ಲಿಯವರೆಗೆ ಈ ಸರ್ಕಾರ ಈ ವಿಷಯದಲ್ಲಿ ಗಮನ ಹರಿಸಿ ತೀರ್ಮಾನ ತೆಗೆದುಕೊಳ್ಳದೇ 
ನಿದ್ದೆಮಾಡುತ್ತದೆಯೋ, ಅಲ್ಲಿಯವರೆಗೆ ನಾನು ಜೈಲಿನಲ್ಲಿ ನಿದ್ದೆಮಾಡುತಿರುತ್ತೇನೆ. ಸರ್ಕಾರ ಮತ್ತು 
ಜನಪ್ರತಿನಿಧಿಗಳು ಇಂತಹ ಗಂಭೀರ ವಿಷಯಗಳಲ್ಲಿಯೂ ದಿವ್ಯ ನಿರ್ಲಕ್ಷ್ಯ ತೋರಿ, ನಿದ್ದೆ 
ಮಾಡಿದರೆ ಅವರನ್ನು ನಮ್ಮ ಜನ ಎದ್ದು ಬಂದು ಎಚ್ಚರಿಸುವವರೆಗೆ ನಾನು ಇಲ್ಲಿರವುದು 
ಅನಿವಾರ್ಯವಾಗಿದೆ''. 

ವೈ.ಕೆ. ರಾಮಯ್ಯ 
ಕೇಂದ್ರ ಕಾರಾಗ್ಬಹ, ಬೆಂಗಳೂರು. 


ಜೀವನದಿ / ೨೪೪ 


ಬಟ್ಟೆ ತೊಟ್ಟವ ಹುಚ್ಚೆ 
ಬ ಸ 
29-3-1995 
ಕುಣಿಗಲ್‌ 


ಮಾನ್ಯ ಲಂಕೇಶ್‌ ಅವರೇ, 


ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ಆಹ್ವಾನ ಪತ್ರಿಕೆ, ಬೆಂಗಳೂರಿನ ವಿಳಾಸಕ್ಕೆ 
ಬಂದಿದ್ದರಿಂದ, ಕಾರ್ಯಕ್ರಮಕ್ಕೆ ಬರಲು ಸಾದ್ಯವಾಗಲಿಲ್ಲ. 60 ವರ್ಷ ಏಕೆ? 6000 ವರ್ಷ 
ಬದಕಿದರೂ, ಲಂಕೇಶ್‌ರಂಥವರು ನಮಗೆ ಬೇಕಿದೆ. ಆದರೆ ಏನು ಮಾಡುವುದು? ನಮ್ಮಜಟಕಾ 
ಬಂಡಿಗೆ ""ವಿಧಿ'' ತಾನೇ ಸಾಹೇಬ ? 


ತಮಗೆ 60 ವರ್ಷಗಳು ತುಂಬಿದ ಈ ಸಂದರ್ಭದಲ್ಲಿ ಶುಭ ಕೋರುತ್ತೇನೆ. ತಮ್ಮ 
ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿರುವ ಕಾರ್ಯಕ್ರಮವನ್ನು ಓದಿದ ಒಬ್ಬರು ""ಹುಚ್ಚುತನದ 
ಲಕ್ಷಣಗಳಿಗೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೆ?'' ಎಂದು ಉದ್ಗಾರ ತೆಗೆದರು. ಅದಕ್ಕೆ ನಾನು 
ಹೇಳಿದೆ : ""ಬೆತ್ತಲೆ ಇರುವವರು ಬದುಕುತ್ತಿದ್ದ ಒಂದು ದ್ವೀಪದಲ್ಲಿ ಬಟ್ಟೆ ತೊಟ್ಟವನೆ ಹುಚ್ಚನಂತೆ 
ನಿಮಗೆ ತೋರಿದರೆ ನಾವೇನುಮಾಡಲು ಸಾಧ್ಯವಿಲ್ಲ” 


- ವೈ.ಕೆ. ರಾಮಯ್ಯ 
ಕುಣಿಗಲ್‌ 
(ಲಂಕೇಶ್‌ ಪತ್ರಿಕಿ: 29-3-1995) 


೨೪೫ / ಜೀವನದಿ 
27.3.1995 


9 


ಜೈಲಿನಿಂದ ವೈ.ಕೆ.ಆರ್‌ ಪತ 


ತುಮಕೂರು ಜಿಲ್ಲೆಹಾಗು ಮಂಡ್ಯ ಜಿಲ್ಲೆನಾಗಮಂಗಲ ತಾಲ್ಲೂಕಿನ ಜಮೀನುಗಳಿಗೆ 
ನೀರು ಒದಗಿಸಲು ನಡೆಯುತ್ತಿರುವ ನಾಲಾ ಕೆಲಸವನ್ನು ನಿಲ್ಲಿಸಿರುವುದನ್ನು ಕೂಡಲೆ ಶುರು 
ಮಾಡಬೇಕು. ಈಗಾಗಲೇ ಮಾಡಿರುವ ಕೆಲಸಕ್ಕೆ ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವ ಸುಮಾರು 
25 ಕೋಟ ರೂಪಾಯಿ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು. 

ಬರದ ದವಡೆಯಲ್ಲಿತತ್ತರಿಸುತ್ತಿರುವತುಮಕೂರು ಜಿಲ್ಲೆಯ ಜನರಿಗೆ ಸ್ವಲ್ಪವಾದರೂ 
ಪರಿಹಾರ ಒದಗಿಸುವ ದಿಸೆಯಲ್ಲಿಶಿಂಷಾ ನದಿಯ ಪಾತ್ರಕ್ಕೆ ಹೇಮಾವತಿ ಅಣೆಕಟ್ಟಿನಿಂದ ಹರಿದು 
ಬರುತ್ತಿದ್ದನೀರನ್ನು ನಿಲ್ಲಿಸದೆ ಮುಂದುವರಿಸಬೇಕು. ಈ ಮೂರು ಬೇಡಿಕೆಗಳನ್ನು ಮುಂದಿಟ್ಟು 
ಸರ್ಕಾರಕ್ಕೆ ಒಂದಲ್ಲ, ನಾಲ್ಕಾರು ಪತ್ರಗಳನ್ನುಬರೆದದ್ದಾಯಿತು. ಆ ಪತ್ರಗಳಿಗೆ ಉತರ ಕೊಡುವ 
ಸೌಜನ್ಯವನ್ನೂಸಹ ಸರ್ಕಾರ ತೋರಲಿಲ್ಲ ಇಡೀ ತಮ್ಮರಾಜಕೀಯ ಜೀವನದಲ್ಲಿ ನೀರಾವರಿ 
ಬಗ್ಗೆ ಆಸಕ್ತಿ ಪ್ರದರ್ಶನ ಮಾಡುತ್ತಾ ಮಣ್ಣಿನ ಮಗನೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ 
ಸನ್ಮಾನ್ಯ ಮುಖ್ಯಮಂತ್ರಿ ತ್ರೀ ದೇವೇಗೌಡರು ಅಧಿಕಾರಕ್ಕೆ ಬಂದ ಕೂಡಲೆ, ರಾಜ್ಯದ ಎಲ್ಲಾ 
ನೀರಾವರಿ ಯೋಜನೆಗಳ ಕೆಲಸವನ್ನು ಸ್ಥಗಿತಗೊಳಿಸಿದರು. ಮಣ್ಣಿನ ಮಕ್ಕಳಿಗೆ ಈ ರಾಜ್ಯದಲ್ಲಿ: 
ಮುಖ್ಯಮಂತ್ರಿಗಳು ಕೊಟ್ಟಮೊದಲ ಕೊಡುಗೆ ಇದು. 


ಹಾಸನ ಜಿಲ್ಲೆಹೇಮಾವತಿ ಅಣೆಕಟ್ಟಿನಲ್ಲಿನೀರು ತುಂಬಿದೆ. ತುಮಕೂರು ಜಿಲ್ಲೆ ರೈತರ 
ಜಮೀನಿನಲ್ಲಿ ಬೆಳೆ ಒಣಗಿ ನಿಂತಿದೆ. ಬೇಸಿಗೆಯ ಬಿಸಿಲಿನಿಂದಾಗಿ, ತುಮಕೂರು ನಗರ, ಗುಬ್ಬಿ, 
ತಿಪಟೂರು, ತುರುವೇಕೆರೆ ಮತ್ತು ಕುಣಿಗಲ್‌ ಪಟ್ಟಣಗಳಲ್ಲಿ ಕುಡಿಯುವ ನೀರಿಗೂ 
ತೊಂದರೆಯಾಗಿ ಜನ ಕಂಗಾಲಾಗಿದ್ದಾರೆ. ಹೇಮಾವತಿಯಿಂದ ಗಂಗನಘಟ್ಟ , ಮಲ್ಲಾಘಟ್ಟ, 
ನೊಣವಿನಕೆರೆ, ತುರುವೇಕೆರೆ, ಮಾಕೊರ್ನನಹಳ್ಳಿ ಹಾಗೂ ಇತರೆ ಕೆರೆಗಳಿಗೆ ಹರಿದು ಬರುತ್ತಿದ್ದ 
ನೀರನ್ನು ನಿಲ್ಲಿಸಿರುವುದರಿಂದ, ಅಲ್ಲಿಯ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಪರಿಸ್ಥಿತಿಯ 
ಹಿನ್ನೆಲೆಯಲ್ಲಿ 72 ವರ್ಷದ ವಯೋವೃದ್ಧರೂ, ಮಾಜಿ ಶಾಸಕರಾದ ಶ್ರೀ ಬಿ.ಪಿ. ಗಂಗಾಧರ್‌ 
ರವರೂ ಸೇರಿದಂತೆ, ನಮ್ಮೆಲ್ಲಾ ಅಭಿಮಾನಿಗಳು ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ 
ಮಾಡಲು ಮುಖ್ಯಮಂತ್ರಿಗಳ ಹಂಗಾಮಿ ನಿವಾಸವಾದ ""ಕುಮಾರ ಕೃಪಾ''ದ ಮುಂದೆ ಮರದ 
ನೆರಳಿನಲ್ಲಿಕಾದು ಕುಳಿತರೆ, ಮಣ್ಣಿನ ಮಗನ ನೇತೃತ್ವದ ಈ ಸರ್ಕಾರ, ಮಣ್ಣಿಗೆ ನೀರು ಕೊಡಿ ಎಂದು 
ಮನೆಯ ಮುಂದೆ ಬಂದ ಮಣ್ಣಿನ ಮಕ್ಕಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದೆ. 


ತುಂಗಭದ್ರಾ ಅಣೆಕಟ್ಟೆಯಿಂದ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶ್ರೀ ಎನ್‌.ಟಿ. 
ರಾಮಾರಾವ್‌ರವರ ಬೇಡಿಕೆಯಂತೆ, ಆಂಧ್ರ ಪ್ರದೇಶಕ್ಕೆ ನೀರನ್ನು ಬಿಡುತ್ತಿದ್ದಾರೆ. ಕಾವೇರಿ 


ಜೀವನದಿ / ೨೪೬ 


ನದಿಯ ನೀರನ್ನು ತಮಿಳುನಾಡಿನವರ ಬೇಡಿಕೆಯಂತೆ, ತಮಿಳುನಾಡಿನ ರೈತರಿಗೆ ನೀರನ್ನು 
ಒದಗಿಸಲಾಗುತ್ತಿದೆ. ಆದರೆ ಇದೇ ರಾಜ್ಯದಲ್ಲಿಹುಟ್ಟರುವ, ತುಮಕೂರು ಜಿಲ್ಲೆಯ ಮಣ್ಣಿನ ಮಕ್ಕಳು 
ಇದೇ ರಾಜ್ಯದಲ್ಲಿರುವ ಹೇಮಾವತಿ ನೀರನ್ನು ಒದಗಿಸುವಂತೆ ಕೇಳಿದರೆ, ಮಣ್ಣಿನ ಮಕ್ಕಳ ಹಿತ 
ಕಾಪಾಡುತ್ತೇನೆಂದು ಪಣತೊಟ್ಟು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ, ಮಣ್ಣಿನ ಮಗ 
ದೇವೇಗೌಡರು ನಮ್ಮನ್ನು ಬಂಧಿಸಿ ಜೈಲಿಗೆ ಕಳಿಸಿರುವುದು ಎಂತಹ ವಿಪರ್ಯಾಸ ಎಂಬುದನ್ನು ಈ 
ರಾಜ್ಯದ ಮಣ್ಣಿನ ಮಕ್ಕಳು ಯೋಚಿಸಬೇಕಾಗಿದೆ. 


ಕಳೆದ ವರ್ಷ ಜನತಾದಳದ ಶಾಸಕಾಂಗದ ಸಭೆಯಲ್ಲಿ ನಾನು ಅಂದಿನ ಸರ್ಕಾರ 
ನೀರಾವರಿ ಯೋಜನೆಗಳಿಗೆ ಹಣ ಒದಗಿಸದೆ ಇರುವುದನ್ನು ಪ್ರಸಾಪಿಸಿದ್ದೆ. ಆಗ ಜನತಾದಳದ 
ಅಧ್ಯಕ್ಷರಾಗಿದ್ದಸನ್ನಾನ್ಯ ಶ್ರೀ ದೇವೇಗೌಡರು "“ನೀರಾವರಿಗೆ ಹಣ ಒದಗಿಸದಿದ್ದರೆ ನೀವು ಹೋಗಿ 
ಮುಖ್ಯಮಂತ್ರಿಗಳ ಮನೆ ಮುಂದೆ ಸತ್ಯಾಗ್ರಹ ಮಾಡಿ'' ಎಂದು ವ್ಯಂಗ್ಯವಾಗಿ ನನಗೆ ತಿಳಿಸಿದ್ದರು. 
ಆದರೆ ನೀರಾವರಿ ಬಗ್ಗೆ ಈಗ ಅವರ ಮನೆ ಮುಂದೆ ಹೋಗಿ ಮುಷ್ಕರ ಮಾಡಿದರೆ ಬಂಧಿಸಿ ಜೈಲಿಗೆ 
ಕಳುಹಿಸಿದ್ದಾರೆ. 


ಅಧಿಕಾರಕ್ಕೆ ಬಂದ ಕೂಡಲಿ, ""ಕುಂಟು ನೆಪಗಳನ್ನು ಮುಂದಿಟ್ಟು'' ರಾಜ್ಯದ ಎಲ್ಲಾ 
ನೀರಾವರಿ ಕೆಲಸಗಳನ್ನು ಸ್ಥಗಿತಗೊಳಿಸಿರುವುದು. ಆಗಿರುವ ಕೆಲಸಗಳಿಗೆ ಹಣ ಬಿಡುಗಡೆ 
ಮಾಡದಿರುವುದು. ಹಿಂದಿನ ಕಾಂಗ್ರೆಸ್‌ ಸರ್ಕಾರ ಆಯ-ವ್ಯಯದಲ್ಲಿಒದಗಿಸಿದಷ್ಟೂಹಣವನ್ನು 
ಖರ್ಚು ಮಾಡದೆ ಇರುವುದು ಮತ್ತು ಅವರ ಈಗಿನ ಆಯ-ವ್ಯಯದಲ್ಲಿ ರೈತರ ಬಗ್ಗೆ ಅವರು 
ತೆಗೆದುಕೊಂಡಿರುವ ನಿಲುವುಗಳನ್ನು ಗಮನಿಸಿದರೆ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ 
ಜೀವನದಲ್ಲಿನೀರಾವರಿಯ ಬಗ್ಗೆಮಾಡಿದ ಪ್ರತಿಪಾದನೆಗಳು ಹಾಗು ಅವರು ತಳೆದ ನಿಲುವುಗಳು 
ರಾಜಕೀಯ ಪ್ರೇರಿತವಾದವುಗಳೇ ಹೊರತು, ಅವರ ಆಸಕ್ತಿಪ್ರಾಮಾಣಿಕ ವಾದುದಲ್ಲಎಂದು ಈ 
ರಾಜ್ಯದ ಜನತೆಗೆ ಈಗಾಗಲೇ ಅರಿವಾಗಿದೆ. 


ತುಮಕೂರು ಜಿಲ್ಲೆಯ ಹೇಮಾವತಿ ಯೋಜನೆಗಳ ಬಗ್ಗೆ ನಮ್ಮ ಬೇಡಿಕೆಗಳನ್ನು 
ಈಡೇರಿಸುವ ಪ್ರಯತ್ನಮಾಡುವ ಬದಲು ನಮ್ಮನ್ನುಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಈ ನಮ್ಮ 
ಬೇಡಿಕೆಗಳು ಈಡೇರುವವರೆಗೆ ನಾವು ಜೈಲಿನಲ್ಲಿಯೇ ನಮ್ಮ ಮುಷ್ಕರವನ್ನು ಮುಂದುವರಿಸುತ್ತೇವೆ. 
ಜೈಲಿನಿಂದ ಹೊರಗೆ ಹೋಗುವ ಪ್ರಶ್ನೆಯೇ ಇಲ್ಲ. 


ಈ ಯೋಜನೆಯ ಫಲಾನುಭವಿಗಳಾದ ತುಮಕೂರು ಜಿಲ್ಲೆಯ ತಿಪಟೂರು, 
ತರುವೇಕೆರೆ, ಗುಬ್ಬಿ, ತುಮಕೂರು ಮತ್ತು ಕುಣಿಗಲ್‌ ತಾಲ್ಲೂಕಿನ ರೈತರುಗಳು ಈಗಲಾದರು 
ಎಚ್ಚೆತ್ತುಕೊಂಡು, ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಈ ಭಾಗದ 


೨೪೭ / ಜೀವನದಿ 


ಜನ ಪ್ರತಿನಿಧಿಗಳು ಈಗಲಾದರು ತಮ್ಮ ಜವಾಬ್ದಾರಿಯನ್ನು ಅರಿತು, ಕರ್ತವ್ಯ ನಿರ್ವಹಿಸಲೆಂದು 
ಬಂಧೀಖಾನೆಯಲ್ಲಿಬಂಧಿತರಾಗಿರುವ ನಾವು ನಿರಿಕ್ಟಿಸಿದ್ದೇವೆ. 


ವೈ.ಕೆ. ರಾಮಯ್ಯ 
ಅಧ್ಯಕ್ಷರು 
ಸಮಾಜವಾದಿ ಪಾರ್ಟಿ, ಕರ್ನಾಟಕ 


ಸೆಂಟ್ರಲ್‌ ಜೈಲ್‌, ಬೆಂಗಳೂರು. 


ಐಂ. ON 


ಬಂಧಿತರಾಗಿ ಜೈಲಿನಲ್ಲಿರುವವರ ಪಟ್ಟಿ 


ಶ್ರೀ ವೈ.ಕೆ. ರಾಮಯ್ಯ, ಅಧ್ಯಕ್ಷರು, ಸಮಾಜವಾದಿ ಪಾರ್ಟಿ, ಕರ್ನಾಟಕ 

ಶ್ರೀ ಬಿ.ಪಿ. ಗಂಗಾಧರ್‌, ಮಾಜಿ ಶಾಸಕರು, ತುಮಕೂರು 

ಶ್ರೀ ಎಸ್‌. ಎಚ್‌. ರಾಮಚಂದ್ರಯ್ಯ, ಜಿಲ್ಲಾಯುವ ಅಧ್ಯಕ್ಷರು, ಸಮಾಜವಾದಿ ಪಾರ್ಟಿ, 
ಶಾಂತಪುರ 

ಪ್ರೀ ಮಮ್ತಾಜ್‌ ಅಹಮದ್‌, ಅಧ್ಯಕ್ಷರು, ಸಮಾಜವಾದಿ ಪಾರ್ಟಿ, ಕುಣಿಗಲ್‌ 

ಶ್ರೀ ಕೃಷ್ಣಮೂರ್ತಿ, ಅಧ್ಯಕ್ಷರು, ಸಮಾಜವಾದಿ ಪಾರ್ಟಿ, ತುರುವೇಕೆರೆ 

ಶ್ರೀವೈ.ಹೆಚ್‌. ಹುಚ್ಚಯ್ಯ, ಜಿಲ್ಲಾಪಂಚಾಯಿತಿ ಸದಸ್ಯರು, ಕುಣಿಗಲ್‌ 

ಶ್ರೀ ಬಿ.ಎಂ. ಹುಚ್ಚೇಗೌಡ, ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಕುಣಿಗಲ್‌ 

ಪಿ ಕೆ. ಬೋರಪ್ಪನವರು, ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾಸಮಾಜವಾದಿ ಪಾರ್ಟಿ, 
ತುಮಕೂರು 

ಶ್ರೀ ರಾಮಲಿಂಗೇಗೌಡ, ತಾಲ್ಲೂಕು ಅಧ್ಯಕ್ಷರು, ಗುಬ್ಬಿ ತಾಲ್ಲೂಕು 

ಶ್ರೀ ರಾಜಣ್ಣ ಅಧ್ಯಕ್ಷರು, ಕಣಕುಪ್ಪೆಗ್ರಾಮ ಪಂಚಾಯಿತಿ, ತುಮಕೂರು ತಾಲ್ಲೂಕು 

ಶ್ರೀ ಯು.ಕೆ. ಕರಿಯಪ್ಪನವರು, ಸಮಾಜವಾದಿ ಪಾರ್ಟಿ ಮುಖಂಡರು, ಉಜ್ಜನಿ 

ಶ್ರೀ ಶಿವಣ್ಣ ಸಮಾಜವಾದಿ ಪಾರ್ಟಿ ಯುವ ಮುಖಂಡರು, ಉಜ್ಜನಿ 

ಶ್ರೀವೈ.ಆರ್‌. ರಾಜೀವ್‌ ಬಾಬು, ಸಮಾಜವಾದಿ ಪಾರ್ಟಿ ಯುವಮುಖಂಡರು, ಕುಣಿಗಲ್‌ 
ಶ್ರೀ ಅರುಣಕುಮಾರ್‌, ಗ್ರಾಮ ಪಂಚಾಯಿತಿ ಸದಸ್ಯರು, ಹನುಮಣ್ಣನ ಪಾಳ್ಯ, ಕುಣಿಗಲ್‌ 
ಶ್ರೀ ಎಂ.ಎಲ್‌. ಹನುಮಂತಯ್ಯ, ಮಾವಿನಕಟ್ಟೆಪಾಳ್ಯ, ಕುಣಿಗಲ್‌ ತಾಲ್ಲೂಕು 

ಶ್ರೀ ಆರ್‌.ಕೆ. ರಾಮಣ್ಣಗೌಡ, ಗ್ರಾಮಪಂಚಾಯಿತಿ ಸದಸ್ಯರು, ರಾಜಗೆರೆ 

ಶ್ರೀ ಪಟೇಲ್‌ ಕೆ.ಎಚ್‌. ಗೌಡ, ಸೂಬಗಾನಹಳ್ಳಿ 

ಶ್ರೀ ಹೆಚ್‌.ಆರ್‌. ಶಿವರಾಜು, ಹೊಸಕೆರೆ 

ಶ್ರೀ ಹೆಚ್‌.ಸಿ. ಬೊರಯ್ಯ, ಹೊಸಕೆರೆ 


ಜೀವನದಿ / ೨೪೮ 


20. 
21; 


ಶ್ರೀ ಕೊಂಡಾರೆಡ್ಡಿ ಕುಣಿಗಲ್‌ 
ಶ್ರೀ ಅಚ್ಯುತನ್‌, ಕುಣಿಗಲ್‌ 
ಶ್ರೀ ಅಶ್ವತ್ಥನಾರಾಯಣ, ಅಧ್ಯಕ್ಷರು, ಸಮಾಜವಾದಿ ಪಾರ್ಟಿ, ಬೆಂಗಳೂರು ನಗರ 
ಶ್ರೀಮತಿ ಕಲ್ಯಾಣಿ, ಮೈಸೂರು 
(ಶ್ರೀಮತಿ ಮಂಜುಳಾ ಮೋಹನ್‌, ಬೆಂಗಳೂರು 
ಶ್ರೀಮತಿ ಲಲಿತಾ ಹೆಗಡೆ, ರಾಜ್ಯ ಸಮಿತಿ ಸದಸ್ಯೆ, ಹೊನ್ನಾವರ 
ಕ Fl 
ಶ್ರೀಮತಿ ಅರುಣಾ ಶ್ರೀನಿವಾಸ್‌, ಬೆಂಗಳೂರು 
ಶ್ರೀಅಲಿ, ಬೆಂಗಳೂರು 


೨೪೯ / ಜೀವನದಿ 


ದಿನಾಂಕ : 5-4-1995 


""ವೈ.ಕೆ. ರಾಮಯ್ಯ ಅವರ ಎರುದ್ಧಸರ್ಕಾರಕ್ಕಾಗಲಿ, ಮುಖ್ಯಮಂತ್ರಿ ದೇವೇಗೌಡ 
ಅವರಿಗಾಗಲಿ ಯಾವುದೇ ರೀತಿಯ ದ್ವೇಷ ಇಲ್ಲ'' ರಾಮಯ್ಯ ಅವರನ್ನು ""ಬಂಧಿಸುವ 
ಪ್ರಶ್ನೆಯೇ ಇಲ್ಲ ಅವರಾಗಿಯೇ ಜೈಲಿಗೆ ಹೋಗಿದ್ದಾರೆ'' ರಾಮಯ್ಯ ಅವರನ್ನು ""ಜಾಮೀನಿನ 
ಮೇಲೆ ಬಿಡುತ್ತೇವೆ'' ಎಂದರು. ಅವರು ಕೇಳದೆ ಜೈಲಿಗೆ ಹೋಗಿದ್ದಾರೆ. ಹಟ ಹಿಡಿದು ಕುಳಿತಿದ್ದಾರೆ. 
ಅವರನ್ನು ಜೈಲಿಗೆ ಹಾಕುವ ಪ್ರಶ್ನೆಯೇ ಇಲ್ಲ. ಅವರೇ ಹಾಕಿಸಿಕೊಂಡಿದ್ದಾರೆ. 


ಸದನದಲ್ಲಿತಾರೀಕು 4.4.1995ರಂದು ನೀವು ನನ್ನ ಬಗ್ಗೆ ಮಾಡಿರುವ ಈ ಹೇಳಿಕೆಗೆ 
ಪ್ರತಿಕ್ರಿಯೆ ವೃಕ್ತಮಾಡಲು ನನಗೆ ಅವಕಾಶ ಇಲ್ಲದಿರುವುದರಿಂದ, ಸದನದಸದಸ್ಯನಾಗಲು ನಾನು 
ತಕ್ಕವನಲ್ಲವೆಂದು ಜನ ನನ್ನನ್ನುಹೊರಗೆ ಇಟ್ಟಿರುವುದರಿಂದ, ಮಾನ್ಯ ಸಭಾಧ್ಯಕ್ಷರ ಮೂಲಕ ನನ್ನ 
ಅನಿಸಿಕೆಗಳನ್ನು ಬರೆದು ಕಳುಹಿಸುತ್ತಿದ್ದೇನೆ. ಮೊದಲನೆಯದಾಗಿ ; ಸರಕಾರಕ್ಕೆ ಮತ್ತುಮುಖ್ಯಮಂತ್ರಿ 
ದೇವೇಗೌಡರಿಗೆ ನನ್ನ ಮೇಲಿ ದ್ವೇಷ ಇದೆ ಎಂದು ನಾನು ಹೇಳಿಲ್ಲ ಎರಡನೆಯದಾಗಿ ; 
ಬಂಧಿಸದಿದ್ದರೆ ಜೈಲಿಗೆ ಹೋಗುವ ""ಅವಕಾಶ''ವಾಗಲಿ ""ಅವಶ್ಯಕತೆ'' ಯಾಗಲಿ 
ಉದ್ಭವಿಸುವುದಿಲ್ಲ ತಾವು ಕಾನೂನು ಪದವೀಧರರಲ್ಲದಿದ್ದರೂ, ಅತ್ಯಂತ ರಾಜಕೀಯ 
ಚತುರರಾದ ತಮಗೆ ಈ ಕನಿಷ್ಠ ಸಾಮಾನ್ಯ ವಿಷಯವೂ ತಿಳಿಯುವುದಿಲ್ಲಎಂದು ನಂಬಲು ನಾನು 
ಸಿದ್ಧನಿಲ್ಲ. ಪೊಲೀಸರು ನನ್ನ ಮೇಲೆ ಅಕ್ರಮ ಕೂಟ, ಅಕ್ರಮ ಪ್ರವೇಶ, ಅಸಭ್ಯವರ್ತನೆ, 
ಪ್ರಾಣಭಯದ ಬೆದರಿಕೆ, ಇನ್ನೂ ಅನೇಕ ಅಪರಾಧಗಳನ್ನು ಹೊರಿಸಿ, ಬಂಧಿಸಿ ನನ್ನನ್ನು ಜೈಲಿಗೆ 
ಕಳುಹಿಸಬೇಕೆಂದು ""ಇ6171೧6 80010800೧'' ಹಾಕಿದುದರ ಆಧಾರದ ಮೇಲೆ ನ್ಯಾಯಾಲಯ 
ನನ್ನನ್ನು ಜೈಲಿಗೆ ಕಳುಹಿಸಿದೆ. ಇದು ಇರುವ ವಿಷಯ. 


ಮಾನ್ಯ ಸಚಿವರೇ, ನನ್ನನ್ನು ಜಾಮೀನಿನ ಮೇಲೆ ಬಿಡಿ ಎಂದು ನಿಮ್ಮನ್ನು ನಾನು 
ಬೇಡುತ್ತಿಲ್ಲ. ನಿಮ್ಮ ""ಕರುಣೆ'', ""ಅನುಕಂಪ'' ನನಗೆ ಬೇಕಾಗಿಲ್ಲ ನನಗೆ ನಿಮ್ಮಿಂದ 
ಬೇಕಾಗಿರುವುದು '"ನ್ಯಾಯ''. ಯಾವ ಕಾರಣಕ್ಕಾಗಿ ಹರಿದು ಬರುತ್ತಿದ್ದ ನೀರನ್ನುನಿಲ್ಲಿಸಿದಿರಿ? 
ಯಾವಕಾರಣಕ್ಕಾಗಿ ಕೆಲಸಗಳನ್ನುಸ್ಥಗಿತ ಗೊಳಿಸಿದಿರಿ? ತಿಳಿಸಿ. ಅಷ್ಟುಸಾಕು. ನಿಮ್ಮಸರಕಾರದ ಈ 
ನಡವಳಿಕೆ, ಭೂತಕಾಲದ ಸಂದರ್ಭ, ಸನ್ನಿವೇಶಗಳ ಇತಿಹಾಸವನ್ನು, ಭವಿಷ್ಯದ ದಿಕ್‌ಸೂಚಿಯನ್ನು 
ಸ್ಪಷ್ಟವಾಗಿ ಬಿಂಬಿಸುತ್ತದೆ. 


ಮಾನ್ಯ ಮಂತ್ರಿವರ್ಯರೆ, ರಾಮಯ್ಯನನ್ನುಜೈಲಿನಿಂದ ಬಿಡುವ ಅಥವಾ ಬಿಡದಿರುವ 
ವಿಷಯ ಹಾಗಿರಲಿ, ನನ್ನನ್ನು ಜೈಲಿನಿಂದ ಬಿಡುವುದರಿಂದ ಅಥವಾ ಓಡಿಸುವುದರಿಂದ ಸಮಸ್ಯೆ 


ಜೀವನದಿ /೨೫೦ 


ಬಗೆಹರಿಯುವುದಿಲ್ಲ. ಹೇಮಾವತಿಯ ನೀರನ್ನು ತುಮಕೂರು ಜಿಲ್ಲೆಗೆ ಹರಿಯಬಿ ಬಿಟ್ಟರೆ ಮಾತ್ರ ಈ 
ಸಮಸ್ಯೆ ಬಗೆಹರಿಯಲು ಸಾಧ್ಯ. ಇದು ನಿಮಗೆ ತಿಳಿದಿಲ್ಲ ಈ ಗುರಿಯ ಯನ್ನು ಮುಟ್ಟಲು ಮ್ರ 


ಬ >’ 
ಪರಿಹಾರವನ್ನುಪಡೆಯಲು ಜೈಲಿಗೆ ಏನು? “ನೇಣುಗಂಬಕ್ಕೆ” ಹೋಗಲು ನ ನಾನುಸಿ ಸಿದ್ಧನಿದ್ದೇನೆ. 


""ಕತ್ಫನಿರ್ಣಯ ಬಾಹ್ಯ ಲಾಭ ನಷ್ಟಗಳಿಗಲ್ಲ ಇವ ಈ ಜಗಕೆ, ನಿನ್ನಾತ್ಮ 
ಯಣ''ವದೂ ಮಂಕುತಿಮ್ಮ'' ಎಂದರು ಡಿ.ವಿ.ಜಿ. ಇದರಲ್ಲಿನಂಬಿಕೆ ಉಳ್ಳವನು ನಾನು. ಈ ನನ್ನ 
ಹೋರಾಟ "“ಎಲ್ಲವನ್ನೂ'' 'ಕೊಟ್ಟನ ನನ್ನ ಜನರ “ಯಣ'' ತೀರಿಸುವ ಒಂದು ಸಣ್ಣ ಪ್ರಯತ್ನವೇ 
ಹೊರತು, ಮುಂದಿನ ಚುನಾವಣೆಗೆ ಹೂಡುತ್ತಿರುವ ಬಂಡವಾಳವಲ್ಲ (4 35 9 


ಇನ್ನು ಜಾಮೀನಿನ ರ ಮೇಲೆ ಬಿಡುವುದು, ಬಿಡದೆ ಇರುವುದು,ನ್ನಾ ನ್ಯಾಯಾಲಯಕ್ಕೆ ಸೇರಿದ 
ಅಧಿಕಾರ. ನಿಮಗಾಗಲಿ, ನಿಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಇಲ್ಲಿ ಮೂಗು ಸು 1೫] 
ಇಲ್ಲ. ಅಲ್ಲದೆ ಜಾಮೀನು ಕೊಟ್ಟು ಜೈಲಿನಿಂದ ಹೊರಬರಲು ನಾನು ಮಾಡಿರುವ 
ಅಪರಾಧವೇನು? 


ನಿಮ್ಮ ಅಧಿಕಾರಿಗಳು ಹಾಕಿದ ಸುಳ್ಳು ಮೊಕದ್ದಮೆಯಲ್ಲಿ ಮುಚ್ಚಳಿಕೆ ಬರೆದುಕೊಟ್ಟು 
ಬರುವುದು ಎಂದರೆ ಅದು ಹೇಗೆಸಾಧ್ಯ? ಒಬ್ಬ ವ್ಯಕ್ತಿಯನ್ನುಯಾವಾಗ, ಯಾರು, ಹೇಗೆ ಜೈಲಿಗೆ 
ಕಳುಹಿಸಲುಸಾಧ್ಯ ಎನ್ನುವುದು ಎಲ್ಲರಿಗೂ ತಿಳಿದಿದೆ. 


ಒಣಗಿದ ಹೊಲಕ್ಕೆ, ದಣಿದ ಬಾಯಿಗೆ ನೀರು ಕೊಡಿ ಎಂದು ನಿಮ್ಮ ಮುಖ್ಯಮಂತ್ರಿಗಳ 
ಮನೆಯ ಮುಂದೆ ಉಪವಾಸ ಕುಳಿತರೆ, ಅದು ಅಪರಾಧವೆ? ಈ ಅಪರಾಧ ಮಾಡಿದಕ್ಕಾಗಿ, ನಾನು 
ಜಾಮೀನು ಕೊಟ್ಟು ಹೊರಗೆ ಬರಬೇಕೆ? 


ಇನ್ನುನಿಮ್ಮ ಮೇಲಾಗಲಿ, ನಿಮ್ಮ ಮುಖ್ಯಮಂತ್ರಿಗಳ ಮೇಲಾಗಲಿ, ನಿಮ್ಮಸರಕಾರದ 
ಮೇಲಾಗಲಿ ನನಗೆ ದ್ವೇಷವಿಲ್ಲ. ನಿಮ್ಮಅಧಿಕಾರ ಚಿರಾಯುವಾಗಲಿ. 


ವಂದನೆಗಳೊಡನೆ, 
ಇಂತಿ 


ವೈ.ಕೆ. ರಾಮಯ್ಯ 


ಕೇಂದ್ರ ಕಾರಾಗೃಹ, ಬೆಂಗಳೂರು 


೨೫೧ / ಜೀವ 


et 
ು 


ಮಾನ್ಕರೆ, 


ಮಾನವ ಕುಲದ ನಾಳಿನ ಒಳಿತನ್ನು ಚಿಂತಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ 
ಗಮನಿಸಬೇಕಾದ್ದು ಮೂರು ಪ್ರಮುಖ ವಿಷಯಗಳು - ಸ್ವಚ್ಛ ಪರಿಸರ, ವಿದ್ಯಾಭ್ಯಾಸ ಹಾಗೂ 
ಭಾರತಕ್ಕೆ ಸಂಬಂಧಿಸಿದಂತೆ ಜನಸಂಖ್ಯೆಯ ನಿಯಂತ್ರಣ. ಜನತೆಯ ಪ್ರೀತಿ ಹಾಗು ವಿಧೇಯತೆ 
ಗಳಿಸಲು ಹಾಗೂ ಅಧಿಕಾರ ಮತ್ತುಸವಲತುಗಳನ್ನು ಅನುಭವಿಸಲು ರಾಜಕೀಯ ಭ್ರಷ್ಟಾಚಾರ 
ಮತ್ತು ದ್ರೋಹವೆಂಬ ಕಪಟ ದ್ಯೂತ ಒಂದೇ ದಾರಿಯಲ್ಲ ಪರಿಪೂರ್ಣ ನ್ಯಾಯಕ್ಕಾಗಿ 
ಹೋರಾಡುವ,ಸರ್ವರ ಒಳಿತನ್ನು ಚಿಂತಿಸುವ ವ್ಯಕ್ತಿಜಾತಿ, ಮತ, ಧರ್ಮ,ಸ್ವಾರ್ಥ ಇಂತವುಗಳನ್ನು 
ವರ್ಜಿಸಲೇಬೇಕಾಗುತ್ತದೆ. 


ಈಗ ನಾವು ಬದುಕುತ್ತಿರುವ ಪರಿಸರ, ಪರಿಸ್ಥಿತಿ ಹಾಗೂ ವ್ಯವಸ್ಥೆಗಳನ್ನು ಗಮನಿಸಿದರೆ, 
ವ್ಯಥೆ ಆಗುವುದು ಅಷ್ಟೇ ಅಲ್ಲ ಮುಂದಿನ ಜನಾಂಗಕ್ಕೆ ಒದಗಿಬರುವ ದುಸ್ಥಿತಿಯ ಬಗ್ಗೆ 
ಭಯವಾಗುತ್ತದೆ. ಇದಕ್ಕೆ ಇರುವ ಏಕೈಕ ಪರಿಹಾರ - ಪರಿಸರ ಮಾಲಿನ್ಯತೆಯಿಂದ ಹೊರತಾಗಿ 
ಸ್ವಚ್ಛವಾಗಬೇಕಾಗುತ್ತದೆ. ಪರಿಸ್ಥಿತಿ ಸುಧಾರಣೆಯಾಗಬೇಕಾಗುತ್ತದೆ. ವ್ಯವಸ್ಥೆಯಲ್ಲಿ ಅಮೂಲಾಗ್ರ 
ಬದಲಾವಣೆ ಬರಬೇಕಾಗಿದೆ. ಇದನ್ನುಸಾಧಿಸಬೇಕಾದರೆ ""ಜೀವನದ ಎಲ್ಲಾಕ್ಷೇತ್ರಗಳಲ್ಲಿಯೂ 
ಉತ್ಕೃಷ್ಟ ಜೀವನ ವಿಧಾನದ ಜ್ವಲಂತ ಅನುಷ್ಠಾನ '' ಅತ್ಯವಶ್ಯಕ. 


ನಾವು ವರ್ತಮಾನದಲ್ಲಿನಮೃ್ಮಸಕಲಶಕ್ತಿಸಾಮರ್ಥ್ಯಗಳನ್ನುರಾಜಕೀಯ ವಲಯದಲ್ಲಿ 
ಮಾತ್ರ ಉನ್ನತ ಪರಿಕಲ್ಪನೆಯನ್ನು ಹೊಂದಿ, ಈ ಪರಿಕಲ್ಪನೆಯೇ ಅನುಸರಣೀಯ ವಾದುದೆಂದು 
ನಂಬಿದ್ದೇವೆ. ಆದ್ದರಿಂದಲೇ ಪರಿಸರದ ಸ್ವಚ್ಛತೆಯಾಗಲೀ, ಪರಿಸ್ಥಿತಿಯ ಸುಧಾರಣೆಯಾಗಲಿ, 
ವ್ಯವಸ್ಥೆಯ ಬಲಾವಣೆಯಾಗಲಿಸಾಧ್ಯವಿಲ್ಲವೆಂಬುದು ನನ್ನ ಅಚಲ ನಂಬಿಕೆ. ಸ್ವಾರ್ಥ ಸಾಧನೆಗಾಗಿ 
ಪರಿಸರವನ್ನು ಕೆಡಿಸಿ, ಪರಿಸ್ಥಿತಿಯನ್ನು ವಿಕೃತಗೊಳಿಸಿ, ವ್ಯವಸ್ಥೆಯನ್ನು ನಾಶ ಮಾಡಿ, ನಾವು ಹೇಗೆ 
'ಬದುಕಲು ಸಾಧ್ಯ ಎನ್ನುವ ಕನಿಷ್ಠ ಅರಿವು ನಮಗೆ ಇಲ್ಲದಿರುವುದೇ, ಈ ಕಲುಷಿತ ಪರಿಸ್ಥಿತಿಗೆ 
ಕಾರಣವಾಗಿದೆ. ಮನುಷ್ಯನ ಭವಿಷ್ಯ ಸಹನೀಯ ವಾಗಬೇಕಾದಲ್ಲಿ ನಮ್ಮಪಥ ಹಾಗೂ ಕಾರ್ಯ 
ಶೈಲಿಯಲ್ಲಿನಗ್ನಪಾಶವೀಯತೆಯ ಭೀತಿಗಿಂತ, ನ್ಯಾಯ ಮತ್ತುಜನಹಿತ ನೀತಿಯನ್ನುಕಠಿಣವಾಗಿ 
ಪ್ರತಿಪಾದಿಸಬೆಕಾಗುತದೆ. ಹಾಗು ಪಾಲನೆ ಮಾಡಬೇಕಾಗುತ್ತದೆ. ಇಂತಹ ಬದಲಾವಣೆಗಳನ್ನು 
ತರಲು ಪ್ರಯತ್ನಿಸುವಾಗ, ಪಟ್ಟಭದ್ರ ಹಿತಾಸಕ್ತಿಗಳಿಂದ ಒದಗಿಬರುವ ಅಡ್ಡಿ-ಆತಂಕಗಳನ್ನು 
ನಿಗ್ರಹಿಸುವುದು, ವೈಯಕ್ತಿಕ ಬದುಕಿನಲ್ಲಿ ಅಪಾರ ಬೆಲೆ ತೆರಬೇಕಾಗುವುದು 
ಅನಿವಾರ್ಯವಾಗಬೇಕಾಗುತ್ತದೆ. 


ಜೀವನದಿ /೨೫೨ 


ಬಡತನ ನಿರ್ಮೂಲನಕ್ಕೆ ಜನಸಂಖ್ಯೆ ನಿಯಂತ್ರಣ ಹಾಗೂ ಕಲುಷಿತ ಪರಿಸರದ ಸ್ವತಚ್ಛತೆಗಾಗಿ 
ಮರಗಿಡಗಳನ್ನು ಬೆಳೆಸುವುದು ಮತ್ತು ಉಳಿಸುವುದು. ಇವು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಬೇಕು 
ಎನ್ನುವುದು ನನ್ನ ನಂಬಿಕೆ. 


1980ರ ದಶಕದಲ್ಲಿ ಈ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖ 
ವತಿಯಿಂದ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಸಹಕಾರಗಳೂಡನೆ, ಗಿಡಮರಗಳನ್ನು ನೆಡುವ 
ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿಇಡೀ 
ರಾಜ್ಯದಲ್ಲಿತುಮಕೂರು ಜಿಲ್ಲೆ ಪ್ರಥಮಸ್ಥಾನ ಪಡೆಯಿತು. ಅಂದು ಈ ಕಾರ್ಯಕ್ರಮದ ಯಶಸಿಗೆ 
ಶ್ರಮಿಸಿದ ಎಲ್ಲರನ್ನೂ ನಾನು ಸ್ಮರಿಸುತ್ತೇನೆ. ಜಿಲ್ಲೆಯ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮತ್ತು 
ಸಾರ್ವಜನಿಕ ಸ್ಥಳಗಳಲ್ಲಿಬೆಳದು ನಿಂತಿರುವ ಮರಗಳು ಈ ಕಾರ್ಯಕ್ರಮದ ಸಾಕ್ಲಿಯಾಗಿವೆ. 


ಸರ್ಕಾರಿ ರಸೆಗಳಲ್ಲಿಬೆಳಿದು ನಿಂತಿರುವ ಲಕ್ಷಾಂತರ ಮರಗಳನ್ನುಯಾರ ಹಿತಕ್ಕಾಗಿ ನಾವು 
ಬೆಳೆಸಿದೆವೋ, ಅದೇ ಜನಗಳು ಕಡಿದು ನಾಶಪಡಿಸುತಿದ್ದಾರೆ. ಈ ಗಿಡ-ಮರಗಳನ್ನು ನೆಡಲು ಮತ್ತು 
ಬೆಳೆಯಲು ಅಪಾರವಾಗಿ ಶ್ರಮಿಸಿದ ನನಗೆ ಅವುಗಳ ನಾಶ ಅತ್ಯಂತ ನೋವು ತಂದಿದೆ. ಈ 
ಸಾಲುಮರಗಳನ್ನು ರಕ್ಷಿಸಬೇಕೆಂದು ಅನೇಕರ ಮುಂದೆ ಅತ್ತು ಕರೆದುದಾಯಿತು, ಪತ್ರ 
 ಬರೆದುದಾಯಿತು, ಆದರೆ ಪರಿಹಾರ ಶೂನ್ಯ. ಎಲ್ಲವನ್ನೂಸರಿ ಮಾಡಲಾಗದ, ನೋಡಿಕೊಂಡು 
ಸುಮ್ಮನೆ ಇರಲು ಆಗದ ಮನಸ್ಥಿತಿ ನನ್ನದು. 


ಜಿಲ್ಲಾ ಆಡಳಿತದ ಮುಖ್ಯಸ್ಥರಾದ ತಾವಾದರೂ ಏನಾದರು ಮಾಡಬಲ್ಲಿರಿ ಎಂಬ 
ನಂಬಿಕೆಯಿಂದ ತಮಗೆ ಈ ಪತ್ರ ಬರೆಯುತ್ತಿದ್ದೇನೆ. 


ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮತ್ತುಪೊಲೀಸ್‌ ಇಲಾಖೆ ಮನಸ್ಸು 
ಮಾಡಿ, ಕಾರ್ಯಪ್ರವೃತ್ತರಾದರೆ, ಈ ಜಿಲ್ಲೆಯ ರಸ್ತೆ ಬದಿಯಲ್ಲಿ ಬೆಳೆದು ನಿಂತಿರುವ ಸಾಲು 
ಮರಗಳನ್ನುರಕ್ಷಿಸಲುಸಾಧ್ಯ. ಈ ದೆಸೆಯಲ್ಲಿಸಂಬಂಧಪಟ್ಟಇಲಾಖೆ ಅಧಿಕಾರಿಗಳೊಡನೆ ಚರ್ಚಿಸಿ 
ಸೂಕ್ತಕ್ರಮತೆಗೆದುಕೊಳ್ಳಬೇಕೆಂದು ಕೋರಿಕೆ. 


ವಂದನೆಗಳೊಂದಿಗೆ, 
ತಮ್ಮವಿಶ್ವಾಸಿ 
ವೈ.ಕೆ. ರಾಮಯ್ಯ 
ಶ್ರೀಯುತ ಪಿ. ಎಂ. ವಿಠ್ಠಲಮೂರ್ತಿ, ಐ.ಎ.ಎಸ್‌ 
ಜಿಲ್ಲಾಧಿಕಾರಿಗಳು, ತುಮಕೂರು 


೨೫೩ / ಜೀವನದಿ 


ದಿನಾಂಕ 28-7-1997 
ಮಾನ್ಕರೆ, 


ದಿನಾಂಕ 9-7-1997ರಂದು ಬೆಳಗ್ಗೆ 9-00 ಗಂಟೆಗೆ ನಾನು ತಮ್ಮ ಅಧಿಕೃತ ನಿವಾಸದಲ್ಲಿ 
ಭೇಟಿಮಾಡಿ, ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ 
ವಿಳಂಬವಾಗುತಿರುವ ಬಗ್ಗೆ ಚರ್ಚಿಸಿದ್ದುಸರಿಯಷ್ಟೆ. ಅನೇಕ ವರ್ಷಗಳು, ರಾಜಕೀಯ ವ್ಯಕ್ತಿಯ 
ಶ್ರೇಯಸ್ಸಿಗಾಗಿ ನಾನು ಶ್ರಮಿಸಿದ ವ್ಯಕ್ತಿಯೊಬ್ಬರು ಮುಖ್ಯ ಮಂತ್ರಿಯಾದಾಗ, ಅವರು ನನ್ನನ್ನು 
ಭೇಟಿ ಮಾಡಲು ನಿರಾಕರಿಸಿದ ಅನಾಗರೀಕ ನಡವಳಿಕೆಯ ಕಹಿ ಅನುಭವ ಇರುವ ನನಗೆ, ಅಂದಿನ 
ತಮ್ಮ ನಡುವಳಿಕೆಗಾಗಿ ನಿಜವಾಗಿ ಸಂತೋಷವಾಯಿತು. ತಮ್ಮ ಮುಖ್ಯಮಂತ್ರಿ ಪದವಿ, ನನ್ನ 
ಪದವಿಯಿಲ್ಲದ ಪರಿಸ್ಥಿತಿ ಎರಡೂ ಪ್ರಾಮುಖ್ಯವಲ್ಲಹಾಗೂ ಶಾಶ್ವತವಲ್ಲ. 


ಚರ್ಚೆಯ ಸಮಯದಲ್ಲಿ ಹೇಮಾವತಿ ಪ್ರಮುಖ ನಾಲೆಯ ಕೆಲಸವನ್ನು 1997ನೇ 
ಆಗಸ್ಟ್‌ ತಿಂಗಳಿನೊಳಗಾಗಿ ಕುಣಿಗಲ್‌ ಕೆರೆಯವರೆಗೂ ಪೂರ್ಣಗೊಳಿಸಿ, ಅಲ್ಲಿಯ ಯೋಜನೆ 
ಪ್ರಕಾರ ಅಚ್ಚುಕಟ್ಟುಸೃಷ್ಟಿಸಲುಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನ ಹಾಗು ಈ ತೀರ್ಮಾನದ 
ಹಿನ್ನೆಲೆಯಲ್ಲಿಸರ್ಕಾರ ನಮಗೆ ನೀಡಿರುವ ಆಶ್ವಾಸನೆಯನ್ನುಅಂದು ತಮ್ಮಗಮನಕ್ಕೆ ತಂದಿರುತ್ತೇನೆ. 
ಆದರೆ ಈಗ ಯೋಜನೆ ಅನುಷ್ಠಾನಗೊಳ್ಳುತ್ತಿರುವ ರೀತಿಯನ್ನು ಗಮನಿಸಿದರೆ, ಸರ್ಕಾರವು 
ನೀಡಿರುವ ಆಶ್ವಾಸನೆ ಪ್ರಕಾರ, 1997ನೇ ಆಗಸ್ಟ್‌ ತಿಂಗಳಿನೊಳಗಾಗಿ ಕೆಲಸಗಳನ್ನು 
ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಎನ್ನುವ ನನ್ನ ಅಭಿಪ್ರಾಯವನ್ನು ತಮ್ಮ ಗಮನಕ್ಕೆ 
ತರುತ್ತೇನೆ. ಅವಧಿಯೊಳಗಾಗಿ ಕೆಲಸಗಳನ್ನುಮುಗಿಸಲುತಾವು ಸಂಬಂಧಪಟ್ಟಸಚಿವರು ಹಾಗೂ 
ಅಧಿಕಾರಿಗಳೊಡನೆ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ. ತುಮಕೂರಿನಿಂದ ಕುಣಿಗಲ್‌ವರೆಗೆ 
ಈಗ ನಡೆಯುತ್ತಿರುವ ಕೆಲಸಗಳನ್ನು ಪರಿಶೀಲಿಸಿ ಸಭೆ ಮಾಡಿ. ಅವಶ್ಯಕವಿರುವ ಹಣ ಬಿಡುಗಡೆ 
ಮಾಡಿ ಕೆಲಸಗಳನ್ನು ಚುರುಕುಗೊಳಿಸಿ ನಿಗದಿತ ಅವಧಿಯೊಳಗೆ ಮುಗಿಸಲು ಕ್ರಮ 
ತೆಗೆದುಕೊಳ್ಳುವುದಾಗಿ ತಮ್ಮನ್ನು ಪ್ರಾರ್ಥಿಸಿಕೊಂಡೆವು. ತಾವು 1997ನೇ ಆಗಸ್ಟ್‌ತಿಂಗಳು 18ನೇ 
ತಾರೀಖಿನಿಂದ 25ನೇ ತಾರೀಖಿನೊಳಗಾಗಿ ಯೋಜನಾ ಪ್ರದೇಶಕ್ಕೆ ಭೇಟ ನೀಡಿ ಪ್ರಗತಿ 
ಪರಿಶೀಲನೆ ಮಾಡಿ, ಕೆಲಸ ಮುಗಿಸಲು ಎಲ್ಲಾಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದಿರಿ. ಇಲ್ಲಿನಾನು 
25.7.1997ನೇ ತಾರೀಖಿನವರೆಗೂ ತಮ್ಮ ಆಹ್ವಾನಕ್ಕಾಗಿ ಕಾದು ಕುಳಿತೆ. ಆದರೆ ತಾವು ತಮ್ಮ 
ಆಶ್ವಾಸನೆ ನೀಡಿದ ಪ್ರಕಾರ ಬರಲಿಲ್ಲ ಹಾಗೂ ಬರದೇ ಇರಲು ಕಾರಣವೇನೆಂದು ತಿಳಿಸಲಿಲ್ಲ 
ತಮ್ಮನ್ನು ಭೇಟಿ ಮಾಡಿ ಬಂದ ಮೇಲೆ, ನಾನು ಸಂತೋಷದಿಂದ ತಮ್ಮಬೇಡಿಕೆಯ ವಿಷಯವನ್ನು 
ಪತ್ರಿಕೆಗಳಿಗೆ ಸೇರಿದಂತೆ ಎಲ್ಲರಿಗೂ ತಿಳಿಸಿದೆ. ತಾವು ಮಾತಿನ ಪ್ರಕಾರ ಬರಲಿಲ್ಲ. ಲಕ್ಷಾಂತರ ಜನರ 
ಭೂಮಿಗೆ ನೀರು ಹರಿದು, ಅವರ ಹಸಿದ ಹೊಟ್ಟೆಗೆ ಅನ್ನದೊರಕುವ ಹಾಗೂ ಬಾಯಾರಿದವರಿಗೆ 


ಜೀವನದಿ / ೨೫೪ 


ನೀರು ಕೊಡುವ ಪವಿತ್ರ ಕೆಲಸ ಬೇಗ ಆಗಲೆಂದು ತಮ್ಮನ್ನು ಭೇಟಿ ಮಾಡಿ ಬೇಡಿಕೊಂಡೆನೆ 
ಹೊರತು, ಯಾವುದೇ ವೈಯಕ್ತಿಕ ಅಥವಾ ರಾಜಕೀಯ ಕಾರಣಕ್ಕಾಗಿ ಅಲ್ಲ, 


ತಾವು ಭೇಟ ನೀಡಲು ಒಪ್ಪಿರಲಿಲ್ಲ ರಾಮಯ್ಯ ಸುಳ್ಳು ಹೇಳಿ ತಮ್ಮ ಒಣ ಪ್ರತಿಷ್ಠೆಯ 
ಪ್ರದರ್ಶನ ಮಾಡಲು ಈ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಹೊರಡಿಸಿದರೆ? ಎಂದು ನನ್ನ ಬಗ್ಗೆ 
ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡುವ ಅಪಾಯವಿರುವುದರಿಂದ, ದಯಮಾಡಿ 
ಈಗಲಾದರು ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡುವ ಕೃಪೆ ತೋರಬೇಕೆಂದು ಅಥವಾ ತಮಗೆ 
ಯಾವುದೇ ಕಾರಣಕ್ಕಾಗಿ ಭೇಟ ನೀಡಲು ಸಾಧ್ಯವಾಗದೆಯಿದ್ದಲ್ಲಿ ಯಾವ ಕಾರಣಕ್ಕಾಗಿ ತಾವು 
ಬರಲು ಸಾಧ್ಯವಾಗುವುದಿಲ್ಲಎಂದು ನನಗೆ ತಿಳಿಸುವ ಉಪಕಾರವನ್ನಾದರೂ ಮಾಡಬೇಕೆಂದು 
ಪ್ರಾರ್ಥಿಸುತ್ತೇನೆ. ಈ ಪತ್ರಕ್ಕೆ ಉತರ ಬರೆಸುವ ಕೃಪೆ ಮಾಡುವಿರೆಂದು ನನ್ನ ಭಾವನೆ. 


ಇಂತಿ ನಮಸ್ಕಾರಗಳು 
ವೈ.ಕೆ. ರಾಮಯ್ಯ 
ಮಾನ್ಯ ತ್ರೀ ಜೆ.ಎಚ್‌. ಪಟೇಲ್‌ರವರು 
ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 


ವಿಧಾನಸೌಧ, ಬೆಂಗಳೂರು. 


೨೫೭ / ಜೀವನದಿ 


ಮಂಗಳೂರಿಗೆ ಬೆಂಗಳೂರಿನ ತರಕಾರಿ 


ದ.ಕ. ಜಿಲ್ಲೆಯಲ್ಲಿ ತರಕಾರಿ ಮತ್ತು ಹಣ್ಣುಗಳ ಬೆಲೆ ಏರಿಕೆ ಗಮನಿಸಿ, ಅದನ್ನು 
ಸಾಧ್ಯವಾದಷ್ಟುಮಟ್ಟಗೆ ಪರಿಹರಿಸುವ ನಿಟ್ಟಿನಲ್ಲಿರಾಜ್ಯದ ತೋಟಗಾರಿಕಾ ಇಲಾಖೆ ಮಂಗಳೂರು 
ನಗರದಲ್ಲಿ ಬೆಂಗಳೂರಿನ ತೋಟಗಾರಿಕಾ ಬೆಳೆಗಾರರ ತರಕಾರಿ ಸಂಸ್ಕರಣ ಮತ್ತುಮಾರಾಟ 
ಸಂಘದ ಮೂಲಕ, ತರಕಾರಿ ಮತ್ತು ಹಣ್ಣು ಹಂಪಲುಗಳ ಮಾರಾಟ ಪ್ರಾರಂಭಿಸಲು 
ನಿರ್ಧರಿಸಿದೆಯೆಂದು ರಾಜ್ಯದ ತೋಟಗಾರಿಕಾ ಸಚಿವ ಶ್ರೀ ವೈ.ಕೆ. ರಾಮಯ್ಯ ಅವರು ಇಂದಿಲ್ಲಿ 
ಪತ್ರಕರ್ತರಿಗೆ ತಿಳಿಸಿದರು. 


ಬೆಂಗಳೂರಲ್ಲಿ ಈ ಸಹಕಾರಿ ಸಂಸ್ಥೆ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದ್ದು 
ದಿನವೊಂದಕ್ಕೆ 60 ಟನ್‌ಗಳಿಗೂ ಹೆಚ್ಚುತರಕಾರಿ ಹಾಗೂ ಹಣ್ಣುಹಂಪಲುಗಳನ್ನು ಬೆಂಗಳೂರು, 
ಮೈಸೂರು ಮತ್ತುತುಮಕೂರುಗಳಲ್ಲಿ ಮಾರಾಟ ಮಾಡುತ್ತಿದೆ. ಮಂಗಳೂರಲ್ಲಿ ಅದೇ ರೀತಿ 
ತರಕಾರಿ ಮತ್ತು ಹಣ್ಣು ಹಂಪಲುಗಳ ಮಾರಾಟ ಪ್ರಾರಂಭಿಸುವಂತೆ ಅವರಿಗೆ ತಾವು 
ತಿಳಿಸಿರುವುದಲ್ಲದೆ, ಅದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗಳ ಬಗ್ಗೆ ತಾವು ವಿಚಾರ ವಿನಿಮಯ 
ಮಾಡಿರುವುದಾಗಿ ಹೇಳಿ, ಅದಕ್ಕೆ ಬೇಕಾದ ಸ್ಥಳಾವಕಾಶವನ್ನು ಒದಗಿಸಲು ಮೇಯರ್‌ ಅವರು 
ಮುಂದೆ ಬಂದಿದ್ದಾರೆಂದು ತಿಳಿಸಿದರು. 


ಪ್ರಕೃತಶೇಡಿಗುಡ್ಡೆಮಾರ್ಕೆಟ್‌ನಲ್ಲಿ ಬೆಂಗಳೂರಿನ ಸಹಕಾರಿ ಸಂಸ್ಥೆಯ ರಖಂ ವಿಭಾಗ 
ತೆರೆದು ಅಲ್ಲಿಂದ ನಗರದ ಬೇರೆ ಬೇರೆ ಎಂಟು ಬಡಾವಣೆಗಳಲ್ಲಿ ಚಿಲ್ಲರೆ ಮಾರಾಟದ ವ್ಯವಸ್ಥೆ 
ಮಾಡಲು ಉದ್ದೇಶಿಸಲಾಗಿದೆ. ಈಗಾಗಲೇ ಕಂಕನಾಡಿ, ಕರಮಗಲ್ಲಾಡಿ, ಮಹಾನವಮಿ ಕಟ್ಟೆಮತ್ತು 
ಲೇಡಿಹಿಲ್‌ಗಳಲ್ಲಿಚಿಲ್ಲರೆ ವ್ಯಾಪಾರ ನಡೆಸಲುಸ್ಥಳ ಗೊತ್ತುಮಾಡಲಾಗಿದೆ. ರಖಂ ವಿಭಾಗದಲ್ಲಿ 
ಸ್ಥಳೀಯ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನಗಳನ್ನು ಖರೀದಿಸುವ ವ್ಯವಸ್ಥೆಯನ್ನುಮಾಡುವಂತೆ 
ತಿಳಿಸಲಾಗಿದೆ ಎಂದು ವಿವರಿಸಿದ ಸಚಿವರು, ಈ ಮಾರಾಟ ವ್ಯವಸ್ಥೆಯನ್ನುಮಂಗಳೂರಿನಲ್ಲಿಇದೇ 
ಸೆಪ್ಟಂಬರ್‌ 23ರಂದು ಪ್ರಾರಂಭಿಸಲು ನಿರ್ಧರಿಸಿವುದಾಗಿ ಪ್ರಕಟಿಸಿದರು. 


ಈ ತರಕಾರಿ ಮತ್ತುಹಣ್ಣುಹಂಪಲು ಮಾರಾಟದ ಬಗ್ಗೆಸೂಕ್ತವ್ಯವಸ್ಥೆಮಾಡಲು ತಾವು 
ಇಲಾಖೆಯ ಹಿರಿಯ ಅಧಿಕಾರಿಗಳೂಬ್ಬರನ್ನುಇಲ್ಲಿಗೆ ಕಳುಹಿಸುವುದಾಗಿ ಹೇಳಿದ ಸಚಿವರು. ಈ 
ವ್ಯವಸ್ಥೆಯಶಸ್ವಿಯಾಗಿ ನಡೆಯುವಂತೆ ಇಲ್ಲಿನ ಸಾರ್ವಜನಿಕರುಸಹಕರಿಬೇಕೆಂದು ವಿನಂತಿಸಿದರು. 

(ಉದಯವಾಣಿ : 25-8-1987) 


ಹಣ್ಣು-ತರಕಾರಿಗೆ ಸಹಕಾರಿ ವ್ರವಸೆ 
ಣ ಶೆ ಇ 


ಹಣ್ಣು - ತರಕಾರಿ ಬೆಳೆಗಾರರಿಗೆ ನ್ಯಾಯವಾದ ಬೆಲೆ ದೊರೆಯುವ ಉದ್ದೇಶದಿಂದ 
ರಾಜ್ಯಾದ್ಯಂತ ಕೆ.ಎಂ.ಎಫ್‌ ಮಾದರಿಯ ಸಹಕಾರಿ ಸಂಘಗಳ ಜಾಲ ವಿಸರಿಸುವ ಯೋಜನೆಯನ್ನು 
ತೀವ್ರವಾಗಿ ಪರಿಶೀಲಿಸಲಾಗುತಿದೆ ಎಂದು ರಾಜ್ಯ ತೋಟಗಾರಿಕೆಇಲಾಖೆ ಸಚಿವ ವೈ.ಕೆ. ರಾಮಯ್ಯ 
ಇಲ್ಲಿಪತ್ರಿಕಾಗೋಷ್ಠಿಯಲ್ಲಿತಿಳಿಸಿದರು. 


ದಿಲ್ಲಿಯಲ್ಲಿಇರುವ ರಾಷ್ಟ್ರೀಯ ಹೈನು ಅಭಿವೃದ್ಧಿಮಂಡಳಿ ಮಾದರಿಯಲ್ಲಿಇಂಥ ಜಾಲ 
ಎಸರಿಸುವ ಬಗ್ಗೆ ವ್ಯವಹರಿಸಲಾಗುತ್ತಿದೆ. ಇದರ ಮುಖ್ಯಸ್ಥ ಡಾ. ಕುರಿಯನ್‌ ಅವರು ಆಸ್ಥೆ 
ತೋರಿಸಿದ್ದು ಈ ಯೋಜನೆ ಬಗ್ಗೆಮುಖ್ಯಮಂತ್ರಿಗಳಿಂದ ಒಪ್ಪಿಗೆಯೂ ಸಿಕ್ಕಿದೆ ಎಂದು ಹೇಳಿದರು. 
ಇದು 30 ಕೋಟಿ ರೂಪಾಯಿ ಯೋಜನೆ ಆಗಿದೆ. 


ತೋಟಗಾರಿಕೆ ಉತ್ಪನ್ನಗಳ ನ್ಯಾಯವಾದ ಬೆಲೆ ಸಿಕ್ಕುವ ಬಗ್ಗೆ ಅಪೆಕ್ಸ್‌ ಮಾದರಿಯ 
ಸಂಘದ ಬಗ್ಗೆಯೂ ವಿಚಾರಿಸಲಾಗುತಿದೆ ಎಂದು ತಿಳಿಸಿದರು. ಮುಂದಿನ ಮುಂಗಾರು ಮಳೆಯ 
ವೇಳೆಗೆ ರಾಜ್ಯಾದ್ಯಂತ ಅವಶ್ಯ ಇರುವ ತೆಂಗು ಹಾಗೂ ಮಾವು ಸಸಿಗಳನ್ನು ರೈತರಿಗೆ 
ಒದಗಿಸುವುದಾಗಿ ಸಚಿವ ರಾಮಯ್ಯ ತಿಳಿಸಿದರು. 


ನೆದರಲ್ಯಾಂಡ್‌ ಸರಕಾರದ ಸಹಾಯದಿಂದ ಬೆಂಗಳೂರುಸಮೀಪಹಾಗೂ ಕುಣಿಗಲ್‌ 
ಬಳಿಸುಧಾರಿಸಿದ ಸಸ್ಕೋದ್ಯಾನವನ್ನು600 ಎಕರೆ ಪ್ರದೇಶದಲ್ಲಿಬೆಳೆವ ಯೋಜನೆ ಸಿದ್ಧವಾಗಿದ್ದು 
ಇದಕ್ಕೆ ಒಪ್ಪಿಗೆಯೂ ಸಿಕ್ಕಿದೆ ಎಂದು ಹೇಳಿದರು. ಅಖಿಲ ಭಾರತ ಪರಿಶಿಷ್ಟ ಜಾತಿ ಅಭಿವೃದ್ಧಿಸಂಘದ 
ಆಶ್ರಯದಲ್ಲಿ ಈ ತೋಟಗಾರಿಕೆ ಕೆಲಸ ಕೈಕೊಳ್ಳಲಾಗುವುದು. ನಿರ್ಯಾತ ಮಾಡುವ ಹಣ್ಣು, 
ತರಕಾರಿಇಲ್ಲಿಬೆಳೆಯಲಾಗುತ್ತಿದೆ. ಈಸಂಘದ ಒಂದು ಶಾಖೆ ದಿಲ್ಲಿಯಲ್ಲಿಇದ್ದುಕರ್ನಾಟಕದಲ್ಲಿ 
ಪ್ರಾರಂಭಿಸುವ ಮೊದಲನೇಸಂಸ್ಥೆಇದಾಗಿದೆ. 


(ಸಂಯುಕ್ತಕರ್ನಾಟಕ : 3-7-1987) 


ನಗರದ ನಾಲ್ಕು ದಿಕ್ಕುಗಳಲ್ಲೂ ಲಾಲ್‌ಬಾಗ್‌ ತರಹ ಉದ್ಯಾನ 


ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಒಂದೊಂದು ಉದ್ಯಾನವನ್ನುತೋಟಗಾರಿಕೆ ಇಲಾಖೆ 
ವಹಿಸಿಕೊಂಡು ಅಭಿವೃದ್ಧಿ ಪಡಿಸಲು ಯೋಚಿಸಲಾಗುತಿದೆ ಎಂದು ತೋಟಗಾರಿಕೆ ಖಾತೆ ಸಚಿವ 
ವೈ.ಕೆ. ರಾಮಯ್ಯ ತಿಪಟೂರಿನಲ್ಲಿಸಂಜೆವಾಣಿಗೆ ತಿಳಿಸಿದರು. 


ಸುಮಾರು 33 ಕೋಟಿ ರೂ. ವೆಚ್ಚದಲ್ಲಿರಾಜ್ಯ ಮಟ್ಟದಲ್ಲೊಂದು ವ್ಯವಸ್ಥಿತ ತರಕಾರಿ, 
ಹೂ, ಹಣ್ಣು-ಹಂಪಲು ಮಾರುಕಟ್ಟೆ (ಸಂಸ್ಕರಣ - ಉಗ್ರಾಣ) ಸ್ಥಾಪಿಸಲು ಯೋಜಿಸಲಾಗಿದೆ 


೨೫೯ / ಜೀವನದಿ 


ಎಂದರು. ಲಾಲ್‌ಬಾಗ್‌ ಮಾದರಿಯಲ್ಲಿ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಬೃಹತ್‌ 
ಉದ್ಯಾನವನಗಳನ್ನು ಆರಂಭಿಸಲು ಪ್ರಯತ್ನ ನಡೆಸಲಾಗಿದೆ. 


ಅಖಿಲ ಭಾರತ ಪ.ಶಿ. ಜಾತಿ ಮತ್ತು ಪ.ಶಿ. ವರ್ಗ ಕೋ-ಆಪರೇಟಿವ್‌ ಸೊಸೈಟಿ 
ಯೋಜನೆಯಡಿ ಸುಮಾರು 40 ಕೋಟಿ ರೂ. ಯೋಜನೆಯೊಂದನ್ನು ರೂಪಿಸಲಾಗಿದ್ದು 500 
ಎಕರೆ ಜಮೀನಿನಲ್ಲಿ ತರಕಾರಿ, ಹೂ, ಹಣ್ಣು ಬೆಳೆಸಿ ಹೊರದೇಶಗಳಿಗೆ ರಫ್ತು 
ಮಾಡಲಾಗುವುದೆಂದರು. ಹೂ, ಹಣ್ಣು, ತರಕಾರಿ ಬೆಳೆದು ಹೊರದೇಶಕ್ಕೆ ರಪ್ತುಮಾಡುವುದರಲ್ಲಿ 
ಭಾರತದಲ್ಲೇ ಇದು ಪ್ರಥಮವಾಗಿದೆ ಎಂದರು. 


ರಾಜ್ಯದಲ್ಲಿಕಸಿ ಮಾವಿನ ಗಿಡಕ್ಕೆ ಬೇಡಿಕೆ ಇರುವುದರಿಂದ ಈವರೆಗೆ 60 ಲಕ್ಷಕಸಿಯಾದ 
ಮಾವಿನ ಸಸಿಗಳನ್ನುನೆಡಲಾಗಿದೆ. ಸರ್ಕಾರ ಉದ್ದೇಶಿಸಿರುವ ಮಕ್ಕಳ ಉದ್ಯಾನವನ ನಿರ್ಮಾಣಕ್ಕೆ 
ಈಗಾಗಲೇ ರೇಸ್‌ಕೋರ್ಸನ್ನುಸ್ಥಳಾಂತರಿಸಲು ಸರ್ಕಾರ ಪೂರ್ಣ ಕ್ರಮ ಕೈಗೊಳ್ಳುತ್ತಿದೆ ಎಂದರು. 


(ಸಂಜೆವಾಣಿ : 5-12-1987) 


ಹೇಮಾವತಿ ಯೋಜನೆಗೆ ಪೂರ್ಣ ಹಣ ನೀಡುವುದಾದರೆ 
ಜಿಲ್ಲೆಮಂತ್ರಿ ಪದವಿಯೇ ಬೇಡ 


ಹೇಮಾವತಿ ಯೋಜನೆಯನ್ನು ಪೂರ್ಣಗೊಳಿಸಿ ತುಮಕೂರು ಜಿಲ್ಲೆಗೆ ನೀರು 
ಹರಿಸುವಲ್ಲಿ ಯಾವುದೇ ದೊಡ್ಡ ವಿರೋಧ ಶಕ್ತಿ ಎದುರಾದರೂ ಅದನ್ನು ಎದುರಿಸಿ ಶಕ್ತಿ 
ಇರುವವರೆವಿಗೂ ಹೋರಾಡಿ ಹೇಮಾವತಿ ನೀರನ್ನು ಜಿಲ್ಲೆಗೆ ಹರಿಸುತ್ತೇನೆ. ಮಂತ್ರಿ ಪದವಿಯ 
ಚಪಲಕ್ಕಿಂತ, ಜಿಲ್ಲೆಯ ಭೂಮಿಗೆ ನೀರುಣಿಸುವುದೆ ನನಗೆ ಮುಖ್ಯ. ಸರ್ಕಾರ ಹೇಮಾವತಿ 
ಯೋಜನೆಗೆ ಪೂರ್ಣ ಹಣ ಬಿಡುಗಡೆ ಮಾಡುವುದೇ ಆದರೆ, ನನಗೆ ಮಂತ್ರಿ ಪದವಿಯೇ ಬೇಡ 
ಎಂದು ತಿಳಿಸಿದ ಮಾಜಿ ಸಚಿವ ಹಾಗೂ ಶಾಸಕ ವೈ.ಕೆ.ರಾಮಯ್ಯ ಈ ಬಗ್ಗೆ ಸದ್ಯದಲ್ಲೇ ರೈತರ ಬೃಹತ್‌ 
ಸಮ್ಮೇಳನ ಕರೆಯಲಿದ್ದೇನೆ ಎಂದು ತಿಳಿಸಿದರು. 


ತುಮಕೂರು ತಾಲ್ಲೂಕು ನಾಗವಲ್ಲಿಯಲ್ಲಿಂದು ಹೇಮಾವತಿ ನಾಲಾ ಉಪ ವಿಭಾಗದ 
ವಸತಿ ಗೃಹಗಳ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿಪೂಜೆ ನೆರವೇರಿಸಿ ಶಾಸಕ ರಾಮಯ್ಯ 
ಮಾತನಾಡುತ್ತಿದ್ದರು. 


ಗೊರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಡ್ಯಾಮ್‌ ಸುಮಾರು 5-6 ಲಕ್ಷಎಕರೆಗೆ 
ನೀರೊದಗಿಸುವಸಾಮರ್ಥ್ಯ ಹೊಂದಿದೆ. 1976ರಲ್ಲಿಪೂರ್ಣಗೊಂಡ ಈ ಡ್ಯಾಂನಿಂದ ಕೇವಲ 


ಜೀವನದಿ / ೨೬೦ 


1.2 ಲಕ್ಬಎಕರೆ ಭೂಮಿಗೆ ನೀರು ಬಳಸುತ್ತಿರುವುದು ದುರದೃಷ್ಟಕರ. ಹಾಗೂ ಜಲಸಂಪತಿನಿಂದ 
ರೈತರನ್ನು ಸರ್ಕಾರ ವಂಚಿಸುತಿದೆ ಎನ್ನುವುದು ಸುಸ್ಪಷ್ಟ ಎಂದು ತಿಳಿಸಿದ ರಾಮಯ್ಯ ಅವರು, 
ಸರ್ಕಾರದ ಉದಾಸೀನತೆ ಬಗ್ಗೆ ತಮ್ಮ ವಿಷಾದ ವ್ಯಕ್ತಪಡಿಸಿದರು. 


ಇನ್ನುನಾಲ್ಕೈದು ವರ್ಷಗಳಲ್ಲಾದರು ಹೇಮಾವತಿ ನೀರಿನ ಪೂರ್ಣ ಬಳಕೆಯ ಬಗ್ಗೆ 
ತಮ್ಮಆಶಾ ಭಾವನೆಯನ್ನುವೈ.ಕೆ.ಆರ್‌. ವ್ಯಕ್ತಪಡಿಸಿದರು. 


ಮುಂದುವರೆದು ಮಾತನಾಡಿದ ಅವರು, ಸರ್ಕಾರ ಹೇಮಾವತಿ ಯೋಜನೆ ಬಗ್ಗೆ 
ಉದಾಸೀನತೆ ತೋರುವುದು ಮುಂದುವರಿಯುವುದೇ ಆದರೆ, ತಾನು ಸರ್ಕಾರದ ನೀತಿ ವಿರುದ್ದ 
ಸಿಡಿದೇಳಲು ಸಿದ್ಧನಿದ್ದೇನೆ ಎಂದು ಸಷ್ಟಪಡಿಸಿದರು. 


ಹತ್ತಾರು ಸಲ ಹೇಮಾವತಿ ಯೋಜನೆ ಕುರಿತಂತೆ ಜಿಲ್ಲೆಯ ಜನ ಪ್ರತಿನಿಧಿಗಳ ಸಭೆ 
ಕರೆದೆ. ಇದಕ್ಕೆ ಹಲವು ಲೀಡರ್‌ ಎನಿಸಿದವರು ಕಿವಿಗೊಡಲಿಲ್ಲ , ಏನೇ ಅಡ್ಡಿ ಆತಂಕಗಳು 
ಎದುರಾದರೂ, ಈ ಯೋಜನೆಗೆ ಜನಮನ್ನಣೆ ಇದೆ ಎಂದು ನಾನು ಭಾವಿಸಿದ್ದೇನೆ. 
ಜನಾಭಿಪ್ರಾಯಕ್ಕಾಗಿಯೇ ಸೆಪ್ಟೆಂಬರ್‌ ಕೊನೆಯಲ್ಲಿ ಗುಬ್ಬ ಇಲ್ಲವೇ ತುರುವೇಕೆರೆಯಲ್ಲಿ ರೈತರ 
ಬೃಹತ್‌ ಸಮ್ಮೇಳನವೊಂದನ್ನು ಕರೆಯಲಿದ್ದೇನೆ ಎಂದು ರಾಮಯ್ಯ ತಿಳಿಸಿದರು. ಸದ್ಯದಲ್ಲೇ 
ಯೋಜನೆ ಕುರಿತಂತೆ ಹೋರಾಟ ಸಮಿತಿಯೊಂದನ್ನು ರಚಿಸುವುದಾಗಿ ಈ ಸಂದರ್ಭದಲ್ಲಿ 
ರಾಮಯ್ಯ ತಿಳಿಸಿದರು. 


1988-89ನೇ ಸಾಲಿನ ಆಯವ್ಯಯದಲ್ಲಿ ಹೇಮಾವತಿ ಯೋಜನೆಗೆ 21 ಕೋಟಿ 
ರೂ.ಗಳನ್ನು ನಿಗದಿ ಪಡಿಸಿದ್ದು ಅದನ್ನು 10 ಕೋಟಿ ರೂ.ಗಳಿಗೆ ಇಳಿಸಿರುವುದು ತುಂಬಾ 
ನೋವುಂಟುಮಾಡಿದೆ. ಇದು ಈ ಜಿಲ್ಲೆಯ ರೈತರ ದುರದೃಷ್ಟಕರ ಎಂದು ರಾಮಯ್ಯ ತಿಳಿಸಿದರು. 
8 ಕಿ.ಮೀ. ಬಾಗೂರು-ನವಿಲೆ ಸುರಂಗ ಕಾರ್ಯ ಪೂರ್ಣಗೊಂಡಿದ್ದು ಮತೊಂದು ಕಠಿಣ 
ಪರಿಸ್ಥಿತಿಯ ಕೆಲಸಎದುರಾಗಿದೆ. ಅದು 100 ರಿಂದ 120 ಅಡಿ ಆಳದ ಆಳಗಾಲುವೆ (ಡೀಪ್‌ ಕಟ್‌ 
ಚಾನಲ್‌) ಕೆಲಸ ಪೂರ್ಣಗೊಳ್ಳಬೇಕಿದೆ. ಈ ಕಾಲುವೆ ತೋಡುವಾಗ 20 ರಿಂದ 25 ವರ್ಷ 
ವಯಸ್ಸಿನ ಸಾವಿರಾರು ತೆಂಗಿನ ಮರಗಳು ನಾಶವಾಗುವು ದರಲ್ಲಿವೆಯಾದರೂ ಅಲ್ಲಿನ ರೈತರು 
ಮರಗಳನ್ನುತ್ಯಾಗ ಮಾಡಿದ್ದಾರೆ ಎಂದು ಪ್ರಶಂಸೆ ವ್ಯಕಪಡಿಸಿದರು. 


ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಪರಿಷತ್‌ ಅಧ್ಯಕ್ಷ ಹೆಚ್‌. ನಿಂಗಯ್ಯ 
ಮಾತನಾಡಿ, ಹೇಮಾವತಿಯ ಯೋಜನೆಯ ಬಗ್ಗೆ ವಿರೋಧಪಕ್ಷದವರ ಊಹಾಪೋಹದ 
ಮಾತುಗಳು ಹುಸಿಯಾಗುತಿವೆ. ಯೋಜನೆ ಸಫಲವಾಗುವುದರಲ್ಲಿ ಸಂಶಯವಿಲ್ಲ ಜಿಲ್ಲೆಗೆ 
ಹೇಮಾವತಿ ನೀರು ಹರಿಯುವುದು ಖಂಡಿತ ಎಂದು ತಿಳಿಸಿದ ಅವರು, ಈ ಯೋಜನೆಗೆ ಹೆಚ್ಚಿನ ಹಣ 


೨೬೧ / ಜೀವನದಿ 


ಬಿಡುಗಡೆಗೆ ಒತ್ತಾಯಿಸಲು ಸದ್ಯದಲ್ಲೇ ಜಿಲ್ಲಾಪರಿಷತಿನ ನಿಯೋಗವೊಂದು ಮುಖ್ಯ ಮಂತ್ರಿಗಳ 
ಬಳಿಗೆ ಹೋಗಲಿದೆ ಎಂದು ತಿಳಿಸಿದರು. 


ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾ ಪರಿಷತ್‌ ಸದಸ್ಯೆ ನಂಜಮ್ಮ ವೆಂಕಟೇಗೌಡ 
ಅವರು ಹೇಮಾವತಿ ಯೋಜನೆಯಸಫಲತೆಯಲ್ಲಿವೈ.ಕೆ.ಆರ್‌ ಅಭಿನಂದನಾರ್ಹರು ಎಂದರು. 


(ಪ್ರಜಾಪ್ರಗತಿ : 9-9-1988) 


ಅಧಿಕಾರಾವಧಿಯಲ್ಲಿಯಾವುದೇ ಆಸಿಪಾಸಿ ಮಾಡಿಲ್ಲ: ರಾಮಯ್ಯ 


ಶಾಸಕ, ಗೃಹಮಂಡಳಿ ಅಧ್ಯಕ್ಷಮತ್ತುಸಚಿವ ಆಗಿದ್ದಈಃ ಆರು ವರ್ಷದ ಅವಧಿಯಲ್ಲಿ 
ಒಂದೇ ಒಂದು ಚಿಕ್ಕಾಸಿನ ಆಸಿಪಾಸ್ತಿಯನ್ನೂತಾವು ಮಾಡಿಕೊಂಡಿಲ್ಲಎಂದು ಮಾಜಿಸಚಿವರೂ 
ಜನತಾ ಪಕ್ಷದ ನಾಯಕ ಎಚ್‌.ಡಿ. ದೇವೇಗೌಡರ ನಿಕಟವರ್ತಿಗಳೂ ಆದ ವೈ.ಕೆ. ರಾಮಯ್ಯ 
ಇಂದು ಇಲ್ಲಿಸಷಪಡಿಸಿದರು. 


ಉಟ 


ಕುಣಿಗಲ್‌ ತಾಲ್ಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ 31 ಎಕರೆ ತೋಟದ ಭೂಮಿ ಇದ್ದು 
ಇದು 1979ರಲ್ಲಿ ಗಳಿಸಿದ ಸ್ವಯಾರ್ಜಿತ ಆಸ್ತಿ ಇದೇ ತಾಲ್ಲೂಕಿನ ಎಲೆಕಡಕಲು ಗ್ರಾಮ ಹಾಗೂ 
ನಿಡಸಾಲೆ ಗ್ರಾಮದಲ್ಲಿ ಒಟ್ಟು 27.6 ಎಕರೆ ಪಿತ್ರಾರ್ಜಿತ ಆಸ್ತಿ ಇದೆ. ಮದ್ದೂರು ತಾಲ್ಲುಕಿನ 
ಬೆಸಗರಹಳ್ಳಿಯಲ್ಲಿ ನನ್ನ ಪತ್ನಿ ಹೆಸರಿನಲ್ಲಿರುವ 30 ಗುಂಟೆ ಸ್ವಯಾರ್ಜಿತ ತರಿ ಜಮೀನು, 
ಕುಣಿಗಲ್‌ನಲ್ಲಿರುವ 16 ಚದರದ ಮನೆ. ಇದಿಷ್ಟು ಬಿಟ್ಟರೆ ಬೇರಾವುದೇ ಸ್ಥಿರಾಸ್ತಿ ನನಗಿಲ್ಲ ಎಂದು 
ಅವರು ಪತ್ರಿಕಾ ಗೋಷ್ಠಿಯಲ್ಲಿವಿವರಿಸಿದರು. 


ಸ್ಥಿರ ಹಾಗೂ ಚರಾಸಿಗಳೇನಿದ್ದರೂ ನಾನು ಶಾಸಕನಾಗಿ ಆಯ್ಕೆ ಆಗುವುದಕ್ಕೆ ಮುನ್ನ 
ವಕೀಲ ವೃತ್ತಿನಡೆಸುತಿದ್ದಾಗ ಮಾಡಿದವು. ನನಗೆ ಬಂದ ಪಿತ್ರಾರ್ಜಿತ ಆಸ್ಮಿಬಹಳ ಕಡಿಮೆ. ನಾನು 
ಪ್ರಕಟಿಸಿರುವುದಕ್ಕೆ ಹೊರತಾದ ಆಸ್ತಿನನ್ನಕುಟುಂಬದ ಯಾರದೇ ಹೆಸರಿನಲ್ಲಿ ನನ್ನದಾಗಿದ್ದರೆ, ಸೂಕ್ತ 
ಅಧಿಕಾರ ಬಳಸಿ, ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದು ಎ ೦ದು ಘೋಷಿಸಿದರು. 


"ಸುಧಾ' ಸಾಪಾಹಿಕದ ಏ.30ರ ಸಂಚಿಕೆಯ ನಿಮ್ಮ ಪುಟ ವಿಭಾಗದಲ್ಲಿ ಪ್ರಕಟವಾದ 
"ರಾಜಕೀಯ' ಎಂಬ ಶೀರ್ಷಿಕೆಯ ಪತ್ರವನ್ನೇ ಈ ವಿವರಣೆ ಕೊಡಲು ಕಾರಣವಾಗಿ ಬಳಸಿದ 
ರಾಮಯ್ಯ, ರಾಜಕಾರಣಿಗಳೆಲ್ಲರೂ ಭ್ರಷ್ಟರು ಎಂಬ ಅಭಿಪ್ರಾಯ ಸಾರ್ವತ್ರಿಕವಾಗಿ ಬೆಳೆಯುತ್ತಿದ್ದು 
ಇದಕ್ಕೆ ರಾಜಕಾರಣಿಗಳನ್ನಲ್ಲದೆ ಬೇರೆ ಯಾರನ್ನೂ ದೂಷಿಸಬೇಕಾಗಿಲ್ಲಎಂದರು. 


ಜೀವನದಿ / ೨೬೨ 


ಯಾರು ಕೇಳದಿದ್ದರೂ ಆಸಿಪಾಸಿಯ ವಿವರ ಕೊಡಬೇಕಾದ್ದು ಕರ್ತವ್ಯ ಎಂದು 
ಭಾವಿಸಿದ್ದೇನೆ. ಲೋಕಾಯುಕಕ್ಕೆ ಪ್ರತಿವರ್ಷ, ಸಮಯಕ್ಕೆ ಸರಿಯಾಗಿ ಈ ವಿವರ ಸಲ್ಲಿಸಿಕೊಂಡು 
ಬಂದಿದ್ದೇನೆ. ನಮ್ಮಪಕ್ಷದ ಮುಖಂಡರು, ನಾಯಕರು ಹೀಗೆ ವಿವರ ಪ್ರಕಟಿಸುವುದು ಅವರವರ 
ನಿರ್ಧಾರಕ್ಕೆ ಬಿಟ್ಟಿದ್ದು ನನ್ನಈ ಕೆಲಸ ಉಳಿದವರೆಲ್ಲರಿಗೆ ಪ್ರೇರಣೆಯಾದರೆ ನನ್ನ ಉದ್ದೇಶ ಸಾರ್ಥಕ 
ಎಂದು ಪ್ರಶ್ನೆಯೊಂದಕ್ಕೆ ಉತರಿಸಿದರು. 


ಸಚಿವರಾಗಿದ್ದಾಗ ವಾಸಿಸಲು ದೊರೆತ ಸರಕಾರಿ ಬಂಗಲೆಯಲ್ಲೇ ತಮ್ಮ ವಾಸವ್ಯ 
ಮುಂದುವರಿಸಿರುವುದನ್ನು ರಾಮಯ್ಯ ಸಮರ್ಥಿಸಿಕೊಂಡರು. ನನ್ನ ರಾಜಕಾರಣಕ್ಕೆ ಶಾಲೆ- 
ಕಾಲೇಜು ಸೇರಿರುವ ನನ್ನಮಕ್ಕಳ ಹಿತದ ಬಲಿ ಕೊಡಲಾರೆ. ನನಗೆ ಬೆಂಗಳೂರಲ್ಲಿಸ್ಟಂತ ಮನೆ ಇಲ್ಲ 
ಗೃಹಮಂಡಳಿ ಅಧ್ಯಕ್ಷನಾಗಿ ಸಾವಿರಾರು ಜನರಿಗೆ ಮನೆ ಸಿಗಲು ನೆರವಾದೆ. ನಾನು ಮನೆ 
ಮಾಡಿಕೊಳ್ಳಲಿಲ್ಲ ಈಗ ಇರುವ ಬಂಗಲೆಗೆ ಸರ್ಕಾರಿ ನಿಯಮದಂತೆ ಈವರೆಗೆ 51 ಸಾವಿರಕ್ಕು 
ಹೆಚ್ಚುಹಣವನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದೇನೆ ಎಂದು ಹೇಳಿದರು. 


ತಾವು ರೈತ ಹಾಗೂ ಅವಿಭಕ್ತಕುಟುಂಬದಲ್ಲಿರುವ ಕಾರಣ ಆದಾಯತೆರಿಗೆ, ಸಂಪತ್ತು 
ತೆರಿಗೆ ತಮಗೆ ಅನ್ವಯವಾಗುವುದಿಲ್ಲ ಕೊಟ್ಟಿಲ್ಲಎಂದು ಸಷ್ಟಪಡಿಸಿದರು. 


(ಪ್ರಜಾವಾಣಿ: 4-5-1989) 


ಹೇಮಾವತಿಯನ್ನು ತುಮಕೂರಿಗೆ ಹರಿಸದಿದ್ದರೆ 
ರಾಜಕೀಯ ಸನ್ಯಾಸ ಹೊಂದುತೇನೆ - ವೈಕೆಆರ್‌ 


ಹೇಮಾವತಿ ಕೆಲಸ ಕುಂಠಿತವಾಗಿರುವ ಬಗ್ಗೆ ಪ್ರಶ್ನಿಸಲು ಹಿಂದೆ ಕೆ.ಬಿ. ಕ್ರಾಸಿನಲ್ಲಿಸಭೆ 
ಕರೆದಾಗಸಚಿವ ಲಕ್ಷ್ಮೀ ನರಸಿಂಹಯ್ಯ ಮುಖ್ಯಮಂತ್ರಿ ಕೆಳ ಆಪ್ತಸಹಾಯಕ ಆಲ್ಬರ್ಟ್‌ಗೆ ಫೋನ್‌ 
ಮಾಡಿ, ಹೇಮಾವತಿ ಪ್ರಾಜೆಕ್ಟ್‌ನ ಮುಖ್ಯ ಎಂಜಿನಿಯರನ್ನು ಈ ಸಭೆಗೆ ಹೋಗದಂತೆ ಆದೇಶ 
ಹೊರಡಿಸಲುಕೇಳಿದ್ದಾರೆ, ಇವರಿಗೆ ರೈತರ ಬಗ್ಗೆಕಾಳಜಿಇದೆಯೇ? 


ಸಭೆಗೆ ಹಾಜರಿದ್ದ ರೇಣುಕಾರ್ಯರನ್ನು ತಿಪಟೂರು ಶಾಸಕ ಹೋಗಿ, ತಂದು ಬಿಟ್ಯಾ 
ಹೇಮಾವತಿ ನೀರನ್ನುಎಂದು ವ್ಯಂಗ್ಯವಾಗಿ ಠೀಕಿಸಿದ್ದಾರೆ. ಗೌಡ್ರು ಮಂತ್ರಿಯಾಗಿದ್ದಾಗ ಡೀಪ್‌ 
ಕಟ್‌ ಚಾನಲ್‌ ಕೆಲಸವನ್ನುತುಮಕೂರು ಚೀಫ್‌ ಇಂಜಿನಿಯರ್‌ಗೆ ವರ್ಗಾಯಿಸಿದ್ದುಇದರ ಕೆಲಸ 
ಹಣವಿಲ್ಲದೆ ಕುಂಟಿತಗೊಂಡಿದೆ. ಇಂತಹುದರ ವಿರುದ್ಧಪ್ರಶ್ಲಿಸಲುಸಭೆಕರೆದರೆ ಡಿ.ನಾಗರಾಜಯ್ಯ 


೨೬೩ / ಜೀವನದಿ 


ಹೊರತು ಯಾರೂ ಸಭೆಗೆ ಹಾಜರಾಗಲಿಲ್ಲ ಆದರೂ ಹೆದರದೆ ಹೇಮಾವತಿ ನೀರಿಗಾಗಿ 
ಹೋರಾಟ ನಡೆಸಿದೆ. ಈಗಲುಇಂಥ ರೈತ ದ್ವೇಷಿ ರಾಜಕಾರಣಿಗಳಿಗೆ ತಿಳಿಸುವುದು ಇಷ್ಟೆ ನನ್ನ 
ಹೋರಾಟದಲ್ಲಿ ಹೇಮಾವತಿ ನೀರನ್ನು ತುಮಕೂರಿಗೆ ಹರಿಸದಿದ್ದರೆ ನಾನು ರಾಜಕೀಯ ಸನ್ಯಾಸ 
ಹೊಂದುತ್ತೇನೆ ಎಂದು ವೈ.ಕೆ.ಆರ್‌. ಪ್ರತಿಜ್ಞೆ ಮಾಡಿದರಲ್ಲದೆ, ಇದಕ್ಕೆ ಅಡ್ಡಿ ಬಂದವರನ್ನು ಬುದ್ದಿ 
ಕಲಿಸುವ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಗುತದೆ ಎಂದು ಎಚ್ಚರಿಸಿದರು. 


(ಅಮರ ಸಂದೇಶ : 22-3-1989) 


ರೇಷ್ಠೆ: ಚೀನಾದಿಂದ ಆಮದಿಗೆ ವಿರೋಧ 


ಚೀನಾದಿಂದ ರೇಷ್ಮೆ ಆಮದು ಮಾಡಿಕೊಳ್ಳುವುದನ್ನು ವಿರೋಧಿಸಲು ಕರ್ನಾಟಕ ರೇಷ್ಮೆ 
ಸಂಘ ನಿರ್ಣಯಿಸಿದೆಯೆಂದು ಅಧ್ಯಕ್ಷ ವೈ.ಕೆ. ರಾಮಯ್ಯ ಅವರು ಇಂದು ಇಲ್ಲಿ ಸುದ್ದಿಗಾರರಿಗೆ 
ತಿಳಿಸಿದರು. ರಾಜ್ಯದ ಹೊರಗಿನ ಬಳಕೆದಾರರಿಗೆ ರೇಷ್ಮೆ ಕಳುಹಿಸುವುದನ್ನು ನಿಲ್ಲಿಸಿರುವ ರಾಜ್ಯ ರೇಷ್ಮೆ 
ಮಾರುಕಟ್ಟೆ ಮಂಡಳಿಯ ನಿರ್ಧಾರದ ಔಚಿತ್ಯವನ್ನು ಅವರು ಪ್ರಶ್ಲಿಸಿ, ಅದನ್ನು ಕೂಡ ಸಂಘ 
ವಿರೋಧಿಸಿದೆಯೆಂದರು. 


ಕಳೆದ ಆರುತಿಂಗಳಲ್ಲಿಆಂಧ್ರ ಮತ್ತುತಮಿಳುನಾಡುಗಳಿಂದ ರಾಜ್ಯಕ್ಕೆ 100 ಟನ್‌ ರೇಷ್ಮೆ 
ಬಂದಿದೆ ಎಂದು ಅವರು ಹೇಳಿದರು. ಚೀನಾದಿಂದ ರೇಷ್ಮೆ ಆಮದು ಆದಲ್ಲಿರಾಜ್ಯದ ರೇಷ್ಟೆ ಕೃಷಿ 
ದ ಕೈಗಾರಿಕೆಗೆ ಮಾರಕವಾಗಲಿದೆಯೆಂದು ಅವರು ತಿಳಿಸಿ, ಅದನ್ನುವಿರೋಧಿಸಲು ರಾಷ್ಟ್ರದ ಇತರ 
ಮಂಡಳಿಗಳ ನೆರವನ್ನು ಪಡೆಯಲಾಗುವುದೆಂದರು. 


ಸಂಸತ್‌ನ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ ಮೊದಲೇ ಕೇಂದ್ರ 
ಸರ್ಕಾರಕ್ಕೆ ಈ ಬಗ್ಗೆಮನವಿಸಲ್ಲಿಸಲು ಶಾಸಕರು ಮತ್ತುರೇಷ್ಠೆ ಬೆಳೆಗಾರರಿಂದ ಕೂಡಿದ 12 ಮಂದಿ 
ನಿಯೋಗವೊಂದು ಶೀಘ್ರದಲ್ಲಿಯೇ ದೆಹಲಿಗೆ ತೆರಳಿದೆ. ಆಮದು ಯತ್ನವನ್ನು ಎರೋಧಿಸಿ 
ಶೀಘ್ರದಲ್ಲಿಯೇ ರಾಜ್ಯಾದ್ಯಂತ ಚಳವಳಿ ಹೂಡಲು ಸಂಘ ನಿರ್ಧರಿಸಿದೆ ಎಂದರು. 


(ಪ್ರಜಾವಾಣಿ: 17-11-1990) 


ಜನರ ಕಷ್ಟಸುಖ ಅರಿಯದ ಅಧಿಕಾರಿಗಳು: 
ವೈ.ಕೆ. ರಾಮಯ್ಯ ಹೇಳಿದ "ಕಥೆ'! 


ಜನಸಾಮಾನ್ಯರ ಕಪ್ಪಸುಖಗಳೇ ಗೊತ್ತಿಲ್ಲದವರು, ಸಮಸ್ಯೆಗಳನ್ನೆ ತಿಳಿಯದವರಿಂದ 
ಯಾವ ರೀತಿಯ ಯೋಜನೆಗಳು ತಯಾರಾಗುತಿವೆ ಎಂಬುದನ್ನು ಮಾಜಿ ರೇಷ್ಮೆ ಖಾತೆ ಸಚಿವ 
ವೈ.ಕೆ. ರಾಮಯ್ಯ ಅವರು ಇಂದಿಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಿವರಿಸಿ ಸಭಿಕರನ್ನು ನಗೆಗಡಲಲ್ಲಿ 
ತೇಲಿಸಿದರು. ಮಾನಸಗಂಗೋತ್ರಿಯ ಮಾನವಿಕ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ 
ಅವರು ಈ ನಿದರ್ಶನಗಳನ್ನು ನೀಡಿದರು. 


ಬಿಡಿಓ ಒಬ್ಬರು ಸರ್ಕಾರಿ ಜಮೀನಿನಲ್ಲಿದ್ದಸೀಗೆಮೆಳೆಯನ್ನು 500 ರೂ.ಗೆ ಹರಾಜು 
ಮಾಡಲು ಅನುಮತಿ ನೀಡುವಂತೆ ಐಎಎಸ್‌ ಅಧಿಕಾರಿಯನ್ನುಕೋರಿದರು. ಆತಆ ಮರಕ್ಕೆ ಎಷ್ಟು 
ವಯಸ್ಸಾಗಿದೆ ಎಂದು ಕೇಳಿದ. ಸುಮಾರು 45-50 ವರ್ಷ ಆಗಿರಬಹುದೆಂದು ಬಿಡಿಓ ತಿಳಿಸಿದ 
ಕೂಡಲೇ, ಇಷ್ಟೊಂದು ವಯಸ್ಸಾಗಿರುವ ಮರವನ್ನು 500 ರೂ.ಗೆ ಏಕೆ ಹರಾಜು ಹಾಕ್ತೀರಿ? ಹಲಗೆ 
ಮಾಡಿಸಿ ಎಂದರು, ಎಂದು ಹೇಳಿದ ರಾಮಯ್ಯನವರು ಸೀಗೆ ಮೆಳೆಯಿಂದ ಹಲಗೆ ಮಾಡಲು 
ಸಾಧ್ಯವೇಎಂದುಕೇಳಿದಾಗನಗೆಯ ಅಲೆ ಚಿಮ್ಮಿತು. 


ಆರ್ಥಿಕ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಾಗಿರುವ "ಸ್ಮಾಲ್‌ ಈಸ್‌ ಬ್ಯೂಟಿಫುಲ್‌' 
ಎಂಬ ಪುಸಕ ಖರೀದಿಸಲು ಕೆಳಗಿನ ಅಧಿಕಾರಿ, ಮೇಲಧಿಕಾರಿಯ ಅನುಮತಿ ಕೇಳಿದಾಗ "ಇಂಥ 
ಕಾದಂಬರಿ ಕೊಳ್ಳುವುದಿಲ್ಲ' ಎಂಬ ಉತ್ತರ ನೀಡಿದರು ಎಂದರು ರಾಮಯ್ಯ. 


ಜನರ ಕಷ್ಟಕಾರ್ಪಣ್ಯಗಳಿಗೆ ಸ್ಪಂದಿಸದ, ಸಮಸ್ಯೆಗಳ ವಸ್ತುಸ್ಥಿತಿಯ ಅರಿವಿಲ್ಲದ ಜನ, 
ಯೋಜನೆ ರೂಪಿಸುತ್ತಿರುವುದರಿಂದ ಸ್ವಾತಂತ್ರ ಬಂದು 40 ವರ್ಷಗಳೇ ಕಳೆದಿದ್ದರೂ ಸಹ 
ದೇಶದ ಪರಿಸ್ಥಿತಿ ಬದಲಾಗಿಲ್ಲಎಂದು ವಿಷಾದದಿಂದ ಅವರು ಹೇಳಿದರು. 


ದೇಶದ ಹವಾಮಾನಕ್ಕೆ ಹೊಂದಿಕೊಳ್ಳದ ರೇಷ್ಮೆತಳಿಗಳ ಬಗೆಗೂ ಅವರುಸ್ವಾರಸ್ಯಕರ 
ನಿದರ್ಶನವೊಂದನ್ನುನೀಡಿದರು. ಜಪಾನಿನಲ್ಲಿ ಒಳ್ಳೆಯ ಹವಾಮಾನ ಇದೆ. ಅದಕ್ಕನುಗುಣವಾಗಿ 
ಅಲ್ಲಿಕೆಂಪು ಬಣ್ಣದ ಮಕ್ಕಳು ಹುಟ್ಟುತವೆ. ಇಲ್ಲಿಅಂಥ ಮಕ್ಕಳು ಹುಟ್ಟಲಿಲ್ಲಎಂದು ತನ್ನಹೆಂಡತಿಗೆ 
ದೊಣ್ಣೆತೆಗೆದುಕೊಂಡು ಹೊಡೆದರೆ ಅವಳೇನು ಮಾಡಿಯಾಳು? ಎಂದು ಅವರು ಪ್ರಶ್ನಿಸಿದಾಗ 
ಸಭೆಯಲ್ಲಿಮತೊಮ್ಮೆನಗೆ ತೇಲಿ ಬಂದಿತು. 


(ಆಂದೋಲನ: 22-3-1992) 


೨೬೫ / ಜೀವನದಿ 


ಕುಣಿಗಲ್‌ ಸ್ಟಡ್‌ ಫಾರಂ ಒಳಗೆ ಶಾಸಕ ರಾಮಯ್ಯ ಧರಣಿ 


ರಾಜ್ಯ ಸರ್ಕಾರದ ಅತ್ಯಂತ ಅಮೂಲ್ಯ ಆಸಿಗಳಲ್ಲಿ ಒಂದಾದ ಇಲ್ಲಿನ ಸಡ್‌ ಫಾರಂನ್ನು 
ಪರಭಾರೆಯಾಗದಂತೆ ತಡೆಯಲು, ಈ ಕ್ಷೇತ್ರದ ಶಾಸಕ ವೈ.ಕೆ. ರಾಮಯ್ಯ ಅವರು ನೇರ 
ಕ್ರಮಕ್ಕಿಳಿದಿದ್ದು ತಮ್ಮ ಬೆಂಬಲಿಗರೊಂದಿಗೆ ಫಾರಂ ಒಳಗೆ ಧರಣಿ ಕುಳಿತಿದ್ದಾರೆ. 


ಕುಣಿಗಲ್‌ ಸ್ಟಡ್‌ ಫಾರಂನ್ನು ಬಂಗಾರಪ್ಪನವರ ಸರ್ಕಾರ ಇತ್ತೀಚೆಗೆ ಖ್ಯಾತ ಉದ್ಯಮಿ 
ಎಜಯ್‌ಮಲ್ಯ ಅವರಿಗೆ (ಯು.ಬಿ. ಕಂಪೆನಿ) ಗುತ್ತಿಗೆ ನೀಡದ್ದು ಇದರ ವಿರುದ್ದ ಈಗಾಗಲೇ 
ರಾಜ್ಯದಾದ್ಯಂತ ಅನೇಕರಿಂದ ತೀವ್ರ ಪ್ರತಿಭಟನೆ ಕಂಡು ಬಂದಿದೆ. 


ಸ್ಪಡ್‌ಫಾರಂ ಮುಂದೆ ಈಗ ಯು.ಬಿ. ಕಂಪೆನಿಯ ನಾಮಫಲಕವನ್ನು ತೂಗು 
ಹಾಕಲಾಗಿದೆ. ಆದರೆ ಈ ಕಂಪೆನಿಗೆ ಸೇರಿದ ನೌಕರರು ಮಾತ್ರ ಇನ್ನೂಒಳಗೆ ಬಂದಿಲ್ಲ. 


ಯು.ಬಿ. ಕಂಪೆನಿಯ ಅಧ್ಯಕ್ಷ ವಿಜಯ್‌ಮಲ್ಯ ಅವರು ತಮ್ಮ ಕೆಲವು ಸ್ನೇಹಿತರ 
ಜೊತೆಯಲ್ಲಿಇದನ್ನುವಶಪಡಿಸಿಕೊಳ್ಳಲು ಬರುತ್ತಾರೆಂಬಸುದ್ದಿಯ ಹಿನ್ನೆಲೆಯಲ್ಲಿಇದನ್ನುತಡೆದು, 
ಈ ಅಮೂಲ್ಯ ಆಸ್ತಿಯನ್ನು ರಕ್ಷಿಸಲು ತಾವು ಈ ಕ್ರಮ ಕೈಗೊಂಡಿರುವುದಾಗಿ ರಾಮಯ್ಯ ಅವರು 
ಸಷ್ನಪಡಿಸಿದ್ದಾರೆ. 

ಸ್ಪಡ್‌ಫಾರಂ ಈ ತನಕ ಬೆಂಗಳೂರು ಟರ್ಫ್‌ ಕ್ಲಬ್‌ಗೆ ಸೇರಿತ್ತು ಇದರ 
ನಿರ್ವಹಣೆಯಿಂದ ನಿರಂತರ ನಷ್ಟಸಂಭವಿಸುತ್ತಿದೆ ಎಂಬ ಕಾರಣವನ್ನು ಮುಂದಿಟ್ಟು, ಟರ್ಫ್‌ 
ಕ್ಷಬ್‌ನವರು ಇದನ್ನುಸರ್ಕಾರಕ್ಕೆ ಹಿಂದಿರುಗಿಸಿದರು. 


ಇದನ್ನು ಪರಭಾರೆ ಮಾಡುವ ತೀರ್ಮಾನಕ್ಕೆ ಸರ್ಕಾರ ಬಂದಿರುವುದು ಪತ್ರಿಕೆಗಳ 
ಮೂಲಕ ತಮಗೆ ತಿಳಿದು ಬಂದಾಗ ಸರ್ಕಾರಕ್ಕೆ ತಾವು ಬರೆದ ಪತ್ರಗಳಿಗೆ ಈ ತನಕ ಯಾವುದೇ 
ಉತರ ಸಿಕ್ಕಿಲ್ಲಎಂದು ರಾಮಯ್ಯ ಆಪಾದಿಸಿದ್ದಾರೆ. 


ಇಂತಹ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಸರ್ಕಾರವಾಗಲೀ, ಟರ್ಫ್‌ 
ಕ್ಲಬ್‌ನ ಆಡಳಿತ ಮಂಡಳಿಯಾಗಲೀ, ಸ್ಥಳೀಯ ಶಾಸಕರೊಂದಿಗೆ ಸಮಾಲೋಚನೆ ನಡೆಸಿಲ್ಲ 
ಎಂಬುದು ಅವರ ಮತ್ತೊಂದು ಆರೋಪವಾಗಿದೆ. 


ಇತ್ತೀಚಿನ ದಿನಗಳಲ್ಲಿಟರ್ಫ್‌ ಕ್ಲಬ್‌ನ ಬೇಜವಾಬ್ದಾರಿತನ ಹಾಗೂನಿರುತ್ತಾಹದಿಂದಾಗಿ 
ಇಲ್ಲಿನ ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗುತ್ತಿದ್ದು ಇದನ್ನು ತಪ್ಪಿಸುವ ಉದ್ದೇಶದಿಂದ ತಾವು 
ಹೋರಾಟಕ್ಕಿಳಿದಿರುವುದಾಗಿ ರಾಮಯ್ಯ ಅವರು ಹೇಳಿದ್ದಾರೆ. 


ಜೀವನದಿ / ೨೬೬ 


ಇದನ್ನು ಗುತ್ತಿಗೆ ತೆಗೆದುಕೊಳ್ಳುತಿರುವ ಯು.ಬಿ. ಗುಂಪಿನ ಅಧ್ಯಕ್ಷ ವಿಜಯ ಮಲ್ಯ 
ಅವರೊಂದಿಗೆ ರಾಮಯ್ಯ ಅವರು ಚರ್ಚಿಸಿದ್ದರು. ಆದರೆ ಅವರು ಬರೆದಿರುವ ಪತ್ರಗಳಿಗೆ 
ಮಾತ್ರ ಸರ್ಕಾರದಿಂದ ಉತ್ತರ ಬಂದಿಲ್ಲ, 


""ನಾನು ಫಾರಂ ನೊಡುವುದಕ್ಕಾಗಿ ಕೆಲವು ಮಿತ್ರರ ಜೊತೆ ಅಲ್ಲಿಗೆ ಹೋಗುತ್ತಿದ್ದೇನೆ. 
ಆದರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ'' ಎಂದು ವಿಜಯ ಮಲ್ಯ ಅವರು 
ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ತಾವು ಶಾಸಕರೊಂದಿಗೆ ಈ ಬಗ್ಗೆ ಚರ್ಚಿಸುವುದಾಗಿಯೂ ಅವರು 
ಹೇಳಿದ್ದಾರೆ. 


ಇಲ್ಲಿಕೆಲಸ ಮಾಡುತ್ತಿರುವ ಟರ್ಫ್‌ ಕ್ಲಬ್‌ನ ಅಧಿಕಾರಿಗಳ ಪ್ರಕಾರ, ಸರ್ಕಾರ ಮತ್ತು 
ಟರ್ಫ್‌ ಕ್ಲಬ್‌ ನಡುವೆ ಸ್ಟಡ್‌ ಫಾರಂಗೆ ಸಂಬಂಧಿಸಿದ ಗುತಿಗೆ ಅವಧಿ ಸೆಪ್ಟೆಂಬರ್‌ 30ಕ್ಕೆ 
ಅಂತ್ಯವಾಗಿದೆ. ಹೀಗಾಗಿ ನಮಗೂ, ಈ ಫಾರಂಗೂ ಯಾವುದೇಸಂಬಂಧವಿಲ್ಲವೆಂದು ಇವರು 
ಹೇಳುತ್ತಿದ್ದಾರೆ... ಈ ಫಾರಂನಲ್ಲಿ ಕೆಲಸ ಮಾಡುತ್ತಿದ್ದ ಸರ್ಕಾರಿ ನೌಕರರನ್ನು ವರ್ಗ 
ಮಾಡಿರುವುದರಿಂದ, ನಮಗೂ ಇದಕ್ಕೂ ಈಗ ಯಾವುದೇ ಸಂಬಂಧ ಉಳಿದಿಲ್ಲಎಂದಿದ್ದಾರೆ. 


ಈಗ ಈ ಅಮೂಲ್ಯವಾದ ಆಸ್ಲಿ ಅನಾಥ ಶಿಶುವಾಗಿದೆ. ಇದನ್ನು ಈ ವಿಚಿತ್ರ 
ಪರಿಸ್ಥಿತಿಯಲ್ಲಿ ರಕ್ಷಿಸುವುದು ನಮ್ಮ ಜವಾಬ್ದಾರಿ ಎಂದು ರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. 


ಸರ್ಕಾರ ಮತ್ತು ಟರ್ಫ್‌ ಕ್ಲಬ್‌ನಿಂದ ನಿರ್ದಿಷ್ಟ ಭರವಸೆ ಬರುವವರೆಗೆ ನಮ್ಮ ಈ ಹೋರಾಟ 
ನಿಲ್ಲುವುದಿಲ್ಲಎಂದು ಅವರು ಬಿಗಿ ಪಟ್ಟುಹಿಡಿದಿದ್ದಾರೆ. 


(ಸಂಯುಕ್ತಕರ್ನಾಟಕ : 7-10-1992) 


ಕುಣಿಗಲ್‌ ಕುದುರೆ ಫಾರಂ ಜನರ ವಶ 


ಕುಣಿಗಲ್‌ನಲ್ಲಿನ ಕುದುರೆ ಸಾಕಣೆ ಕೇಂದ್ರವನ್ನು (ಸ್ಟಡ್‌ ಫಾರಂ) ತಾಲ್ಲೂಕಿನ ಜನರು 
ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶಾಸಕ ವೈ.ಕೆ. ರಾಮಯ್ಯ ಅವರ ನೇತೃತ್ವದಲ್ಲಿ ಸೋಮವಾರ 
ಸಂಜೆ ಜನರು ಸ್ಟಡ್‌ ಪಾರಂ'ಗೆ ನುಗ್ಗಿ ಅದನ್ನು ವಶಪಡಿಸಿಕೊಂಡರು. 


ಅತ್ಯುತ್ತಮ ಕುದುರೆ ತಳಿಗಳನ್ನು ಬೆಳೆಸುವ, ಅತ್ಯಮೂಲ್ಯವಾದ ಈ ಸರಕಾರಿ ಆಸ್ತಿ 
"ನಾಶ'ವಾಗುವುದನ್ನು ತಡೆಯಲು ತಾಲ್ಲೂಕಿನ ರೈತರ ನೆರವಿನಿಂದ ತಾವು ಈ ಫಾರಂ ಅನ್ನು 
ವಶಪಡಿಸಿಕೊಂಡುದಾಗಿ ಶಾಸಕ ರಾಮಯ್ಯ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. 


೨೬೭ / ಜೀವನದಿ 


ಈ ಕುದುರೆ ಸಾಕಣೆ ಕೇಂದ್ರದ ಮೇಲ್ವಿಚಾರಣೆ ನಡೆಸುತ್ತಿದ್ದ ಬೆಂಗಳೂರಿನ ಟಫ್‌ 
ಕ್ಲಬ್‌ನ ಕಳೆದ 31ರಂದೇ ಅದನ್ನುಸರಕಾರಕ್ಕೆ ಒಪ್ಪಿಸಿಬಿಟ್ಟಿತು. ಈ ಕೇಂದ್ರದ ಎಲ್ಲ ನೌಕರರನ್ನು 
ಸರಕಾರ ಬೇರೆಡೆಗೆ ವರ್ಗ ಮಾಡಿದೆ. ಹೀಗಾಗಿ, ಈ ಕುದುರೆ ಫಾರಂ ಅನಾಥವಾಯಿತು. 
ಎಶ್ವ ವಿಖ್ಯಾ ತವಾದ ಈ ಕುದುರೆ ಫಾರಂ ಹೀಗೆ ಅನಾಥವಾಗುವುದನ್ನು ನೋಡಿ ಸಹಿಸದ ಜನರು 
ಅದನ್ನು ನಳಡಿಸಿಲಾಂಡು ರಕ್ಷಿಸಲು ನಿರ್ಧರಿಸಿದರು ಎಂದು ಅವರು ತಿಳಿಸಿದ್ದಾರೆ. 


ಫಾರಂ ನೋಡಲು ದಿನಾಂಕ ನಾಲ್ಕರಂದು ಬರುವೆನೆ ಹೊರತು, ಅದನ್ನು 
ವಹಿಸಿಕೊಳ್ಳುವುದಕ್ಕಲ್ಲ' ಎಂದು ತಮಗೆ ಹೇಳಿದ್ದ ಯು.ಬಿ. ಗುಂಪಿನ ವಿಜಯ್‌ ಮಲ್ಕ, ಆ ದಿನ 
ಬರಲೇ ಇಲ್ಲಎಂದು ರಾಮಯ್ಯ ಹೇಳಿದರು. 


ಅಲ್ಲದೆ ರಾಜ್ಯ ಸರಕಾರ ಅಥವಾ ಬೆಂಗಳೂರು ಟರ್ಫ್‌ ಕ್ಲಬ್‌ಗೆ ತಾವು ಬರೆದ 
ಪತ್ರಗಳಿಗೆ ಉತ್ತರ ಕೂಡ ಬಂದಿಲ್ಲ, ಆದ್ದರಿಂದಲೇ ಫಾರ್ಮ್‌ನ್ನು ರಕ್ಷಿಸುವ ಕರ್ತವ್ಯದಂತೆ ಜನರು 
ಅದನ್ನು ವಹಿಸಿಕೊಂಡಿದ್ದಾರೆ ಎಂದರು. 


ಫಾರ್ಮ್‌ನಲ್ಲಿ ಸುಮಾರು ನಲವತ್ತು ಕುದುರೆಗಳು ಉಳಿದಿದ್ದು ಸ್ಥಳೀಯ ಜನರೇ 
ಅವುಗಳನ್ನು ನೋಡಿಕೊಳ್ಳತೊಡಗಿದ್ದಾರೆ. ಈ ಸ್ಟಡ್‌ ಫಾರಂ ಬಗ್ಗೆ ಸರ್‌! ತೋರುತ್ತಿರುವ 
ಬೇಜವ್ಹಾರಿತನ ನದ ಎರುದ್ಧ ಪ್ರತಿಭಟಿಸಲು ತಾವು ಈ ಕ್ರಮ ಕೈಗೊಂಡುದಾಗಿಯೂ ಅವರು 
ಹೇಳಿದರು. 


ಸರಕಾರ ಅಥವಾ ಬೆಂಗಳೂರು ಟರ್ಫ್‌ ಕ್ಲಬ್‌ ಈ ಫಾರಂನ ಭವಿಷ್ಯದ ಬಗ್ಗೆ ನಿರ್ದಿಷ್ಟ 
ಹೇಳಿಕೆಗಳನ್ನು ನೀಡುವವರೆಗೆ ತಾವು ಫಾರಂ ಬಿಟು ುಕದಲುವು ದಿಲ್ಲಎಂದು ಅವರು ಹೇಳಿದ್ದಾರೆ. 


ಸದ್ಯಕ್ಕೆ ಎಲ್ಲಕುದುರೆಗಳಿಗೂ ಮೇವು ಹಾಕುತ್ತಿದ್ದೇವೆ. ಒಂದೆಡೆ ಬೆಂಗಳೂರು ಟರ್ಫ್‌ 

ಕ್ಲಬ್‌ಸೆ ಸೆಪ್ಪೆಂಬ ಸ ರಿಂದ ತಮಗೂ ಫಾರಂಗೂ ಸಂಬಂಧವಿಲ್ಲ ಎನ್ನುತ್ತಿದೆ. ಸರಕಾರ ಫಾರಂನ 

ಉಸುವಾರಿ ನಡೆಸುವ ಬದಲು ನೌಕರರನ್ನೆಲ್ಲಾ ವರ್ಗ ಮಾಡಿದೆ. ಹೀಗಾಗಿ ಇಡೀ ಫಾರಂ 

ಅನಾಥವಾಗಿದೆ. ಕುದುರೆಗಳು ಮತ್ತು ಕೋಟ್ಯಾ ೦ತರ ರೂಪಾಯಿ ಬೆಲೆ ಬಾಳುವ ಆಸ್ಮಿಯನ್ನು 
ರಕ್ಷಿಸುವುದುತಾಲ್ಲೂಕಿನ ಜನರ ಕರ್ತವ್ಯ ಎಂದೂ ಸತ ಹೇಳಿದ್ದಾರೆ. 


ಈ ಆಸಿಯನ್ನು ರಕ್ಡಿಸುವಲ್ಲಿಸರಕಾರ ಟಸ್‌ ವಿಫಲಗೊಂಡಿದೆ. ಭೂಮಿ ಹಕ್ಕಿಗೆ 
ಸಂಬಂಧಿಸಿದ ಪತ್ರ ದೊಂದಿಗೆ ಫ ಫಾರಂ ವಹಿಸಿಕೊಳ್ಳಲು ವಿಜಯ ಮಲ್ಯ ಬಂದರೆ, ಅದಕ್ಕೆ ತಮ್ಮ 
ಅಭ್ಯಂತರವೇನೂ ಇಲ್ಲಎಂದೂ ಅವರು ಈ ಹೇಳಿಕೆಯಲ್ಲಿಸಷ್ಟ ಪಡಿಸಿದ್ದಾರೆ. 


(ಕನ್ನಡ ಪ್ರಭ: 6-8-1992) 


ಹರಿದ ನೀರು : ಬಗೆ ಹರಿಯದ ಸಮಸ್ಯೆ 


ಎರಡು ದಿನಗಳ ಹಿಂದೆ ಹೇಮಾವತಿ ಎಡದಂಡೆಯ ಮುಖ್ಯ ಕಾಲುವೆಯ ಬಾಗಿಲನ್ನೇ 
ಸ್ಫೋಟಿಸುತ್ತೇವೆ ಎಂದು ರೋಷ ತಪ್ಪಾಗಿ ವೈ.ಕೆ. ರಾಮಯ್ಯ ಅವರ ನೇತೃತ್ವದಲ್ಲಿ ಹೊರಟು 
ನಿಂತಿದ್ದ ತುರುವೇಕೆರೆಯ ರೈತರ ಮುಖದಲ್ಲಿ ಇಂದು ಪ್ರಸನ್ನ ಭಾವ. ಶಿಂಷಾ ಕೊಳ್ಳಕ್ಕೆ ನೀರು 
ಬಿಡಲಾಗಿದೆ ಎಂಬ ಸುದ್ದಿ ಪತ್ರಿಕೆಗಳಿಂದ ತಿಳಿದ ಕ್ಷಣದಿಂದ ಜನ ಹೇಮಾವತಿಯ ಸ್ಪಾಗತಕ್ಕೆ 
ಸಜ್ಜಾಗಿದ್ದಾರೆ. 

ಹಾಸನ ಜಿಲ್ಲೆಯಲ್ಲಿರುವ ಹೇಮಾವತಿ ಎಡದಂಡೆಯ ಮುಖ್ಯ ಕಾಲುವೆ ಪ್ರದೇಶಕ್ಕೆ 
ಖುದ್ದಾಗಿ ಭೇಟಿ ನೀಡಿ ಬಿಡಲಾಗುತ್ತಿರುವ ನೀರನ್ನುಗಮನಿಸಿದರೆ ರೈತರ ಮುಖದಲ್ಲಿನ ಈ ಸಂತಸ 
ಬಹಳ ದಿನಇರಲಾರದು ಎಂಬ ಗುಮಾನಿ ಮೂಡುತದೆ. ನೀರು ಬಿಡಲಾಗಿದೆಯೇ ಎಂಬುದನ್ನು 
ಖುದ್ದಾಗಿ ಗಮನಿಸಲು ಅಲ್ಲಿಗೇ ಬಂದಿದ್ದವೈ.ಕೆ. ರಾಮಯ್ಯ ಅವರೂ ಈ ಸಂಶಯಕ್ಕೆ ಸಹಮತ 
ವ್ಯಕಪಡಿಸಿದರು. 

-. ಕೊಟ್ಟಆಶ್ವಾಸನೆಯಂತೆ ನೀರೇನೋ ಬಿಡಲಾಗಿದೆ. ಆದರೆ ಬಿಡುತ್ತಿರುವ ನೀರಿನ 
ಪ್ರಮಾಣ ಗಮನಿಸಿದರೆ ನೀರು ಮಾರ್ಕೋನಹಳ್ಳಿ ಕೆರೆ ತಲುಪಲು ಕನಿಷ್ಠಒಂದೂವರೆ ತಿಂಗಳು 
ಹಿಡಿಯಬಹುದು. ಮುಖ್ಯಮಂತ್ರಿ ದೇವೇಗೌಡರು ಬೆಂಗಳೂರಿನಲ್ಲಿ ಏನೇ ಹೇಳಬಹುದು. 
ಆದರೆ ಮುಖ್ಯ ಕಾಲುವೆಯಿಂದ ಬಾಗೂರು-ನವಿಲೆ ಸುರಂಗ ಕಾಲುವೆಗೆ ನೀರು ಬಿಡುವ ಗೇಟು 
ತೆಗೆಯುವ ಕಾಳೇಗೌಡ ಮಾತ್ರ ನಿರ್ಲಿಪ್ತ ಎಷ್ಟುನೀರು ಬಿಟ್ಟದ್ದೀಯಪ್ಪಾ? ಎಂದರೆ "ಒಂದೂವರೆ 
ಅಡಿ ಬಿಟ್ಟಿದ್ದೀನಿಸಾರ್‌' ಎನ್ನುತ್ತಾನೆ ಆತ. ಅಂದರೆ ಎಷ್ಟುಕ್ಕೂಸೆಕ್ಸ್‌? ಎಂದು ಕೇಳಿದರೆ ಅದೆಲ್ಲಾ 
ಗೊತ್ತಿಲ್ಲಾಸಾರ್‌ ಎನ್ನುತ್ತಾನೆ ನಿದ್ದೆಗಣ್ಣುಉಜ್ಜುತ್ತಾ 

ಹೇಮಾವತಿ ಯೋಜನೆಯಲ್ಲಿನ ರಾಜಕೀಯದ ಪ್ರತ್ಯಕ್ಷದರ್ಶನವಾಗಬೇಕಾದರೆ 
ಅದರ ಎಡದಂಡೆಯ ಮುಖ್ಯ ಕಾಲುವೆಯ ದಡದಲ್ಲಿ ಹೋಗಿ ನಿಲ್ಲಬೇಕು. ಹೇಮಾವತಿ 
ಜಲಾಶಯದಿಂದ ಬಲದಂಡೆ ಮತ್ತು ಎಡದಂಡೆಯ ಎರಡು ಕಾಲುವೆಗಳಿಂದ ನೀರು ಹೊರ 
ಹರಿಯುತ್ತದೆ. ಬಲದಂಡೆ ಕಾಲುವೆ ಹಾಸನದ ಹೊಳೆನರಸೀಪುರ ಹಾಗೂ ಮೈಸೂರಿನ ಕೆ.ಆರ್‌. 
ನಗರದ ಜಮೀನಿಗೆ ನೀರುಣಿಸಿದರೆ, ಎಡದಂಡೆಯ ಮುಖ್ಯ ಕಾಲುವೆ ಎರಡು ಹೋಳಾಗಿ 
ಮೊದಲನೆಯದು ಸಾಹುಕಾರ್‌ ಚೆನ್ನಯ್ಯ ಕಾಲುವೆಯಿಂದ ಕೆ.ಆರ್‌. ಪೇಟೆ, ನಾಗಮಂಗಲಗಳ 
ರೈತರ ಜಮೀನಿಗೆ ನೀರು ಹರಿಯುತ್ತದೆ. ಎರಡನೆಯ ಬಾಗೂರು-ನವಿಲೆ ಸುರಂಗ ಕಾಲುವೆಯ 
ಮೂಲಕ ತುಮಕೂರಿಗೆನೀರು ಹರಿಯುತ್ತದೆ. 


ಇತ್ತೀಚೆಗೆ ಹೇಮಾವತಿ ಯೋಜನೆ ಪ್ರದೇಶಕ್ಕೆ ನೀರು ಬಿಡಬೇಕೆಂಬ ಸರಕಾರದ 
ನಿರ್ಧಾರದಂತೆ ಬಲದಂಡೆಯ ಮುಖ್ಯ ಕಾಲುವೆ ಮತ್ತುಎಡದಂಡೆಯ ಸಾಹುಕಾರ್‌ ಚಿನ್ನಯ್ಯ 


ಕಾಲುವೆಯಲ್ಲಿ ನೀರು ಹರಿಯುತಲೇ ಇದೆ. ಅದರ ಅಚ್ಚುಕಟ್ಟು ಪ್ರದೇಶದ ರೈತರು ಅದರ 
ಫಲವನ್ನೂ ಅನುಭವಿಸುತ್ತಿದ್ದಾರೆ. ಸಾಹುಕಾರ್‌ ಚೆನ್ನಯ್ಯ ಕಾಲುವೆಯ ಪಕ್ಕದಲ್ಲಿಯೇ ಇರುವ 
ತುಮಕೂರಿಗೆ ನೀರು ಹರಿಸುವ ಬಾಗೂರು-ನವಿಲೆ ಸುರಂಗ ಕಾಲುವೆಯಲ್ಲಿ ಮಾತ್ರ ನೀರು 
ಹರಿದಿಲ್ಲ ಅದಕ್ಕೆ ನೀರು ಬಿಡುವ ಕಬ್ಬಿಣದ ಗೇಟನ್ನುಮಾತ್ರ ನಿನ್ನಮಧ್ಯಾಹ್ನದವರೆಗೆ ಭದ್ರವಾಗಿ 
ಮುಚ್ಚಿಡಲಾಗಿತ್ತು 


ತುರುವೇಕೆರೆಯ ರೈತರ ಮಾತಿನಲ್ಲಿಯೇ ಹೇಳುವುದಾದರೆ, ತುಮಕೂರು ನಾಲಾಕ್ಕೆ 
ನೀರು ಬಿಡುವ ಬಾಗಿಲಿಗೆ ಅಡ್ಡವಾಗಿರುವುದು ಕಬ್ಬಿಣದ ಗೇಟಲ್ಲ ಮುಖ್ಯಮಂತ್ರಿ ದೇವೇಗೌಡರ 
ಕಬ್ಬಣಕ್ಕಿಂತ ಕಟುವಾಗಿರುವ ಮನಸ್ಸು. ರೈತರ ಪ್ರತಿಭಟನೆಗೆ ಕೊನೆಗೂ ಆ ಮನಸ್ಸು ಕರಗಿ 
ನಾಲೆಯಲ್ಲಿನೀರು ಹರಿದಿದೆ. 


ಬಾಗೂರು-ನವಿಲೆ ಸುರಂಗ ಮಾರ್ಗದ ಮೂಲಕ ಹಾದು ವೃ ಪಥ ರೇಖೆಯನ್ನು 
ದಾಟಿಬರುವ ನೀರುತುಮಕೂರು ಮತ್ತುನಾಗಮಂಗಲ ವಿಭಾಗದನಾಲಾಗಳಲ್ಲಿಹರಿಯಬೇಕು. 
ಸುರಂಗ ಕಾಲುವೆಯನ್ನು ವಿಭಾಗಿಸುವವರೆಗೇನೋ ನಿನ್ನೆಯಿಂದ ನೀರು ಹರಿಯುತಿದೆ. ಆದರೆ 
ಅಲ್ಲಿರುವ ಮತೊಂದು ಕಬ್ಬಿಣದ ಗೇಟು ಇನ್ನೂಸರಿದಿಲ್ಲ. ಈಗ ತುಮಕೂರು ಜಿಲ್ಲೆಗೆ ಹರಿಯುವ 
ನೀರು ಅದೇ ಸ್ಥಳದಲ್ಲಿಕಾಲುವೆಯ ದುರಸಿಯಂತಹ ತುರ್ತು ಸಂದರ್ಭದಲ್ಲಿನೀರು ಹೊರಬಿಡಲು 
ನಿರ್ಮಿಸಲಾದ "ಎಸ್ಕೇಪ್‌' ಗೇಟಿನ ಮೂಲಕ. ಈ ನೀರು ಗಂಗಾಘಟ್ಟಕೆರೆ ಹಾದು ಮೊದಲು 
ತಲುಪುವುದು ನೊಣವಿನಕೆರೆಗೆ. ಅಲ್ಲಿಂದ ಮಲ್ಲಾಘಟ್ಟ ತುರುವೇಕೆರೆಗಳ ಮೂಲಕ ಹಾದು 
ಮಾರ್ಕೋನಹಳ್ಳಿ ಕೆರೆಗೆ ನೀರು ಹೋಗಬೇಕು. ಕಳದ ವಾರಇದೇ ಸಮಯದಲ್ಲಿಸರ್ಕಾರ 1,000 
ಕ್ಯುಸೆಕ್ಸ್‌ನೀರನ್ನುಬಿಟ್ಟದೆ. ಆದರೂ ಮಾರ್ಕೋನಹಳ್ಳಿ ಕೆರೆ ತುಂಬಲು ತಿಂಗಳಿಗಿಂತ ಹೆಚ್ಚಿನ ಅವಧಿ 
ಬೇಕಾಗಿತ್ತು ಈ ಬಾರಿಕೆರೆಗಳಲ್ಲಿಅಲ್ವಸ್ವಲ್ಪ ನೀರಿದ್ದರೂ ಈಗಿನ ಪ್ರಮಾಣದಲ್ಲಿ(200 ರಿಂದ 250 
ಕ್ಯುಸೆಕ್ಸ್‌ ನೀರು ಹರಿದರೆ ಕನಿಷ್ಠಎರಡು ತಿಂಗಳು ಬೇಕಾಗಬಹುದು. 


ತುಮಕೂರು ವಿಭಾಗದ ಟಿ. ಸುಬ್ರಹ್ಮಣ್ಯ ನಾಲೆ ಪ್ರಾರಂಭವಾಗುವ ಸ್ಥಳದಿಂದ 30 
ಕಿ.ಮೀ. ವರೆಗೆ ಹಾದು ಬಂದವರಿಗೆ ನಾಲಾ ಕಾಮಗಾರಿ ಪೂರ್ಣವಾಗಿರುವುದುಸಷ್ಠವಾಗುತದೆ. 
30 ಕಿ.ಮೀನಲ್ಲಿರುವ ಈಚನೂರು ವರೆಗೆ ನೀರು ಬಿಡಲು ಸದ್ಯಕ್ಕೆ ಅಡ್ಡಿಗಳೇನಿಲ್ಲ ಅಲ್ಲಿಯವರೆಗೆ 
ನೀರು ಹರಿದರೆ ತಿಪಟೂರು ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನೂ 
ಪೂರ್ಣಗೊಳಿಸಬಹುದು. (ಅಲ್ಲಿನ್ನೂ ಕೊಳವೆಗಳನ್ನು ಹಾಕುವ ಕೆಲಸವೇ ಪ್ರಾರಂಭವಾಗಿಲ್ಲ 
ವೆಂಬುದು ಬೇರೆ ಮಾತು). ಬಹುಶಃಇದಕ್ಕಾಗಿ ಸದ್ಯದಲ್ಲಿಯೇ ರೈತರು ಮತೊಂದು ಹೋರಾಟಕ್ಕೆ 
ಸಜ್ಞಾಗಬೇಕೇನೋ? 


(ಪ್ರಜಾವಾಣಿ :7-9-1995) 


ಜೀವನದಿ /೨೭೦ 
ವೈ.ಕೆ. ರಾಮಯ್ಯ ಪ್ರಕರಣ ಪ್ರಸ್ತಾಪ 


ಹೇಮಾವತಿ ನದಿ ನೀರಿನ ಯೋಜನೆಯನ್ನು ಆಗ್ರಹಿಸಿ ಕಾರಾಗೃಹದಲ್ಲಿರುವ 
ಸಮಾಜವಾದಿ ಜನತಾಪಕ್ಷದ ನಾಯಕ ವೈ.ಕೆ. ರಾಮಯ್ಯ ಅವರ ಪ್ರಕರಣ ಇಂದು ವಿಧಾನ 
ಪರಿಷತಿನಲ್ಲಿ ಪ್ರಸಾಪಗೊಂಡು, ಕಾಂಗ್ರೆಸ್‌ ಸದಸ್ಯರಿಗೂ ಹಾಗೂ ಜನತಾದಳದವರ ಮಧ್ಯೆ 


ಆ 
ಆಕ್ರೋಶಕ್ಕೆ ಕಾರಣವಾಯಿತು. 


ಕಾಂಗ್ರೆಸಿನ ಕೆ. ಮಲ್ಲಣ್ಣ ಶೂನ್ಯ ವೇಳೆಯಲ್ಲಿ ಈ ವಿಷಯ ವಿವರಿಸುತ್ತ, ತುಮಕೂರು 
ನಗರಕ್ಕೆ ಹೇಮಾವತಿ ನದಿ ನೀರನ್ನು ಕೊಡಿರಿ ಎಂದು ಆಗ್ರಹಿಸಿ ಸತ್ಯಾಗ್ರಹ ಮಾಡಿದ್ದು ತಪ್ಪೇ? 
ಅವರನ್ನು ಬಂಧಿಸಿ ಜೈಲಿಗೆ ಹಾಕಬೇಕೆ? ಎಂದು ಪ್ರಶ್ನಿಸಿದರು. ದೇವೇಗೌಡರ ಸರ್ಕಾರ 
ತುಮಕೂರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು. ಇದಕ್ಕೆ ಪೂರಕವಾಗಿ ಕಾಂಗ್ರೆಸಿನ ಭೀಮಣ್ಣ 
ಖಂಡ್ರೆ ಹಾಗೂ ಎಚ್‌.ಕೆ. ಪಾಟೀಲ್‌ ಅವರು, ನಮ್ಮ ಕಾಂಗ್ರೆಸ್‌ ಸರ್ಕಾರ ಈ ಬಗ್ಗೆ ಪ್ರಯತ್ನ 
ಮಾಡಿತ್ತು ಉದ್ದೇಶಪೂರ್ವಕವಾಗಿ ಈ ಯೋಜನೆಗೆ ಹಣ ನೀಡದೇ ರಾಮಯ್ಯ ಅವರನ್ನು 
ಬಂಧಿಸಿತುಎಂದು ದೂರಿದರು. 


ಕಾಂಗ್ರೆಸಿನ ಇನ್ನೊಬ್ಬ ಸದಸ್ಯ ಮರಿಲಿಂಗೇಗೌಡ ಅವರು, ನೀರಾವರಿಗೆ 300 ಕೋಟಿ 
ರೂ. ಹಣ ಕೊಡಲಿಲ್ಲಎಂದು ಆಪಾದಿಸಿ ನಿಮ್ಮ ಮುಖ್ಯಮಂತ್ರಿಗಳು ಆಗ ಸರ್ಕಾರದಿಂದ ಹೊರಗೆ 
ಬಂದರು. ಆದರೆ ಈಗ ರಾಮಯ್ಯ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸುವದೇ ಎಂದು ಚುಚ್ಚಿದರು. 


ಕೆ.ಪಿ.ಸಿ.ಯ ಸುದರ್ಶನ್‌, ಬಿಜೆಪಿಯ ರಾಮಚಂದ್ರೇಗೌಡ ಅವರು, ರಾಮಯ್ಯ 
ಅವರ ಮನ ಒಲಿಸಿ, ಚರ್ಚಿಸಿ ಅವರನ್ನುಜೈೆಲಿನಿಂದ ಹೊರಗೆ ಬರುವಂತೆ ಮಾಡಬೇಕೆಂದರು. ಕ. 
ಮಲ್ಲಣ್ಣ ಮತ್ತು ಎಚ್‌.ಕೆ. ಪಾಟೀಲರು, ರಾಮಯ್ಯ ಅವರ ಮೇಲೆ ಹಾಕಿದ ಕೇಸ್‌ ಪಾವಸು 
ತೆಗೆದುಕೊಳ್ಳಬೇಕೆಂದರು. 


(ಸಂಯುಕ್ತಕರ್ನಾಟಕ: 6-6-1995) 


ರಾಮಯ್ಯ ವಿರುದ್ಧದ ಮೊಕದ್ದಮೆ ವಾಪಸ್‌ 


ಹೇಮಾವತಿ ನಾಲಾ ಕಾಮಗಾರಿಯನ್ನು ಮುಂದುವರಿಸುವಂತೆ ಆಗ್ರಹಿಸಿ ಸತ್ಯಾಗ್ರಹ 
ನಡೆಸಿದ ಆರೋಪದ ಮೇಲೆ ಈಗ ನ್ಯಾಯಾಂಗ ಬಂಧನದಲ್ಲಿರುವ ಮಾಜಿ ಸಚಿವ ವೈ.ಕೆ. ರಾಮಯ್ಯ 
ಅವರ ವಿರುದ್ಧಹೂಡಿರುವ ಮೊಕದ್ದಮೆಗಳನ್ನು ಸರ್ಕಾರ ಹಿಂತೆಗೆದುಕೊಂಡಿದೆ ಎಂದು ಗೃಹ ಸಚಿವ 
ಪಿ.ಜಿ.ಆರ್‌. ಸಿಂಧ್ಯಾ ಪ್ರಕಟಿಸಿದರು. 


೨೭೧ / ಜೀವನದಿ 


ವಿಧಾನಸಭೆಯಲ್ಲಿಂದು ಸಂಜೆ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ 
ನಿರ್ಣಯದ ಮೇಲೆ ಚರ್ಚೆ ನಡೆದಿದ್ದ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ಈ ಹೇಳಿಕೆ ನೀಡಿದ 
ಅವರು, ಸತ್ಕಾಗ್ರಹ ನಿಲ್ಲಿಸುವಂತೆ ರಾಮಯ್ಯ ಅವರನ್ನು ಈ ಮೂಲಕ ವಿನಂತಿಸುವುದಾಗಿ 
ತಿಳಿಸಿದರು. 


ಕನ್ನಡ ಚಳವಳಿಯ ವಾಟಾಳ್‌ನಾಗರಾಜ್‌ ಅವರ ಪ್ರಸ್ತಾಪಕ್ಕೆ ಉತರಿಸಿದ ಗೃಹಮಂತ್ರಿ 
ಸಿಂಧ್ಯಾ ಅವರು, ರಾಮಯ್ಯ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಲು ಅಗತ್ಯವಾದ ಎಲ್ಲ 
ಕ್ರಮಗಳನ್ನು ಕೈಗೊಳ್ಳುವುದಾಗಿ ಹೇಳಿದರು. 


ರಾಮಯ್ಯ ಅವರೇ ಸ್ವತಃ ನ್ಯಾಯಾಲಯಕ್ಕೆ ಮುಚ್ಚಳಿಕೆ ನೀಡಿ ಬಿಡುಗಡೆ ಆಗಬಹುದು 
ಎಂಬಸಚಿವರ ಹೇಳಿಕೆಯನ್ನುಹಲವಾರು ಸದಸ್ಯರು ಒಪ್ಪದೆ, ಸರ್ಕಾರವೇ ರಾಮಯ್ಯ ಅವರನ್ನು 
ಬಿಡುಗಡೆ ಮಾಡಲು ಮುಂದಾಗಬೇಕುಎಂದು ಕೋರಿದರು. 


ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಹಾಗೂ ಮಾಜಿ ಮಂತ್ರಿಗಳಾದ ಕಾಗೋಡು 
ತಿಮ್ಮಪ್ಪ ಮತ್ತು ಕೆ.ಎನ್‌. ನಾಗೇಗೌಡ ಮತ್ತಿತರ ಒತ್ತಾಯಕ್ಕೆ ಮಣಿದ ಸಚಿವ ಸಿಂಧ್ಯಾ ಅವರು, 
ಹೇಮಾವತಿ ನದಿ ನೀರಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿ ಜೈಲಿಗೆ ಹೋಗಿರುವ ರಾಮಯ್ಯ 
ಅವರ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. 


(ಸಂಯಕ್ತಕರ್ನಾಟಕ : 6-6-1995) 


ತುಮಕೂರು ಜಿಲ್ಲೆಗೆ ಹೇಮಾವತಿ: ಬಲಿದಾನಕ್ಕೂ ಸಿದ್ದ ಕ ವೈ.ಕೆ.ಆರ್‌ 


ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಯಲು ಎಂತಹ ತ್ಯಾಗ, ಬಲಿದಾನಕ್ಕೂ 
ಸಿದ್ಧವೆಂದು ಹೇಮಾವತಿ ನಾಲಾ ವಲಯ ಅಚ್ಚುಕಟ್ಟುದಾರರ ವೇದಿಕೆ ಅಧ್ಯಕ್ಷ ವೈ.ಕೆ. ರಾಮಯ್ಯ 
ತಿಳಿಸಿದರು. ಅವರು ಸಿ.ಎಸ್‌. ಪುರ ಗ್ರಾಮದ ಸಂತೆ ಮೈದಾನದಲ್ಲಿ ಅಚ್ಚುಕಟ್ಟುದಾರರ ವೇದಿಕೆ 
ಏರ್ಪಡಿಸಿದ್ದ ತುಮಕೂರು, ಕುಣಿಗಲ್‌ ಮಾರ್ಗದ ಹೇಮಾವತಿ ಮುಖ್ಯ ನಾಲಾ ಕಾಮಗಾರಿ 
ಆರಂಭಿಸುವುದಕ್ಕೆ ಒತ್ತಾಯಿಸುವ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತಿದ್ದರು. 


ಸರಕಾರ ನೀಡಿದ ಗಡುವಿನಂತೆ ತುಮಕೂರು, ಕುಣಿಗಲ್‌ ಮಾರ್ಗವನ್ನು ಇನ್ನು 15 
ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾಗಿದ್ದು ಅವಧಿ. ತೀರುತ್ತಾ ಬಂದಿದ್ದರೂ, ಕಾಮಗಾರಿ 
ಆರಂಭವಾಗಿಲ್ಲವೆಂದು ತಿಳಿಸಿದ ಅವರು, ಅಧಿಕಾರಕ್ಕಾಗಿ ಎಂದೂ ಆಸೆ ಪಡದೆ ರೈತರ ಹಿತಕ್ಕಾಗಿ 
ಶ್ರಮಿಸುವೆನೆಂದರು. 


ರಾಜ್ಯ ರಾಜಕಾರಣದಲ್ಲಿಯಾರ ಬೆಂಬಲವಿಲ್ಲದೆ ಜನಪ್ರಿಯತೆ ಹೊಂದುತಿರುವ ನನ್ನನ್ನು 
ಜಿಲ್ಲೆಯ ರಾಜಕಾರಣಿಗಳು ತೇಜೋವಧೆ ಮಾಡಲೆತ್ತಿಸುತಿದ್ದು ಯಾರ ಬೆದರಿಕೆಗೂ ಜಗ್ಗದೆ ನನ್ನ 
ಹೋರಾಟದ ಫಲವಾಗಿ ಜಿಲ್ಲೆಗೆ ಹೇಮಾವತಿ ನೀರು ಹರಿದಿರುವ ಬಗ್ಗೆ ಸಂತೃಪಿಯಿದೆಯೆಂದು 
ಭಾವುಕರಾಗಿ ನುಡಿದರು. 


ಹೇಮಾವತಿಗಾಗಿ ಪ್ರಧಾನಿ ದೇವೇಗೌಡರು ನನ್ನಮಧ್ಯ ವಿರಸಮೂಡಿದ್ದು ಅದರಿಂದ 
ನನಗೇನೂ ನಷ್ಟವಾಗಿಲ್ಲವೆಂದು ತಿಳಿಸಿದ ರಾಮಯ್ಯ, ಹನಿ ನೀರು ಹರಿದು ರೈತನ ಹೃದಯ 
ತಂಪಾಗುವುದಾದರೆ ನಾನೇ ಧನ್ಯ ಎಂದರು. 


ಜಿಲ್ಲಾ ಪರಿಷತ್‌ ಸದಸ್ಯರುಗಳಾದ ವೈ.ಹೆಚ್‌. ಹುಚ್ಚಯ್ಯ, ಎಂ. ದಕ್ಷಿಣಾಮೂರ್ತಿ 


ಮಾತನಾಡಿ, ಹೋರಾಟಗಾರ ವೈ.ಕೆ. ರಾಮಯ್ಯನವರ ಜೊತೆಗೆ ಸದಾ ರೈತರ ಬೆಂಬಲವಿದ್ದು 
ಪಕ್ಷಭೇದ ಮರೆತು ಅವರ ಬೆಂಬಲಕ್ಕೆ ನಿಲ್ಲಬೇಕೆಂದು ನೆರೆದವರಲ್ಲಿಮನವಿ ಮಾಡಿದರು. 


(ಪ್ರಜಾವಾಣಿ: 14-9-1996) 


ತುಮಕೂರು : ಹೇಮಾವತಿ ಯೋಜನೆ ಸ್ಪಷ್ಟನೆಗೆ ಆಗ್ರಹ 


ಈ ತಿಂಗಳ 30ರೊಳಗೆ ಬುಗುಡನಹಳ್ಳಿ ಕೆರೆಗೆ, ಅಲ್ಲಿಂದ ತುಮಕೂರು ನಗರಕ್ಕೆ ನೀರು 
ಹರಿಸುವುದಾಗಿ ಹಿಂದಿನ ಮುಖ್ಯಮಂತ್ರಿಗಳು, ನೀಡಿರುವ ಆಶ್ವಾಸನೆ ಬಗ್ಗೆ ತಮ್ಮ ನಿಲುವನ್ನು 
ಸ್ಪಷ್ಟಪಡಿಸಬೇಕೆಂದು ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆಯ ಅಧ್ಯಕ್ಷಹಾಗೂ ಮಾಜಿ ಸಚಿವ 
ವೈ.ಕೆ. ರಾಮಯ್ಯ ಮುಖ್ಯಮಂತ್ರಿ ಜೆ.ಹೆಚ್‌. ಪಟೇಲ್‌ ಅವರನ್ನು ಆಗ್ರಹ ಪಡಿಸಿದ್ದಾರೆ. 


ಕಳೆದ ಫೆಬ್ರವರಿ 27ರಂದು ವಿಧಾನಸಭೆಯಲ್ಲಿ ಹಾಗೂ ಇತ್ತೀಚಿನ ಲೋಕಸಭಾ 
ಚುನಾವಣೆಯ ಪ್ರಚಾರ ಭಾಷಣದಲ್ಲಿಆಗಿನ ಮುಖ್ಯಮಂತ್ರಿ ಎಚ್‌.ಡಿ. ದೇವೇಗೌಡ ಅವರು 
ತುಮಕೂರಿಗೆ ಹೇಮಾವತಿ ನೀರು ನೀಡುವುದಾಗಿ ಆಶ್ವಾಸನೆ ನೀಡಿರುವ ಹಿನ್ನೆಲೆಯಲ್ಲಿ ಹೊಸ 
ಸರಕಾರದ ನಿಲುವನ್ನು ತಿಳಿದುಕೊಳ್ಳಲು ತಾವು ಉತ್ಪುಕರಾಗಿದ್ದಾಗಿ ಅವರು ಇಂದು ಇಲ್ಲಿ 
ಪತ್ರಿಕಾಗೋಷ್ಠಿಯಲ್ಲಿತಿಳಿಸಿದರು. 


""ಭರವಸೆ ನೀಡಿದ ಮುಖ್ಯಮಂತ್ರಿಗಳಾಗಲಿ ಅವರ ರಾಗಕ್ಕೆ ತಾಳ ಹಾಕಿದ ಜಿಲ್ಲಾ 
ಸಚಿವರಾಗಲಿ ಈಗ ಆಸ್ಥಾನಗಳಲ್ಲಿಇಲ್ಲ 


೨೭೩ / ಜೀವನದಿ 


ಯಾವುದೇ ಬೇಡಿಕೆ ಈಡೇರಿಸಿಕೊಳ್ಳಲು ಸಂಘರ್ಷವೇ ಏಕೈಕ ಮಾರ್ಗವಲ್ಲ ಆದರೆ 
ಬರೆದ ಪತ್ರಕ್ಕೆ ಉತರಿಸುವ ಕನಿಷ್ಠ ಸೌಜನ್ಯವನ್ನೂ ತೋರಿಸದಿರುವ ಅನಾಗರಿಕ ವ್ಯವಸ್ಥೆಯಲ್ಲಿ 
ಹೋರಾಟ ಅನಿವಾರ್ಯವಾಗಿತ್ತು ಎಂದು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ತಾವು 
ತಿಳಿಸಿದ್ದಾಗಿ ಅವರು ಹೇಳಿದರು. 


ಈ ತಿಂಗಳ 30ರೊಳಗೆ ನೀರು ಬಿಡದಿದ್ದಲ್ಲಿಕೇವಲ ಮತಗಳಿಕೆಗಾಗಿ ಸುಳ್ಳು ಭರವಸೆ 
ನೀಡಿದ ಸರಕಾರದ ವಿರುದ್ಧಈ ಜಿಲ್ಲೆಯ ಜನ ಏನು ಮಾಡಬೇಕು ಎನ್ನುವುದನ್ನುನಿರ್ಧರಿಸಲಿದ್ದಾರೆ 
ಎಂದುತಾವು ಈಗಾಗಲೇ ಹಿಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಕರೆಯಲ್ಲಿತುಂಬಿರುವ 
ನೀರನ್ನು ಒಣಗಿದ ಭೂಮಿಗೆ, ದಣಿದ ಬಾಯಿಗೆ ಬಿಡಿ ಎನ್ನುವ ಸಹಜ ಬೇಡಿಕೆಯನ್ನು 
ಈಡೇರಿಸಿಕೊಳ್ಳಲು ತಾವು ಮತ್ತೆ ಜೈಲಿಗೆ ಹೋಗುವ ಅವಶ್ಯಕತೆ ಬರಲಾರದೆಂದು ನಂಬಿದ್ದೇನೆ 
ಎಂದು ಅವರು ಹೇಳಿದರು. 


ತಾವು ಈಗಾಗಲೇ ಹೇಮಾವತಿ ನಾಲಾ ಕೆಲಸ ನಡಯುವ ಸ್ಥಳಕ್ಕೆ ಭೇಟಿ ನೀಡಿದ್ದು 
ಹೊಸ ಸರಕಾರ ಬಂದನಂತರ ಹೆಚ್ಚಿನ ವೇಗದಿಂದ ಕೆಲಸ ನಡೆಯುತ್ತಿದ್ದು ಇದೇ ರೀತಿ ಕೆಲಸ 
ಮುಂದುವರಿದರೆ, ನಿಗದಿತ ಸಮಯದಲ್ಲಿಕೆರೆಗೆ ನೀರು ಬರಬಹುದು ಎಂದ ಅವರು, ಮಳೆ 
ಬರುತ್ತಿರುವ ಈ ಸಮಯದಲ್ಲಿನಾಲಾದಲ್ಲಿನೀರು ಬಿಟ್ಟರೆ ಕುಸಿಯುವ ಸಾಧ್ಯತೆಗಳಿಲ್ಲವೇ ಎಂಬ 
ಪ್ರಶ್ನೆಗೆ, ಕುಸಿದರೆ ಮಾತ್ರ ಎಲ್ಲಿ ಲೈನಿಂಗ್‌ ಕೆಲಸ ನಡೆಸಬೇಕಾಗುತದೆ ಎಂಬ ಚಿತ್ರಣ ಸಿಗುತ್ತದೆ 
ಎಂದರು. ರಾಜ್ಯದಲ್ಲಿ ನೀರಾವರಿಗೆ ಒದಗಿಸಿದ ಹಣವನ್ನು ಸರ್ಕಾರವು ಪೂರ್ಣವಾಗಿ 
ವ್ಯಯಮಾಡದೆ ರೈತರಿಗೆ ದ್ರೋಹ ಬಗೆಯುತ್ತಾಬಂದಿದೆ ಎಂದು ಹೇಳಿದರು. 


(ಪ್ರಜಾವಾಣಿ: 15-6-1996) 


ತಮಿಳುನಾಡಿಗೆ ಹೇಮಾವತಿ ನೀರು: ಪ್ರತಿಭಟನೆಗೆ ವೈಕೆಆರ್‌ ಕರೆ 


ಹೇಮಾವತಿ ನೀರನ್ನುಕದ್ದುಮುಚ್ಚಿ ತಮಿಳುನಾಡಿಗೆ ಬಿಡುತಿರುವಸರ್ಕಾರದ ಕ್ರಮವನ್ನು 
ಖಂಡಿಸುವ ಸಲುವಾಗಿ ಸೆ.26ರಂದು ಜಿಲ್ಲಾಧಿಕಾರಿಗಳ ಕಛೇರಿ ಮುಂಭಾಗ ಬೃಹತ್‌ 
ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜವಾದಿ ಪಕ್ಷದ ನಾಯಕ ಹಾಗೂ ಮಾಜಿ 
ಸಚಿವರಾದ ವೈ.ಕೆ. ರಾಮಯ್ಯ ತಿಳಿಸಿದರು. 


ಅವರು ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿಹೇಮಾವತಿ ಅಚ್ಚುಕಟ್ಟುದಾರರ 
ಸಭೆಯ ನಂತರ ಪತ್ರಿಕಾ ಗೊಷ್ಠಿಯಲ್ಲಿ ಮಾತನಾಡುತ್ತಾ ಈ ಪ್ರತಿಭಟನೆಗೆ ಜಿಲ್ಲೆಯ ಎಲ್ಲಾ 


ಜೀವನದಿ / ೨೭೪ 


ರಾಜಕೀಯ ಪಕ್ಷಗಳನ್ನು ಆಹ್ವಾನಿಸಲಾಗುತಿದ್ದು ಈಗಾಗಲೇ ನವ ನಿರ್ಮಾಣ ವೇದಿಕೆ ತಮ್ಮ 
ಬೆಂಬಲ ವ್ಯಕ್ತಪಡಿಸಿದೆ ಎಂದು ಹೇಳಿದರು. 


ಹೇಮಾವತಿ ನೀರು ಜೂನ್‌ 30ರೊಳಗೆ ಬುಗುಡನಹಳ್ಳಿ ಕೆರೆಗೆ ಬರುತದೆ ಎಂದು 
ಹೇಳಿದ ಸರ್ಕಾರ, ಇಂದಿಗೂ ನೀರು ಬಂದಿಲ್ಲದಿರುವುದನ್ನುನೋಡಿದರೆ "ನುಡಿದಂತೆ ನಡೆಯದ 
ಸರ್ಕಾರ' ಎಂಬುದನ್ನುಸಾಬೀತುಪಡಿಸಿದೆ. ಅಲ್ಲದೆ ತುಮಕೂರಿನಿಂದ ಕುಣಿಗಲ್‌ವರೆಗೆ ಕಾಲುವೆ 
ಕೆಲಸಮಾಡುವಂತೆ ನಾವು ಒತಾಯಿಸುತ್ತಾ ಬೇಡಿಕೆ ಮುಂದಿಟ್ಟಿದ್ದರೂ ಈ ಬಗ್ಗೆ ಚರ್ಚೆಯಾಗಲಿ, 
ಪ್ರಸಾಪವಾಗಲಿ ಅಥವಾ ಯಾವುದೇ ತೀರ್ಮಾನವಾಗಿಲ್ಲಎಂದು ತಿಳಿಸಿದರು. 


ಈ ಬಗ್ಗೆ ನನಗೆ ಪತ್ರ ಬರೆದು ಜಿಲ್ಲೆಯ ಜನತೆಗೆ ಆಶ್ವಾಸನೆ ನೀಡಿದ ನೀರಾವರಿ 
ಸಚಿವರು, ಕುಣಿಗಲ್‌ ಕಾಲುವೆ ಬಗ್ಗೆ ಈವರೆಗೂ ಸರ್ವೆ ನಡಿಸಿಲ್ಲ, 4 ಬಾರಿ ಟೆಂಡರ್‌ ಮುಂದಕ್ಕೆ 
ಹಾಕಿದ್ದಾರೆ. ಇದಕ್ಕೆ ಕಾರಣ ಅವರಿಗೆ ಬೇಕಾದವರಿಗೇ ಟೆಂಡರ್‌ ನೀಡಲು ಈ ರೀತಿ 
ಮಾಡಿದ್ದಾರೆಂದು ಹೇಳಿದರು. ಕುಣಿಗಲ್‌ ಕಾಲುವೆ ಕೆಲಸಕ್ಕೆ 112 ಕೊಟಿರೂ. ಹಣ ಬೇಕಾಗಿದ್ದು 
ಈವರೆಗೆ ಕೇವಲ 3ಕೋಟಿ ರೂ.ಗಳನ್ನುಮಾತ್ರ ಸರ್ಕಾರ ನೀಡಿದೆ ಎಂದರು. 


ರಾಜ್ಯದ ನೀರಾವರಿ ಸಚಿವರು ಇತ್ತೀಚೆಗೆ ಹೇಮಾವತಿ ಕಾಮಗಾರಿ ಕೆಲಸವನ್ನು 
ವೀಕ್ಷಿಸಲು ಜಿಲ್ಲೆಗೆ ಆಗಮಿಸಿ, ನಾಲೆಯಲ್ಲಿಕಳಪೆಕಾಮಗಾರಿ ಕೆಲಸಗಳನ್ನುಖುದ್ದಾಗಿ ವೀಕ್ಷಿಸಿದರೂ 
ಪ್ರ ಬಗ್ಗೆ ಚರ್ಚಿಸದೇ, ಪರಿಶೀಲಿಸದೆ ತಪ್ಪಿತಸ್ಥ ಅಧಿಕಾರಿಗಳ ಎರುದ್ಧ ಕ್ರಮ ಕೈಗೊಳ್ಳದೆ ಇರುವುದಕ್ಕೆ 
ಕಾರಣವೇನು? ಸಚಿವರೊಂದಿಗೆ ಇದ್ದ ಜಿಲ್ಲೆಯ ಜನಪ್ರತಿನಿಧಿಗಳು ತಮ್ಮ ಮೌನ 
ಮುರಿಯದಿರಲು ಕಾರಣವೇನು? ಎಂದು ಪ್ರಶ್ನಿಸಿದ ಅವರು, ಇದೆಲ್ಲಾ ಅಧಿಕಾರಿಗಳ ಮತ್ತು 
ಜನಪ್ರತಿನಿಧಿಗಳ ಹೊಂದಾಣಿಕೆಯಾಗಿದೆ ಎಂದು ತಿಳಿಸಿದರು. 


ತುಮಕೂರು ನಗರ ಹಾಗೂ ತಿಪಟೂರು ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆ 
ಯಾಗಲುಇಂದಿನಿಂದ ಕೆಲಸ ಆರಂಭಿಸಿದರೂ ಇನ್ನೂ 2 ವರ್ಷ ಬೇಕಾಗುತ್ತದೆ. ಇದಕ್ಕೆ ತಾಂತ್ರಿಕ, 
ಆಡಳಿತಾತ್ಮಕ ಅಡಚಣೆ ಇಲ್ಲದೆ ಕೇವಲ ಆರ್ಥಿಕ ಕಾರಣ ಮಾತ್ರವೆಂದು ತಿಳಿಸಿದರು. ನಗರಸಭೆ 
ಮತ್ತುಸರ್ಕಾರ ತಮ್ಮಪಾಲಿನ ಹಣವನ್ನುಕೂಡಲೇ ಜಮಾಮಾಡಿ ಹುಡ್ಕೋದಿಂದ ಉಳಿಕೆ ಹಣ 
ಬಿಡುಗಡೆಗೆ ಒತ್ತಡ ತಂದರೆ ಕುಡಿಯುವ ನೀರು ಪೂರೈಕೆಯಾಗುತ್ತದೆ ಎಂದು ಹೇಳಿದರು. 


ಈ ನೆಲದ ಕಾನೂನನ್ನು ಸಮಾನವಾಗಿ ಹಂಚಲಾಗುವುದು ಎಂಬ ಸರ್ಕಾರದ 
ಘೋಷಣೆ ಬರೀ ಘೋಷಣೆಯಾಗಿದೆ ವಿನಃ ಕಾರ್ಯರೂಪಕ್ಕಿಲ್ಲ ಉದಾ. ಕುಣಿಗಲ್‌ನಲ್ಲಿನಡೆದ 
ಗಂಗಯ್ಯನ ಕೊಲೆಯ ಬಗ್ಗೆ ಎಂ.ಎಸ್‌. ಪಾಟೀಲ್‌ ವರದಿಯನ್ನು ಸಚಿವ ಸಂಪುಟ ಒಪ್ಪಿಗೆ 
ನೀಡಿದೆಯಾದರೂ ಆರೋಪಿಯಾದ ಮಾಜಿ ಸಚಿವ ರಮೇಶ್‌ರವರನ್ನು ಪ್ರಧಾನಮಂತ್ರಿಗಳ ಆಪ್ತ 


೨೭೫ / ಜೀವನದಿ 


ವಲಯದ ಸದಸ್ಕರೆಂಬ ಕಾರಣದಿಂದ ಯಾವ ಕ್ರಮ ಕೈಗೊಳ್ಳದೆ ಇರುವುದು ದುರದೃಷ್ಠಕರವೆಂದು 
ತಿಳಿಸಿದರು. 


ಪತ್ರಿಕಾಗೋಷ್ಠಿಯಲ್ಲಿ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹೆಚ್‌. ನಿಂಗಯ್ಯ, 
ಹೇಮಾವತಿ ಅಚ್ಚುಕಟ್ಟುದಾರರ ಸಂಘದ ಸಂಚಾಲಕ ರಾಮಲಿಂಗೇಗೌಡ, ಗುಬ್ಬಿ ಪಟ್ಟಣ 
ಪಂಚಾಯ್ತಿಅಧ್ಯಕ್ಷ ಸುರೇಶ್‌, ನವನಿರ್ಮಾಣ ವೇದಿಕೆಯ ತಾತಯ್ಯ, ಚಂದ್ರಶೇಖರ್‌, ರವಿ, 
ತು.ಪು. ಮಹೇಶ್‌ ಮೊದಲಾದವರು ಉಪಸ್ಥಿತರಿದ್ದರು. 


(ಪ್ರಜಾ ಪ್ರಗತಿ : 20-9-1996) 


ಬಾಗೂರು ಸಮೀಪ ನಾಲೆಗೆ ಹಾಕಿರುವ ಮಣ್ಣು ತೆರವಿಗೆ 
ಜು.15ರ ನಂತರ ಹೋರಾಟಕ್ಕೆ ನಿರ್ಧಾರ - ವೈ.ಕೆ.ಆರ್‌. 


ಹೇಮಾವತಿ ಕಾಲುವೆ ಬಗ್ಗೆ ಜುಲೈ 9ರಂದು (ಇಂದು) ವಿಧಾನಸೌಧದಲ್ಲಿ 
ಸಂಬಂಧಿಸಿದವರ ಸಭೆ ಕರೆದಿರುವುದರಿಂದ ಜುಲೈ 8ರಂದು ಹೇಮಾವತಿ ನಾಲೆಯ ತುಮಕೂರು 
ಇಂಜಿನೀಯರ್‌ರವರ ಕಛೇರಿ ಆವರಣದಲ್ಲಿನಡೆಸಬೇಕಾಗಿದ್ದರೈತರ ಪ್ರತಿಭಟನಾ ಸಭೆಯನ್ನು 
ಜುಲೈ 15ರ ವರೆಗೆ ಮುಂದೂಡಿರುವುದಾಗಿ ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆಯ 
ಅಧ್ಯಕ್ಷಹಾಗೂ ಮಾಜಿಸಚಿವ ವೈ.ಕೆ. ರಾಮಯ್ಯ ತಿಳಿಸಿದರು. 


ಅವರು ಬುಧವಾರದಂದು ನಗರದಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ 
ಮಾತನಾಡುತ್ತಾಹಾಸನ ಜಿಲ್ಲೆಯ ಕೆಲವು ರೈತರು ತುಮಕೂರು ಜಿಲ್ಲೆಗೆ ನೀರು ಹರಿದು ಬರುವ 
ಕಾಲುವೆಯನ್ನು ಮುಚ್ಚಿ ನೀರನ್ನು ತಡೆ ಹಿಡಿದರುವ ಕ್ರಮವನ್ನು ಪ್ರತಿಭಟಸಿ ಹಾಗೂ ಸರ್ಕಾರ 
ಕಾಲುವೆಯನ್ನು ತೆರವು ಮಾಡಿಸಿ ಜಿಲ್ಲೆಗೆ ನೀರು ನೀಡಬೇಕೆಂದು ಒತ್ತಾಯಿಸಿ ಜುಲೈ?ರವರೆಗೆ 
ಗಡುವು ನೀಡಿ ನಂತರ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಲಾಗಿತ್ತುಎಂದು ಹೇಳಿದರು. 


ಹೇಮಾವತಿ ನಾಲಾ ವಿಷಯದ ಬಗ್ಗೆ ಸರ್ಕಾರ ಇಂದು ಸಭೆ ಕರೆದಿದ್ದು ಸಭೆಗೆ 
ಭಾಗವಹಿಸಲು ತಮಗೂ ಆಹ್ವಾನ ನೀಡಲಾಗಿದೆ ಎಂದ ಅವರು, ಸದರಿ ಸಭೆಯಲ್ಲಿ 
ಭಾಗವಹಿಸುವುದಾಗಿ ತಿಳಿಸಿದರು. 


ಹಾಸನ ಮತ್ತುತುಮಕೂರು ಜಿಲ್ಲೆಯ ನಾಲಾ ರೈತರ ಸಮಸ್ಯೆ ಬಗ್ಗೆ ಚರ್ಚಿಸಲು ಮುಂದೆ 
ಬಂದಿರುವ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ ವೈ.ಕೆ. ರಾಮಯ್ಯನವರು ಜಿಲ್ಲೆಯ ರೈತರಿಗೆ 
ಇದೊಂದು ಶುಭಸೂಚನೆ ಎಂದರು. 


ಇದಲ್ಲದೆ ಸಚಿವ ಹೆಚ್‌.ಡಿ. ರೇವಣ್ಣನವರ ಅಧ್ಯಕ್ಷತೆಯಲ್ಲಿ ಇದೇ 10ರಂದು 
ಹೇಮಾವತಿ ಯೋಜನೆ ನೀರಾವರಿಸಲಹಾ ಸಮಿತಿ ಸಭೆ ಕರೆದಿರುವುದಾಗಿ ತಿಳಿದುಬಂದಿದೆ ಎಂದ 
ಅವರು, ಈ ಸಭೆಯಲ್ಲಿಸಮಸ್ಯೆ ಇತ್ಯರ್ಥವಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು. 


ಹೇಮಾವತಿ ಜಲಾಶಯದಿಂದ ಇದೇ 15ರಂದುತುಮಕೂರು ನಾಲೆಗೆ ನೀರು ಬಿಡುವ 
ಸಂಭವವಿದೆ ಎಂದ ಅವರು, ಅಷ್ಟರೊಳಗೆ ಹಾಸನ ಜಿಲ್ಲೆಯ ಬಾಗೂರು-ನವಿಲೆ ರೈತರ 
ಸಮಸ್ಯೆಗಳ ನ್ನುಇತ್ಯರ್ಥ ಪಡಿಸುವ ಮುನ್ನೂಚನೆಗಳು ಕಂಡು ಬರುತ್ತಿವೆ ಎಂದರು. 


ಬಾಗೂರು-ನವಿಲೆ ಸುರಂಗ ಮಾರ್ಗದ ಬಳಿ ಹೇಮಾವತಿ ನಾಲೆಗೆ ಹಾಕಿರುವ 
ಅಡ್ಡಗೋಡೆಯನ್ನುತೆರವು ಮಾಡಲು ಸರ್ಕಾರ ಜುಲೈ 9 (ಇಂದು) ಹಾಗೂ ಜುಲೈ 10 (ನಾಳೆ) 
ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಹೋರಾಟದ ಕಾರ್ಯಕ್ರಮಗಳನ್ನು 
ಹಾಕಿಕೊಳ್ಳಲಾಗುವುದು ಎಂದು ರಾಮಯ್ಯನವರುಸ್ಪಷ್ಠಪಡಿಸಿದರು. 


ಹೇಮಾವತಿ ಜಲಾಶಯದಿಂದ ಪ್ರತಿದಿನ 250ಕ್ಕೂ ಹೆಚ್ಚುಕ್ಕೂಸೆಕ್ಸ್‌ ನೀರನ್ನು ನದಿಗೆ 
ಬಿಡಲಾಗುತ್ತಿದ್ದು ಈ ನೀರೆಲ್ಲಸಮುದ್ರ ಸೇರುತ್ತದೆ. ಆದರೆ ಸುಮ್ಮನೆ ವ್ಯರ್ಥವಾಗಿ ಹರಿಯುವ 
ನೀರನ್ನುತುಮಕೂರು ಜಿಲ್ಲಾನಾಲೆಗೆ ರೈತರು ಬಿಟ್ಟರೆ ಜಿಲ್ಲೆಯ ಎಲ್ಲಕಿರೆಗಳಿಗೂ ತುಂಬಿಸಿಕೊಂಡು 
ಅನುಕೂಲ ಮಾಡಿಕೊಳ್ಳುವರು. ಆದ್ದರಿಂದ ಹರಿದುಹೋಗುವ ನೀರನ್ನು ಶೇಖರಿಸಿ 
ದಂತಾಗುವುದುಎಂದು ಹೇಳಿದರು. 


ಹೇಮಾವತಿ ಜಲಾಶಯದಿಂದ ಜಿಲ್ಲೆಗೆ 365 ದಿವಸಗಳು ನೀರು ಹರಿದು ಬರಲು 
ಸಾಧ್ಯವಿಲ್ಲ ಇದು ಅಸಾಧ್ಯವಾದ ಮಾತು ಎಂದ ಅವರು, ಮುಂಗಾರಿನ ಸಮಯದಲ್ಲಿ 
ನಾಲೆಯಿಂದ ಹರಿದು ಬರುವ ನೀರನ್ನುಕೆರೆಗಳಲ್ಲಿಸಂಗ್ರಹಿಸಿ, ನೀರಾವರಿ ಮಾಡಬಹುದಾಗಿದೆ 
ಎಂದು ತಿಳಿಸಿದರು. 


ಭದ್ರಾ ಮೇಲ್ದಂಡೆ ಹಾಗೂ ಕುಮಾರಧಾರಾ ನೀರಾವರಿ ಯೋಜನೆಗಳ 
ಕಾರ್ಯಾನುಷಾ ಷ್ಠಾನಕ್ಕೆ ಅಪ್ನಾಸ್‌ ಸಮಿತಿ ಹೋರಾಟ ನಡೆಸು ಸುತಿರುವುದನ್ನು ಶ್ಲಾಘಿಸಿದ ಅವರು ಸದರಿ 
ಯೋಜನೆಯನ್ನು ಜಿಲ್ಲೆಯಲ್ಲಿ ಅನುಷಾ )ನಗೊಳಿಸಲು ತಾಂತ್ರಿಕ ತೊಂದರೆಗಳಿದ್ದು ಈ ಹೋರಾಟ 
ಹೀಗೆ ನ ಒಂದಲ್ಲ ಒಂದು ದಿನ ಯೋಜನೆ ಕಾರ್ಯಾನುಷ್ಠಾನ ಗೊಳ್ಳುವುದು 
ಎಂದರು. 


(ಪ್ರಜಾವಾಣಿ: 9-7-1998) 


೭೭ / ಜೀವನದಿ 
ಜಿಲ್ಲೆಗೆ ಹೇಮಾವತಿ ಹರಿಯುವ ತನಕ ಪಟ್ಟುಬಿಡದ ರಾಮಯ್ಯ 


ಹೇಮಾವತಿ ನಾಲಾ ನೀರಿನ ವಿಚಾರವಾಗಿ ಆರಂಭದಿಂದಲೂ ಸರ್ಕಾರ ಮಲತಾಯಿ 
ಧೋರಣೆ ಅನುಸರಿಸಿ, ತುಮಕೂರು ಜಿಲ್ಲೆಗೆ ಸತತವಾಗಿ ಅನ್ಯಾಯವಾಗುತಲೇ ಇದೆ. 
ಅದರಲ್ಲಿಯೂ ಕೇವಲಹಾಸನ ಜಿಲ್ಲೆಯ ರೈತರು ಹಾಗೂ ಜನತೆಯೇ ಹೇಮಾವತಿ ನೀರಿನ ಮೇಲೆ 
ಏಕಸ್ವಾಮ್ಯ ಹೊಂದಿದ್ದಾರೇನೋ ಎಂಬಂತೆ, ನೀರಿನ ಸಿಂಹಪಾಲನ್ನು ಅವರಿಗೆ ಅನುಕೂಲ 
ವಾಗುವಂತೆ ಮಾಡಿರುವುದಂತೂಸತ್ಯ. ಆದರೂ ಈ ಮಧ್ಯೆ ಬಾಗೂರು-ನವಿಲಿಸುರಂಗ ಮಾರ್ಗ 
ಪೂರ್ಣವಾದನಂತಥ, ಜಿಲ್ಲೆಯ ರೈತರೂ ಹಾಗೂ ಜನತೆ ಕೊನೆಗೂ ಹೇಮಾವತಿ ನೀರಿನ ಭಾಗ್ಯ 
ದೊರೆಯಿತೇನೋ ಎಂಬಂತೆ ನಿರಾಳವಾಗಿ ನಿಟ್ಟುಸಿರು ಬಿಡಲು ಸಿದ್ದರಾದಾಗ, ಬಾಗೂರು-ನವಿಲೆ 
ಸುತ್ತಮುತ್ತಲಿನ ರೈತರು ಸುರಂಗಕ್ಕೆ ಮಣ್ಣನ್ನು ಸುರಿದು ಸತತವಾಗಿ ಅನೇಕ ತಿಂಗಳಿಂದ ತಡೆ 
ಒಡ್ಡಿದರೂ, ಈ ಅವಿವೇಕಿಸರ್ಕಾರವಾಗಲೀ, ನೀರಾವರಿಸಚಿವ ನಾಗೇಗೌಡರಾಗಲೀ ಅತ್ತತಲೆ 
ಹಾಕದೇ, ರೈತರನ್ನು ಸಮಾಧಾನಿಸಿ ಕೋಟ್ಯಾಂತರ ರೂ. ವೆಚ್ಚದಲ್ಲಿ ನಿರ್ಮಾಣ ವಾಗಿರುವ 
ಸುರಂಗದಿಂದ ನೀರನ್ನುಹರಿಸಲು ಅಸಮರ್ಥರಾದರು. ಈ ವಿಚಾರವಾಗಿ ತುಮಕೂರು ಜಿಲ್ಲೆಗೆ 
ಹೇಮಾವತಿ ನೀರನ್ನುಹ ಸಲೇಬೇಕೆಂದು ಛಲದಿಂದ ಹೋರಾಟ ನಡೆಸಿ, ಆರಂಭದಿಂದಲೂ 
ಭಗೀರಥ ಪ್ರಯತ್ನನಡೆಸಿದ್ದಮಾಜಿ ಮಂತ್ರಿ ವೈ.ಕೆ. ರಾಮಯ್ಯನವರು. ತಮ್ಮವರ್ಷಾನುಗಟ್ಟಲೆಯ 
ಹೋರಾಟ, ಕನಸು ಸಫಲವಾಗುವ ಸಮಯದಲ್ಲಿ ಅನವಶ್ಯಕ ಕಾರಣಗಳಿಂದಾಗಿ, ಸರ್ಕಾರದ 
ವೈಫಲ್ಯತೆ ಹಾಗೂ ರಾಜಕಾರಣಿಗಳ ಉದಾಸೀನತೆಯಿಂದಾಗಿ ಎಳಂಬವಾಗುತ್ತಿರುವುದನ್ನು 
ಮನಗಂಡು, ಬಹಳಷ್ಟು ನೊಂದು ಪತ್ರ ಮುಖೇನ ಹಾಗೂ ದೂರವಾಣಿಯ ಮುಖಾಂತರ 
ಸರ್ಕಾರದ ಸಂಬಂಧಪಟ್ಟವರನ್ನು ಸಂಪರ್ಕಿಸಿದರೂ ಯಾವುದೇ ಫಲ ನೀಡಲಿಲ್ಲ ತಮ್ಮ 
ಕಣ್ಣಮುಂದೆಯೇ ನಡೆಯುತ್ತಿರುವ ರೈತ ವಿರೋಧಿ ನೀತಿಯಿಂದ ಕೆರಳಿ, ಉಗ್ರ ಹೋರಾಟಕ್ಕೆ 
ಸಿದ್ದರಾದದ್ದುನಿಜಕ್ಕೂ ಅವರ ರೈತಪರ ಧೋರಣೆಯನ್ನು ಪ್ರದರ್ಶಿಸುತದೆ. 


. ಸೌಮ್ಯ ಹೋರಾಟದಿಂದ ಮಲಗಿರುವ ಸರ್ಕಾರವನ್ನು ಎಚ್ಚರಿಸಲು ಅಸಾಧ್ಯ 
ಎಂಬುದನ್ನುಹುಟ್ಟುಹೋರಾಟಗಾರರಾದ ವೈ.ಕೆ.ಆರ್‌. ಅರಿತರು. ಜಿಲ್ಲೆಯಾದ್ಯಂತ ಅಪಾರ ರೈತ 
ಅಭಿಮಾನಿಗಳನ್ನು ಬೆಂಬಲಿಗರನ್ನು ಹೊಂದಿರುವ ರಾಮಯ್ಯನವರು, ತಮ್ಮ ಉಗ್ರ ಹೋರಾಟದ 
ಕರೆಯನ್ನುನೀಡಿದ್ದೇ ಅಲ್ಲದೇ, ಕೇವಲ ಆಶ್ವಾಸನೆಗಳಿಗೆ ಹೋರಾಟವನ್ನು ಕೊನೆಗಾಣಿಸುವುದು 
ಅಸಾಧ್ಯ. ಇದಕ್ಕೆ ಶಾಶ್ವತ ಪರಿಹಾರ ದೊರಕುವವರೆಗೂ ಹೋರಾಟವನ್ನು 
ಮುಂದುವರೆಸಲೇಬೇಕೆಂದು ನಿಶ್ಚಯಿಸಿದರು. ಕುಣಿಗಲ್‌ ಸ್ಟೇಟ್‌ ಬ್ಯಾಂಕ್‌ ಮುಂಭಾಗದಲ್ಲಿ 
ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯ ಬೃಹತ್‌ ಕೋಟೆಯೋಪಾದಿಯ ಗೋಡೆಯನ್ನು 
ಎನ್‌.ಹೆಚ್‌.48ರಲ್ಲಿನಿರ್ಮಿಸಿದರು. ಅದರ ಮುಂದೆ ತಮ್ಮ ಬೆಂಬಲಿಗರೊಂದಿಗೆ ಕುಳಿತು, ತಮ್ಮ 
ಉಗ್ರ ಹೋರಾಟ ಆರಂಭಿಸಿದರು. ಪ್ರಾರಂಭದಲ್ಲಿನೂರಾರು ಜನರಿಂದ ಆರಂಭಗೊಂಡ ರಸ್ತ 


ಜೀವನದಿ / ೨೭೮ 


ತಡೆ ಚಳವಳಿ, ಸಮಯವಾದಂತೆ ರಂಗೇರತೊಡಗಿತು. ರೈತ ಬಾಂಧವರು ಸ್ವ-ಇಚ್ಛಿಯಿಂದ 
ಭಾಗವಹಿಸತೊಡಗಿದ್ದೇ ಅಲ್ಲದೆ, ರೈತ ವಿರೋಧಿ ಸರ್ಕಾರದ ವಿರುದ್ದ ಘೋಷಣೆಗಳನ್ನು 
ಕೂಗತೊಡಗಿದರು. ಈ ಮಧ್ಯೆ ಪೊಲೀಸ್‌ ಅಧಿಕಾರಿಗಳು, ಉಪ- ವಿಭಾಗಾಧಿಕಾರಿ ಜನ್ನಪ್ಪ, 
ತಹಸೀಲ್ದಾರ್‌ ಬಸವರಾಜ್‌ರವರು ಮಾತನಾಡಿದರೂ ಸಹ ಮೊದಲೇ ತೀರ್ಮಾನ ಮಾಡಿದಂತೆ 
ವೈ.ಕೆ.ಆರ್‌.ರವರು ನಿಮ್ಮೊಂದಿಗೆ ನಾವು ಮಾತನಾಡುವುದಿಲ್ಲ. ನೇರವಾಗಿ ಸರ್ಕಾರದಿಂದ 
ಮಂತ್ರಿಗಳೋ, ಮತಾರೋ ಬರಲಿ. ಅವರೊಡನೆ ಮಾತನಾಡುತ್ತೇವೆ. ಸುರಂಗವನ್ನು ತೆರವು 
ಮಾಡಿಸಿ, ಮರುಗಳಿಗೆಯೇ ರಸ್ತೆ ತೆರವು ಮಾಡುತ್ತೇವೆ ಎಂದು ಪಟ್ಟು ಹಿಡಿದರಲ್ಲದೇ ರೈತರಿಗೆ 
ಆಗಿರುವ ಅನ್ಯಾಯದ ಬಗ್ಗೆ ಮಾತನಾಡುತ್ತಾಕೆಲವು ಬಾರಿ ಭಾವೋದ್ವೇಗಕ್ಕೊಳಗಾದರು. ಅಲ್ಲದೆ 
ವೈ.ಕೆ.ಆರ್‌.ರವರೊಬ್ಬರನ್ನೇ ಬಂಧಿಸಬೇಡಿ, ನಮ್ಮನ್ನೂ ಬಂಧಿಸಿ ಎಂದು ನೂರಾರು ಜನರು 
ಮುಕಕಂಠದಿಂದ ಕೂಗುತಿದ್ದರು. ಅಲ್ಲದೇ ವೇದಿಕೆಯ ಮೇಲೆ ಸೇರಿದ್ದ ನಾಯಕರುಗಳು 
ಅವಿರತವಾಗಿ ಮಾತನಾಡುತ್ತಜನರನ್ನುಹುರಿದುಂಬಿಸುತಿದ್ದುದು ಸ್ಮರಣೀಯವಾಗಿತ್ತು 


ವಕೀಲರ ಸಂಘದ ವತಿಯಿಂದಎಲ್ಲಾವಕೀಲರುಗಳು ಬಂದದ್ದುಕಳಗಟ್ಟತ್ತು ಅಲ್ಲದೇ 
ತುರುವೇಕೆರೆ, ಗುಬ್ಬಿಯಿಂದಲೂ ರೈತರು ಆಗಮಿಸಿ ವೈ.ಕೆ.ಆರ್‌.ಗೆ ಬೆಂಬಲ ಸೂಚಿಸಿದ್ದುಅಲ್ಲದೇ 
ತುರುವೇಕೆರೆ ಹಾಗು ಗುಬ್ಬಿಯಲ್ಲೂವೈ.ಕೆ.ಆರ್‌. ನಾಯಕತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ 
ತೀವ್ರವಾಗಿ ಚಳುವಳಿ ನಡೆಸುವುದಾಗಿ ತೀರ್ಮಾನಿಸಿದ್ದುದು ಸ್ಪಷ್ಟವಾಗಿತ್ತು 14-7-1998ರ ದಿವಸ 
ಸೈತಡೆ ಪೂರ್ತಿಮಾಡಿ ಯಾವುದೇ ವಿಚಾರವೂ ಇತ್ಯರ್ಥವಾಗದೇ ಮಾರನೇ ದಿವಸದವರೆಗೂ 
ಮುಂದುವರೆಯಿತು. ಸತತವಾಗಿ ನಾಲ್ಕು ದಿವಸ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಹಾಗೂ ರಸ್ತೆ 
ತಡೆ ಚಳುವಳಿಯು ನಡೆಸಿದ್ದರ ಫಲಶೃತಿಯಾಗಿ, ಕೊನೆಗೂ ಎಮ್ಮೆಚರ್ಮದ ಸರ್ಕಾರ ಎಚ್ಚೆತ್ತು 
ಸುರಂಗ ಮಾರ್ಗವನ್ನುತೆರವುಗೊಳಿಸಿತು. ನಿಜವಾಗಿಯೂ ವೃ.ಕೆ.ಆರ್‌.ರವರ ಈ ಚಳವಳಿ, 
ಹೋರಾಟ ಯಶಸ್ವಿಯಾಗಿದೆ. 


ಆದರೆ ಒಮ್ಮೊಮ್ಮೆ ಜಿಲ್ಲೆಯಲ್ಲಿರುವ ರಾಜಕಾರಣಿಗಳಲ್ಲಿ ಹೋರಾಟಗಾರರಲ್ಲಿ 
4 ಶಾಸಕರುಗಳಲ್ಲಿ ಮತ್ತುರಾಮಯ್ಯನವನ್ನು ಹೊರತುಪಡಿಸಿ ಮತ್ತಾರಿಗೂ ಹೇಮಾವತಿ ನೀರು 
ಬೇಡವೇ ಎಂದು ಸೋಜಿಗವೆನಿಸುತ್ತದೆ. ಏಕೆಂದರೆ ರೈತರ ವಿಚಾರವಾಗಿ ವೇದಿಕೆ ಮೇಲೆಲ್ಲಾ 
ಭಾಷಣ ಕುಟ್ಟುವ ರಾಜಕಾರಣಿಗಳಿಗೆ, ಈ ಸಮಯದಲ್ಲಿರೈತನ ನೆನಪೇ ಬಾರದಿದ್ದುವಿಪರ್ಯಾಸ. 
ಒಟ್ಟಾರೆ ಹೇಮಾವತಿ ನೀರನ್ನು ತುಮಕೂರಿಗೆ ಹರಿಸುವುದರಲ್ಲಿ ಯಶಸ್ವಿಯಾಗಿರುವ, 
ರಾಮಯ್ಯನವರು ಜಿಲ್ಲೆಯ ಜನರ ಮನಸಿನಲ್ಲಿ ಶಾಶ್ವತವಾಗಿ ನೆಲೆಸಿರುತಾರೆ. 


(ಕುಣಿಗಲ್‌ ವಾಯ್‌: 24-7-1998) 


೨೭೯ / ಜೀವನದಿ 
ಸಾವಿರ ಸೋಲಿಗೂ ಸಿದ್ದ ; ವೈ.ಕೆ. ರಾಮಯ್ಯ 


ಕುಣಿಗಲ್‌ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಸೋಲು ಒಪ್ಪಿ 
ಕೊಂಡಿದ್ದೇನೆ ಎಂದು ಹೇಳಿದ ಮಾಜಿ ಶಾಸಕ ವೈ.ಕೆ. ರಾಮಯ್ಯ "ನಾನು ಇಂತಹ ಸಾವಿರ 
ಸೋಲುಗಳಿಗೆ ಸಿದ್ಧನಾಗಿರುತ್ತೇನೆಯೇ ಹೊರತು, ಒಂದೇ ಒಂದು ಶರಣಾಗತಿಗೆ ಸಿದನಿಲ' ಎಂದು 
೦ಎ ೧೧೨ 
ಹೇಳಿದರು. 


ಪತ್ರಿಕಾಗೋಷ್ಠಿಯಲ್ಲಿಮಾತನಾಡಿದ ವೈ.ಕೆ -ರಾಮಯ್ಯ, ರಾಜ್ಯದಲ್ಲಿ ಜನತಾದಳದ 
ಅಲೆಯಿದ್ದುದರಿಂದ ನಾನುಸೋತೆಎಂದು ಹೇಳಿದರಲ್ಲದೆ, ನಂಬಿದವರು ಮೋಸ ಮಾಡಿದ್ದೂನನ್ನ 
ಸೋಲಿಗೆ ಕಾರಣ ಎಂದು ಹೇಳಿದರು. ಸೋಲಿಗೆ ಯಾರನ್ನೂ ದೋಷಾರೋಪಣೆ 
ಮಾಡುವುದಿಲ್ಲ ಸೋಲಿನಿಂದ ವ್ಯಥೆಯೂ ಇಲ್ಲ ಎಂದು ಹೇಳಿದ ಅವರು, ಇದರಿಂದ ನನ್ನ 
ಕಾರ್ಯ ಶೈಲಿಯಲ್ಲಿಯಾವ ಬದಲಾವಣೆಯೂ ಆಗುವುದಿಲ್ಲಎಂದರು. 


ಶಾಸಕನಾಗಿದ್ದಾಗ ನಾನು ಜವಾಬ್ದಾರಿಯಿಂದ ಸೋತಿಲ್ಲ. ಆದ್ದರಿಂದ ನನಗೆ ಈ 
ಸೋಲಿನ ಬಗ್ಗೆ ಆತಂಕವಿಲ್ಲಎಂದು ವಿವರಿಸಿದ ವೈ.ಕೆ. ರಾಮಯ್ಯ ಅವರು, ಸೋತೆಎಂಬ ಕಾರಣಕ್ಕೆ 
ನಾನು ಪಕ್ಷ ಬದಲಾವಣೆ ಮಾಡುವ ಅಗತ್ಯವಿಲ್ಲಎಂದರಲ್ಲದೆ, ಸಮಾಜವಾದಿ ಪಕ್ಷದ ಸಂಘಟನೆ 
ಮಾಡಲು ರಾಜ್ಯಮಟ್ಟದಲ್ಲಿ ಈಗ ಕೆಲಸ ಮಾಡುತ್ತೇನೆ ಎಂದರು. ಅಧಿಕಾರ ಎಂಬ ಅಸ್ತ್ರ 
ಕೈಯಲ್ಲಿದ್ದಿದ್ದರೆ ತೀಕ್ಷ್ಣ ಹೋರಾಟ ಮಾಡಬಹುದಿತ್ತು ಈಗ ಅದು ಸಾಧ್ಯವಿಲ್ಲ ಆದ್ದರಿಂದ 
ಮೊಂಡುಗೈಯಲ್ಲೇ ಹೊರಾಟ ಮಾಡುತೇನೆ ಎಂದು ರಾಮಯ್ಯ ಹೇಳಿದರು. 


ಹೇಮಾವತಿ ನಾಲಾ ನೀರು ಇಡೀ ತುಮಕೂರು ಜಿಲ್ಲೆಗೆ ಸಿಗುವಂತಾಗಲು ಈಗ ನಾನು 
ಹೆಚ್ಚಿನ ಆಸಕ್ತಿ ವಹಿಸುವೆ ಎಂದು ಹೇಳಿದ ರಾಮಯ್ಯ, ಕಳೆದ 20 ವರ್ಷಗಳಿಂದ ಹೇಮಾವತಿ ನೀರು 
ತರಲು ಶ್ರಮಿಸಿದ್ದೇನೆ. ಈಗ ಅದಕ್ಕಾಗಿ ಹೆಚ್ಚು ಸಮಯ ಸಿಕ್ಕಿದೆ. ನಾನು ಹೇಮಾವತಿಗೆ ಹೆಚ್ಚು 
ಹೋರಾಟ ನಡೆಸಲಿ ಎಂದೇ ಜನ ನನ್ನನ್ನು ಸೋಲಿಸಿದರು ಎಂದು ಕಾಣುತದೆ ಎಂದು ಹೇಳಿದರು. 


ಗೆದ್ದಪ್ರತಿನಿಧಿಗಳಿಗೆ ಸರಿಯಾಗಿ ಕೆಲಸ ಮಾಡಲು ಎಲ್ಲ ಬೆಂಬಲ ನೀಡುವ ಭರವಸೆ 
ನೀಡಿದ ರಾಮಯ್ಯ, ಅವರು ಕೆಲಸ ಮಾಡದಿದ್ದರೆ ಬೀದಿಗಿಳಿದು ಹೋರಾಡಿ ಕೆಲಸ 
ಮಾಡಿಸುವುದಾಗಿ ಹೇಳಿದರು. ಗುಬ್ಬಿ ತಾಲ್ಲೂಕು ಅದಲಗೆರೆಯಲ್ಲಿಈಗ ಹೇಮಾವತಿ ನಾಲಾ ಕೆಲಸ 
ಮಾಡಲು ಈಗ ಯಾವ ಅಡ್ಡಿ ಆತಂಕಗಳೂ ಇಲ್ಲ ಸಾಗರನಹಳ್ಳಿ ರೇವಣ್ಣ ಅವರ ವಾದ 
ಸೂಕವಾಗಿಲ್ಲ. ಆದ್ದರಿಂದ ಅಲ್ಲಿಕೆಲಸ ಆರಂಭಿಸಬೇಕೆಂದು ಮುಖ್ಯ ಇಂಜಿನಿಯರ್‌ ಅವರಿಗೆ ಪತ್ರ 


ಬರೆದಿರುವುದಾಗಿ ಹೇಳಿದ ರಾಮಯ್ಯ, ಪತ್ರದ ಪ್ರತಿಯನ್ನುಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದರು. 
(ಪ್ರಜಾವಾಣಿ) 


ಜೀವನದಿ /೨೮೦ 
ಹೇಮಾವತಿ ಹೋರಾಟ ಹಿಂಸಾರೂಪಕ್ಕೆ ಶ್ಯ ವೈ.ಕೆ. ರಾಮಯ್ಯ ಎಚ್ಚರಿಕೆ 


ಹೇಮಾವತಿ ನೀರನ್ನು ಸೋಮವಾರದೊಳಗೆ ಜಿಲ್ಲೆಗೆ ಹರಿಸದಿದ್ದರೆ ಹೋರಾಟ 
ಹಿಂಸಾತ್ಮಕ ರೂಪು ತಳೆಯಲಿದೆ ಎಂದು ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ ಅಧ್ಯಕ್ಷ 
ವೈ.ಕೆ. ರಾಮಯ್ಯ ಇಲ್ಲಿ. ಇಂದು ಪ್ರಕಟಿಸಿದರು. 


ಕಾಲುವೆಯಲ್ಲಿನ ಮಣ್ಣುತೆಗೆದು ನೀರು ಹರಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು 
ಅಧಿಕಾರಿಗಳು ತಿಳಿಸಿದ್ದ ಹಿನ್ನೆಲೆಯಲ್ಲಿ ಕುಣಿಗಲ್‌ನಲ್ಲಿ ಪ್ರಾರಂಭಿಸಲಾದ ರಸ್ತ ತಡೆಯನ್ನು 
ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಈ ಆಶ್ವಾಸನೆ ಈಡೇರದಿದ್ದಲ್ಲಿ ಹೋರಾಟ ಇನ್ನೊಂದು 
ಸ್ವರೂಪದಲ್ಲಿಪ್ರಾರಂಭವಾಗಲಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿತಿಳಿಸಿದರು. 


ಬಾಗೂರು-ನವಿಲೆ ರೈತರು ನಡೆಸುತ್ತಿರುವ ಹೋರಾಟ ಕೇವಲ ಅನ್ಯಾಯದ 
ವಿರುದ್ಧದ್ದು ಎಂದು ಹೇಳುವ ಸ್ಥಿತಿ ಇಲ್ಲ. ಇದರ ಹಿಂದೆ ಕುಟಿಲ ರಾಜಕೀಯ ಹುನ್ನಾರ ಇದೆ ಎಂದು 
ಆರೋಪಿಸಿದ ರಾಮಯ್ಯ "ಕೇವಲ ಅನ್ಯಾಯದ ವಿದ್ದುದ ಪ್ರತಿಭಟನೆ ಇದಾಗಿದ್ದರೆ, ಅವರು 
ಹೇಮಾವತಿ ಎಡದಂಡೆ ಕಾಲುವೆಗೂ ಮಣ್ಣುತುಂಬಿ ಮಂಡ್ಕ, ಹಾಸನ ಮತ್ತುಮೈಸೂರು ಜಿಲ್ಲೆಗಳಿಗೆ 
ಹೋಗುವ ನೀರನ್ನು ಕೂಡಾ ತಡೆಯಬೇಕಾಗಿತು'' ಎಂದರು. 


ಹೇಮಾವತಿ ಜಲಾಶಯ ತುಂಬುತ್ತಾ ಬಂದಿದ್ದು ಈ ಸ್ಥಿತಿಯಲ್ಲಿ ಆನಿವಾರ್ಯವಾಗಿ 
ನೀರನ್ನುಸಮುದ್ರಕ್ಕೆ ಬಿಡಲೇಬೇಕಾಗಿದೆ. ಆ ನೀರನ್ನು ಹರಿಸಿ ತುಮಕೂರು ಜಿಲ್ಲೆಯ ಕೆರೆಗಳನ್ನು 
ತುಂಬಿಸಿದರೆ ರೈತರು ನೆಮ್ಮದಿಯಾಗಿರುತಾರೆ. ರಸ್ತತಡೆಯಂತಹ ಅಂತಿಮವಾದ ಹೋರಾಟದ 
ಮಾರ್ಗವನ್ನು ಅನುಸರಿಸಲು ಇದು ಕಾರಣ. ಒಮ್ಮೆ ಸಮುದ್ರಕ್ಕೆ ಹರಿದುಹೋದ ನೀರನ್ನುಮತ್ತೆ 
ಹಿಂದಕ್ಕೆ ಪಡೆಯುವುದು ಅಸಾಧ್ಯವಾದ ಕಾರಣ, ತಕ್ಷಣ ನೀರನ್ನುತುಮಕೂರಿಗೆ ಹರಿಸಬೇಕಾಗಿದೆ 
ಎಂದರು. ಬಾಗೂರು-ನವಿಲೆ ರೈತರು ನಡೆಸುತ್ತಿರುವ ಹೋರಾಟವನ್ನುಉಲ್ಲೇಖಿಸಿದ ರಾಮಯ್ಯ 
ಅವರು "ತುಮಕೂರು ಜಿಲ್ಲೆಯಲ್ಲಿಯೂ ಮಹಿಳೆಯರಿದ್ದಾರೆ. ಅವರೇನು ಬಂಜೆಯರಲ್ಲ 
ದುರ್ಬಲರೂ ಅಲ್ಲ ಅವರು ಎರಡು ಸಾವಿರ ಮಹಿಳೆಯರನ್ನು ಹೋರಾಟಕ್ಕಿಳಿಸಿದರೆ ನಾವು ನಾಲ್ಕು 
ಸಾವಿರ ಮಹಿಳೆಯರನ್ನು ಬೀದಿಗಿಳಿಸುತ್ತೇವೆ'' ಎಂದರು. ಕೇವಲ ಹಾಸನದ ಒಬ್ಬ ರಾಜಕಾರಣಿಗೆ 
ಗುಲಾಮನಾಗಿದ್ದಾರೆ ಎಂಬ ಆರೋಪ ಹೊತಿರುವ ಮುಖ್ಯಮಂತ್ರಿಗಳು, ಮೊದಲು ತಮ್ಮತನವನ್ನು 
ಸಾಬೀತು ಪಡಿಸಿ ಪರಿಹಾರವನ್ನು ಕಲ್ಪಿಸಬೇಕು. ಎಲ್ಲರ ನಂಬಿಕೆಯನ್ನು ಕಳೆದುಕೊಂಡಿರುವ 

ನೀರಾವರಿಸಚಿವ ನಾಗೇಗೌಡರನ್ನುದೂರ ಇಡಬೇಕೆಂದರು. 
(ಪ್ರಜಾವಾಣಿ : 17-7-1998) 


೨೮೧ / ಜೀವನದಿ 


ಕಾವೇರಿ ವಿವಾದ: 
ಮಧ್ಯಂತರ ತೀರ್ಪಿನ ಜಾರಿಯನ್ನು ತಡೆಯುತ್ತೇವೆ ಹ ವೈಕೆ ಆರ್‌ 


ಕಾವೇರಿ ನದಿ ವಿವಾದದ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಧ್ಯಂತರ 
ತೀರ್ಪಿನ ಜಾರಿಗೆ ಹೊರಟರೆ, ಅದನ್ನು ತಡೆಯುವುದಾಗಿ ಮಾಜಿ ಸಚಿವ, ಕಾಂಗ್ರೆಸ್‌ ಮುಖಂಡ 
ವೈ.ಕೆ. ರಾಮಯ್ಯ ಅವರು ಇಲ್ಲಿ ಎಚ್ಚರಿಕೆ ನೀಡಿದರು. 


ಮಧ್ಯಂತರ ತೀರ್ಪಿನ ಜಾರಿಗೆ ಕಾವೇರಿ ಕಣಿವೆಯ ಮೈಸೂರು, ಮಂಡ್ಯ, 
ಚಾಮರಾಜನಗರ, ಹಾಸನ ಹಾಗೂ ತುಮಕೂರು-ಜಿಲ್ಲೆಗಳ ಜನರ ತೀವ್ರ ವಿರೋಧ ಇದೆ. ಈ 
ಜನರನ್ನು' ಸಂಘಟಿಸಿಸರ್ಕಾರಗಳ ಪ್ರಯತ್ನವನ್ನು ವಿಫಲಗೊಳಿಸುತ್ತೇವೆ ಎಂದು ಅವರು ಶುಕ್ರವಾರ 
ಪತ್ರಿಕಾಗೋಷ್ಟಿಯಲ್ಲಿ ತಿಳಿಸಿದರು. ಸದ್ಯದಲ್ಲೇ ಈ ಬಗ್ಗೆ ಕಾರ್ಯಕ್ರಮ ರೂಪಿಸುವುದಾಗಿ ಅವರು 
ಹೇಳಿದರು. 


ಮಧ್ಯಂತರ ತೀರ್ಪಿನ ಜಾರಿಗೆ ರಾಜ್ಯದ ವಿಧಾನ ಮಂಡಲ, ಎಲ್ಲ ಪಕ್ಷಗಳು, 
ಸಂಘಟನೆಗಳು ವಿರೋಧವಾಗಿದ್ದವು. ಈಗಲೂ ಕಾಂಗ್ರೆಸ್‌ ಪಕ್ಷಅದೇ ನಿಲುವನ್ನು ಹೊಂದಿದೆ. ಈ 
ಹಿನ್ನೆಲೆಯಲ್ಲಿ ನಮ್ಮ ಸಾಚಾತನವನ್ನು ಸಾಬೀತು ಮಾಡಲು, ಬೇರೆಯವರ ಇಬ್ಬಂದಿತನವನ್ನು 
ಹರಾಜು ಮಾಡಲು ಹೊರಟಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲಎಂದು ಅವರು 
ಸಷಪಡಿಸಿದರು. 


ಬಟ 

ಮಧ್ಯಂತರ ತೀರ್ಪನ್ನು ವಿರೋಧಿಸಿರಲಿಲ್ಲಎಂದು ಯಾವುದೇ ರಾಜಕೀಯ ಪಕ್ಷದ 
ಮುಖಂಡರು ಈಗ ಹೇಳಿದರೆ, ನಾನು ಅವರ ಕ್ಷಮೆ ಕೋರಲು ಸಿದ್ಧ ಹಿಂದೆ ವಿರೋಧ 
ಮಾಡಿದವರೆ ಈಗ ಸ್ವಾಗತಿಸುತಿರುವುದು ವಿಚಿತ್ರ ಎಂದು ಅವರು ಹೇಳಿದರು. 


ಪ್ರಧಾನಿ ಅಧ್ಯಕ್ಷತೆಯಲ್ಲಿಇರುವ ಪ್ರಾಧಿಕಾರ ಕೇವಲ 205 ಟಿ.ಎಂ.ಸಿನೀರು ಬಿಡುಗಡೆ 
ಮಾಡುವುದಕ್ಕೆ ಸೀಮಿತವಾಗಿದ್ದರೆ ನಮ್ಮ ಅಭ್ಯಂತರ ಇರಲಿಲ್ಲ ಕಾವೇರಿ ಕಣಿಯಲ್ಲಿ 11.2 ಲಕ್ಷ 
ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ಎಂದು ಮಧ್ಯಂತರ ತೀರ್ಪಿನಲ್ಲಿ 
ಹೇಳಿದೆ. ಇದು ಈಗ ಅನ್ವಯ ಆಗದು ಎಂದು ಭಾರೀ ನೀರಾವರಿ ಮಂತ್ರಿ ಕೆ.ಎನ್‌. 
ನಾಗೇಗೌಡರುಸುಳ್ಳು ಹೇಳುತ್ತಿದ್ದಾರೆ, ಎಂದು ರಾಮಯ್ಯ ಟೀಕಿಸಿದರು. 


(ಕನ್ನಡಪ್ರಭ: 29-8-1998) 


ಜೀವನದಿ / ೨೮೨ 
ಕಾವೇರಿ ಒಪಂದ : ರಾಜಕೆ ಅನಾಯ - ವೆ.ಕೆ.ಆರ್‌ 
pO ರಳ fy ಲ 


ರಾಷ್ಟ್ರೀಯ ಜಲನೀತಿ ಜಾರಿಗೆ ಬರುವ ತನಕವೂ ಕಾವೇರಿ ನೀರು ಹಂಚಿಕೆ ಬಗ್ಗೆ 
ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಪ್ರತಿಪಾದಿಸದೇ ಕೇಂದ್ರ ಸರ್ಕಾರ 
ಹೇಳಿದ್ದಕ್ಕೆಲ್ಲಾ ಒಪ್ಪಿಗೆ ನೀಡಿರುವುದು ರಾಜ್ಯ ರೈತರಿಗೆ ಅನ್ಯಾಯ ಮಾಡಿದಂತಾಗಿದೆ ಎಂದು ಮಾಜಿ 
ಸಚಿವ ವೈ.ಕೆ. ರಾಮಯ್ಯ ಇಂದು ಇಲ್ಲಿ ಆರೋಪಿಸಿದರು. 


ಕಾವೇರಿ ನ್ಯಾಯ ಮಂಡಲಿಯ ಮಧ್ಯಂತರ ತೀರ್ಪನ್ನುಈ ಹಿಂದೆ ವಿರೋಧಿಸಿದವರೇ 
ಈಗ ಅದು ರಾಜ್ಯಕ್ಕೆ ಕಳಂಕಪ್ರಾಯ ಎಂದು ಹೆಗಲು ತಟ್ಟಿಕೊಳ್ಳುತಿರುವುದು ನಾಚಿಕೆಗೇಡು. 
ಕಾವೇರಿ ಸಮಸ್ಯೆ ಪರಿಹಾರವಾಗಿದೆ ಎಂದು ಮುಖ್ಯಮಂತ್ರಿ ಜೆ.ಎಚ್‌. ಪಟೇಲ್‌ ಮತ್ತುಸಚಿವ 
ನಾಗೇಗೌಡ ಅವರುಸುಳ್ಳು ಹೇಳುತ್ತಾಜನರಿಗೆ ಮೋಸ ಮಾಡುತಿದ್ದಾರೆ. ಈಗ ಕಾವೇರಿ ಸಮಸ್ಯೆ 
ಮತಷ್ಟುಉಲ್ಬಣವಾಗಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿಆಪಾದಿಸಿದರು. 


"ನೀರಾವರಿ ವಿಚಾರ ಪ್ರಸಾಫವಾದಾಗಲೆಲ್ಲ ಅತ್ಯಂತ ಭಾವೋದ್ವೇಗದಿಂದ 
ಮಾತನಾಡುತಿದ್ದ ಮಾಜಿ ಪ್ರಧಾನಿ ದೇವೇಗೌಡರು, ಕಾವೇರಿ ವಿಚಾರದಲ್ಲಿ ಈಗ ಮೌನ 
ವಹಿಸಿರುವುದು ವಿಪರ್ಯಾಸ. ಅವರು ಪ್ರಧಾನಿಯಾಗಿದ್ದಾಗ ಮಧ್ಯಂತರ ಆಜ್ಞೆಯನ್ನು 
ಜಾರಿಗೊಳಿಸುತ್ತೇವೆ ಎಂದು ನ್ಯಾಯಾಲಯಕ್ಕೆ ಮುಚ್ಚಳಿಕೆ ಬರೆದುಕೊಟ್ಟಿರುವುದರಿಂದ ಈಗ 
ಬಾಯಿಗೆ ಬೀಗ ಹಾಕಿಕೊಂಡು ಕುಳಿತಿದ್ದಾರೆ' ಎಂದು ರಾಮಯ್ಯ ವ್ಯಂಗ್ಯವಾಡಿದರು. 


ರೈತರಿಗೂ ನದಿನೀರಿಗೂ ಭಾವನಾತ್ಮಕಸಂಬಂಧವಿದೆ. ಆದರೆ ಈ ಸಂಬಂಧದ ಜೊತೆ 
ರಾಜಕೀಯ ಬೆರೆಸಿ ಸರಸವಾಡಲು ಸರ್ಕಾರ ಹವಣಿಸಿದರೆ ಕಾವೇರಿ ಕೊಳ್ಳದಲ್ಲಿ 
ರಕ್ತಪಾತವಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಕಾವೇರಿ ಹೋರಾಟದ 
ಮಾತನ್ನಾಡುತ್ತಿರುವವರಿಗೆ ಮಾಡಲು ಬೇರೆ ಉದ್ಯೋಗವಿಲ್ಲಎಂದು ಮುಖ್ಯಮಂತ್ರಿ ಪಟೇಲ್‌ 


ಹೇಳಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು, ಇದೇ ಪಟೇಲರು ಹಿಂದೆ ಕಾಗೋಡು 
ಸತ್ಯಾಗ್ರಹದಲ್ಲಿಭಾಗವಹಿಸಿದ್ದುದೂ ಕೆಲಸವಿಲ್ಲದ ಕಾರಣಕ್ಕಾಗಿಯೇ ಎಂದು ಪ್ರಶ್ನಿಸಿದರು. 


"ಪ್ರಾಧಿಕಾರ ರಚಿಸಿದಾಕ್ಷಣ ಕಾವೇರಿ ಸಮಸ್ಯ ಪರಿಹಾರವಾಗಿಲ್ಲ ನ್ಯಾಯ 
ಮಂಡಲಿಯ ಮಧ್ಯಂತರ ಆಜ್ಞೆ ಜಾರಿ ಮಾಡುವುದಷ್ಟೇ ಈ ಪ್ರಾಧಿಕಾರದ ಜವಾಬ್ದಾರಿ. ಈ 
ವಿಚಾರದಲ್ಲಿಕೇಂದ್ರ ಮತ್ತುರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಗೆ ಮಾಡಿರುವ ವಂಚನೆಯನ್ನು 
ಬಯಲು ಮಾಡಲು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಉಗ್ರ ಹೊರಾಟ ನಡೆಸಲು 
ನಿರ್ಧರಿಸಲಾಗಿದೆ' ಎಂದು ರಾಮಯ್ಯ ತಿಳಿಸಿದರು. 

(ಪ್ರಜಾವಾಣಿ: 25-8-1998) 


೨೮೩ / ಜೀವನದಿ 
ಜಲವಿವಾದ ಇತ್ಯರ್ಥಕ್ಕೆ ರಾಷ್ಟ್ರೀಯ ಜಲನೀತಿ ಅನಿವಾರ್ಯ 


ಕರ್ನಾಟಕ ಮತ್ತು ತಮಿಳುನಾಡುಗಳ ಮಧ್ಯೆ ಉಂಟಾಗಿರುವ ಜಲ ವಿವಾದವನ್ನು 
ಬಗೆಹರಿಸುವ ಮೊದಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜಲನೀತಿ ರೂಪಿಸುವುದು 
ಅನಿವಾರ್ಯವಾಗಿದೆ ಎಂದು ಹೇಮಾವತಿ ನಾಲಾ ಅಚ್ಚುಕಟ್ಕುದಾರರ ವೇದಿಕೆ ಅಧ್ಯಕ್ಷ ಹಾಗೂ 
ಮಾಜಿ ಸಚಿವ ವೈ.ಕೆ. ರಾಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 


ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಷ್ಟ್ರೀಯ ಜಲನೀತಿ ಹೊರತು 
ಯಾವುದೇ ಮಂಡಳಿ, ಆಯೋಗದ ಅಥವಾ ಸಮಿತಿಗಳಿಂದ ಈ ಎವಾದವನ್ನು ಬಗೆಹರಿಸಲು 
ಸಾಧ್ಯವಿಲ್ಲವೆಂದು ಎಂದರಲ್ಲದೆ, ಕೇಂದ್ರ ಸರ್ಕಾರ ಕರಡು ನೀತಿ ಮುಖೇನ ವಿವಾದ ಇತ್ಯರ್ಥಕ್ಕೆ 
ಮುಂದಾಗಿರುವುದುಸಾಧುವಲ್ಲಎಂದಿದ್ದಾರೆ. 


ಕರ್ನಾಟಕ ಸರ್ಕಾರ ಕಾವೇರಿ ಉಳಿವಿಗಾಗಿ ನಡೆಸುತ್ತಿರುವ ಪ್ರಯತ್ನ 
ಶ್ಲಾಘನೀಯವಾದರೂ ನಿಗದಿತ ನೀರನ್ನು ಬಳಸಿಕೊಳ್ಳುವಲ್ಲಿ ತೆಗೆದುಕೊಳ್ಳುತ್ತಿರುವ ವಿಳಂಬ 
ನೀತಿಯಿಂದಾಗಿ ರಾಜ್ಯದ ರೈತರ ಬದುಕಿಗೆ ಮುಳುವಾಗಿದೆ. ಈ ದಿಸೆಯಲ್ಲಿಸರ್ಕಾರ ತನ್ನಪಾಲಿನ 
ನೀರನ್ನು ಬಳಸಿಕೊಳ್ಳುವ ಬಗ್ಗೆ ಸೂಕ್ತ ಕಾರ್ಯತಂತ್ರ ರೂಪಿಸಬೇಕೆಂದು ವೈ ಕೆ ಆರ್‌ 
ಒತ್ತಾಯಿಸಿದರು. 


ತುಮಕೂರಿನಿಂದ ಕುಣಿಗಲ್‌ವರೆಗೆ ಆಗಬೇಕಿರುವ ಕಾಲುವೆ ಕೆಲಸವನ್ನು ತುರ್ತಾಗಿ 
ಪೂರ್ಣಗೊಳಿಸಿ, ಆ ಪ್ರದೇಶಕ್ಕೆ ನೀರು ಒದಗಿಸಬೇಕೆಂದು ವೈ.ಕೆ. ರಾಮಯ್ಯ ಸರ್ಕಾರವನ್ನು 
ಒತಾಯಿಸಿದರು. ನಗರದಲ್ಲಿಂದುಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಲುವೆಯಿಂದ 
ನೀರು ಹರಿಯಬೇಕಿರುವ ಕಡಬಾ, ಸಿ.ಎಸ್‌. ಪುರ ಮತ್ತುಎಡಿಯೂರು ಹೋಬಳಿಗಳ ರೈತರ 
ಸಭೆಯನ್ನು ಇದೇ ಆ.23ರಂದು ಸಿ.ಎಸ್‌. ಪುರದಲ್ಲಿ ಏರ್ಪಡಿಸಿ, ಮುಂದಿನ ಕಾರ್ಯಕ್ರಮ 
ಚರ್ಚಿಸಲಾಗುವುದು ಎಂದರು. 


ಕುಣಿಗಲ್‌ವರೆಗೆ ಆಗಬೇಕಿರುವ ಕಾಲುವೆ ಕೆಲಸವನ್ನು ಮುಗಿಸಿ 1997ರ ಆಗಸ್ಟ್‌ 
ತಿಂಗಳೊಳಗಾಗಿ ಆ ಪ್ರದೇಶಕ್ಕೆ ನೀರು ಒದಗಿಸಬೇಕೆಂದು ಸರ್ಕಾರ ತೀರ್ಮಾನ ಮಾಡಿ, ಈ 
ವಿಷಯದಲ್ಲಿ ತುಮಕೂರು ಮುಖ್ಯ ಇಂಜಿನಿಯರ್‌ರವರಿಗೆ ನೀರಾವರಿ ಸಚಿವಾಲಯದಿಂದ 
ಸೂಚನೆ ಕೊಡಲಾಗಿತ್ತು ನಂತರ ಕಳೆದ ವರ್ಷ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ನೀಡಿದ 
ಸಂದರ್ಭದಲ್ಲಿಡಿಸೆಂಬರ್‌ 1998ರೊಳಗಾಗಿ ಕುಣಿಗಲ್‌ವರೆಗಿನ ಕಾಲುವೆ ಕೆಲಸಪೂರ್ಣ ಗೊಳಿಸಿ 
ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಇಷ್ಟಾದರೂ ಕೆಲಸ ಮುಗಿಸುವುದಿರಲಿ, 
ಈವರೆವಿಗೆ ಪ್ರಮುಖ ಕಾಲುವೆಯ ಎಲ್ಲಾಕೆಲಸಗಳು ಪ್ರಾರಂಭ ಆಗಿಲ್ಲಎಂದು ಹೇಳಿದರು. 


(ಸೊಗಡು: 8-8-1998) 


ಜೀವನದಿ / ೨೮೪ 
ಬಾಗೂರು-ನವಿಲೆ ಬಳಿ ನಾಲೆಗೆ ಅಡ್ಡಗೋಡೆ : ಪ್ರತಿಭಟನೆ 


ಬಾಗೂರು-ನವಿಲೆ ಸಮೀಪ ಹೇಮಾವತಿ ನಾಲೆಗೆ ಕಳೆದ ಮೂರು ತಿಂಗಳಿಂದ 
ಅಡ್ಡಗೋಡೆ ಹಾಕಿ ತುಮಕೂರು ಜಿಲ್ಲೆಗೆ ನೀರು ಬರದಂತೆ ತಡೆದಿರುವ ವಿರುದ್ಧ ಮಂಗಳವಾರ 
ಬೆಳಗಿನ ಜಾವ ಇಲ್ಲಿನ ಬಿ.ಎಂ. ರಸ್ತೆಗೆ ಅಡ್ಡಗೋಡೆ ನಿರ್ಮಿಸಲಾಗಿದ್ದು, ಮಾಜಿ ಸಚಿವ ವೈ.ಕೆ. 
ರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭವಾಯಿತು. 


ಕುಣಿಗಲ್‌ ಮೂಲಕ ಬೆಂಗಳೂರು ಹಾಗೂ ಮಂಗಳೂರು ಮಹಾನಗರಗಳಿಗೆ 
ಸಂಪರ್ಕ ಕಲಿಸುವ ಬಿ.ಎಂ. ರಸ್ತೆಗೆ, ಬಾಗೂರು-ನವಿಲೆಸಮೀಪನಾಲೆಗೆ ಅಡ್ಡಲಾಗಿ ನಿರ್ಮಿಸಿರುವ 
ರೀತಿಯೇ ಆಳೆತರದ ಅಡ್ಡಗೋಡೆಯನ್ನು ಇಲ್ಲಿನ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಸಮೀಪ 
ರಾತ್ರೋ-ರಾತ್ರಿಯೇ ನಿರ್ಮಿಸುವ ಮೂಲಕ ನೂರಾರು ರೈತರು ಚಳುವಳಿ ಪ್ರಾರಂಭಿಸಿದರು. 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ ವತಿಯಿಂದ ಆರಂಭವಾಗಿರುವ ಈ 
ಚಳುವಳಿಯ ಮುಖ್ಯ ಘೋಷಣೆ "ನೀರು ಬಿಡುವವರೆಗೆದಾರಿ ಬಿಡುವುದಿಲ್ಲ' ಎಂಬುದಾಗಿದೆ. ಅಡ್ಡ 
ಗೋಡೆ ಬಳಿಯೇ ವೇದಿಕೆಯೊಂದನ್ನು ನಿರ್ಮಿಸಲಾಗಿದ್ದು ಗಾಂಧೀಜಿಯವರ ಭಾವಚಿತ್ರ 
ಮುಂದಿಟ್ಟುಕೊಂಡು ಅನಿರ್ದಿಷ್ಟ ಚಳವಳಿಯನ್ನು ವೈ.ಕೆ. ರಾಮಯ್ಯ ತಮ್ಮ ನೂರಾರು 
ಜನರೊಡಗೂಡಿ ಆರಂಭಿಸಿದ್ದಾರೆ. i 


ಸೂರ್ಯ ಮೇಲೇರಿದಂತೆ ಪಕ್ಷಾತೀತವಾಗಿ ಜನರು ಬೆಂಬಲ ಸೂಚಿಸಿದ್ದರಿಂದ 
ಚಳವಳಿ ಮತಷು ತೀವ್ರಗೊಂಡು ಸೈಸಂಪರ್ಕ ಸಂಪೂರ್ಣ ಕಡಿದುಹೋಗಿತ್ತು 


ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್‌ ಬಸವರಾಜು, ಹೆಚ್ಚುವರಿ ಎಸ್ಪಿಶಿವಸ್ವಾಮಿ ಹಾಗೂ ಡಿವೈ 
ಎಸ್ಪಿ ಗಣಪತಿ ಮನವಿ ಮಾಡಿಕೊಂಡರೂ ಪ್ರಯೊಜನವಾಗಲಿಲ್ಲ ತಹಶೀಲ್ದಾರ್‌ 
ಬಸವರಾಜ್‌ರವರು ಕೊನೆಗೆ ಚಳವಳಿಗಾರರನ್ನುಕುರಿತು ಬಂಧಿಸುವುದಾಗಿ ಹೇಳಿದಾಗ, ನಾವು 
ನೀಡುವ ಮನವಿಯನ್ನು ಸರ್ಕಾರಕ್ಕೆ ತಿಳಿಸಿ, ಆನಂತರ ದಸ್ತಗಿರಿ ಮಾಡಿ ಎಂದು ನೇರವಾಗಿ 
ರಾಮಯ್ಯಸವಾಲ್‌ ಹಾಕಿದರು. 


ಕಳೆದ ಮೂರುತಿಂಗಳಿಂದ ಹೇಮಾವತಿ ನಾಲೆಯನ್ನುಬಂದ್‌ ಮಾಡಿ ಕುಳಿತಿರುವ ರೈತರ 
ವಿರುದ್ಧಕ್ರಮಕ್ಕೆಗೊಳ್ಳದೆ ಕೇವಲ ಮೂರು ಗಂಟೆಗಳಿಂದ ರಸ್ತೆತಡೆ ಮಾಡುತ್ತಿರುವ ನಮ್ಮನ್ನು ದಸಗಿರಿ 
ಮಾಡಲು ಬಂದಿದ್ದೀರ ಎಂದು ಕೇಳಿದ ರಾಮಯ್ಯ, ಹಾಸನ ಜಿಲ್ಲೆಗೆ ಒಂದು ಕಾನೂನು, ತುಮಕೂರು 
ಜಿಲ್ಲೆಗೆ ಒಂದು ಕಾನೂನೇ ಎಂದು ನೇರ ಪ್ರಶ್ನೆ ಹಾಕಿದರು. ಇದರಿಂದ ಬಾಯಿಕಟ್ಟಿದಂತಾದ 
ತಹಶೀಲ್ದಾರ್‌ರವರು ಸರ್ಕಾರದೊಮದಿಗೆ ಸಂಪರ್ಕಿಸಲು ತೆರಳಿದರು. 


೨೮೫ / ಜೀವನದಿ 


ಅದೇ ಸಂದರ್ಭಕ್ಕೆ ಆಗಮಿಸಿದ ಮಾಜಿ ಸಚಿವ ಡಾ. ಜಿ. ಪರಮೇಶ್ವರ್‌ ಅವರು 
ಮಾತನಾಡಿ, ತಮಿಳುನಾಡಿಗೆ ಯಥೇಚ್ಛವಾಗಿ ನೀರು ಹರಿದು ಹೋಗುತ್ತಿದ್ದರೂ ಸುಮ್ಮನಿರುವ 
ಸರ್ಕಾರ ತುಮಕೂರು ಜಿಲ್ಲೆಗೆ ನೀರು ಹರಿಸಲು ಏಕೆ ಕಷ್ಟಪಡುತ್ತಿದೆ. ಹಾಸನ ಜಿಲ್ಲೆಗೆ ಹೋಗಿ ಕೇಳುವ 
ಧೈರ್ಯಸರ್ಕಾರಕ್ಕೆ ಇಲ್ಲವೆ ಎಂದು ಪ್ರಶ್ನಿಸಿದ ಅವರು, ಮುಖ್ಯಮಂತ್ರಿ ಪಟೇಲರು ದೇವೇಗೌಡರ 
ಕೈಗೊಂಬೆಯಾಗಿದ್ದು ಗೌಡರನ್ನು ಎದುರಿಸಿ ನಿಲ್ಲುತಿಲ್ಲ ಅವರನ್ನುಎದುರಿಸುವ ಬದಲು ಜನರ ಬಳಿ 
ಹೋಗಿ ಚುನಾವಣೆ ಎದುರಿಸಲಿ ಎಂದರು. 


ಪ್ರತಿಭಟನೆ ನಿಲ್ಲಿಸಿ ಎಂದು ಪೊಲೀಸರು ಅನೇಕ ಬಾರಿ ಮನವಿ ಮಾಡಿದರೂ, 
ಪ್ರತಿಭಟನಕಾರರು ಜಗ್ಗಲಿಲ್ಲ. ಅನೇಕ ಕಸರತ್ತುಮಾಡಿದ ಪೊಲೀಸರು ಎಲ್ಲದರಲ್ಲೂವಿಫಲರಾಗಿ 
ಕೊನೆಗೆ ರಾಮಯ್ಯನವರನ್ನು ಬಂಧಿಸುವುದಾಗಿ ನೊಟೀಸ್‌ ನೀಡಿದರು. 


ನೋಟೀಸನ್ನು ಸಭೆಯಲ್ಲಿ ಬಹಿರಂಗವಾಗಿ ರಾಮಯ್ಯ ಓದಿ ಕೆಂಡಾಮಂಡಲ 
ವಾದರು. ಅನ್ಯಾಯ ಮಾಡುತ್ತಿರುವವರನ್ನು ಹಿಡಿಯಿರಿ ಎಂದರೆ, ನ್ಯಾಯ ಸಮ್ಮತವಾಗಿ ಧರಣಿ 
ಮಾಡುತಿರುವವರನ್ನುದಸಗಿರಿ ಮಾಡಲು ಬಂದಿದ್ದೀರಾ ಎಂದು ರೇಗಿದರು. ರಾಮಯ್ಯ ನವರನ್ನು 
ಮುತಿಕೊಂಡ ಪ್ರತಿಭಟನಾಕಾರರು “ಅವರನ್ನು ಬಂಧಿಸಿದರೆ ನಾವೂ ಬಂಧಿಗಳಾಗುತ್ತೇವೆ' ಎಂದು 
ಪೊಲೀಸರಿಗೆ ಎಚ್ಚರಿಕೆ ನೀಡಿದರು. 


ಪೊಲೀಸರು ಮುತಿಕೊಂಡವರನ್ನು ಬಂಧಿಸಲು ಮುಂದಾದಾಗ, ವಕೀಲರುಗಳು 
ಮುಂದೆ ಬಂದು ತಡೆದರು. "ನೀವು ವಾರೆಂಟ್‌ ತಂದಿರುವುದು ರಾಮಯ್ಯನವರನ್ನು ಬಂಧಿಸಲು 
ಮಾತ್ರ, ನಮ್ಮನ್ನುಬಂಧಿಸಬೇಕಾದರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ವಾರೆಂಟ್‌ ತನ್ನಿ' ಎಂದರು. 


ಇದರಿಂದ ನಿರಾಶರಾದ ಪೊಲೀಸರು ಸುಮ್ಮನಾದರು. ತಹಶೀಲ್ದಾರ್‌, ಉಪ- 
ವಿಭಾಗಾಧಿಕಾರಿ, ಎ.ಎಸ್‌.ಪಿ, ಡಿ.ವೈ.ಎಸಿರವರು ಪರಸ್ಪರ ಚರ್ಚೆ ನಡೆಸುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ 
ಓಡಾಡತೊಡಗಿ ತಮ್ಮಅಸಹಾಯಕತೆ ವ್ಯಕಪಡಿಸುತ್ತಿದ್ದರು. 

ಸಂಜೆ 5 ಗಂಟೆಗೆ ಆಗಮಿಸಿದ ಎಸ್ಪಿ ಎಂ.ವಿ. ಮೂರ್ತಿ, ಸಿ.ಇ.ಓ ಅಜೀಜಿಲ್ಲಾ 
ಬೇಗ್‌ರವರು ವೈ.ಕೆ. ರಾಮಯ್ಯನವರೊಂದಿಗೆ ಮಾತನಾಡಿ ಚಳುವಳಿ ಹಿಂತೆಗೆದುಕೊಳ್ಳಲು 
ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ ಸಂಧಾನಕಾರ್ಯ ವಿಫಲವಾಗಿದ್ದು ಮತ್ತೆ 
ಮಾತುಕತೆ ಮುಂದುವರೆಯಿತು. ಈ ಸಂದರ್ಭದಲ್ಲಿಶಾಸಕ ಎಸ್‌.ಪಿ. ಮುದ್ದಹನುಮೇಗೌಡ, ಡಾ. 
ಜಿ. ಪರಮೇಶ್ವರ್‌ ಇದ್ದರು. ರಾತ್ರಿಯಾದರೂ, ಚಳುವಳಿಗಾರರುಸ್ಥಳ ಬಿಟ್ಟುಕದಲಲಿಲ್ಲ ಊಟ, 
ತಿಂಡಿಹಾಗೂ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ಚಳುವಳಿ ಮುಂದುವರೆಸಿದರು. 


ಮಂಗಳೂರು ಹಾಗೂ ಬೆಂಗಳೂರು ಹಾಸನ ಮಾರ್ಗವಾಗಿ ಓಡಾಡುವ 
ವಾಹನಗಳನ್ನು ಬೆಳ್ಳೂರು ಕ್ರಾಸ್‌ನಿಂದ ಮಂಡ್ಯ ಮಾರ್ಗವಾಗಿಯೂ, ತುಮಕೂರು 


ಜೀವನದಿ / ೨೮೬ 


ಮಾರ್ಗವಾಗಿಯೂ ಓಡಿಸುವ ವ್ಯವಸ್ಥೆ ಮಾಡಲಾಯಿತು. ಚಳುವಳಿಯ ವಿಷಯ ತಿಳಿಯದೇ 
ಬಂದ ಕೆಲ ಬಸ್ಸುಗಳ ಪ್ರಯಾಣಿಕರು ಅಲ್ಲಿಂದ ನಡೆದುಬಂದು ಸಾರಿಗೆ ಬಸ್‌ ನಿಲ್ದಾಣದಿಂದ 
ಬೇರೆಡೆಗೆ ಹೋಗುತ್ತಿದ್ದರು. 


ಈ ಚಳುವಳಿಗೆ ಡಾ. ರಾಜ್‌ಕುಮಾರ್‌ ಅಭಿಮಾನಿಗಳ ಸಂಘದಸದಸ್ಯರು ಬೆಂಬಲಿಸಿ 

ಸೆ ತಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಕೀಲರು ನ್ಯಾಯಾಲಯದ ಕೆಲಸವನ್ನು 

ಬಹಿಷ್ಕರಿಸಿ ಪಾಲ್ಗೊಂಡಿದ್ದರು. ವಕೀಲರ ಸಂಘದ ಅಧ್ಯಕ್ಷ ಮುಮ್ತಾಜ್‌ ಅಹಮದ್‌ ನೇತೃತ್ವದಲ್ಲಿ 
ವಕೀಲರುಮೆರವಣಿಗೆ ನಡೆಸಿದರು. 


ಕುಣಿಗಲ್‌ ವಿಧಾನಸಭಾಕ್ಟೇತ್ರದ ಬಿಜೆಪಿ ಅಧ್ಯಕ್ಷರು, ಕಾರ್ಯಕರ್ತರು, 
ಯಡಿಯೂರು ಗ್ರಾಮಪಂಚಾಯ್ತಿಅಧ್ಯಕ್ಷಜಿ.ಟಿ. ವೆಂಕಟಸ್ವಾಮಿ, ಹೇಮಾವತಿ ರೈತರಸಂಚಾಲಕ 
ರಾಮಲಿಂಗಯ್ಯ ಹಾಗೂ ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳ ಮುಖಂಡರು ಭಾಗವಹಿಸಿದ್ದರು. 
ಕುಣಿಗಲ್‌ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ 
ಪಾಲ್ಗೊಂಡಿದ್ದರು. ಲೋಕಶಕ್ತಿಅಧ್ಯಕ್ಷ ಬಿ.ಕೆ. ರಂಗಸ್ವಾಮಿ, ವೈ.ಹೆಚ್‌. ಹುಚ್ಚಯ್ಯ, ಮುಮಾಜ್‌ 
ಅಹಮದ್‌, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆ. ಕೃಷ್ಣಪ್ಪ ಶಾಸಕ ಎಸ್‌.ಪಿ. 
ಮುದ್ದಹನುಮೇಗೌಡ ಮುಂತಾದವರು ಮಾತನಾಡಿದರು. 


(ತುಮಕೂರು ವಾರ್ತೆ : 15.7.1998) 


ಹೇಮಾವತಿ ನೀರಿಗೆ ಅಡಚಣೆ ತೆರವು 
ಜಿಲ್ಲೆಯ ಸಾಂಘಿಕ ಹೋರಾಟಕ್ಕೆ ಸಂದ ಜಯ - ವೈ.ಕೆ.ಆರ್‌ 


ಅನೇಕ ಜನರ ಶ್ರಮ, ದುಡಿಮೆ ಹಾಗೂ ಆಸಕ್ತಿಯ ಫಲವಾಗಿ ತುಮಕೂರು ಜಿಲ್ಲೆಗೆ 
ಪೂರ್ಣವಾಗಿ ಅಲ್ಲದಿದ್ದರೂ ಹೇಮಾವತಿಯ ನೀರು ಹರಿದು ಬಂದು ಜಿಲ್ಲೆಯ ಕೆಲವು 
ಪ್ರದೇಶದಲ್ಲಾರೂ ಹಸಿದ ಹೊಟ್ಟೆಗೆ ಅನ್ನ ಬೆಳೆದುಕೊಳ್ಳಲು, ಬಾಯಾರಿದ ಬಾಯನ್ನು 
ತಣಿಸಿಕೊಳ್ಳಲು ಸಾಧ್ಯವಾಯಿತು. ಈಗ್ಗೆ ಮೂರು ತಿಂಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಬಂಧಿಸಿದ 
""ಹೇಮಾವತಿ''ಯನ್ನು ಬಿಡಿಸಿಕೊಂಡು ಬರಲು ಈ ಜಿಲ್ಲೆಯ ಜನರು ಭಗೀರಥ ಪ್ರಯತ್ನವನ್ನೇ 
ಮಾಡಬೇಕಾಯಿತು. ತುಮಕೂರು ಜಿಲ್ಲೆಯಾದ್ಯಂತ ನೀರಿಗಾಗಿ 6 ದಿನಗಳ ಕಾಲ ನಡೆದ 
ಹೋರಾಟ ಚರಿತ್ರಾರ್ಹ ಘಟನೆಯಾಗಿತ್ತು ಹೇಮಾವತಿ ನೀರು ಜಿಲ್ಲೆಯ ಪ್ರತಿಯೊಬ್ಬರ 
ಅವಶ್ಯಕತೆ ಎಂಬ ಸತ್ಯವನ್ನು ಮನವರಿಕೆ ಮಾಡಿಕೊಂಡ ಜನರು, ಬಡವ - ಬಲ್ಲಿದ, ರೈತರು - 


೨೮೭ / ಜೀವನದಿ 


ವರ್ತಕರು, ಕಾರ್ಮಿಕರು - ಅಧಿಕಾರಿಗಳು, ಸಮಾಜ ಸೇವಕರು - ರಾಜಕಾರಣಿಗಳು, 
ಯುವಜನರು - ವಿದ್ಯಾರ್ಥಿಗಳು, ಮಹಿಳೆಯರು, ವೈದ್ಯರು, ಎಲ್ಲರೂ ಈ ಹೋರಾಟದಲ್ಲಿ 
ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ. ಅಲ್ಲದೇ 
ಸರ್ಕಾರಕ್ಕೆ ಜಿಲ್ಲೆಯ ಜನರು ಒಗ್ಗಟ್ಟನ ಸಂದೇಶವನ್ನುಸಾರಿದ್ದಾರೆ ಎಂದುತುಮಕೂರು ಹೇಮಾವತಿ 
ನಾಲಾ ಅಚ್ಚುಕಟ್ಟುದಾರರ ವೇದಿಕೆಯ ಅಧ್ಯಕ್ಷಹಾಗೂ ಮಾಜಿ ಸಚಿವ ವೈ.ಕೆ. ರಾಮಯ್ಯ ಅವರು 
ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. 


ನೀರಿಗಾಗಿ ನಡೆದ ಈ ಹೋರಾಟದ ಹಾದಿಯ ಲ್ಲಿ ಪಕ್ಷ, ಜಾತಿ, ವರ್ಗ, ಪ್ರದೇಶ 
ಯಾವುದೂ ಅಡ್ಡಿಯಾಗಬಾರದು. ವೈಯಕಿಕ ಭಿನ್ನಾಭಿಪ್ರಾಯ ಇದಾವುದರಿಂದಲೂ ಇಂತಹ 
ಹೋರಾಟ ಹಿನ್ನೆಡೆ ಪಡೆಯಬಾರದುಎಂಬುದೇ ನಮ್ಮ ಅಪೇಕ್ಷಿ. ಜಿಲ್ಲಿಯ ಎಲ್ಲಾಪಕ್ಷದ ಸ್ನೇಹಿತರು, 
ಎಲ್ಲಾವರ್ಗದ ಜನರು ಇದನ್ನುಸಾಬೀತು ಪಡಿಸುವ ರೀತಿಯಲ್ಲಿನಡೆದು ಕೊಂಡಿರುವುದು ಜಿಲ್ಲೆಯ 
ಸಮಗ್ರ ಅಭಿವೃದ್ಧಿದೃಷ್ಟಿಯಿಂದ ಒಂದು ಶುಭಸೂಚನೆಯಾಗಿದೆ ಎಂದು ಅಭಿಪ್ರಾಯಿಸಿದ್ದಾರೆ. 


ಹಾಸನ ಜಿಲ್ಲೆಚನ್ನರಾಯಪಟ್ಟಣದ ವಡ್ಡರಹಳ್ಳಿ ಗೇಟಿನ ಬಳಿ ಸುಮಾರು 97 ದಿನಗಳ 
ಕಾಲ ಹಾಸನ ಜಿಲ್ಲಯ ಕೆಲವರು ತುಮಕೂರು ಜಿಲ್ಲೆಗೆನೀರು ಹರಿಯಬೇಕಾದ ಕಾಲುವೆಗೆ ಮಣ್ಣು 
ತುಂಬಿ ಕುಳಿತಾಗ, ಜಗತ್ತಿನಲ್ಲಿಎಲ್ಲೂನಡೆಯದ ಈ ಅನ್ಯಾಯವನ್ನುಸರ್ಕಾರ ಕಂಡೂ ಕಾಣದಂತೆ 
ಕಣ್ಣುಮುಚ್ಚಿ ಕುಳಿತದ್ದರಿಂದ ನಾವು ಅನಿವಾರ್ಯವಾಗಿ ಸಂಘರ್ಷದ ಮಾರ್ಗಕ್ಕೆ 
ಇಳಿಯಲೇಬೇಕಾಯಿತು. ಅಲ್ಲಿಯ ರೈತರಿಗೆ ಅನ್ಯಾಯವನ್ನು ಪ್ರತಿಭಟಿಸಲು ತುಮಕೂರು 
ಜಿಲ್ಲೆಯೊಂದನ್ನೇ ಬಲಿಕೊಡಲು ಏಕೆ ತೀರ್ಮಾನಿಸಿದರು? ಎಂಬುದೇ ನಮಗೆ ಇಂದಿಗೂ 


ಅರ್ಥವಾಗದ ಪ್ರಶ್ನೆಯಾಗಿದೆ ಎಂದಿದ್ದಾರೆ. 
£1 ಎ 


ತುಮಕೂರು ಕಾಲುವೆಯಿಂದ ನಾಲ್ಕು ಹೆಜ್ಜೆ ದೂರದಲ್ಲಿರುವ ಹಾಸನ-ಮಂಡ್ಕ- 
ಮೈಸೂರು ಜಿಲ್ಲೆಗೆ ನೀರು ಹರಿದು ಹೋಗುವ ಕಾಲುವೆಗಳನ್ನುಏಕೆ ಮುಚ್ಚಲಿಲ್ಲ? ಎಂಬುದು ಅನೇಕ 
ಸಲನಾನುಕೇಳಿದ ನೋವುತುಂಬಿದ ಪ್ರಶ್ನೆಗೆ ಯಾರಿಂದಲೂ ಈವರೆಗೆ ಉತ್ತರ ಬರಲಿಲ್ಲ 


ಹಾಸನ ಜಿಲ್ಲೆಯ ಗೊರೂರಿನಿಂದ ತುಮಕೂರು ಜಿಲ್ಲೆಗೆ ಹೇಮಾವತಿಯನ್ನುಕರೆದು 
ತರುವ ದಾರಿಯಲ್ಲಿ ಅಡ್ಡಿಬಂದ ದುಷ್ಟಶಕ್ತಿಗಳು ಈ ನಿಟ್ಟಿನಲ್ಲಿ ನಡೆದ ಕುಯುಕ್ತಿ ಕುತಂತ್ರಗಳನ್ನು 
ಎರಡು ದಶಕಗಳಿಗೂ ಹೆಚ್ಚುಕಾಲ ಅನುಭವಿಸಿದ ನನಗೆ ತುಮಕೂರು ಜಿಲ್ಲೆ ಒಂದಕ್ಕೆ ಏಕೆ ಈ 
ರೀತಿಯ ನಿರಂತರ ಅನ್ಯಾಯವಾಗುತ್ತಿದೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೂಲಕವೇ ಈ 
ಜಿಲ್ಲೆಯ ಎಲ್ಲ ಪಕ್ಷದ ರಾಜಕಾರಣಿಗಳು, ಎಲ್ಲ ವರ್ಗದ ಜನರು ಆತ್ಮಾವಲೋಕನ 
ಮಾಡಿಕೊಳ್ಳಬೇಕಾಗಿದೆ ಎಂದುಸಲಹೆ ನೀಡಿದ್ದಾರೆ. 


ಜೀವನದಿ / ೨೮೮ 


ನೀರಿನ ವಿಷಯದಲ್ಲಿ ಮಾತ್ರವಲ್ಲ ಜಿಲ್ಲೆಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ 
ಪ್ರತಿಯೊಂದು ಸ್‌ೌಲಭ್ಯದಲ್ಲಿಏಕ ಅನ್ಯಾಯವಾಗುತ್ತಿದೆ? ಸರ್ಕಾರ ಈ ಜಿಲ್ಲೆಯನ್ನುಇಷ್ಟೊಂದು 
ನಿರ್ಲಕ್ಟ್ಯದಿಂದ ಕಾಣಲು ಕಾರಣವೇನು? ಈ ನಿರಂತರ ಅನ್ಯಾಯವನ್ನು ಪ್ರತಿಭಟಿಸುವ 


ವಿರೋಧಿಸುವ ಶಕ್ತಿಸಂಚಯನ ನಡೆಯುತಿಲ್ಲವೇಕೆ? ಎಂಬ ಪ್ರಶ್ನೆಯನ್ನುಮುಂದಿಟ್ಟದ್ದಾರೆ. 


ಇದಕ್ಕೆ ಇಲ್ಲಿನ ಸ್ವಾಭಿಮಾನ ಶೂನ್ಯ ಜಡಗೊಂಡ ಜನಸಮೂಹ, ಯಾವುದೇ 
ವಿಷಯದ ಬಗ್ಗೆ ನಿರ್ಧಿಷ್ಟ ನಿಲುವಿಲ್ಲದ, ಪ್ರಬಲ ಇಚ್ಛಾಶಕ್ತಿಯುಳ್ಳ ನಾಯಕತ್ವದ ಕೊರತೆ - 
ಕಾರಣಗಳೆಂಬ ಅಪವಾದವಿದೆ. ಆದರೆ ಈಗ ನಡೆದ ಹೋರಾಟದಲ್ಲಿಎಲ್ಲಾವರ್ಗದ ಜನರು 
ತೋರಿದ ಅಭೂತಪೂರ್ವ ಪ್ರತಿಕ್ರಿಯೆ ಹಾಗೂ ಅಸಮಾನ್ಯ ಇಚ್ಛಾಶಕ್ತಿ ಎಲ್ಲರನ್ನೂ ಅಚ್ಚರಿ 
ಗೊಳಿಸಿದೆ. ಈ ಹೋರಾಟವನ್ನು ಯಶಸ್ವಿಗೊಳಿಸುವ ಮೂಲಕ ಮೇಲೆ ಹೇಳಿದ ಆರೋಪವನ್ನು 
ಶಾಶ್ವತವಾಗಿ ತೊಡೆದು ಹಾಕಿದ್ದೇವೆ. ಈ ಯಶಸ್ವಿ ಹೋರಾಟ ಕೇವಲ ನೀರಿನದ್ದಾಗದೆ, ಜಿಲ್ಲೆಯ 
ಜನರ ಸ್ವಾಭಿಮಾನ ಜಾಗೃತಿಗೊಳಿಸಿದ ಹೋರಾಟ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಎಂದು 
ಪ್ರತಿಪಾದಿಸಿದ್ದಾರೆ. 


ಇಂತಹ ಚಳುವಳಿ, ಪ್ರತಿಭಟನೆ, ಬಂದ್‌ಗಳು ನಡೆಯುವಾಗ ಸಂಯಮ ಮೊದಲ 
ಅವಶ್ಯಕತೆ. ಸರ್ಕಾರದ ಆಸ್ತಿಕೂಡ ನಮ್ಮಬೆವರಿನ ಫಲ. ನಮ್ಮಈ ಹೋರಾಟದ ಒಗ್ಗಟ್ಟಿನ ಬಲ 
ಅಧಿಕಾರದ ಗದ್ದುಗೆಯಲ್ಲಿ ನಿಷ್ಕಿಯರಾಗಿ ಕುಳಿತಿರುವವರ ವಿರುದ್ಧವೇ ಹೊರತು, ಜನರ 
ವಿರುದ್ಧವಲ್ಲ, ಜಿಲ್ಲೆಯಾದ್ಯಂತ ಸುಮಾರು ಒಂದು ವಾರಗಳ ಕಾಲ ನಡೆದ ರಸ್ತೆತಡೆ ಹಾಗೂ 
ಬಂದ್‌ನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲು ಅವಕಾಶಕೊಡದೆ 
ಹೋರಾಟವನ್ನು ಯಶಸ್ವಿಗೊಳಿಸಿದ್ದು ಈ ಜಿಲ್ಲೆಯ ಜನರ ಹೆಗ್ಗಳಿಕೆ ಎಂದು ಹೇಳಿ, ಈ 
ಸಂದರ್ಭದಲ್ಲಿಪೊಲೀಸರುತೋರಿದಸಂಯಮವೂ ಪ್ರಶಂಸಾರ್ಹ ಎಂದಿದ್ದಾರೆ. 


ಸಮಸ್ಯೆಗಳ ಪರಿಹಾರಕ್ಕೆ ಸಂಧಾನವೇ ಸೂಕ್ತಮಾರ್ಗ ಎನ್ನುವ ಅರಿವು ನಮಗಿದೆ. ಆದರೆ 
ಆಳುವವರಿಗೆ ಈ ಅರಿವು ಇಲ್ಲದೇ ಹೋದಾಗ ಸಂಘರ್ಷ ಆನಿವಾರ್ಯವಾಗುತ್ತದೆ ಎಂದಿದ್ದಾರೆ. 


ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಪಡೆದುಕೊಳ್ಳುವಲ್ಲಿ ತುಮಕೂರು ಜಿಲ್ಲಾ 
ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ ತನ್ನದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ. 
ಕಾಲುವೆಗೆ ಮಣ್ಣು; ಸುರಿದು ನೀರು ತಡೆದಾಗ ನಾವು ಪ್ರಾರಂಭಿಸಿದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ 
ಬೆಂಬಲವಿತ್ತು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಯಣಿಯಾಗಿರುತ್ತೇನೆ ಎಂದಿದ್ದಾರೆ. 


ಸದರಿ ಹೊರಾಟದಿಂದ ರಾಜಕೀಯ ಪ್ರತಿಫಲ ಪಡೆಯುವ ಆಸೆ - ಗುರಿ ನನಗಿಲ್ಲ 
ಎಂದು ಸಷ್ಟಪಡಿಸಿರುವ ರಾಮಯ್ಯ, ಇತರ ಮುಖಂಡರು ತಮ್ಮಬಗ್ಗೆಆ ರೀತಿ ತಿಳಿಯಬಾರದೆಂದು 
ಎನಂತಿಸಿದ್ದಾರೆ. 


೨೮೯ / ಜೀವನದಿ 


ಜಿಲ್ಲೆಯ ವಿವಿಧೆಡೆ ಎಜಯೋತ್ಸವ ಮತ್ತು ಸನ್ಮಾನಕ್ಕೆ ಬರುತ್ತಿರುವ ಆಹ್ವಾನಗಳನ್ನು 
ನಿರಾಕರಿಸಿರುವುದಾಗಿ ತಿಳಿಸಿದ ಅವರು, ಗಾ ಿಮಸ್ಥರು ವಿಜಯೋತ್ಸವ ನಡೆಸಿಕೊಳ್ಳಲಿ; ಆದರೆ 
ಸನ್ಮಾನಕ್ಕೆ ಅರ್ಹವಾಗುವ ಸಾಧನೆಯನ್ನೇನೂ ಮಾಡದಿರುವುದರಿಂದ ಸನ್ಮಾನವನ್ನು ತಿರಸ್ಕರಿಸಿದೆ 
ಎಂದರು. 


ನಾಲೆಯಲ್ಲಿನೀರು ಹರಿಹಲು ಪ್ರಾರಂಭವಾಗಿರುವುದರಿಂದ ಇನ್ನುಮುಂದೆ ಅದನ್ನು 

ಜಿಲ್ಲೆಗೆ ಹರಿಸಿ ವಿತರಣೆ ಮಾಡುವುದು ನೀರಾವರಿ ಇಲಾಖೆ ಹೊಣೆಯಾಗಿದ್ದು ಈ ದಿಸೆಯಲ್ಲಿ 

ಮುಖ್ಯ ಇಂಜಿನಿಯರ್‌ ಮತ್ತು ಅಧಿಕಾರಿ - ಸಿಬ್ಬಂದಿ ಸಮಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಲಿ 
ಎಂದು ಕರೆ ನೀಡಿದ್ದಾರೆ. 

(ತುಮಕೂರು ವಾರ್ತೆ : 22-7-1998) 


ಮಾಜಿ ಶಾಸಕರ ಭೇಟಿ : ಸರ್ಕಾರಿ ನೌಕರರು ಪರಾರಿ 


ಮಾಹಿತಿ ಸಂಗ್ರಹಿಸಲು ಮಾಜಿ ಶಾಸಕ ಹಾಗೂ ಸಮಾಜವಾದಿ ಪಕ್ಷದ ರಾಜ್ಯ ಅಧ್ಯಕ್ಷ 
ವೈ.ಕೆ. ರಾಮಯ್ಯ ಇಲ್ಲಿನ ಹೇಮಾವತಿ ನಾಲಾ ವಲಯ ಕಚೇರಿಗೆ ತೆರಳಿದಾಗ ನೌಕರರು 
ಕಛೇರಿಯನ್ನು ಬಿಟ್ಟುಹೊರಕ್ಕೆ ಓಡಿ ಬಂದ ಪ್ರಸಂಗ ಬುಧವಾರ ನಡೆಯಿತು. 


ಹೇಮಾವತಿ ನಾಲಾ ಕೆಲಸವನ್ನು ಹೊಸ ಸರ್ಕಾರ ಬಂದ ನಂತರ ಸಂಪೂರ್ಣ 
ಸ್ಥಗಿತಗೊಳಿಸಲಾಗಿದೆ. ಕೆಲಸ ಮತ್ತೆಆರಂಭಿಸುವಂತೆ ಹೊಸಸರ್ಕಾರಕ್ಕೆ ವೈ.ಕೆ. ರಾಮಯ್ಯ ಮಾ.26 
ರವರೆಗೆ ಗಡುವು ನೀಡಿದ್ದಾರೆ. ಕೆಲಸ ಪುನರ್‌ ಆರಂಭಿಸದಿದ್ದರೆ ಉಗ್ರಕ್ರಮ ಕೈಗೊಳ್ಳುವುದಾಗಿ 
ಅವರು ಎಚ್ಚರಿಕೆ ನೀಡಿದ್ದಾರೆ. 


ಮಾ. 26 ಸಮೀಪಿಸುತಿರುವದರಿಂದ ನಾಲಾ ಕೆಲಸದ ವಿವರ ತಿಳಿಯಲು ವೈ.ಕೆ. 
ರಾಮಯ್ಯ, ಜಿಲ್ಲಾಸಮಾಜವಾದಿ ಪಕ್ಷದ ಅಧ್ಯಕ್ಷಹಾಗೂ ಜಿಲ್ಲಾಪರಿಷತ್‌ನ ಮಾಜಿ ಅಧ್ಯಕ್ಷಎಚ್‌. 
ನಿಂಗಯ್ಯ ಹಾಗೂ ಬೆಂಬಲಿಗರೊಂದಿಗೆ ಹೇಮಾವತಿ ಕಚೇರಿಗೆ ತೆರಳಿದರು. ರಾಮಯ್ಯನವರು 
ಉಗ್ರಕ್ರಮ ಕೈಗೊಳ್ಳಲು ಬರುತ್ತಿದ್ದಾರೆ ಎಂದು ಭಾವಿಸಿದ ಹೇಮಾವತಿ ನೌಕರರು ಕಚೇರಿಯಿಂದ 
ಹೊರಬಂದು ನಿಂತರು. 


ಈ ಹಿಂದೆ ಹೇಮಾವತಿ ಕಚೇರಿಗೆ ಬೀಗ ಹಾಕಿ, ನೌಕರರಿಗೆ ದಿಗ್ಗಂದನ ಮಾಡಿದ್ದ 
ಘಟನೆಯನ್ನು ನೆನಪಿಸಿಕೊಂಡು ನೌಕರರು ಗಾಬರಿಯಾಗಿ ಹೊರಬಂದಿದ್ದಾರೆ ಎಂಬುದನ್ನು ಅರಿತ 
ವೈ.ಕೆ. ರಾಮಯ್ಯನವರುನೌಕರರಿಗೆ ನಿಜ ಸ್ಥಿತಿ ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. 


(ಪ್ರಜಾವಾಣಿ ) 


ಜೀವನದಿ /೨೯೦ 


Making 50810011176 more profitable 


The minister of state for sericulture, Mr. Y.K. Ramaiah, 
today stressed the importance of supplying silk rearers with 
disease-resistant worms that would ensure a 8೦೦6 crop and 
sustantial returns from the market. If sericulture was to make 
headway in the country. In his address at the inaugural func- 
tion of the Spun Silk India factory at Chickballapur. Mr. 
Ramaiah pointed out that the post cocoon silk industry in the 
state faced several constraints. Spun silk was found to be the 
most profitable of the post-cocoon silk programmes. He said. 
Decisions taken at the state and central levels should help the 
poor silk weavers and rearer instead of the trader who got the 
lion's share of the profits. 


The boost the silk industry should getting the missing 
because of a misconception among industrialists that sericul- 
ture was non-profitable. Mr. Ramaiah called on the Central 
government to ban the import of any kind of silk. The im- 
porter of silk would only destabilise and destroy the silk in- 
dustry inland, as was evident in China's strategy of selling 
China silk at low rates sans duty to India. India produced 
enough silk to meet its own requirements. He was confident 
of meeting the requirements of manufacturers in the country 
with the silk produced in Karnataka. Mr. Ramaiah said the 
import policy lop-sided should be regularised through the 
Central Silk Board. An authority should check that the im- 
ported silk is utilised for the manufacture of silk goods. He 
called on experts to keep in mind the market viability of the 
‘product made of silk. 


The large and medium industries minister, Mr. J.H. 
Patel, said the question today was whether to replace man- 
power with machines in order to become technologically ad- 
vanced at the risk of intensifying the unemployment prob- 


೨೯೧ / ಜೀವನದಿ 


lem. A permanent solution would have to be worked out, he 
6೩10. 


Industrial development in the state had suffered for 
15 years due to bad planning. The main cause of losses was 
the power crisis in the state. However, the situation would 
improve within three or four years when work on the big power 
projects got under way, Mr. Ramaiah stated. The fisheries and 
ports minister, Mr. C. Byregowda, said the criterion for locat- 
ing and industry should be the potential for employment in 
the area. He requested Mr. Patel to make it mandatory for an 
industry to provide employment to local residents. In the Kolar 
Gold Fields, for example, only 5 percent of the residents of 
Kolar had been provided employment. The Karnataka Pradesh 
Congress Committee president, Mr. K.H. Ranganath, said the 
lobbying within the state for a ban on imports of silk was not 
strong, as it had not led to the Centre's ban on import. Mr. 
B.K. Chandrashekar, MLC, hoped the advanced technology 
which was making its entry in villages would lead to training 
villagers on the use of modern machinery. Mr. Hachiro 
Kaneko, presidnt of Messrs Shinano Kenshi Company, Ja- 
pan, who was collaborated with Spun Silk India in his ven- 
1010, inaugurated the project. In his inaugural address he said 
Japan was the biggest silk producing and consuming country 
in the world. But over 15 years there had been a 45 percent 
decline in both production and consumption of silk in his 
country. 


(Times of India : 21-10-1985) 


ಜೀವನದಿ /೨೯೨ 


7860818178 to propagate tree planting plans 


A three day padayatra to propagate tree planting and 
family planning programmes began at Kunigal taluk in 
Tumkur district on Tuesday. The 57 km padayatra, which will 
touch a number of villages, will reach Maddur taluk in Mandya 
district on Thursday evening. The padayatra being held for 
the second time by the Horticulture Minister Y.K. Ramaiah in 
Tumkur district attracted hundreds of people on the way. 


Number of people from every village on the way ac- 
companied the Minister up to the next village. Mr. Ramaiah 
went on a padayatra from Tumkur district to Magadi taluk (80 
kms.) last year. Earlier to the commencement of the padayatra, 
Mr. Ramaiah who addressed a public meeting, refuted the 
opposition charges that he organised functions and padayatras 
for political advantage. He also made it clear that he was in- 
spired by the success of the padayatra held by him last year. 
Incidentally, the Co-operation Minister Ekantaiah, who laid 
the foundation stone for Rs. 8 lakh godown of the Karnataka 
State Marketing Federation, told the gathering at Kunigal that 
the godown has the capacity to store 1,000 metric tonnes of 
food grains. Social Welfare Minister G. Basavannappa, who 
laid the foundation stone for a pre-metric hostel for Sched- 
uled Castes and Scheduled Tribes at Kunigal, said the State 
Government would provide buildings to 115 such hostels by 
1988. Forest Minister, Bagalkot who inaugurated the tree 
planting programme said the Government has distributed over 
80 crore saplings since 1983 and said that it had plans to dis- 
tribute about 30 crore saplings this year. 


(Indian Express, Bangalore : Dt.-12-8-1987) 


೨೯೩ / ಜೀವನದಿ 


Crub on seedlings purchase 


A ban has been imposed on purchase of seedlings 
from outside the state by the horticulture department, horti- 
culture minister Mr. Y.K. Ramaiah said here today. He told 
newsmen that the department officials would be allowed to 
purchase seedlings from outside the state only on obtaining 
non availability certificate from the director of horticulture. 
He said he had given the instructions since it was found that 
seedlings were being purchased from outside the state even 
though the seedlings of the same variety were available within 
the state. Asked why this was being done, the minister said, "1 
leave it to you to judge”. He said efforts would be made to 
see that seedlings of all varieties were grown in the farms of 
the horticulture department. However, he felt that the state 
farms were not able to meet the demand for seedlings. Mr. 
Ramaiah said two horticulture projects proposed for World 
Bank assistance which were lying idle since 1979 were being 
revised and sent for World Bank assistance. One of them is 
integrated horticulture development programme costing Rs.58 
crores the other is a Rs.36 crores coconut development 
programme. He said he was seeking a meeting with the cen- 
tral minister to impress upon him the need to clear these 
programmes. The programme included improving the 
infrastructural facilities, finance and marketing. The minister 
said that he was also thinking of creating an apex body like 
the Karnataka fruits and vegetable marketing board so that 
institutional finance could be secured for marketing of fruits 
and vegetables. The officials have been asked to prepare a 
plan in this regard. He said he was also exploring the 
possiblility of exporting fruits and vegetables. 


(Times of India : 13-7-1987) 


ಜೀವನದಿ / ೨೯೪ 


"Iron bars no barriers to chalk out strategies" 


" Stone walls do not a prison make", 580 wrote some 
bard and gazing past the iron bars of his cell, book in hand, 
President of the Samajwadi Party, (Karnataka) Y. K. Ramaiah's 
demeanour more or less echoes the bard. He was totally at 
ease when Bangalore Sun met him in the confines of the City 
Central Jail. In a free-wheeling interview Ramaiah held forth 
on a variety of subjects including that of being ೩ politician. 
'... For ೩ politician the atmosphere within the four walls may 
prove beneficial. It could help him think of better political 
strategies, the pros and cons of the cause 10 which he is fight- 
ing or well, he may very well settle down to writing. And 
reading. Like some of the great political stalwarts...” 


Y.K. Ramaiah was arrested when he went on a hunger 
strike demanding the immediate release of the Hemavathy 
water to Tumkur and the revival of irrigation projects in the 
district. Ramaiah flayed the Janata Dal government for hav- 
ing pulled the plug on irrigation projects. "Just another politi- 
cal gimmick and clear-cut vote bank politics". 


1... My victory in the 1992 Kunigal by-election paved 
the way for the reunification of the JD and kindly let my 
friends in power at Vidhana Soudha know that they owe it to 


1! 


Mes; ., 


He said it was his determiniation, his fondness for 
challenges and an inner urge that makes him take on the 
impossible which had made him state that he would stay in 
jail till goverment wakes up and releases the Hemavathy wa- 
101. 


"It 15 my privilege to be in jail. 1 could not go to jail 
during the independence movement and during emergency 
and now 1 have a just cause to do so. It's nice here, books to 


೨೯೫ / ಜೀವನದಿ 


read... literature, socialist writings of Jayaprakash Narayan 
Ad | 


1... Reading has made me more mature and 1 can face 
an thousand debates and not a single defeat... " Ramaiah 
flashes fire and brimstone as he says this, Ramaiah on the 
budget: "Proves the intellectual poverty of the govenment and 
the allocation of funds to various development projects proves 
it’. And on corruption: "... A world wide phenomenon and 
nobody can eradicate it’. Ramaiah quotes Deve Gowda's foot- 
in-mouth gaffe, "Remember Deve Gowda saying in public 
when he took over as president of Janata Dal that everyone 
including himself was corrupt". 


(SUN Evening English Daily) 


Ramaiah threatens statewide agitation 


State Samajawadi Party President and former minister 
Y.K. Ramaiah today warned the Chief Minister H.D. Deve 
Gowda that a state-wide agitation would be launched in con- 
sultation with other political parties if irrigation projects works 
in the State did not resume befor April 15. Addressing a press 
conference after his release from the jail, he said the agitation 
which is currently restricted to Tumkur district, protesting 
against the stoppage of work on Hemavathy river chanal, will 
assume greater proportions if work does not resume within 
specific period as assured by Chief Minister himself. Mr. 
Ramaiah was in trhe eye 01 the storm recently for his arrest 
by the police when he was staging a dharna near CM's house, 
demanding immediate resumprion of the work on Hemavathy 
chanal. Later, Mr. Gowda clarified that all irrigation works in 
the State had been stopped to put an end to the reported ir- 
regularities and work would resume on April 11. 


ಜೀವನದಿ / ೨೯೬ 


He challenged Mr. Gowda to fulfil his promise so that 
his much boasted concern for the farmers would be proved 
and people of the State would be benefitted. "1 do not doubt 
Mr. Gowda's pious intensions. But he has become captive of 
many vested interests,” he alleged. Even there was no money 
in the State exchequer. The Government did not have any 
innovative plans to mobilise resources. Hence it would be dif- 
ficult to believe Chief Minister's high sounding claims on ir- 
rigation, he said. Launching a scathing attack on Mr. Gowda, 
Mr. Ramaiah described the reasons given by Mr. Gowda for 
stoppage of the irrigation work as “unreasonable”. The viola- 
tion or rules whicle executing works, which the chief Minis- 
ter projected as the reason, was not exclusive to irrigation 
department and there was no need to stop the work, he con- 
tended. 


Mr Ramaiah who was with Janata Dal earlier, said Chief 
Minister should remember that his political life received a 
positive turn after Mr Ramaiah won Kunigal by-election in 
the last Assembly. The process of merger between two Janata 
Dal factions was begun after Kunigal victory. "Hence 1 too 
have contributed to the JD's victory in the State," he claimed. 


"There were occasions when previous chief ministers 
Mr. Bangarappa and Mr Veerappa Moily syspathetically 
considered demands relating to irrigation raised by me. But 
Mr. Gowda did not bother even to send reply to my letters on 
irrigation," he regretted. 


Mr Ramaiah thanked all the persons who pleaded for 
his release when he was in jail. 


(Deccan Herald 9-4-1995) 


೨೯೭ / ಜೀವನದಿ 


ಹೇಮಾವತಿ ನಾಲೆ ಕಾಮಗಾರಿ ಪರಿಶೀಲನೆ 


ಹೇಮಾವತಿ ನಾಲೆಯ ಏರಿಯ ಮೇಲೆ ಇಂದು ಕಾರು, ಜೀಪುಗಳ ಜಾಥ ನಡೆದು 
ಹಳ್ಳಿಯ ಜನರಲ್ಲಿ ಪುಳಕ ಮೂಡಿಸಿತು. 


ಹೇಮಾವತಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ವಿಧಾನಸಭೆಯ ಅಂದಾಜು 
ಸಮಿತಿ ನಾಲೆಯ ಏರಿಯ ಮೇಲೆ ಪ್ರವಾಸ ಕೈಗೊಂಡು ಕಾಮಗಾರಿಗೆ ಇರುವ ಅಡೆತಡೆಗಳನ್ನು 
ವಿಚಾರಿಸಿದ್ದು ಹಳ್ಳಿಯ ಜನರಿಗೆ ನಾಲೆಯಲ್ಲಿ ನೀರು ಹರಿದಷ್ಟೇ ಸಂತಸ ತಂದಿತು. ಒಟ್ಟು 8 
ಅಂಬಾಸಿಡರ್‌ ಕಾರುಗಳು ಮತ್ತು12 ಜೀಪುಗಳು ಸಾಲಾಗಿ ಏರಿಯ ಮೇಲೆ ಕಡಿದಾದ ರಸೆಗಳಲ್ಲಿ 
ಹೋಗುತ್ತಿದ್ದ ದೃಶ್ಯ ನಾಲಿಯ ಬದಿಗಳಲ್ಲಿದ್ದಜನತೆಗೆ ವಿಸ್ಮಯ ಹುಟ್ಟಿಸಿತ್ತು 


ವಿಧಾನಸಭೆಯ ಅಂದಾಜುಸವಮಿತಿ, ಪೊಲೀಸ್‌ ಅಧಿಕಾರಿಗಳು ಮತ್ತು ಪತ್ರಕರ್ತರನ್ನು 
ಕರೆದೊಯ್ಯುತ್ತಿದ್ದ ವಾಹನಗಳು ದೂರದಿಂದ ಬರುತ್ತಿದ್ದಂತೆ ಹಳ್ಳಿಯ ಜನರು ಅಭಿಮಾನದ 
ಮಹಾಪೂರವನ್ನೇ ಹರಿಸುತ್ತಿದ್ದುದು ಸಾಮಾನ್ಯವಾಗಿತ್ತು 


ಕೆಲವೆಡೆ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಮತ್ತೆಕೆಲವು ಕಡೆಗಳಲ್ಲಿಹಾರ 
ತುರಾಯಿಗಳ ಭರಾಟೆಯೂ ನಡೆದಿತ್ತು ಎಲ್ಲೆಡೆ ಎಳನೀರು, ಬಿಸ್ಕೆಟ್‌, ಬಾಳಹಣ್ಣು ಕಾಫಿ -ಚಹಾ, 
ತಂಪು ಪಾನೀಯಗಳನ್ನು ಅಭಿಮಾನದಿಂದ ಒತ್ತಾಯಪೂರ್ವಕವಾಗಿ ಜನ ನೀಡುತಿದ್ದರು. 
ನಾಲೆಯ 172ನೇ ಕಿ.ಮೀ. ಪ್ರದೇಶದಲ್ಲಿ ಪ್ರಶಾಂತ ತೋಟದಲ್ಲಿ ಭರ್ಜರಿ ಭೋಜನ ವ್ಯವಸ್ಥೆ 
ಮಾಡಲಾಗಿತ್ತು 


ಸಮಿತಿಯ ಸದಸ್ಯರು ಪಕ್ಷಭೇದ ಮರೆತು ಸಮಸ್ಯೆಗಳನ್ನು ಗಂಭೀರವಾಗಿ 
ಚರ್ಚಿಸುತ್ತಿದುದು ಕಂಡುಬಂತು. ಸಮಿತಿಯಲ್ಲಿ 19 ಮಂದಿ ಸದಸ್ಯರಿದ್ದರೂ ಇಂದು ಕೇವಲ ಆರು 
ಮಂದಿ ಮಾತ್ರ ಕಾಮಗಾರಿ ವೀಕ್ಷಣೆಗೆ ಆಗಮಿಸಿದ್ದರು. 


ಸಮಿತಿಯ ಅಧ್ಯಕ್ಷಬಿ.ಎಸ್‌. ಪಾಟೀಲ್‌ ಸಾಸನೂರು, ಹುಲಿಯೂರುದುರ್ಗ ಶಾಸಕ 
ವೈ.ಕೆ. ರಾಮಯ್ಯ, ತುರುವೇಕೆರೆ ಶಾಸಕ ಎಂ.ಡಿ. ಲಕ್ಷ್ಮೀನಾರಾಯಣ, ಸಿ.ಎಂ. ಲಿಂಗಪ್ಪ 
ಹೊನ್ನಾಳಿ ಶಾಸಕ ಡಿ.ಜಿ. ಶಾಂತನಗೌಡ, ಶಾಸಕ ಶ್ರೀ ರಂಗದೇವರಾಯ ಅವರು ಕಾಮಗಾರಿ 
ಪರಿಶೀಲನೆ ಮಾಡಿದರು. 


ಸಮಿತಿಯ ಸದಸ್ಯ ವೈ.ಕೆ. ರಾಮಯ್ಯ ಅವರು ಕಾಮಗಾರಿ ಪರಿಶೀಲನೆ ಸಮಯದಲ್ಲಿ 
ಎಂಜಿನಿಯರ್‌ಗಳು, ಇಂಜಿನಿಯರಿಂಗ್‌ ವಿಭಾಗದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ 
ಕೆಂಡಾಮಂಡಲವಾಗಿದ್ದರು. 


ಜೀವನದಿ / ೨೯೮ 


"ಅಪ್ಪ ಅಮ್ಮ ದೇಹ ಕೊಟ್ಟಿದ್ದಾರೆ; ವಿದ್ಯೆ ಕೊಟ್ಟಿದ್ದಾರೆ; ಸರ್ಕಾರ ಕೆಲಸ ಕೊಟ್ಟಿದೆ; 
ನಿಯತಾಗಿ ಕೆಲಸಮಾಡುವುದು ಕಲಿಯಿರಿ. ಯಾವುದೇ ವಿವರಣೆ ನಿಮ್ಮಂದ ಬೇಕಿಲ್ಲ; ನಮ್ಮ ದೇಶದ 
ಜನ ಅದರಲ್ಲೂ ಬಡ ರೈತರು ಯಾವ ತಪ್ಪುಮಾಡಿದ್ದಾರೆ ಎಂದು ಅವರಿಗೆ ಶಿಕ್ಷಿಕೊಡುತ್ತೀರಿ? ಅವರ 
ಯಣ ತೀರಿಸಿದ್ರೆ ನಿಮ್ಮ ಮನೆ ಹಾಳಾಗುತಾ' ಎಂದು ಅಧಿಕಾರಿಗಳನ್ನು ತೀವುವಾಗಿ ತರಾಟೆಗೆ 
ತೆಗೆದುಕೊಂಡರು. 


"ತಿಂಗಳು ತಿಂಗಳು ಬರುವ ಸಂಬಳ ಒಂದು ದಿನ ತಡವಾದರೆ ನೀವು ಸುಮ್ಮನಿರುತ್ತೀರಾ? 
ಅಂತೆಯೇ ಕಾಮಗಾರಿ ವಿಳಂಬವಾದರೆ ಏಕೆ ಸಂಬಂಧಪಟ್ಟನರನ್ನು ಎಚ್ಚರಿಸುವುದಿಲ್ಲ. ಕಂತೆಕಂತೆ 
ಎಣಿಸಿಕೊಳ್ಳಲು ಬರುವ ನಿಮಗೆ ನಿಯತಾಗಿ ಕೆಲಸ ಮಾಡಲು ತೊಂದರೆ ಏನು' ಎಂದು ಖಾರವಾಗಿ 
ಪ್ರಶ್ನಿಸಿದರು. ಸಮಿತಿಯ ಅಧ್ಯಕ್ಷಬಿ.ಎಸ್‌.ಪಾಟೀಲ್‌ ಅವರು ಹಲವು ಸಂದರ್ಭದಲ್ಲಿಸಹನೆ ಮೀರಿ 
ಮಾತನಾಡುತಿದ್ದ ರಾಮಯ್ಯ ಅವರನ್ನು ಸಮಾಧಾನಪಡಿಸುತಿದ್ದರು. 


ಕೆಲವು ಕಾಮಗಾರಿಗಳನ್ನು ವೀಕ್ಷಿಸಿದ ಬಳಿಕ ಒಂದೆಡೆ ಗುತ್ತಿಗೆದಾರರ 
ಬೇಜವಾಬ್ದಾರಿಯುತ ಹೇಳಿಕೆಯಿಂದ ಕೋಪಗೊಂಡು, "25 ವಾಹನಗಳಲ್ಲಿ ಇಷ್ಟೂಂದು ಹಣ 
ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ; ಮೊದಲು ಜವಾಬ್ದಾರಿಯುತವಾಗಿ 
ಮಾತನಾಡುವುದು ಕಲಿಯಿರಿ' ಎಂದು ಗದರಿದರು. 


ಸಮರ್ಪಕವಾಗಿ ಕೆಲಸಮಾಡಿದ ಗುತ್ತಿಗೆದಾರರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಿ ಎಂದು 
ಅವರ ಅಧಿಕಾರಿಗಳಿಗೆ ಸೂಚಿಸಿದರು. 


(ಪ್ರಜಾವಾಣಿ : 21-7-2000) 
ವನವಿಕಾಸ : 3 ಕೋಟಿ ವೆಚ್ಚದಲ್ಲಿ5 ಕೋಟಿ ಸಸಿ 


ವನವಿಕಾಸ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರ ಮೂರು 
ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ಕೋಟಿ ಸಸಿಗಳನ್ನು ಬೆಳೆಸಲು ಉದ್ದೇಶಿಸಿದ್ದು ಇದರ 
ಸಂಪೂರ್ಣ ಅನುಷ್ಠಾನವನ್ನು ವನಸಂವರ್ಧನೆ ಟ್ರಸ್ಟ್‌ಗೆ ನೀಡಿದೆ ಎಂದು ಹುಲಿಯೂರು ದುರ್ಗ 
ಶಾಸಕ ವೈ.ಕೆ. ರಾಮಯ್ಯ ಇಂದು ತಿಳಿಸಿದರು. 


ಕುಣಿಗಲ್‌ ಪಟ್ಟಣದಲ್ಲಿ ವನವಿಕಾಸ ಯೋಜನೆಯಲ್ಲಿಸಸಿ ನೆಡುವ ಕಾರ್ಯಕ್ರಮಕ್ಕೆ 
ಚಾಲನೆ ನೀಡಿದ ಅವರು ಪತ್ರಕರ್ತರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ 
ಎಸ್‌.ಎಂ. ಕೃಷ್ಣ ವಿದ್ಯುಕ್ತವಾಗಿ ಈ ತಿಂಗಳ 24ರಂದು ಯೋಜನೆ ಉದ್ಭಾಟಿಸುವರು ಎಂದು 
ಹೇಳಿದರು. 


೨೯೯ / ಜೀವನದಿ 


ಸಸ್ಯ ಸಂಪತ್ತನ್ನು ಹೆಚ್ಚಿಸುವ ಜತೆಗೆ, ವಕ್ಷ ಸಂಪತ್ತು ಬೆಳೆಸುವ ಪರಿಕಲ್ಪನೆಯನ್ನು 
ಜನಸಾಮಾನ್ಯರಲ್ಲಿ ತರಬೇಕಿದ್ದು ಈ ದಿಕ್ಕಿನಲ್ಲಿ ವನ ಸಂವರ್ಧನ ಟ್ರಸ್ಟ್‌ನ ಜತೆಗೆ ಸಂಘ ಸಂಸ್ಥೆಗಳು, 
ಸಾರ್ವಜನಿಕರು, ಸ್ವಯಂ ಸೇವಾ ಸಂಸ್ಥೆಗಳು ಪಾಲ್ಗೊಳ್ಳುವಂತೆ ಮಾಡುವುದು ಇದರ 
ಉದ್ದೇಶವಾಗಿದೆ ಎಂದರು. 


ಹುಲಿಯೂರು ದುರ್ಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಲಕ್ಷ ಸಸಿಗಳನ್ನು 
ನೆಡಲಾಗುತಿದೆ. ಎರಡು ಲಕ್ಷ ಸಸಿಗಳನ್ನು ರೈತರ ಜಮೀನಿನಲ್ಲಿ ರೈತರಿಂದಲೇ ಗುಂಡಿ ತೆಗೆಸಿ 
ನೆಡಲಾಗುವುದು. ಉಳಿದ ಒಂದು ಲಕ್ಷ ಸಸಿಗಳನ್ನು ಸರ್ಕಾರಿ ಗೋಮಾಳ, ಶಾಲಾ-ಕಾಲೇಜು, 
ವಸತಿ ನಿಲಯಗಳು, ಸ್ಮಶಾನ, ರಸ್ತೆ ಬದಿಗಳಲ್ಲಿ ನೆಡಿಸಲು ಉದ್ದೇಶಿಸಲಾಗಿದೆ ಎಂದು ವಿವರಿಸಿದರು. 
ಇದಕ್ಕಾಗಿ ಈಗಾಗಲೇ 75ಸಾವಿರ ಗುಂಡಿಗಳನ್ನು ಜೆಸಿಬಿಸಹಾಯದಿಂದ ತೆಗಿಸಲಾಗಿದೆ. 


ಗಿಡ ನೆಡುವ ಕಾರ್ಯಕ್ರಮ ಒಂದು ತಿಂಗಳಿಂದ ನಿರಂತರವಾಗಿ ನಡೆಯುತಿದ್ದು 
ಗಿಡಗಳನ್ನು ಅರಣ್ಯ, ತೋಟಗಾರಿಕೆ ಮತ್ತು ಜಲಾನಯನ ಪ್ರದೇಶಾಭಿವೃದ್ಧಿ ಇಲಾಖೆಯ 
ವತಿಯಿಂದ ಪೂರೈಸಲಾಗುತ್ತಿದೆ. ಹೆಚ್ಚುವರಿ ಗಿಡಗಳನ್ನು ಕೋಲಾರ, ಬೆಂಗಳೂರು, ಮಂಡ್ಯ ಮತ್ತು 
ಹಾಸನ ಜಿಲ್ಲೆಗಳಿಂದ ತರಿಸಲಾಗುತಿದೆ. ಕೋಲಾರದಿಂದ 20 ಸಾವಿರ ಹಾಗೂ ಬೆಂಗಳೂರು 
ಜಿಲ್ಲೆಯಿಂದ ಒಂದು ಲಕ್ಷ ಗಿಡಗಳನ್ನು ತರಲಾಗಿದೆ ಎಂದು ಹೇಳಿದರು. 


ಈ ಕ್ಷೇತ್ರದ ಕೆಂಚನಹಳ್ಳಿ, ಮಲ್ಲಾಪುರ, ಬೇಗೂರು, ಹೆಗ್ಗಡನಹಳ್ಳಿ, ನಿಡಸಾಲೆ, 
ಪಿ. ವನಮಾಚನಹಳ್ಳಿ, ದೊಡ್ಡಮಧುರೆ ಗ್ರಾಮಗಳಲ್ಲಿ ಗಿಡ ನೆಡಲಾಗುತಿದ್ದು ತರೀಕೆರೆ, 
ಮಾದಲಾಪುರ, ಕದಲಾಪುರ, ಹಿತಲಹಳ್ಳಿ ಹಾಗೂ ಸಂತೆಮಾವತೂರು ಗ್ರಾಮಗಳಲ್ಲಿ ಇಂದು 
ಸಸಿಗಳನ್ನು ನೆಡಲಾಗುತ್ತಿದೆ ಎಂದು ಹೇಳಿದರು. 


ಬೈರನಾಯಕನಹಳ್ಳಿ, ಮೋದೂರು, ಕೊಡವತ್ತಿ ಗ್ರಾಮಗಳಲ್ಲಿ ಗಿಡ ನೆಡುವ 
ಕಾರ್ಯಕ್ಕಾಗಿ 12 ಜೆಸಿಬಿ, 10 ಟ್ಯಾಕ್ಟರ್‌ ಹಾಗೂ ಎಂಟು ಲಾರಿಗಳು ಕೆಲಸ ಮಾಡುತಿವೆ ಎಂದರು. 
ಹುಲಿಯೂರುದುರ್ಗ ಕ್ಷೇತ್ರ, ಮುತುರಾಯನಕೆರೆ, ಬ್ಯಾಲದಕೆರೆ, ಗೋಕುಲ, ಹುಲಿಯೂರು 
ದುರ್ಗದ ವಸತಿಗೃಹ ಹಾಗು ಮಾರ್ಕೋನಹಳ್ಳಿ ವಸತಿಗೃಹಗಳಲ್ಲಿಗಿಡಗಳನ್ನು ಸಂಗ್ರಹಿಸಲಾಗಿದೆ 
ಎಂದು ವಿವರಿಸಿದರು. 


(ಪ್ರಜಾವಾಣಿ: 17-8-2001) 


ಜೀವನದಿ / ೩೦೦ 
ಮಂತ್ರಿಯಾಗುವ ಇಚ್ಛೆ ಇಲ್ಲ: ವೈಕೆಆರ್‌ 


ನನಗೆ ಮಂತ್ರಿಯಾಗುವ ಬಯಕೆ ಇಲ್ಲ ಇಂದಿನ ಪರಿಸ್ಥಿತಿಯಲ್ಲಿ ಮಂತ್ರಿಯಾಗಿ 
ನಿಷ್ಠುರವಾದ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮಂತ್ರಿಯಾದರೆ ಯಾವ 
ಯಾವುದೋ ರೀತಿಯರಾಜಿಗಳನ್ನುಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಮಂತ್ರಿಯಾಗದೆಯೇ 
ಜನಪರವಾದ ಕೆಲಸ ಮಾಡುತ್ತೇನೆ' ಎಂದು ಮಾಜಿ ಸಚಿವ ಹಾಗೂ ಕಾಂಗ್ರೆಸ್‌ ಶಾಸಕ 
ವೈ.ಕೆ.ರಾಮಯ್ಯ ಅವರು ಇಂದು ಇಲ್ಲಿ ಘೋಷಿಸಿದರು. 


ಮೈಸೂರಿನ ಅಭಿಮಾನಿಗಳು "ಜನಪರ ರಾಜಕಾರಣಿ” ಪ್ರಶಸ್ತಿಪಡೆದ ಅವರಿಗೆಇಂದು 
ಅಭಿನಂದಿಸಲು ಸಂಘಟಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು, ನನ್ನನ್ನು ಮಂತ್ರಿ 
ಮಾಡಬೇಡಿ, ನನಗೆ ಸನ್ಮಾನ ಮಾಡಬೇಡಿ. ನನ್ನ ಹುಚ್ಚುತನಗಳ ನಡುವೆ ಸ್ವತಂತ್ರವಾಗಿ ಬದುಕಲು 
ನನ್ನನ್ನು ಬಿಡಿ' ಎಂದು ಜನರಲ್ಲಿಮನವಿ ಮಾಡಿದರು. 


"ಕೆಲವರು ಹೇಳುವಂತೆ ನಾನು ಕಾಂಗ್ರೆಸಿನಲ್ಲಿಕರಗಿ ಹೋಗಿಲ್ಲ, ಒಂದು ರೀತಿ ಸಿದ್ದಿಗಾಗಿ 
ರಾಜಕಾರಣಕ್ಕೆ ಎರಡು ವರ್ಷಕಾಲ ರಜೆ ಘೋಷಿಸಿದ್ದೆ. ಆ ಅವಧಿ ಈ ಅಕ್ಟೋಬರ್‌ ತಿಂಗಳಿಗೆ 
ಮುಗಿಯಲಿದೆ. ಆನಂತರ ಮೊದಲಿನ ರಾಮಯ್ಯನಾಗಿ ಹೊರಗೆ ಬಂದು ಜನರಿಗಾಗಿ 
ಹೋರಾಡುತ್ತೇನೆ' ಎಂದು ಅವರು ಪ್ರಕಟಿಸಿದರು. 4 35 9 


"ನಿಷ್ಠುರವಾದಿ, ಇದ್ದುದನ್ನು ಇದ್ದಹಾಗೆಯೇ ಹೇಳುವವನು. ಕೋಪಿಷ್ಟಎಂದೆಲ್ಲಾ 
ನನ್ನನ್ನು ವರ್ಣಿಸುತ್ತಾರೆ. ನಮ್ಮಸುತ್ತಲ ಸಮಸ್ಯೆಗಳನ್ನುನೋಡಿ ಕೋಪ ಮಾಡಿಕೊಳ್ಳದೆ ಮತ್ತೇನು 
ಮಾಡುವುದು. ನಿದರ್ಶನವಾಗಿ ಹೇಳುವುದಾದರೆ, ಸ್ವಾತಂತ್ರ ಬಂದು ಐವತ್ತು ವರ್ಷಗಳು 
ಕಳೆದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಶೌಚಾಲಯಗಳಿಲ್ಲ ಅದರಲ್ಲಿಯೂ ಮಹಿಳೆಯರಿರುವ 
ಪಾಡು ಹೇಳತೀರದು. ಇದನ್ನು ನೋಡಿ ಈ ವ್ಯವಸ್ಥೆಯ ಬಗ್ಗೆ ಸಿಟ್ಟು ಮಾಡಿಕೊಳ್ಳದೆ ಹೇಗೆ 
ಇರುವುದು ಎಂದು ಅವರು ಪ್ರಶ್ನಿಸಿದರು. 


ಭ್ರಷ್ಟಾಚಾರದ ವಿರುದ್ಧತಾವು ಜನಸಂಘಟನೆ ಮಾಡಬೇಕೆಂಬ ಭಾಷಣಕಾರ ರೊಬ್ಬರ 
ಸಲಹೆಗೆ ಪ್ರತಿಕ್ರಯಿಸಿದ ಅವರು, ಸಾವಿರಾರು ಕೋಟಿ ರೂ. ಹಗರಣದಲ್ಲಿ ಭಾಗಿಯಾದ 
ಲಾಲೂಪ್ರಸಾದ್‌ ಯಾದವ್‌ ಹಾಗೂ ಅಧಿಕಾರದಲ್ಲಿದ್ದಾಗ ಅಕ್ರಮವಾಗಿ ಅಪಾರ ಸಂಪತ್ತು 
ಗಳಿಸಿದ ಜಯಲಲಿತಾ ಅವರಿಗೆ ಜನ ಮಾನ್ಯತೆ ನೀಡಿರುವುದನ್ನು ನೋಡಿದರೆ, ಭ್ರಷ್ಟಾಚಾರ 
ಅಪರಾಧವೆಂಬಂತೆ ಜನರು ನೋಡುತ್ತಲೇ ಇಲ್ಲಎಂದೆನಿಸುತ್ತದೆ. ಹೀಗಾಗಿ ಭ್ರಷ್ಟಾಚಾರದ ವಿರುದ್ಧ 
ಹೋರಾಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಜನ ಅದನ್ನು ಒಪ್ಪಿಕೊಂಡಂತಾಗಿದೆ ಎಂದು ಅವರು 
ಇಂದಿನ ದುಃಖಕರ ಸನ್ನಿವೇಶವನ್ನು ವಿವರಿಸಿದರು. 


೩೦೧ / ಜೀವನದಿ 


ಈ ಮೊದಲು ಸಮಾರಂಭವನ್ನು ಉದ್ಭಾಟಿಸಿ ಮಾತನಾಡಿದ ಪ್ರಾಥಮಿಕ ಮತ್ತು 
ಪ್ರೌಢಶಿಕ್ಷಣ ಸಚಿವ ಎಚ್‌. ವಿಶ್ವನಾಥ್‌ ಅವರು "ವೈ.ಕೆ. ರಾಮಯ್ಯ ಅಪರೂಪದ ರಾಜಕಾರಣಿ 
ಯಾಗಿದ್ದು ಕೃಷ್ಣ ಅವರ ಸರ್ಕಾರದಲ್ಲಿ ಅವರು ಮಂತ್ರಿ ಯಾಗಲೇಬೇಕು' ಎಂದರು. “ಸರ್ಕಾರಕ್ಕೆ 
ಅವರ ಅನುಭವದ ಅವಶ್ಯಕತೆ ಇದೆ ಎಂದೂ ಅವರು ಹೇಳಿದರು. ತುಮಕೂರಿಗೆ ಹೇಮಾವತಿ ನದಿ 
ನೀರು ಪೂರೈಕೆಯಾಗಲು ರಾಮಯ್ಯ ಅವರೇ ಕಾರಣ. ಅವರು ಅಪಾರ ಜನಪರ ಕಾಳಜಿಯುಳ್ಳ 
ವ್ಯಕ್ತಿ'' ಎಂದು ಸಚಿವರು ಹೇಳಿದರು. 


ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಹಾಗೂ ಹೆಸರಾಂತಸಾಹಿತಿ ದೇ. 
ಜವರೇಗೌಡ ಅವರು ಮಾತನಾಡಿ, ವೈ.ಕೆ. ರಾಮಯ್ಯ ಅವರು ಅಪರೂಪದ ರಾಜಕಾರಣಿ, 
ಅವರಲ್ಲಿರುವ ಸಿಟ್ಟು, ಛಲ ಜನಪರವಾದುದು. ದೇಶವನ್ನು ಕಟ್ಟುವುದರಲ್ಲಿ ಪಣ ತೊಟ್ಟವರು 
ಎಂದು ವರ್ಣಿಸಿದರು. 


ಮಾಜಿ ಶಾಸಕ ಹಾಗೂ ಖ್ಯಾತ ವಕೀಲ ಎಚ್‌. ಗಂಗಾಧರನ್‌ ಅವರು ಮಾತನಾಡಿ, 
ದೇಶದಲ್ಲಿ ತುಂಬಿರುವ ಭ್ರಷ್ಟಾಚಾರದ ವಿರುದ್ಧ ಚಳವಳಿಯನ್ನು ಸಂಘಟಿಸಬೇಕೆಂದು ಕರೆ 
ನೀಡಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ. ಎನ್‌. ಎಸ್‌. 
ರಾಮೇಗೌಡ ಅವರು ಮಾತನಾಡಿ, ರಾಮಯ್ಯ ಅವರ ಆಲೋಚನೆ, ಮಾತು, ಕೃತಿಯಲ್ಲಿ 
ಹೊಂದಾಣಿಕೆ ಕಾಣುತ್ತಿದ್ದುಇಂದಿನ ಜಗತಿನಲ್ಲಿಈ ಗುಣ ಅಪರೂಪದ್ದುಎಂದರು. ಈ ಮೊದಲು 
ಪ್ರಾಸ್ತಾವಿಕ ಭಾಷಣ ಮಾಡಿದ ಮಾಜಿ ಶಾಸಕ ಪ್ರೂ. ಪಿ.ಎಂ. ಚಿಕ್ಕ ಬೋರಯ್ಯ ಅವರು 
ಮಾತನಾಡಿ ವೈ.ಕೆ. ರಾಮಯ್ಯ ಅವರನ್ನು ತತ್ವನಿಷ್ಠರಾಜಕಾರಣಿ ಎಂದು ವರ್ಣಿಸಿದರು. ಪ್ರಸಿದ್ಧ 
ಕವಿ. ವೀ. ಚಿಕ್ಕವೀರಯ್ಯ ಅವರು ಮಾತನಾಡಿ ತುಮಕೂರಿನ ಹೊರಗೂ ವೈ.ಕೆ. 
ರಾಮಯ್ಯ ಅವರ ಹೋರಾಟ ಜನಜನಿತವಾಗಿರುವುದು ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ 
ಅಭಿಮಾನಿಗಳುಸೇರಿರುವುದೇ ನಿದರ್ಶನ ಎಂದರು. ತ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ 
ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಅವರು ಅಭಿನಂದನಾ ಸಮಾರಂಭದ ಸಾನಿಧ್ಯ ವಹಿಸಿದ್ದರು. 


(ಪ್ರಜಾವಾಣಿ : 28-5-2001) 


ಜೀವನದಿ / ೩೦೨ 
ಕುದುರೆಮುಖ: "ದೀರ್ಥಾವಧಿ ಗಣಿಗಾರಿಕೆಗೆ ಅನುಮತಿ ಬೇಡ' 


ಕುದುರೆಮುಖ ಕಬ್ಬಿಣ ಅದಿರು ಕಂಪೆನಿಗೆ ಐದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 
ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಸುಪ್ರೀಂ ಕೋರ್ಟ್‌ನಲ್ಲಿ ರಾಜ್ಯ ಸರ್ಕಾರ ಅಫಿಡವಿಟ್‌ 
ಸಲ್ಲಿಸಬೇಕು ಎಂದು ಪರಿಸರವಾದಿ ಮತ್ತುಹುಲಿಯೂರುದುರ್ಗ ಶಾಸಕ ವೈ.ಕೆ. ರಾಮಯ್ಯ ಅವರು 
ಒತ್ತಾಯಿಸಿದ್ದಾರೆ. 


ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸಸ್ಯಸಂಪತ್ತುಮತ್ತುಜೀವ ವೈವಿಧ್ಯವನ್ನು 
ಸಂರಕ್ಷಿಸುವುದು, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ರೈತರ ಹಿತಾಸಕ್ತಿಕಾಪಾಡುವ 
ಸಲುವಾಗಿ ಈ ಕ್ರಮ ಅನಿವಾರ್ಯ ಎಂದು ಅವರು ಮುಖ್ಯಮಂತ್ರಿ ಎಸ್‌.ಎಂ. ಕೃಷ್ಣ ಅವರಿಗೆ 
ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಕುದುರೆಮುಖ ಕಂಪೆನಿಯಲ್ಲಿ ಕೆಲಸ ಮಾಡುತಿರುವ ಉದ್ಯೋಗಿಗಳ 
ಸೇವೆಯನ್ನು ಆ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡಲು ಬಳಸಿಕೊಳ್ಳಬಹುದು ಎಂದು ಸಲಹೆ 
ಮಾಡಿರುವ ಅವರು, ಕಂಪೆನಿಯು ಉದ್ಯೋಗಿಗಳಿಗೆ ಸ್ವಯಂ ನಿವೃತ್ತಿ ಯೋಜನೆಯನ್ನು 
ತಕ್ಷಣದಿಂದ ಆರಂಭಿಸಬೇಕು ಎಂದು ಪತ್ರದಲ್ಲಿಆಗ್ರಹಿಸಿದ್ದಾರೆ. 


ರಾಜ್ಯದಲ್ಲಿ ಈ ಬಾರಿ ತೀವ್ರ ಬರ ಪರಿಸ್ಥಿತಿ ಎದುರಾಗಿದ್ದು ರೈತರು ಮತ್ತು ಕೃಷಿ ಕೂಲಿ 
ಕಾರ್ಮಿಕರ ಸಿತಿ ಚಿಂತಾಜನಕವಾಗಿದೆ. ರಾಜ್ಯದ ಕೃಷಿ ಕೂಲಿ ಕಾರ್ಮಿಕರಲ್ಲಿ ಶೇಕಡ 75ರಷ್ಟು 
ಮಂದಿಗೆ ನದಿಯೇ ಜೀವನಾಧಾರ ಎಂದು ಹೇಳಿದ್ದಾರೆ. 


ಕುದುರೆಮುಖ ಅರಣ್ಯ ಪ್ರದೇಶವು ಭದ್ರಾ, ತುಂಗ ಮತ್ತು ನೇತ್ರಾವತಿ ನದಿಗಳ 
ಉಗಮಸ್ಥಾನವಾಗಿದ್ದು ಗಣಿಗಾರಿಕೆಯಿಂದಾಗಿ ಭದ್ರಾ ನದಿ ತೀವ್ರವಾಗಿ ಕಲುಷಿತಗೊಂಡಿದೆ. 
ಭದ್ರಾ ಎಡದಂಡೆ ನಾಲಿಯೇ 8600 ಹೆಕ್ಟೇರ್‌ನಷ್ಟುಪ್ರದೇಶಕ್ಕೆ ನೀರಾವರಿಸೌಲಭ್ಯ ಕಲ್ಪಿಸುತ್ತಿದ್ದು 
ಗಣಿಗಾರಿಕೆಯಿಂದಾಗಿ ಭದ್ರಾ ಅಣೆಕಟ್ಟಿನಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಳು ತುಂಬಿಕೊಂಡಿದೆ 
ಎಂದು ಅವರು ವಿವರಿಸಿದ್ದಾರೆ. 


ಭದ್ರಾ ಅಣೆಕಟ್ಟಿನಿಂದ ಸುಮಾರು ಒಂದು ಲಕ್ಷ ಹೆಕ್ಟೇರ್‌ ನೀರಾವರಿ ಭೂಮಿಯಿದ್ದು 
ಇದೇ ಪ್ರಮಾಣದಲ್ಲಿಗಣಿಗಾರಿಕೆ ಮುಂದುವರಿದರೆ ಅಣೆಕಟ್ಟೆಯಲ್ಲಿ ಹೂಳು ತುಂಬಿ ರೈತರ ಪರಿಸ್ಥಿತಿ 
ಹದಗೆಡುವ ಭೀತಿಯಿದೆ ಎಂದು ಹೇಳಿದ್ದಾರೆ. 


ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟಸಮಿತಿ ಕೂಡಾ ತನ್ನವರದಿಯಲ್ಲಿ, ಈ ಅಂಶವನ್ನು 
ಸ್ಪಷ್ಟಪಡಿಸಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ತಜ್ಞರ ತಂಡದ ವರದಿ ಕೂಡಾ 


ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದಲ್ಲಿ ಗಣಿಗಾರಿಕೆ ಮುಂದುವರಿಸದಂತೆ 
ಆದೇಶಿಸಬೇಕು ಎಂದು ಶಿಫಾರಸ್ಸುಮಾಡಿದೆ ಎಂದು ತಿಳಿಸಿದ್ದಾರೆ. 


೩೦೩ / ಜೀವನದಿ 


ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಜೀವವೈವಿಧ್ಯದ ತಾಣವಾಗಿದ್ದು ಹಲವು 
ಔಷಧೀಯ ಸಸ್ಯಗಳ ಮೂಲಕೆಂದ್ರವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಪರಿಸರ ಸಂರಕ್ಷಣೆ ಅತ್ಯಂತ 
ಮುಖ್ಯ. ಆದ್ದರಿಂದ ಐದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಗಣಿಗಾರಿಕೆಗೆ ಅನುಮತಿ ನೀಡಬಾರದು 
ಎಂದು ಅಭಿಪ್ರಾಯಪಟ್ಟಿದ್ದಾರೆ. 


(ಪ್ರಜಾವಾಣಿ : 23-9-2001) 
ವೈಕೆಆರ್‌ ರಾಜಕೀಯ ರಜೆ ಮುಕಾಯ 


ಕುಣಿಗಲ್‌ ಕೆರೆಗೆ ಹೇಮಾವತಿ ಹರಿಯುವ ಕಾಮಗಾರಿ ಮುಗಿಯುವವರೆಗೂ 
ರಾಜಕೀಯ ರಜೆ ಹಾಕುವುದಾಗಿ ಹೇಳಿ 'ಮೌನವ್ರತ' ಕೈಗೊಂಡಿದ್ದ ಹುಲಿಯೂರು ದುರ್ಗ ಶಾಸಕ 
ವೈ.ಕೆ. ರಾಮಯ್ಯ ಅವರು ಮೌನಮುರಿದು ರಾಜಕೀಯ ರಜೆಗೆ ಮುಕಾಯ ಘೋಷಿಸಿದ್ದಾರೆ. 


ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿದ ಅವರು, "ಬಹುದಿನಗಳ ನನ್ನ 
ಕನಸು ನನಸಾಗಿದೆ. ಪೂರ್ಣಾವಧಿ ರಾಜಕೀಯವನ್ನೇ ಮಾಡುತಿರುವ ಜನಪ್ರತಿನಿಧಿ ತನ್ನ 
ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸಮರ್ಪಕವಾಗಿ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ 
ಕಾರಣಕ್ಕಾಗಿ ಸಕ್ರಿಯ ರಾಜಕೀಯಕ್ಕೆ ಎರಡು ವರ್ಷಗಳ ಕಾಲ ರಜೆ ಹಾಕಿ, ಕಾಮಗಾರಿ 
ಪೂರ್ಣಗೊಳಿಸುವ ಕಂಕಣ ತೊಟ್ಟಿದ್ದನನಗೆ ಇಂದು ಅತೀವ ಸಂತಸವಾಗಿದೆ' ಎಂದು ಹೇಳಿದರು. 


ಹಿಂದೆ ರಾಜಕೀಯ ಹೋರಾಟದ ಮೂಲಕ ಹೇಮಾವತಿ ಯೋಜನೆಯ ವಿವಿಧ 
ಹಂತಗಳಲ್ಲಿಯಶಸ್ಸುಸಾಧಿಸಲು ಸಾಧ್ಯವಾಗಿತ್ತು ಆದರೆ ಕಾಂಗ್ರೆಸ್‌ ಸರ್ಕಾರ ಎರಡು ವರ್ಷಗಳ 
ಹಿಂದೆ ಅಧಿಕಾರಕ್ಕೆ ಬಂದಾಗ, ಆಡಳಿತ ಪಕ್ಷದ ಸದಸ್ಯನಾಗಿದ್ದುಕೊಂಡು ಹೇಗೆ ಕಾಮಗಾರಿ 
ಮುಗಿಸುತ್ತಾರೆ ಎಂಬ ಶಂಕೆಯನ್ನು ಹಲವಾರು ಮಂದಿ ವ್ಯಕಪಡಿಸಿದರು. ಈ ಹಂತದಲ್ಲಿ 
ಯೋಜನೆಯನ್ನು ಸವಾಲಾಗಿ ಸ್ವೀಕರಿಸಿ ಎಲ್ಲರ ಸಹಕಾರದೊಂದಿಗೆ ನಿಗದಿತ ಅವಧಿಯಲ್ಲಿ 
ಮುಗಿಸುವುದುಸಾಧ್ಯವಾಯಿತುಎಂದು ವಿವರಿಸಿದರು. 


ಎರಡು ವರ್ಷಗಳ ಅವಧಿಯಲ್ಲಿಕಾಮಗಾರಿ ಮುಗಿಯದಿದ್ದರೆ ವಿಧಾನಸಭಾ ಸದಸ್ಯತ್ಛಕ್ಕಿ 
ರಾಜೀನಾಮೆ ನೀಡುವುದಾಗಿ ಬೆದರಿಕೆ ಹಾಕಿ ಒತ್ತಡ ತಂದಿದ್ದು ನಿಜ; ಆ ದಢ ಸಂಕಲದ 
ಫಲವಾಗಿಯೇ ಮಹತಾಧನೆ ಸಿದ್ಧಿಸಿತು. ಯೋಜನೆ ಒಂದು ಹಂತಕ್ಕೆ ಬಂದಿರುವುದರಿಂದ ಒತ್ತಡ 
ಕಡಿಮೆಯಾಗಿದೆ. ಇನ್ನುಸಕ್ರಿಯ ರಾಜಕಾರಣಕ್ಕೆ ಕೈ ಹಾಕುವುದಾಗಿ ಘೋಷಿಸಿದರು. 


(ಪ್ರಜಾವಾಣಿ : 8-1-2002) 


ಣಗಳು 


ಶಾಸನಸಭೆಯ ಭಾಷ 


೩೦೭ / ಜೀವನದಿ 


ಶಾಸಕರಿಗೆ ವಿಶ್ರಾಂತಿ ವೇತನ 


ಶಾಸಕರಿಗೆ ವಿಶ್ರಾಂತಿ ವೇತನವನ್ನು ಕೊಡಬೇಕೇ, ಬೇಡವೆ ಎನ್ನುವ ಬಗ್ಗೆ ಚರ್ಚೆ ಮಾಡಿ 
ಕಾನೂನು ತಂದವರೆ ಕಾಂಗ್ರೆಸ್‌ ಪಕ್ಷದವರು. 


ಇನ್ನುವಿಷಯಕ್ಕೆ ನೇರವಾಗಿ ಬರಬೇಕು ಎಂದರೆ, ನಮ್ಮ ಮುಂದಿರುವ ವಿಷಯ ಶಾಸನ 
ಸಭೆಯಲ್ಲಿ ಕೆಲಸ ಮಾಡಿದ ಶಾಸಕರುಗಳಿಗೆ ವಿಶ್ರಾಂತಿ ವೇತನವನ್ನು ಕೊಡಬೇಕೇ, ಬೇಡವೇ 
ಎಂಬುದಷ್ಟೇ ಇದರಲ್ಲಿಇರುವ ತತ್ತ. ಇವೆಲ್ಲದಕ್ಕಿಂತ ಮುಖ್ಯವಾದುದು ಅವಶ್ಯಕತೆ. ಇದು ಬಹಳ 
ಪ್ರಾಮುಖ್ಯವಾದದ್ದು ಯಾರು ತನ್ನಶಾಸಕ ಅವಧಿಯಲ್ಲಿಲೂಟ ಜೀವನ ಮಾಡಿರುತಾನೆ, ಲೂಟ 
ರಾಜಕೀಯ ಮಾಡಿರುತಾನೆ. ಅಂಥವರಿಗೆ ತನ್ನಹೆಂಡತಿ ಮಕ್ಕಳನ್ನುಸಾಕುವುದಕ್ಕೆ ಇದು ಅವಶ್ಯಕತೆ 
ಇರುವುದಿಲ್ಲ... ಆದರೆ ಯಾರು ನಿಷ್ಟಾವಂತರಾಗಿ ಕೇವಲ ಬರುವ ಸವಲತ್ತುಗಳನ್ನೇ 
ಉಪಯೋಗಿಸಿಕೊಂಡು ಜೀವನಮಾಡಿರುತಾರೆ. ಅಷ್ಟೇ ಸವಲತುಗಳನ್ನು 
ಉಪಯೋಗಿಸಿಕೊಂಡು ಶಾಸಕ ತನ್ನ ಜೀವನ ಕಳದಿರುತಾನೋ ಅಂಥವನಿಗೆ ಈ ಸೌಲಭ್ಯ ದಿಂದ 
ತನ್ನಹೆಂಡತಿ ಮಕ್ಕಳನ್ನುಸಾಕುವುದಕ್ಕೆ ಬೇಕಾಗಿರುತ್ತದೆ. ಆದರೆ ಯಾವ ಶಾಸಕ ಒಂದು ಟ್ರಾನ್ಸ್‌ಫರ್‌ 
ಕೇಸ್‌ಗೆ 5-10ಸಾವಿರ ರೂಪಾಯಿಗಳನ್ನುಪಡೆದುಕೊಂಡಿರುತಾನೋ ಅಂಥಾ ಶಾಸಕನಿಗೆಇದು 
ಬೇಕಾಗಿಲ್ಲ. ಆದುದರಿಂದ ಮಾನ್ಯ ತ್ರೀ ಖಂಡ್ರೆಯವರು ಏನು ನಿರ್ಣಯವನ್ನು ತಂದಿದ್ದಾರೆ 
ಅದಕ್ಕೊಂದು ತಿದ್ದುಪಡಿಯನ್ನು ನಾನು ಮಾಡಿಸುವುದಕ್ಕೆ ಇಷ್ಟಪಡುತ್ತೇನೆ. ಅದು ಏನೆಂದರೆ 
“ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಶಾಸಕರಿಗೆ ಕೊಡುತ್ತಿರುವ ವಿಶ್ರಾಂತಿ ವೇತನವನ್ನು 
ರದ್ದುಪಡಿಸಬಹುದು'' ಇದು ನನ್ನ ಅಭಿಪ್ರಾಯ. ಇದು ನನ್ನಸ್ವಂತ ಅಭಿಪ್ರಾಯ. ಆದುದರಿಂದ 
ಈ ರೀತಿ ಮಾಡಿಕೊಳ್ಳಬಹುದೆಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 


ಇದು ಉತ್ತಮ ಕೆಲಸ ಮಾಡಿದವರಿಗೆ ಕೊಡುವ ಪುರಸ್ಕಾರ ಎಂದು ನಾನಾದರೂ 
ಭಾವಿಸಿದ್ದೇನೆ. ಬ್ರಿಟನ್ನಿನ ಎನ್‌ಸೈಕ್ಲೊಪಿಡಿಯಾದಲ್ಲಿಒಂದು ಮಾತು ಬರುತ್ತದೆ, ಅದರ ಅರ್ಥ ಈ 
ರೀತಿ ಇದೆ. ""ಈ ವಿಶ್ರಾಂತಿ ವೇತನ ಎನ್ನುವುದು ಯೋಗ್ಯ ರೀತಿಯಿಂದ ಕೆಲಸಮಾಡಿದಂತಹ ವೃಕ್ತಿಗೆ 
ಕೊಡುವಂತಹ ಒಂದು ಸಂಭಾವನೆ'' ಎಂದು. ಅಯೋಗ್ಯ ರೀತಿಯಲ್ಲಿ ನಡೆದವರಿಗೆ ಕೊಡತಕ್ಕ 
ಸಂಭಾವನೆ ಇದಲ್ಲ ಯೋಗ್ಯರೀತಿಯಲ್ಲಿಕರ್ತವ್ಯವನ್ನುನಿಷ್ಠೆಯ ಆಧಾರದ ಮೇಲೆ ಕೆಲಸಮಾಡಿದ 
ವ್ಯಕಿಗೆ ಕೊಡುವ ಸಂಭಾವನೆ. ಖಂಡ್ರೆ ಯವರು ಮಾತನಾಡುತ್ತಾ "ರಾಜಕೀಯ ಕಸಬಲ್ಲ' ಎಂಬ 
ಮಾತನ್ನು ಹೇಳಿದರು. ಬಹುಶಃ ಬಹಳ ದೊಡ್ಡ ಮಾತು ಅದು. 10-15 ವರ್ಷಗಳಿಂದ 
ಸಾರ್ವಜನಿಕ ಜೀವನದಲ್ಲಿ ದುಡಿರುವ ನಮಗೆ ಈ ಬಗ್ಗೆ ಏನು ಹೇಳಬೇಕೋ ಗೊತಿಲ್ಲ, 


ಜೀವನದಿ / ೩೦೮ 


ವಿರೋಧಪಕ್ಷದಲ್ಲಿಯೇ ಬೆಳೆದುಕೊಂಡು ಬಂದಂತಹ ನಮಗೆ, 1969ರಿಂದೀಚೆಗೆ ಈ ದೇಶದ, 
ರಾಜ್ಯದ ಸಮಾಜ ವ್ಯವಸ್ಥೆಯನ್ನು ನೋಡಿದಾಗ ರಾಜಕೀಯವನ್ನು ಸೇವಾ ಮಾರ್ಗವಾಗಿ 
ಇಟ್ಟುಕೊಂಡಿದ್ದಾರೋ, ಸೇವಾಕ್ಲೇತ್ರವಾಗಿ ಇಟ್ಟುಕೊಂಡಿದ್ದಾರೋ ಅಥವಾ ಹೊಟ್ಟೆಪಾಡಿಗಾಗಿ 
ಇಟ್ಟುಕೊಂಡಿದ್ದಾರೋ ಎಂಬುದು ಅರ್ಥವಾಗುತ್ತಿಲ್ಲ. ನಾನು ಸಮಾಜದಸಾಮಾನ್ಯ ವ್ಯಕ್ತಿಯಾಗಿ 
ನೋಡಿದ್ದೇನೆ, ಕಣ್ಣಾರೆ ಕಂಡಿದ್ದೇನೆ. 10-15 ವರ್ಷಗಳಿಂದೀಚೆಗೆ ಸಾರ್ವಜನಿಕ ಜೀವನ 
ಕಹಿಯೋ, ಸಿಹಿಯೋ ಗೊತ್ತಿಲ್ಲ ಒಳ್ಳೆಯದೋ, ಕೆಟ್ಟದ್ದೋ ಗೊತ್ತಿಲ್ಲ. ಇದು ಸೇವಾಕ್ಷೇತ್ರದ 
ಬದಲಾಗಿ, ಸೇವೆ ಮಾಡುವ ಸಾಧನದ ಬದಲಾಗಿ ಹೊಟ್ಟೆ ಹೊರೆದುಕೊಳ್ಳುವ ಸಾಧನವಾಗಿದೆ. 
ಅದನ್ನು ತಪ್ಪಿಸುವುದಕ್ಕೆ ಇಂಥ ವಿಶ್ರಾಂತಿವೇತನವನ್ನು ಕೊಡಬೇಕೆಂದು ಕಾಣುತದೆ. ಯಾರು 
ಹೊಟ್ಟೆಪಾಡಿಗಾಗಿ ಬಸ್‌ಸ್ಟಾ ಂಡ್‌ನಲ್ಲಿಜುಬ್ಬ ಹಾಕಿಕೊಂಡು ನಿಂತುಕೊಳ್ಳುತಾರೆ ಅದನ್ನು ತಪ್ಪಿಸಲಿಕ್ಕೆ 
ವಿಶ್ರಾಂತಿವೇತನ ಕೊಡಬೇಕಾಗುತದೆ. ಅವರಿಗೆ ಬೆಂಬಲ ಕೊಡಬೇಕಾಗುತ್ತದೆ. ಸಾರ್ವಜನಿಕ 
ಜೀವನದಲ್ಲಿ ಕೆಲಸ ಮಾಡುವವರೆಗೆ ರಾಜಕೀಯ ಕಸಬಲ್ಲ ಅದನ್ನು ತಪ್ಪಿಸುವುದಕ್ಕೆ ಇಂಥ 
ಸವಲತುಗಳನ್ನುಕೊಡುವುದರಿಂದ ಉತ್ತಮವಾಗುತ್ತದೆಂದು ನನ್ನ ಕಳಕಳಿಯ ವಿನಂತಿ. 


ಇದಕ್ಕೆ ನಾನು ಖಂಡಿತ ವಿರೋಧ ಮಾಡುವನಲ್ಲ. ನಾನು ಹೇಳುವುದು ಇಷ್ಟೇ. 
ಅವಶ್ಯಕತೆ ಇರುವಂತಹ ನಿಷ್ಠಾವಂತ ರಾಜಕಾರಣಿಯಾಗಿ ಕೆಲಸ ಮಾಡಿದಂತಹವರ ಹೆಂಡತಿ 
ಮಕ್ಕಳು ಬೀದಿಗೆ ಬೀಳದಿರಲಿ, ದುಃಖತಪರಾಗದಿರಲಿ ಎಂಬ ದೃಷ್ಟಿಯಿಂದ ಅಂಥವರಿಗೆ 
ಎಶ್ರಾಂತಿವೇತನ ಕೊಡಬೇಕಾಗುತ್ತದೆ. ಆದರೆ ಇತರೆಯವರಿಗೆ ಕೊಡಬಾರದು. ವಿಶ್ರಾಂತಿ 
ವೇತನವನ್ನುಪಡೆಯುವುದು ಕಡ್ಡಾಯವೇನಲ್ಲ ಅವಶ್ಯಕತೆ ಇಲ್ಲದವರು ವಾಪಸ್ಸುಬಿಡಬಹುದು. 
ಯಾರಿಗೆಸಂಸಾರಸಾಗಿಸಲುತೊಂದರೆ ಇದೆ ಅಂಥವರಿಗೆ ಕೊಡಬಹುದು. ಈ ನಿರ್ಣಯ ಏತಕ್ಕೆ 
ತಂದರು ಎಂಬುದು ಅರ್ಥವಾಗುತ್ತಿಲ್ಲ ಬಹುಶಃ ಜನರ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಈನಿರ್ಣಯ 
ತಂದಿದ್ದಾರೆಂದು ಅನ್ನಿಸುತ್ತದೆ. ಸಾರ್ವಜನಿಕರಲ್ಲಿಅಂಥ ಪ್ರಜ್ಞಾಹೀನ ಮತದಾರರುಇಂದು ಇಲ್ಲ 
ಯಾರು ನೀತಿವಂತರು ಯಾರು ಅನೀತಿವಂತರು ಎಂಬುದನ್ನುಸ್ಟಷ್ಟವಾಗಿ ನೋಡಿ ಮತ ಕೊಡುವ 
ಜನರಿದ್ದಾರೆ. ಆದ್ದರಿಂದ ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯುವುದರ ಬದಲು ಈ 
ನಿರ್ಣಯವನ್ನು ವಾಪಸ್ಸು ತೆಗೆದುಕೊಂಡು, ಅವಶ್ಯಕತೆ ಇರುವ ಶಾಸಕರೆಲ್ಲರಿಗೂ ಬೇಕಾದ 
ಸವಲತುಗಳನ್ನುಕೊಡಬೇಕೆಂದು ಕೇಳಿಕೊಂಡು ನನ್ನಮಾತನ್ನುಮುಗಿಸುತ್ತೇನೆ. 

O 


(11-3-1983) 


೩೦೯ / ಜೀವನದಿ 


ಬಜೆಟ್‌ನ ಕುರಿತು ಚರ್ಚಿ 


ಮಾನ್ಯ ಅಧ್ಯಕ್ಷರೇ ) ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರತಕ್ಕ ಆಯವ್ಯಯ ಪಟ್ಟಿಯನ್ನು 
ಸ್ವಾಗತಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಪ್ರಪಂಚದಲ್ಲಿ ಮನುಷ್ಯ 
ಮಾಡಲಿಕ್ಕೆ ಮೂರು ಆಸಾಧ್ಯ ಕೆಲಸಗಳು ಇವೆ : 


1. To kiss a girl leading towards others 
2. To climb a wall leading toward us 


3. ಅನೇಕ ಜನರು ಒಂದೇ ವಿಷಯವನ್ನು ಕುರಿತು ಮಾತನಾಡಿದ ಮೇಲೆ ಅದೇ 
ವಿಷಯವನ್ನು ಕುರಿತು ಮಾತನಾಡುವುದು. 


ಇಂಥ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಬಹುಶಃ ನಾನು 
ನೋಡಿದ ಹಾಗೆ ಈ ಆಯವ್ಯಯದ ಮೇಲೆ ಚರ್ಚೆಯ ವಿವೇಚನೆಯನ್ನು ಶುರು ಮಾಡಿದ ಮೇಲೆ 
ಪ್ರತಿ ಹಂತದಲ್ಲಿಯೂ ಒಂದು ಪ್ರಶ್ನೆಏಳುತ್ತದೆ. ಬಡ್ಡೆಟ್ನನ್ನು ಕುರಿತು ಮಾತನಾಡುವಾಗ ಭಾಷಣದ 
ವ್ಯಾಪ್ತಿಏನು? ಇದರ ಬಗ್ಗೆ ಹಿರಿಯ ಸದಸ್ಯರು, ಕಿರಿಯ ಸದಸ್ಯರು, ಅನೇಕ ಜನರು ಇದನ್ನುಕುರಿತು 
ಯೋಚನೆ ಮಾಡುತಿದ್ದಾರೆ. ನೇರವಾಗಿ ನಾನು ವಿಷಯಕ್ಕೆ ಬರಬೇಕಾದರೆ, ಬಡ್ಜೆಟ್‌ 
ದೇಶಕ್ಕಾಗಲೀ, ಕುಟುಂಬಕ್ಕಾಗಲೀ, ಸಂಸ್ಥೆಗಾಗಲೀ ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಅರಿವು ಬೇಕು. 
ತನ್ನಆದಾಯ ಎಷ್ಟು, ಖರ್ಚು ಎಷ್ಟುಮಾಡಬೇಕು ಎಂದುಕುರಿತು ಒಂದು ಪಟ್ಟಿಯನ್ನುತಯಾರು 
ಮಾಡುವುದೇ ಬಡ್ಜೆಟ್‌. ಇಂಥ ಒಂದು ಆಯವ್ಯಯವನ್ನು ದೇಶ ಅಥವಾ ರಾಜ್ಯ ತಯಾರು 
ಮಾಡಿದಾಗ ಅದರ ಉತ್ತಮ ಗುಣಗಳು, ಕೆಟ್ಟ ಗುಣಗಳು ಯಾವುವು ಎಂದು ನಾವು 
ಪರ್ಯಾಲೋಚನೆ ಮಾಡಬೇಕು. ಉಳಿದ ವಿಷಯಗಳು ನಮಗೆ ಅನಿವಾರ್ಯವು ಅಲ್ಲ 
ಅವಶ್ಯಕವೂ ಅಲ್ಲ. 


ಇನ್ನುಉತ್ತಮ ಬಡ್ಜೆಟ್‌ ಯಾವುದು ಎಂದರೆ, ಯಾವ ಆಯವ್ಯಯದಲ್ಲಿ ಅತಿ ಕಡಿಮೆ 
ತೆರಿಗೆ ಇರುತ್ತದೋ, ಎಲ್ಲಕ್ಕಿಂತ ಮಿಗಿಲಾಗಿ That too in a country like ours which is 
ಟಗdೇrdೇಳeಂped ಉತ್ತಮ ಗುಣ ಯಾವುದು? ಎಂದರೆ, ರಾಜ್ಯವಾಗಲೀ, ರಾಷ್ಟ್ರವಾಗಲೀ 
ಇರುವಂಥ ಹಣದಲ್ಲಿ ಅತಿ ಹೆಚ್ಚಿನ ಹಣವನ್ನು ಉತ್ಪಾದನಾ ಕಾರ್ಯಗಳಿಗೆ 
ಉಪಯೋಗಿಸುವಂಥಾದ್ದು ಈ ಒಂದು ದೃಷ್ಟಿಯಿಂದ ಈ ಆಯವ್ಯಯ ಪ್ರಾಮುಖ್ಯವಾದುದು. 
ನಮ್ಮದೇಶದಲ್ಲಿಇನ್ನೂಸಂಪತ್ತನ್ನುಹಂಚಿಕೊಳ್ಳುವಸ್ಥಿತಿಗೆ ನಾವು ಬಂದಿಲ್ಲ ನಾವಿರುವಂಥ ಸ್ಥಿತಿ 
ಸಂಪತ್ತನ್ನುಸೃಷ್ಟಿಸುವಂಥಾದ್ದು ಆದ್ದರಿಂದ ನಾವು ಈ ವರ್ಷದ ಬಡ್ಡೆಟ್ಟನ್ನು ನೋಡಿದಾಗ ಮತ್ತು 


ಜೀವನದಿ / ೩೧೦ 


ಹಿಂದಿನದನ್ನೂ ನಾವು ನೋಡಿದಾಗ, ಹಿಂದಿನ ಯಾವ ಬಡ್ಜೆಟ್‌ಗಳೂ ಸಹ ಅಭಿವೃದ್ಧಿ 
ಕಾರ್ಯಗಳಿಗೆ ಕೊಡದೆ ಇರುವಷ್ಟು ಹಣವನ್ನು ಈ ಸಾರಿ ನಮ್ಮ ಮುಖ್ಯಮಂತ್ರಿಗಳು 
ಒದಗಿಸಿಕೊಟ್ಟದ್ದಾರೆ. ಆದ್ದರಿಂದ ಇದರಲ್ಲಿ ಉತ್ತಮ ಬಡ್ಬೆಟ್ಟಿಗೆ ಇರಬೇಕಾದಂಥ ಮುಖ್ಯ 
ಲಕ್ಷಣಗಳಲ್ಲಿ ಒಂದಾದ ನಿಯಮ, ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸುವುದು, ಈ 
ನಿಯಮವನ್ನು ಅನುಸರಿಸುವುದರಲ್ಲಿ ಬಹುಶಃ ಈ ಆಯವ್ಯಯ ಬಹಳಷ್ಟುಸಫಲವಾಗಿದೆ ಎಂದು 
ನನಗನ್ನಿಸುತ್ತದೆ. ಈ ಆಯವ್ಯಯವನ್ನು ಕುರಿತು ವೀರಪ್ಪ ಮೊಯ್ಲಿಯವರು 
ಅರ್ಥಮಂತ್ರಿಗಳಾಗಿದ್ದರು, ಅವರೂ ಸಹ ಇದರ ಬಗ್ಗೆಮಾತನಾಡುತ್ತಾಅನೇಕ ನ್ಯೂನತೆಗಳನ್ನು 
ತೋರಿಸಿದ್ದಾರೆ. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರನ್ನುಒಂದು ಪ್ರಶ್ನೆಕೇಳಬೇಕಾಗಿದೆ. 
ಅವರು ಈ ಸದನದಲ್ಲಿ ಸುಮಾರು ನಾಲ್ಕಾರು ಬಡ್ಜೆಟ್‌ಗಳನ್ನು ಮಂಡಿಸಿದ್ದಾರೆ. ಕಳದ 34 
ವರ್ಷಗಳಿಂದಲೂ ಕಾಂಗ್ರೆಸ್‌ ಸರ್ಕಾರ ಆಡಳಿತದಲ್ಲಿದ್ದು ನೂರಾರು ಬಡ್ಜೆಟ್‌ಗಳನ್ನು ಅವರು 
ತಂದಿದ್ದಾರೆ. ಅವರ ಪ್ರತಿಯೊಂದು ಬಡ್ಜೆಟ್‌ ಅವರು ಈಗ ಹೇಳುವಂಥ ನ್ಯೂನತೆಗಳಿಂದ 
ಹೊರತಾಗಿತ್ಛೇ? ಅವರು ನ್ಯೂನತೆಗಳು ಇಲ್ಲದಂಥ ಆಯವ್ಯಯವನ್ನು ಈಸದನದಲ್ಲಿಮಂಡಿಸಿದ್ದೇ 
ಆಗಿದ್ದರೆ, ಮಂಡಿಸಿದ್ದಪಕ್ಷದಲ್ಲಿ ಈ ದೇಶದಲ್ಲಿ ಆರ್ಥಿಕ ಪ್ರಗತಿ ಇಷ್ಟೊಂದು ಕುಂಠಿತವಾಗಲಿಕ್ಕೆ 
ಕಾರಣ ಏನು? ಈ ದೇಶದಲ್ಲಿಹರಿದು ಹಂಚಿರುವ ಬಡತನ ಇನ್ನೂಇರಲಿಕ್ಕೆ ಕಾರಣ ಏನು? ಈ 
ಅವ್ಯವಸ್ಥೆಯುಳ್ಳ ಆರ್ಥಿಕ ಪರಿಸ್ಥಿತಿ ಇನ್ನೂಇರಲಿಕ್ಕೆ ಕಾರಣ ಏನು? ಇದಕ್ಕೆ ಸೂಕ್ತಉತ್ತರವನ್ನು 
ಅವರು ಕೊಡಬೇಕಾಗುತ್ತದೆ. ಆದ್ದರಿಂದ ಮಾನ್ಯ ಮಿತ್ರರನ್ನುನಾನು ಕೇಳಿಕೊಳ್ಳುವುದು ಇಷ್ಟೆ ಈ 
ಆಯವ್ಯಯವಾಗಲೀ ಅಥವಾ ಯಾವುದೇ ತೀರ್ಮಾನವಾಗಲೀ ಅದು ನ್ಯೂನತೆಗಳನ್ನು 
ಹೊಂದಿರಲೇಬೇಕು. ಪ್ರತಿಯೊಂದರಲ್ಲಿಯೂ ನ್ಯೂನತೆಗಳು ಇದ್ದೇ ಇರುತ್ತವೆ. ಯಾವುದು 
ಕಡಿಮೆ, ಯಾವುದು ಹೆಚ್ಚಾಗಿವೆ ಎನ್ನುವುದರ ಬಗ್ಗೆ ನಾವು ಇಲ್ಲಿ ಕುರಿತು ಯೋಚನೆ 
ಮಾಡಬೇಕಾಗುತ್ತದೆ. ನನಗೆ ತಿಳಿದ ಮಟ್ಟಿಗೆ ಈ ಆಯವ್ಯಯದಲ್ಲಿಕೊರತೆ ಎನ್ನುವುದು ಒಂದೇ 
ಒಂದು ದೋಷ. ಶ್ರೀಮಾನ್‌ ಮೊಯ್ಲಿಯವರು ಈ ಕೊರತೆಯನ್ನು ಹೇಗೆ ತುಂಬಿಸುತಾರೆ, 
ತುಂಬಿಸಲಿಕ್ಕೆ ಹೇಗೆ ಸಾಧ್ಯ ಎಂದು ಪ್ರಶ್ನೆಮಾಡಿದ್ದಾರೆ, ನಾವು ಈ ದೇಶದ ಹಣವನ್ನು ಖರ್ಚು 
ಮಾಡುವಾಗ, ಸಾರ್ವಜನಿಕ ಹಣವನ್ನು ಖರ್ಚುಮಾಡುವಾಗ ಸರ್ಪ ಕಾವಲು ಕಾದ ಹಾಗೆ 
ನೋಡಿಕೊಂಡರೆ ಮಾತ್ರ ಈ ಕೊರತೆಯನ್ನುತುಂಬುವುದಕ್ಕೆ ಸಾಧ್ಯ. ಇದು ಬಿಟ್ಟುಯಾವುದನ್ನೂ 
ಯೋಚನೆ ಮಾಡದೆ ಆನೇಕಲ್‌ಗೆ ಏರೋಪ್ಲೇನ್‌ನಲ್ಲಿ ಹೋಗುವುದು, ಮತೊಂದು ಕಡೆಗೆ 
ಏರೋಪ್ಪೇನ್‌ನಲ್ಲಿ ಹೋಗುವುದು. ಇಂತ ಅನೀತಿಯುತವಾಗಿ ಸರ್ಕಾರದ ಹಣವನ್ನು ಖರ್ಚು 
ಮಾಡುವುದನ್ನುನಿಲ್ಲಿಸಿದರೆ ಮಾತ್ರ ಈ ಕೊರತೆಯನ್ನು ತುಂಬುವುದಕ್ಕೆ ಸಾಧ್ಯ. 


ಆಯವ್ಯಯವನ್ನು ರಚನೆ ಮಾಡುವಾಗ, ತಯಾರು ಮಾಡುವಾಗ ರಾಜ್ಯದ 
ಮುಖ್ಯಮಂತ್ರಿಗಳು ದಾರ ಅಥವಾ ಹಗ್ಗವನ್ನು ಯಾರ ಕೈಯಲ್ಲಿ ಕೊಟ್ಟಿರುತ್ತಾರೆ? ಪ್ರಜಾ 


೩೧೧ / ಜೀವನದಿ 


ಪ್ರಭುತ್ವದಲ್ಲಿಸರ್ಕಾರದ ಕಡಿವಾಣ ಯಾವುದು ಎನ್ನುವ ಅರಿವು ನಮಗೆ ಇರಬೇಕಾಗುತ್ತದೆ. 
ಆಳುವ ಪಕ್ಷ ತನ್ನ ಕಡಿವಾಣವನ್ನು ವಿರೋಧ ಪಕ್ಷದವರ ಕೈಯಲ್ಲಿಕೊಡಬೇಕಾಗುತದೆ. ಆಳುವ 
ಪಕ್ಷವನ್ನುಬಿಗಿಯಾದ ಕಡಿವಾಣದೊಂದಿಗೆ ಬಿಗಿ ಮಾಡತಕ್ಕದ್ದುವಿರೋಧ ಪಕ್ಷಕ್ಕೆ ಸೇರಿದ್ದು ಆಳುವ 
ಪಕ್ಷದವರು ತಪ್ಪುದಾರಿಗೆ ಹೋದಾಗ ಅವರನ್ನುಕಡಿವಾಣ ದೊಂದಿಗೆ ಎಳೆದು ನಿಲ್ಲಿಸತಕ್ಕ ಕೆಲಸವನ್ನು 
ನೀವು ಮಾಡಬೇಕು. ಇಂಥ ಒಂದು ಶಕ್ತಿಯನ್ನು ಗಳಿಸಿಕೊಳ್ಳಬೇಕು. 


ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡತಕ್ಕಂಥ 
ಕಾಲದಲ್ಲಿ ಈ ದೇಶದಲ್ಲಿ ಹಣದುಬ್ಬರನ್ನು ತಡೆಯುವುದಕ್ಕೆ ಯಾವ ಕಾರ್ಯಕ್ರಮವನ್ನೂ 
ಹಾಕಿಕೊಂಡಿಲ್ಲಎಂದು ಹೇಳಿದರು. ಈ ಸಂದರ್ಭದಲ್ಲಿನಾನು ಒಂದು ವಿಷಯವನ್ನು ಈ ಸಭೆಯ 
ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. ಇದನ್ನು ಬರೀ ಬಿಳಿ ಪೇಪರ್‌ ಮೇಲೆ ಪ್ರಿಂಟ್‌ 
ಮಾಡುವುದರಿಂದ ಈ ಹಣದುಬ್ಬರನ್ನುಖಂಡಿತವಾಗಿ ತಡೆಯುವುದಕ್ಕೆ ಸಾಧ್ಯವಿಲ್ಲ ಇದನ್ನೇ ದಿನೇ 
ದಿನೇ ಈ ಹಣದುಬ್ಬರ ಜಾಸ್ತಿಯಾಗುತ್ತಾಇದೆ. ಎಂದಿನವರೆಗೆ ಈ ದೇಶದಲ್ಲಿ ಕಷ್ಟಪಟ್ಟುಸಂಪಾದನೆ 
ಮಾಡಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವಂತಹ ಮನೋಭಾವ 
ಬರುವುದಿಲ್ಲವೋ ಅಲ್ಲಿಯವರೆಗೂ ಈ ಹಣದುಬ್ಬರ ನಿಲ್ಲುವುದಿಲ್ಲ. ಈ ಬಗ್ಗೆ ನಾನೊಂದು 
ಉದಾಹರಣೆಯನ್ನುಕೊಡುತ್ತೇನೆ. ನನ್ನತೋಟದಲ್ಲಿಕೆಲಸಮಾಡುವಂತಹ ಒಬ್ಬ ಕೂಲಿಗಾರ 
ನಾನು ಕೊಟ್ಟಂತಹ 7 ರೂಪಾಯಿಗಳನ್ನುತೆಗೆದುಕೊಂಡುಸಂತೆಗೆ ಹೋದರೆ "ರಾಗಿ ಬೆಲೆ ಎಷ್ಟು 
ಅಂತ 3 ಅಂಗಡಿಗಳಲ್ಲಿ ವಿಚಾರಿಸುತಾನೆ. ಅದೇ ನಾನು ಬೆಂಗಳೂರಿನಲ್ಲಿ ಒಂದು ಅಂಗಡಿಗೆ 
ಟೂತ್‌ಪೇಸ್ಟ್‌ ಕೊಂಡುಕೊಳ್ಳುವುದಕ್ಕೆ ಹೋದರೆ, ಅವನು ಅದರ ಬೆಲೆ ಎಷ್ಟು ಹೇಳಿದ, ಬೇರೆ 
ಅಂಗಡಿಯಲ್ಲಿ ಇದರ ಬೆಲೆ ಕಡಿಮೆ ಇದೆಯೇ ಅಥವಾ ಹೆಚ್ಚು ಇದೆಯೇ ಎಂದು ಚಿಂತನೆ 
ಮಾಡುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ, ನಮ್ಮದೇಶದಲ್ಲಿ ಹಣದ ಚಲಾವಣೆ ಅಂದರ ಮನಿ 
ಸರ್ಕುಲೇಷನ್‌ ಜಾಸ್ತಿಯಾಗಿದೆ. ಈ ಹಣದ ಚಲಾವಣೆ ಜಾಸ್ತಿಯಾಗುವುದಕ್ಕೆ ಕಾರಣವೇನೆಂದರೆ, 
ಅನೀತಿಯುತವಾದ ಮಾರ್ಗದಲ್ಲಿನಾವು ಹಣವನ್ನುಗಳಿಸುವುದು ಹೆಚ್ಚಾಗಿದೆ. ಒಬ್ಬ ಮನುಷ್ಯನಿಗೆ 
ಬರುವ ಸಾವಿರ ರೂಪಾಯಿಗಳ ಸಂಬಳದಲ್ಲಿ ಅವನು ಜೀವನ ಮಾಡುವುದಕ್ಕೆ ಸಾಧ್ಯವಿದ್ದಾಗ 
ಅದಕ್ಕಿಂತ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದೇ 1ಸಾವಿರ ರೂಪಾಯಿಗಳ 
ಜೊತೆಗೆ 2 ಸಾವಿರ ರೂಪಾಯಿಗಳು ಬೇರೆ ಮೂಲಗಳಿಂದ ಬಂದರೆ ಅವನಿಗೆ ಹಣದ ಬೆಲೆ 
ಗೊತಾಗುವುದಿಲ್ಲ. ಆಗ ಹಣದ ಚಲಾವಣೆ ಜಾಸ್ತಿಯಾಗುತ್ತೆ ಆದ್ದರಿಂದ ಈ ಹಣದುಬ್ಬರವನ್ನು 
ತಡೆಯುವಂತಹ ಕೆಲಸ ಬರೀ ಪೇಪರ್‌ನಲ್ಲಿಪ್ರಿಂಟ್‌ ಮಾಡಿದರೆ ಅಥವಾ ಆ ಬಗ್ಗೆಲೇಖನವನ್ನು 
ಬರೆದರೆ ಅದು ಖಂಡಿತಸಾಧ್ಯವಿಲ್ಲ. 


ಇಲ್ಲಿ ಯಾರಿಗಾದರು ಈ ಹಣದುಬ್ಬರ ವನ್ನು ತಡೆಯಬೇಕೆಂದು ಇಷ್ಟವಿದ್ದರೆ 
ಸಾರ್ವಜನಿಕ ಜೀವನದಲ್ಲಿ ತುಂಬಿ ತುಳುಕುತ್ತಿರುವ ಈ ಭ್ರಷ್ಟಾಚಾರವನ್ನು ಮೊದಲು ಕಡಿಮೆ 


ಜೀವನದಿ / ೩೧೨ 


ಮಾಡಬೇಕು. ನಾವು ಅನೀತಿಯುತವಾಗಿ ಏನು ಹಣ ಸಂಪಾದನೆ ಮಾಡುತ್ತಿದ್ದೇವೆ ಅದನ್ನು 
ಮೊದಲು ನಿಲ್ಲಿಸಬೇಕು. ಅನೀತಿಯುತವಾದ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುವುದನ್ನು 
ನಿಲ್ಲಿಸಿದರೆ, ಸಿಕ್ಕಾಪಟ್ಟೆ ಖರ್ಚು ಮಾಡುವುದನ್ನು ಕಂಟ್ರೋಲ್‌ ಮಾಡಿದ ಹಾಗಾಗುತ್ತದೆ. ಈ 
ದಿಶೆಯಲ್ಲಿಹಣದುಬ್ಬರವನ್ನುತಡೆಯುವುದಕ್ಕೆ ಪ್ರಯತ್ನಮಾಡಬಹುದು. 


ಆಮೇಲೆ ನಮ್ಮ ವಿರೋಧಪಕ್ಷದ ನಾಯಕರು ಇನ್ನೂ ಕೆಲವು ವಿಷಯಗಳನ್ನು ಈ 
ಸಭೆಯ ಗಮನಕ್ಕೆ ತಂದರು. ನಾನಂತೂ ಈಸಭೆಗೆ ಹೊಸಬ. ಈ ಕ್ಯಾಪಿಟೇಶನ್‌ ಫೀ ಬಗ್ಗೆ ಮತ್ತು 
ವೃತ್ತಿತೆರಿಗೆಯ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಅವರು ಹೇಳಿದರು. ಈ ಖಾಯಿಲೆಯನ್ನು 
ಯಾರು ತಂದವರು? ನಾವು ಜನತಾ ಪಕ್ಷದವರು ಅದನ್ನುತಂದೆವೆ? ಜಾತಿ ಜಾತಿಗಳಿಗೆ ನೀವು 
ಇಂಜಿನಿಯರಿಂಗ್‌ ಕಾಲೇಜುಗಳನ್ನು ಕೊಟ್ಟಿರಿ. ಜಾತಿಜಾತಿಗಳ ತಲೆಯನ್ನು ನೋಡಿಕೊಂಡು 
ಮೆಡಿಕಲ್‌ ಕಾಲೇಜುಗಳನ್ನು ಕೊಟ್ಟಿರಿ. ಇವತ್ತು ನಮ್ಮನ್ನು ಮಾಡಿ ಎಂದು ಹೇಳುತ್ತಿದ್ದಿರಿ; ಏತಕ್ಕೆ 
ಮಾಡಿದಿರಿ ಇದನ್ನುನೀವು? ಈ ವೃತ್ತಿತೆರಿಗೆಯನ್ನುತಂದವರು ಯಾರು? ಈ ಖಾಯಿಲೆಯನ್ನು 
ತಂದು ಹರಡಿ, ಈ ಸಮಾಜದಲ್ಲಿರೋಗರುಜಿನಗಳನ್ನುತಂದು ಅದು ಹುಳು ಹತಿಕೊಂಡು ತಿನ್ನುವ 
ಹಾಗೆ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಸರಿ ಮಾಡಿ ಎಂದು ಹೇಳಿದರೆ ಇದಕ್ಕೆ ಯಾರು ಹೊಣೆ? 
ನಾವೇನಾದರೂ 2 ತಿಂಗಳಲ್ಲಿ ಯಾವುದಾದರೂ ಖಾಯಿಲೆಯನ್ನು ತಂದಿದ್ದರೆ ಅದಕ್ಕೆ ನಾವು 
ಇಂಜಕ್ಷನ್‌ ಕೊಡುತ್ತೇನೆ, ಆಪರೇಷನ್‌ ಮಾಡುತ್ತೇವೆ, ಮೆಡಿಸನ್‌ ಬೇಕಾದರೆ ಕೊಡುತ್ತೇವೆ. 
ಮಾನ್ಯ ಅಧ್ಯಕ್ಷರೇ, ಲಿವರ್‌ಗೆ ಸಿರಿಲಿಸಿಸ್‌ ಎನ್ನುವ ಖಾಯಿಲೆ ಬರುತ್ತದೆ. ಈ ದೇಶದಲ್ಲಿ 35 
ವರ್ಷಗಳಕಾಲ ಅಧಿಕಾರ ಮಾಡಿದವರು ಈಸಿರಿಲಿಸಿಸ್‌ ಖಾಯಿಲೆ ತರಹ ಮಾಡಿದ್ದಾರೆ. 


(25-3-1983) 


೩೧೩ / ಜೀವನದಿ 


ಬರಗಾಲ ಕುರಿತು 


ಮಾನ್ಯ ಅಧ್ಯಕ್ಷರೇ, ಇವತ್ತುರಾಜ್ಯದಲ್ಲಿಬರಗಾಲ ಬಂದಿದೆ. ಜನತಾ ಪಕ್ಷದ ಸರ್ಕಾರ 
ನಿರ್ಮಾಣ ಆದಾಗ ಈ ಬರದ ಶಾಪ ಏಕೆ ತಾಂಡವವಾಡುತಿದೆ ಎಂದು ನನಗೆ ಸ್ವಲ್ಪ 
ವೇದನೆಯಾಗಿದೆ. ಮತ್ತುಒಂದು ಕಡೆ ಸಂತೋಷವೂ ಆಗಿದೆ. ಕಾರಣವೇನೆಂದರೆ ನಾವೆಲ್ಲರೂ 
ಪುರಾಣ ಪುಣ್ಯ ಕತೆಗಳನ್ನು ನೋಡಿದ್ದೇವೆ. ಒಳ್ಳಯ ವ್ಯಕ್ತಿಗೆ ದೇವರಲ್ಲಿ ಸಂಪೂರ್ಣವಾಗಿ ಭಕ್ತಿ 
ಇಟ್ಟಂಥವನಿಗೆ ದೇವರು ವರ ಕೂಡುವುದಕ್ಕೆ ಮೊದಲು ಆತನ ಭಕ್ತಿನಿಜವೋ, ಸುಳ್ಳೋ ಎಂದು 
ಪರೀಕ್ಷೆ ಮಾಡುತ್ತಾನೆ. ನಮ್ಮ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಈ ಬರಗಾಲ ಪರಿಸ್ಥಿತಿಯನ್ನು 
ಎದುರಿಸುವುದು ಒಂದು ಪರೀಕ್ಷೆಯಾಗಿದೆ ಎಂದು ನಾನು ನಂಬಿದ್ದೇನೆ. ಒಂದು ವಿಷಯವನ್ನು 
ಹೇಳುವುದಕ್ಕೆ ಇಷ್ಟ ಪಡುತ್ತೇನೆ. ಶ್ರೀಮಾನ್‌ ಮಲ್ಲಿಕಾರ್ಜುನ ಖರ್ಗೆಯವರು ತಾವು ಹಿಂದೆ 
ರೆವಿನ್ಯೂ ಮಂತ್ರಿಯಾಗಿದ್ದಾಗ ಏನೇನು ಸಾಧನೆಗಳನ್ನು ಮಾಡಿದ್ದೆವು ಎಂಬುದರ ಒಂದು 
ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವರ ಎಲ್ಲಾಅಭಿವೃದ್ದಿಕೆಲಸಗಳಿಗೆ, ಅವರಿಗೆ ಅವರ ಸರ್ಕಾರಕ್ಕೆ ಮತ್ತು 
ಅವರ ಪಕ್ಷಕ್ಕೆ ರಾಜ್ಯದ ಜನ ಚಿರಯಣಿಯಾಗಿದ್ದಾರೆ. ಅವರು ಮಾಡಿರುವ ಎಲ್ಲಾಕೆಲಸಗಳಿಗೆ 
ವಂದನೆಗಳನ್ನುಸಲ್ಲಿಸುತ್ತಾಇವತಿನವರೆಗೂ ನನ್ನಜಿಲ್ಲೆಯಲ್ಲಿವಿಶೇಷವಾಗಿ ಕುಣಿಗಲ್‌ ಪಟ್ಟಣದಲ್ಲಿ 
ಕಳೆದ ಮುವತ್ತೈದು ವರ್ಷಗಳಿಂದ ಜನರಿಗೆ ಕುಡಿಯುವ ನೀರಿನ ಸೌಕರ್ಯವಿಲ್ಲ. ಇಂತಹ 
ಪರಿಸ್ಥಿತಿಗೆ ಜವಾಬ್ದಾರರು ಅವರು, ಅವರ ಸರ್ಕಾರ ಮತ್ತುಅವರ ಪಕ್ಷ ಎಂದು ನಾನು ಹೇಳುತ್ತೇನೆ. 
ಹಿಂದೆ ನಡೆದುಹೋಯಿತುಎಂದು ಚಿಂತಿಸುವ ಬದಲು, ಮುಂದೆ ಏನು ಮಾಡಬೇಕು ಎನ್ನುವುದನ್ನು 
ನಾವೆಲ್ಲರೂ ಕೂತು ಚರ್ಚಿಸಿದರೆ ಉತ್ತಮ ಎಂದು ನನಗನ್ನಿಸುತ್ತದೆ. ಸಂಪೂರ್ಣವಾಗಿ ಬರಪೀಡಿತ 
ಪ್ರದೇಶಗಳಲ್ಲಿತುಮಕೂರು ಜಿಲ್ಲೆಕೂಡ ಒಂದಾಗಿದೆ. ಇಲ್ಲಿಕುಡಿಯುವುದಕ್ಕೆ ನೀರಿಲ್ಲ. ಸುಮಾರು 
1500 ಹಳ್ಳಿಗಳಲ್ಲಿಕುಡಿಯುವ ನೀರಿಲ್ಲದೆ ಜನರುತೊಂದರೆಗೀಡಾಗಿದ್ದಾರೆ. 


ಜನತಾ ಪಕ್ಷದ ಸರ್ಕಾರವಾಗಿರಲಿ, ಅಥವಾ ಕಾಂಗ್ರೆಸ್‌ ಪಕ್ಷದ ಸರ್ಕಾರವಾಗಿರಲಿ 
ಅಥವಾ ಇನ್ಯಾವುದೇ ಪಕ್ಷದ ಸರ್ಕಾರವಾಗಿರಲಿ, ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 
ಮಾಡದೆ ಇರತಕ್ಕಂತಹಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರವೆಂದೆನಿಸುವುದಿಲ್ಲ ಅದು ಉತಮ 
ಸರ್ಕಾರವೆಂದು ಹೇಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಜನರಿಗೆ ಕುಡಿಯುವನೀರನ್ನುಕೊಡಲೇ 
ಬೇಕಾಗುತ್ತದೆ. ಪ್ರತಿ ವರ್ಷ ಈ ಬೇಗೆಯನ್ನುತೀರಿ ಸಲಿಕ್ಕೆ ಹಣವನ್ನುಖರ್ಚು ಮಾಡಿದ್ದರೂ 
ಜನಗಳಿಗೆ ಕುಡಿಯುವ ನೀರನ್ನುಒದಗಿಸಲಿಕ್ಕೆ ಸಾಧ್ಯವಾಗಿಲ್ಲಎ ೦ಬುದನ್ನು ಹೇಳಬೇಕಾಗುತುದೆ. 


ಮಾನ್ಯ ಅಧ್ಯಕ್ಷರೇ, ತಾವೂ ಕೂಡ ತುಮಕೂರು ಜಿಲ್ಲೆಯಿಂದ ಬಂದಿರತಕ್ಕಂತಹವರು. 
ತಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಕ್ಕೆ ಇಷ್ಟಪಡುತ್ತೇನೆ. ನನ್ನ ಕ್ಷೇತ್ರದಲ್ಲಿ 


ಜೀವನದಿ / ೩೧೪ 


ಮೊದಲಸಾರಿ ಒಂದು ಹಳ್ಳಿಯಲ್ಲಿ ಒಂದು ಮೈಲಿಯಿಂದ, ಒಂದೂವರೆ ಮೈಲಿಯ ದೂರದವರೆಗೆ 
ಯಾವ ಕಡೆ ಹೋದರೂ ಹಕ್ಕಿ ಕುಡಿಯುವುದಕ್ಕೂನೀರು ಇಲ್ಲ, ಆ ಹಳ್ಳಿಯಲ್ಲಿರತಕ್ಕಂತಹ ಮಕ್ಕಳು 
ಮುಖತೊಳೆದು ಎಷ್ಟುದಿವಸವಾಗಿದೆಯೋ ಹೇಳುವುದಕ್ಕಾಗುವುದಿಲ್ಲ ಇಂತಹ ಒಂದು ಕಠಿಣ 
ಪರಿಸ್ಥಿತಿ ಇದ್ದರೂ, ನಮ್ಮಸರ್ಕಾರಿ ಅಧಿಕಾರಿಗಳು ಏನುಮಾಡುತಿದ್ದಾರೆಂದು ನಾನು ಇವತ್ತುತಮ್ಮ 
ಮೂಲಕ ಕೇಳಬೇಕಾಗಿದೆ. 


ಆ ಹಳ್ಳಿಗೆ ಹೋದಂತಹ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಗ್ರಾಮಸೇವಕರನ್ನೂ 
ಕರೆದುಕೊಂಡು ಹೋಗಿದ್ದೆ ದಯಮಾಡಿ ಮಾನ್ಯ ಮಂತ್ರಿಗಳು ಗಮನವಿಟ್ಟುಕೇಳಬೇಕು. ಇಂತಹ 
ಒಂದು ಕೆಟ್ಟ ಪರಿಸ್ಥಿತಿಯನ್ನು ಮೇಲಧಿಕಾರಿಗಳಿಗೆ ಏಕೆ ವರದಿ ಮಾಡಿಲ್ಲ ಎಂಬುದಾಗಿ ನಾನು 
ಕೇಳಿದರೆ, ಆಗ್ರಾಮಸೇವಕರು ಹೇಳುತಾರೆ, ನಾನು ಲೋನ್‌ ಅಪ್ಲಿಕೀಷನ್ಸ್‌ಅಟೆಂಡ್‌ ಮಾಡುತ್ತಿದ್ದೆ 
ಅಂತ. ಈಗ ಇರತಕ್ಕಂತಹ ವಿಶೇಷ ಪರಿಸ್ಥಿತಿಯ ಅರಿವು ಮತ್ತುಅದರ ಬಗ್ಗೆ ಕಳಕಳಿ ಸರ್ಕಾರಕ್ಕಿದೆ. ' 
ಆದರೆ ಈ ಸರ್ಕಾರದ ಕೈಕೆಳಗೆ ಕೆಲಸ ಮಾಡುತ್ತಿರತಕ್ಕಂತಹ ಅಧಿಕಾರಿಗಳಿಗೆ ಹಾಗೂ ನೌಕರರಿಗೆ ಈ 
ವಿಶೇಷ ಪರಿಸ್ಥಿತಿಯ ಅರಿವು ಆಗಿಲ್ಲ ಅವರು ಮೊದಲು ಬರುತ್ತಿದ್ದ ಹಾಗೆ 11-00 ಗಂಟೆಗೆ 
ಆಫೀಸಿಗೆ ಬರುತ್ತಿದ್ದಾರೆ. ಮೊದಲು ಲಂಚ ತೆಗೆದುಕೊಳ್ಳುತ್ತಿದ್ದ ಹಾಗೆ ಈಗಲೂ ಲಂಚವನ್ನು 
ತೆಗೆದುಕೊಳ್ಳುತ್ತಿದ್ದಾರೆ. ಈಗಲೂ ದಿಮಾಕಿನ ಜೀವನವನ್ನುನಡೆಸುತಿದ್ದಾರೆ ನಮ್ಮ ಅಧಿಕಾರಿಗಳು. 
ಈಗ ಈ ವಿಶೇಷ ಪರಿಸ್ಥಿತಿಗೆ ಹೊಂದಿಕೊಂಡು ಕೆಲಸ ಮಾಡುವು ದಕ್ಕೆ ಸಾಧ್ಯ ಇರುವ ಅಧಿಕಾರಿಗಳಿಗೆ 
ಎಚ್ಚರಿಕೆ ಹಾಗೂ ಬಲವನ್ನು ಕೊಡಬೇಕಾಗುತ್ತದೆ. ಆ ಒಂದು ದೃಢ ಸಂಕಲ್ಪವನ್ನು ನೀವು 
ಮಾಡಬೇಕಾಗುತ್ತದೆ. ಅದನ್ನುನೀವು ಮಾಡದಿದ್ದರೆ ಕೇಂದ್ರ ಸರ್ಕಾರ ಕೊಟ್ಟಂತಹ 10 ಕೋಟಿ 
ರೂಪಾಯಿಗಳಾಗಲಿ, ರಾಜ್ಯ ಸರ್ಕಾರ ಕೊಟ್ಟಂತಹ 5 ಕೋಟ ರೂಪಾಯಿಗಳಾಗಲಿ ನಿಮ್ಮ 
ಖಜಾನೆಯಲ್ಲಿರುತದೆಯೇ ಹೊರತು, ಜನಗಳಿಗೆ ಅನುಕೂಲ ವಾಗುವುದಿಲ್ಲ. ಲೆಕ್ಕದಲ್ಲಿಮಾತ್ರ 
ಖರ್ಚಾಗುತ್ತದೆ. 


ಶ್ರೀಮಾನ್‌ ಖರ್ಗೆಯವರು ಹೇಳುತ್ತಿದ್ದರು, ಕೊಟ್ಟಂತಹ 10 ಕೋಟ ಹಣ ಖರ್ಚು 
ಮಾಡಿದ್ದೇವೆ ಎಂದು. ಕೊಟ್ಟಂತಹ ಹಣ ಖರ್ಚಾದ ತಕ್ಷಣ ಜನತೆಗೆ ಸವಲತ್ತು ಸಿಕ್ಕಿತು ಎಂದು 
ಅರ್ಥವಲ್ಲ. ಉದಾಹರಣೆಗೆ ಹೇಳಬೇಕೆಂದರೆ, ಕೆರೆಯಿಂದ ತೂಬಿನಮೂಲಕವಾಗಿ ಜಮೀನಿಗೆ 
ಬಿಟ್ಟಂತಹ ನೀರು ಜಮೀನಿಗೆ ಹೋಗುವ ಮೊದಲು ಕಾಲುವೆಯೇ ಎಷ್ಟೋ ನೀರನ್ನು 
ಕುಡಿದುಕೊಳ್ಳುತದೆ. ಜಮೀನಿಗೆ ನೀರು ಹೋಗಿರುವುದಿಲ್ಲ. ಆದರೆ ನೀರು ಖರ್ಚಾಗಿದೆ, ಬೆಳೆ ಏಕೆ 
ಆಗಿಲ್ಲ ಎಂಬುದಾಗಿ ಕೇಳುವಂತಹ ವಾದ ಸರಿಯಾದಂತಹ ವಾದವಲ್ಲ ಖಜಾನೆಯಿಂದ 
ಹೊರಟಂತಹ ಹಣ ತಲುಪುವವರಿಗೆ ತಲುಪದೇ ಎಷ್ಟೋ ಸಾರಿ ಖರ್ಚಾಗಿರುತದೆ. 
ಖರ್ಚಾದಂತಹ ಹಣಕ್ಕೆ ಸರಿಸಮಾನವಾದಂತಹ ಕೆಲಸಗಳಾಗಿವೆ ಎಂಬುದಾಗಿ ನಾನು ಒಪ್ಪುವು ದಕ್ಕೆ 
ಸಾಧ್ಯವಿಲ್ಲ. 10 ಕೋಟ ಹಣವನ್ನು ರಿಲೀಜ್‌ ಮಾಡಿದ್ದೇವೆ, 20 ಕೋಟಿ ಹಣವನ್ನು ರಿಲೀಜ್‌ 


. ೩೧೫ / ಜೀವನದಿ 


ಮಾಡಿದ್ದೇವೆ, ಖಜಾನೆಯಿಂದ ತೆಗೆದುಕೊಟ್ಟಿದ್ದೇವೆ ಅಂತ ಸರ್ಕಾರ ತಿಳಿದಿಕೊಂಡಿದ್ದರೂ, 
ಖರ್ಚಾದಂತಹ ಹಣದಿಂದ ಜನರಿಗೆ ಪ್ರಯೋಜನವಾಗಿರುವುದಿಲ್ಲ ಆದ್ದರಿಂದ ಕೊಟ್ಟಂತಹ 
ಹಣ ಸದುಪಯೋಗವಾಗಿದೆಯೇ ಎಂಬುದನ್ನು ಪರಿಶೀಲನೆ ಮಾಡುವ ಏರ್ಪಾಡನ್ನು 
ಮಾಡಬೇಕಾಗುತ್ತದೆ. 


ಮೊದಲನೆಯದಾಗಿ ಕುಡಿಯುವ ನೀರಿಗಾಗಿ ಇರತಕ್ಕಂತಹ ಕೊಳವೆ ಬಾವಿಯ ವ್ಯವಸ್ಥೆ 
ಸರಿಇಲ್ಲ ಯಾವ ಊರಿಗೆ ಕೊಳವೆ ಬಾವಿ ಬೇಕೆಂಬ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳು ಪಟ್ಟಿಯನ್ನು 
ತಯಾರು ಮಾಡಿದ ನಂತರ, ಸಾರ್ವಜನಿಕ ಆರೋಗ್ಯ, ಇಂಜಿನೀಯರಿಂಗ್‌ ಇಲಾಖೆಯವರು 
ಕೊಳವೆ ಬಾವಿಯನ್ನು ತೆಗೆಯಬೇಕಂತೆ. ಇದರ ಬಗ್ಗೆ ನನ್ನಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ 
ಉದಾಹರಣೆಯನ್ನು ಕೊಡುತ್ತೇನೆ. ಪರಿಸ್ಥಿತಿ ಏನಾಗಿದೆ ಎಂದರೆ, ಪಟ್ಟ ತಯಾರಾದಾಗ 
ಕೊರೆಯುವಂತಹ ರಿಗ್‌ಗಳು ಇರುವುದಿಲ್ಲ. ರಿಗ್‌ಗಳು ಬಂದು ಅಮೃತೂರುನಲ್ಲಿ ನಿಂತಿದೆ. 
ಜಿಲ್ಲಾಧಿಕಾರಿಗಳು ಕೊಳವೆ ಬಾವಿಗಳ ಪಟ್ಟಿಯನ್ನು ಕೊಟ್ಟಿಲ್ಲ ಇದು ಎಂತಹ ಅವ್ಯವಸ್ಥೆ ಯಾಗಿದೆ 
ಅಂತ ಹೇಳಿದರೆ, ಈ ಪರಿಸ್ಥಿತಿಯ ತಾಪಅಥವಾ ಕಿಚ್ಚುನಮ್ಮಅಧಿಕಾರಿಗಳಿಗೆ ತಟ್ಟಿಲ್ಲ. ಆದ್ದರಿಂದ 
ಯಾವ ಅಧಿಕಾರಿ ಏನನ್ನಾದರೂ ಮಾಡಿಕೊಳ್ಳಲಿ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ 
ಸಾರ್ವಜನಿಕ ಆರೋಗ್ಯ ಇಂಜಿನಿಯರಿಂಗ್‌ ಇಲಾಖೆಯವರೇ ಸ್ಥಳವನ್ನುಸೆಲೆಕ್ಟ್‌ ಮಾಡಿಕೊಂಡು 
ಕೊರೆಯುವ ವ್ಯವಸ್ಥೆಯನ್ನು ಇನ್ನುಮೇಲಾದರೂ ಮಾಡಬೇಕಾಗುತ್ತದೆ. ಮಾನ್ಯ ಅಧ್ಯಕ್ಷರೆ, 
ತುಮಕೂರು ಜಿಲ್ಲೆಯ ವಿಚಾರತಮಗೂ ಗೊತ್ತಿರುವಹಾಗೆ ಹೇಳುವುದಾದರೆ, ಇದುವರೆಗೆ ಕೊಳವೆ 
ಬಾವಿಗಳನ್ನುಕೊರೆಯುವುದಕ್ಕಾಗಿ 3 ಪಟ್ಟಿಗಳನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಮೊದಲನೇ 
ಪಟ್ಟಿ 35 ಹಳ್ಳಿಗಳಿಗೆ ಎಂದಾಯಿತು. ನಂತರ ಅದು 50ಕ್ಕೆ ಹೋಯಿತು. ಇವತ್ತು ನಮ್ಮ 
ಜಿಲ್ಲಾಧಿಕಾರಿಗಳು 10 ಊರುಗಳಿಗೆ ಮಾತ್ರ ಕೊಳವೆ ಬಾವಿಯನ್ನುಕೊರೆಯುವುದಕ್ಕೆ ಪ್ರಾರಂಭ 
ಮಾಡಿದ್ದೇವೆ ಅಂತ ಹೇಳುತ್ತಾರೆ. 


ಮಾನ್ಯ ಅಧ್ಯಕ್ಷರೇ, ತಮಗೂ ಗೊತ್ತಿರುವ ಹಾಗೆ ಚುನಾವಣೆಯಾಗಿ 3 ತಿಂಗಳಾಗಿದೆ. 
ಈಸರ್ಕಾರ ಅಸ್ವಿತ್ವಕ್ಕೆ ಬಂದು ಹೆಚ್ಚುಕಡಿಮೆ ಮೂರು ತಿಂಗಳಾಗಿದೆ. ನಾನುಇಲ್ಲಿಗೆ ಬಂದ ಮೇಲೆ 
ಏನು ಮಾಡಿದ್ದಾರೋ ಗೊತಿಲ್ಲ, ಆದರೂ ಒಂದೇ ಒಂದು ಹಳ್ಳಿಯಲ್ಲೂಕೊಳವೆ ಬಾವಿಯನ್ನು 
ತೆಗೆದ್ದಿಲ. ಪಿ.ಎಚ್‌.ಇ. ಇಲಾಖೆಯವರನ್ನುಕೇಳಿದರೆ, ಜಿಲ್ಲಾಧಿಕಾರಿಗಳು ಕೊಳವ ಬಾವಿಗಳನ್ನು 
ತೆಗೆಯಬೇಕಾಗಿರುವ ಹಳ್ಳಿಗಳ ಪಟ್ಟಿಯನ್ನು ಅಪ್ರೂವ್‌ ಮಾಡಬೇಕು ಅಂತ ಹೇಳುತಾರೆ. 
ಜಿಲ್ಲಾಧಿಕಾರಿಗಳು ಪಟ್ಟಿಯನ್ನು ಅಪ್ರೂವ್‌ ಮಾಡಿದಾಗ ಪಿ.ಎಚ್‌.ಇ. ಇಲಾಖೆಯವರಲ್ಲಿ 
ಕೊರೆಯುವ ರಿಗ್ಸ್‌ಇಲ್ಲಅಂತ ಹೇಳುತಾರೆ. ಆದ್ದರಿಂದ ನಾನು ತಮ್ಮಮೂಲಕಸರ್ಕಾರದಲ್ಲಿಕೆಲಸ 
ಮಾಡುತ್ತಿರತಕ್ಕಂತಹ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ, ಜನತೆಯ ಸಂಕಷ್ಟಗಳ ಜೊತೆ 
ಸರಸವಾಡುವುದನ್ನುಇನ್ನಾದರೂ ಬಿಡಬೇಕು. ಬೇರೆ ಯಾವುದರ ಬಗ್ಗೆಯಾದರೂ ಸರಸವಾಡಿ, 


ಜೀವನದಿ / ೩೧೬ 


ಆದರೆ ಜನರ ಸಂಕಷ್ಟಗಳನ್ನು ಅರಿತು ಅವುಗಳನ್ನು ನಿವಾರಣೆ ಮಾಡುವಂತಹ 
ಮನೋಭಾವನೆಯನ್ನುಇಟ್ಟುಕೊಳ್ಳಿ. 


ನಾನು ತಮ್ಮ ಮೂಲಕ ಮಾನ್ಯ ಕಾಮಗಾರಿ ಸಚಿವರಿಗೆ ಒಂದು ಸಲಹೆ 
ಮಾಡುವುದೇನೆಂದರೆ, ಇಲ್ಲದೇ ಇರುವ ನೀರನ್ನಸೃಷ್ಟಿಮಾಡುವುದಕ್ಕಿಂತಮೊದಲು, ಇರುವಂತಹ 
ನೀರನ್ನು ರಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಅನೇಕ ಕೆರೆಕಟ್ಟೆಗಳಲ್ಲಿಸ್ವಲ್ಪ- ಸ್ವಲ್ಪ ನೀರು ಇದೆ. 
ಇದನ್ನು ನೋಡಿಕೊಂಡು ಬೆಳೆಗಳನ್ನು ಬೆಳೆಯುವ ನೆಪದಲ್ಲಿ ಕೆಲವರು ಅವರ ತೋಟದ 
ಹಿಂಬದಿಯಲ್ಲಿರುವ ಜಮೀನಿನಲ್ಲಿ ಬೆಳೆಯನ್ನು ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಇರುವ 
ನೀರನ್ನು ಕುಡಿಯುವುದಕ್ಕಾಗಿ ಉಪಯೋಗಿಸಬೇಕೇ ವಿನಃ ಇನ್ಯಾವುದೇ ಉಪಯೋಗಕ್ಕಾಗಿ 
ನೀರನ್ನುಉಪಯೋಗಿಸಕೂಡದೆಂಬ ಕಟ್ಟಾಜ್ಞೆಯನ್ನು ಸರ್ಕಾರದವರು ಕೊಡಬೇಕಾಗುತದೆ. 


ನನಗಿಂತ ಮುಂಚೆ ಮಾತನಾಡಿದ ಮಾನ್ಯ ಸದಸ್ಯರಾದ ಶ್ರೀಮಾನ್‌ ಲಕ್ಷ್ಮಯ್ಯನವರು 
ಹೇಳಿದ್ದಾರೆ, ನಾನೂ ಕೂಡ ಮಾನ್ಯ ಮಂತ್ರಿಗಳನ್ನುಕೇಳಿಕೊಂಡಿದ್ದೇನೆ. ತಮಗೂ ಗೊತ್ತಿರುವ 
ಹಾಗೆತುಮಕೂರು ಜಿಲ್ಲೆಯ ಆಣೆವಾರು ಲಿಕ್ಕಸರ್ಕಾರಕ್ಕೆ ಬಂದಿದೆ. ಆದರೂ ಕೂಡಇದುವರೆಗೂ 
ಅದನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿಲ್ಲಎಂದು ನನಗನ್ನಿಸುತ್ತಿದೆ. ಆ ರೀತಿ 
ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದರೆ ಸಂತೋಷ. ಒಂದು ವೇಳೆ ಆ ರೀತಿ 
ಮಾಡದಿದ್ದರೆ, ನಾಳೆಯೋ ಅಥವಾ ನಾಡಿದ್ದೋ ಮಾಡಬೇಕಾಗುತ್ತದೆ. ಕಾರಣ ಸದನ ಈ ದಿವಸ 
ಮುಗಿದರೆ ನಾಳೆ ನಾವೆಲ್ಲಾನಮೃನಮ್ಮಕ್ಬೇತ್ರಕ್ಕೆ ಹೊರಟು ಹೋಗಿಬಿಡುತ್ತೇವೆ. ಮತ್ತೆನಿಮ್ಮನ್ನು 
ನೋಡುವುದಕ್ಕೆ ಬರುವುದಕ್ಕಾಗುವುದಿಲ್ಲ. ಕಾರಣ ಇಷ್ಟೇ, ಆ ರೀತಿ ಘೋಷಣೆ ಮಾಡದಿದ್ದರೆ 
ಸೊಸೈಟಿಯ ಅಧಿಕಾರಿಗಳು ಮನೆಗಳಿಗೆ ಬಂದು ಮನೆಯಲ್ಲಿರತಕ್ಕಂತಹ ಪಾತ್ರೆ .. ಪಗಡವನ್ನು ಜಪ್ತಿ 
ಮಾಡುತಾರೆ. ಆದ್ದರಿಂದ ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗಿ ಈ ರೀತಿ ಮಾಡುವುದಕ್ಕಿಂತ 
ಮೊದಲು, ಆದಷ್ಟು ಬೇಗ ತುಮಕೂರು ಜಿಲ್ಲೆ ಬರಪೀಡಿತ ಪ್ರದೇಶವೆಂದು ಘೋಷಣೆ 
ಮಾಡಬೇಕು. 


ನಮ್ಮತುಮಕೂರು ಜಿಲ್ಲೆಯಲ್ಲಿಸಾಯಿಲ್‌ ಕನರ್ವೆಷನ್‌ ಇಲಾಖೆಗೆ ಸ್ವಲ್ಪಹಣವನ್ನು 
ಕೊಟ್ಟಿದ್ದಾರೆ. ಸಾಯಿಲ್‌ ಕನರ್ವೇಶನ್‌ಗಾಗಿ ಹಣವನ್ನು ಕೊಡತಕ್ಕ ಅವಶ್ಯಕತೆ ಇಲ್ಲಅಂತ ನಾನು 
ಹೇಳುತ್ತಿದ್ದೇನೆ. ಅಲ್ಲಿಯ ಸ್ಥಳೀಯ ಅಧಿಕಾರಿಗಳನ್ನು - ಈ ಬಗ್ಗೆ ವಿಚಾರ ಮಾಡಿದಾಗ ಅವರು 
ಹೇಳುತಾರೆ. ಈ ಒಣ ಭೂಮಿಯಲ್ಲಿ ಬದುಗಳನ್ನುಹಾಕುವುದಕ್ಕೆ ಸಾಧ್ಯವಿಲ್ಲ ನಮಗೆ ಇದಕ್ಕಾಗಿ 
ಹಣ ಬೇಕಾಗಿಲ್ಲಅಂತ ಹೇಳುತಾರೆ. ಆದ್ದರಿಂದ ಸಾಯಿಲ್‌ ಕನರ್ವೇಶನ್‌ಗಾಗಿ ಕೊಟ್ಟಿರತಕ್ಕಂತಹ 
ಹಣವನ್ನು ಬೇರೆ ಕೆಲಸಕ್ಕಾಗಿ ಡೈವರ್ಟ್‌ ಮಾಡಿ, ಯಾವುದೇ ಕಾಮಗಾರಿ ಕೆಲಸಗಳನ್ನು 
ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ನನ್ನಪ್ರಾರ್ಥನೆ. 


೩೧೭ / ಜೀವನದಿ 


ಮಾನ್ಯ ಅಧ್ಯಕ್ಷರೇ, ಕೊನೆಯದಾಗಿ ನನ್ನ ಕ್ಷೇತ್ರದಲ್ಲಿ ಒಂದು ಸಣ್ಣ ಪಟ್ಟಣವೂ 
ಸೇರಿಕೊಂಡಿದೆ. ಹಳ್ಳಿಗಳ್ಳಿರುವ ಕುಡಿಯುವ ನೀರಿನ ಪರಿಸ್ಥಿತಿಗಿಂತ, ಪಟ್ಟಣದಲ್ಲೇನೂ 
ಉತ್ತಮವಾಗಿಲ್ಲ, ನಮ್ಮ ನಗರಾಭಿವೃದ್ದಿಸಚಿವರು ಇಲ್ಲಿ ಇಲ್ಲಅಂತ ಕಾಣುತ್ತದೆ. ನಮ್ಮ ಕುಣಿಗಲ್‌ 
ಪಟ್ಟಣಕ್ಕೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಒಂದು ಪೈಸೆ ಹಣವನ್ನೂ ಕೊಟ್ಟಿಲ್ಲ ಆದ್ದರಿಂದ 
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟು ಕೂಡಲೇ ಕುಣಿಗಲ್‌ 
ಪಟ್ಟಣದಲ್ಲಿಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಹೇಳುತ್ತೇನೆ. ಇಷ್ಟೊಂದು ಸಮಯ 
ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹುಶಃ ನಿಮ್ಮ ಜಿಲ್ಲೆ ಅಂತ ಜಾಸ್ತಿ 
ಸಮಯವನ್ನು ನನಗೆ ಕೊಟ್ಟಿರಬಹುದು. ಆದರೂ ತಮಗೆ ವಂದಿಸಿ ನನ್ನ ಮಾತುಗಳನ್ನು 


ಮುಗಿಸುತ್ತೇನೆ. ಫ 


(31-3-1983) 


ಜೀವನದಿ / ೩೧೮ 


ರೇಷ್ಮೆ ಬಿಕ್ಕಟ್ಟು 


ಮಾನ್ಯ ಅಧ್ಯಕ್ಷರೇ, ಈ ದಿವಸ ಸದನದ ಮುಂದಿರುವ ಬೇಡಿಕೆಗಳಿಗೆ ನನ್ನ ಒಪ್ಪಿಗೆಯನ್ನು 
ಸೂಚಿಸುತ್ತಾ ಮಾನ್ಯ ಗಂಗಾಧರನ್‌ ಅವರುಸಂಕ್ಟಿಪವಾಗಿ ಹೇಳಿರುವ ವಿಷಯಗಳಿಗೆ ನಾನೂ ಸಹ 
ಬಾಯಿ ಹಾಕುತ್ತೇನೆ. ಈಗ ತುಮಕೂರು, ಕೋಲಾರ, ಬೆಂಗಳೂರು ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ 
ಅತಿ ಹೆಚ್ಚಿನ ರೈತರು ತಮ್ಮ ಜೀವನಕ್ಕೆ ಆಧಾರವಾಗಿಟ್ಟುಕೊಂಡಿರುವ ಕಸುಬು ಎಂದರೆ ರೇಷ್ಮೆ 
ಉದ್ಯಮ. ಆದ್ದರಿಂದ ಇದರ ಮೇಲೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ. 


ಈ ರೇಷ್ಮೆ ಉದ್ಯಮ ನಮ್ಮ ಭಾರತ ದೇಶಕ್ಕೆ ಬಹಳ ಪುರಾತನವಾದಂಥ ಉದ್ಯಮ 
ವಾಗಿದೆ. ಈ ಉದ್ಯಮದ ಉಗಮ ನಮ್ಮ ದೇಶದಲ್ಲಿ 1670ರಲ್ಲಿ ಪ್ರಾರಂಭವಾಯಿತೆಂದು 
ತಿಳಿದುಬರುತ್ತದೆ. ನಮ್ಮಕರ್ನಾಟಕ ರಾಜ್ಯದಲ್ಲಿಪ್ರಾರಂಭವಾಗಿದ್ದುಟಪ್ಪುಸುಲ್ತಾನ್‌ ಕಾಲದಲ್ಲಿ, 
ಟಿಪುಸುಲಾನ್‌ ತನ್ನಪ್ರತಿನಿಧಿಗಳನ್ನು ಚೈನಾ ದೇಶಕ್ಕೆ ಕಳುಹಿಸಿಕೊಟ್ಟು ಅಲ್ಲಿಂದ ರೇಷ್ಮೆ ಬೆಳೆಯ ಕಡ್ಡಿ 
ಮತ್ತುಬೀಜವನ್ನುತರಿಸಿಕೊಂಡು, ಹಳೆಯ ಮೈಸೂರು ಭಾಗದಲ್ಲಿರೇಷ್ಮೆಯನ್ನುಬೆಳೆದಂಥ ಮಾಹಿತಿ 
ಇದೆ. ಈ ದಿವಸ ಭಾರತ ದೇಶದಲ್ಲಿ ಬೆಳಿಯುವಂತಹ ರೇಷ್ಮೆಯಲ್ಲಿಸಿಂಹಪಾಲು ನಮ್ಮಕರ್ನಾಟಕ 
ರಾಜ್ಯದ್ದೇ ಆಗಿದೆ. ಇಲ್ಲಿಶೇಕಡಾ 80ರಷ್ಟುರೇಷ್ಮೆಯನ್ನು ಉತ್ಸತ್ತಿಮಾಡಲಾಗುತಿದೆ. ಆದ್ದರಿಂದ 
ರೇಷ್ಟೆ ಉದ್ಯಮದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಾಗಿದೆ. ಇದನ್ನುಇನ್ನೂ ಹೆಚ್ಚು 
ಮಾಡಬೇಕಾಗಿದೆ ಮತ್ತುಇದರ ಗುಣಮಟ್ಟವನ್ನೂಸಹ ಹೆಚ್ಚುಮಾಡಬೇಕಾಗಿದೆ ಯೆಂಬುದು ಈ 
ಉದ್ಯಮದಲ್ಲಿ ಆಸಕ್ತಿಇರುವವರೆಲ್ಲರ ಅಭಿಲಾಷೆಯಾಗಿದೆ. ನಾನೂ ಕೂಡ ಒಬ್ಬ ಸಾಮಾನ್ಯ 
ಬೆಳೆಗಾರನ ಮಗನಾಗಿ, ಸ್ವತಃ ನಾನೂ ಸಹ ಬೆಳೆಗಾರನಾಗಿ ಇದನ್ನುಸಮಗ್ರ ವಾಗಿ ಪರಿಶೀಲನೆ 
ಮಾಡಿದಾಗ, ಈ ಒಂದು ಉದ್ಯಮವನ್ನು ಪ್ರಗತಿಪಥದಲ್ಲಿತೆಗೆದುಕೊಂಡು ಹೋಗಬೇಕಾದರೆ, 
ಎರಡು ಪ್ರಮುಖವಾದ ಅಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳ ಬೇಕಾಗುತ್ತದೆ. 
ಮೊದಲನೆಯದು; ಬೆಳೆಗಾರರಿಗೆ ರೋಗರಹಿತವಾದಂಥ ಮತ್ತುಉತ್ತಮ ವಾದಂಥ ಮೊಟ್ಟೆಗಳನ್ನು 
ಒದಗಿಸುವುದು. ಎರಡನೆಯದು; ಅವರು ಬೆಳೆದಂಥ ಬೆಳೆಗೆ ಅಂದರೆ ಗೂಡಿಗೆ ಉತಮವಾದಂಥ 
ಬೆಲೆಯನ್ನುಕಲ್ಪಿಸಿಕೊಡುವುದು. ಈ ಎರಡನ್ನೂನಾವು ಗಮನದಲ್ಲಿಟ್ಟುಕೊಂಡು ಮುಂದುವರೆದರೆ 
ಬಹುಶಃ ಈ ಉದ್ಯಮದ ಪ್ರಗತಿ ಸಾಧ್ಯವಾಗಬಹುದು. ಆದರೆ ನನ್ನಅಭಿಪ್ರಾಯದಲ್ಲಿಈ ಎರಡು 
ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕೆಲಸ ಮಾಡುವುದಲ್ಲಿ 
ಸಂಪೂರ್ಣ ವಾಗಿ ಫಲಪ್ರದವಾಗಿದೆ ಎಂದು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ದನಿಲ್ಲ. 


ರೇಷ್ಮೆಸಂಘದ ಅಧ್ಯಕ್ಷನಾಗಿ ಸುಮಾರು ಎರಡು ವರ್ಷಗಳ ಹಿಂದೆ ನಾನು, ಆನೇಕಲ್‌ 
ತಾಲ್ಲೂಕಿಗೆ ಹೋಗಿ ರೈತರ ಪರಿಸ್ಥಿತಿಯನ್ನು ನೋಡಿದಾಗ ಕರುಳು ಕಿತ್ತುಬರುವ ಪರಿಸ್ಥಿತಿ ಇತ್ತು 


೩೧೯ / ಜೀವನದಿ 


ಬೈವೋಲ್ಟೀನ್‌ ಬೀಜವನ್ನುತಂದು ಹುಳುವನ್ನುಸಾಕಿ ಚಂದ್ರಿಕೆಗೆ ಬಿಡುವಾಗ ಯಾವುದೋ ಒಂದು 
ರೋಗ ಬಂದುಎಲ್ಲಾಹುಳುಗಳನ್ನು ತಿಪ್ಪೆಗೆ ಸುರಿದಿದ್ದರು. ಆನೇಕಲ್‌ ತಾಲ್ಲೂಕಿನಲ್ಲಿಸಾವಿರಾರು 
ರೂಪಾಯಿಗಳನ್ನುಖರ್ಚುಮಾಡಿ, ಮನೆ ಮಂದಿಯೆಲ್ಲಾಶ್ರಮ ವಹಿಸಿ ಸಾಕಿದಂತಹ ಹುಳಗಳನ್ನು 
ತಿಪ್ಪೆಗೆ ಸುರಿದು ಬಂದಿದ್ದರು. ಅಲ್ಲಿಯ ರೈತರು ತಮ್ಮ ಮಗನನ್ನು ಶವ ಸಂಸ್ಕಾರ ಮಾಡಿ ಬಂದರೆ 
ಯಾವರೀತಿ ದುಃಖವಾಗುತ್ತದೆ, ಆ ರೀತಿಯ ದುಃ«ಖವಾಗುತ್ತದೆಂದು ಹೇಳಿದರು. ಇಂತಹ ಒಂದು 
ಪರಿಸ್ಥಿತಿ ಆನೇಕಲ್‌ ತಾಲ್ಲೂಕಿನಲ್ಲಿಒಂದು ಊರನ್ನು ಬಿಟ್ಟರೆ ಎಲ್ಲಾಊರುಗಳಲ್ಲೂಇತ್ತು ಹುಳು 
ಸಾಕಿದರೆ ಕೊನೆಯ ಗಳಿಗೆಯಲ್ಲಿ ಹುಳುಗಳು ಹೊರಟು ಹೋಗುತ್ತವೆ. ಇದು ಇಲಾಖೆಯವರ 
ವೈಫಲ್ಯವೆಂದು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ ಮೈಸೂರಿನಲ್ಲಿಸಂಶೋಧನಾ ಕೇಂದ್ರವಿದೆ. 
ಅದು ಏತಕ್ಕೆ ಇದೆಯೋ ಗೊತ್ತಿಲ್ಲ. ಅಲ್ಲಿನಾರ್ತ್‌ ಕರ್ನಾಟಕದ ಒಬ್ಬರು ಅಧಿಕಾರಿಗಳಿದ್ದಾರೆ. 
ಅವರಿಗೆ ಹಿಪ್ಪನೇರಳೇ ಸೊಪ್ಪು ಹುಳ ಹೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನಾನು ಅವರ ಬಗ್ಗೆ 
ಏನೂ ಹೇಳುವುದಕ್ಕೆ ಹೋಗುವುದಿಲ್ಲ ಕರ್ನಾಟಕದಲ್ಲಿರುವ ಕೇಂದ್ರ ಸರ್ಕಾರದ 
ಸಂಶೋಧನಾಲಯ ರೈತರಿಗೆ ಒಳ್ಳೆಯ ಗುಣಮಟ್ಟದ, ರೋಗರಹಿತವಾದ ಮೊಟ್ಟೆಗಳನ್ನು 
ಒದಗಿಸುವುದರಲ್ಲಿರೈತರಿಗೆ ಸಹಾಯ ಮಾಡುವುದರಲ್ಲಿವಿಫಲವಾಗಿದೆಯೆಂದು ಇಷ್ಟುಮಾತ್ರ 
ಸಭೆಯ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. 


ಸಂಶೋಧನಾ ಕೇಂದ್ರದಲ್ಲಿರೇಷ್ಮೆ ಉದ್ಯಮಕ್ಕೆ ಸಂಬಂಧಪಟ್ಟಹಾಗೆ ಒಂದು ಸಮಿತಿ 
ಇದೆ. ಬೆಳೆಗಾರರ ತೋಟಗಳಲ್ಲಿತಟ್ಟೆಗಳಲ್ಲಿ ಬರತಕ್ಕ ರೋಗಗಳಿಗೆ ಸಂಶೋಧನೆ ಮಾಡತಕ್ಕ 
ಕೆಲಸವನ್ನು ಸಂಶೋಧನಾ ಕೇಂದ್ರದಲ್ಲಿತೆಗೆದುಕೊಂಡ ಹಾಗೆ ಕಾಣುವುದಿಲ್ಲ ಸಂಶೋಧನಾ 
ಕೇಂದ್ರದಲ್ಲಿ ಬರುವ ಸಮಸ್ಯೆಗಳನ್ನು ರೈತರ ತೋಟಗಳಿಗೆ ಕೊಡುವುದು ಬೇಡ. ಬರತಕ್ಕ 
ಸಮಸ್ಯೆಗಳನ್ನು ಸಂಶೋಧನಾ ಕೇಂದ್ರದ ಲ್ಯಾಬೋರೇಟರಿಯಲ್ಲಿ ಅದಕ್ಕೆ ಪರಿಹಾರ 
ಕಂಡುಹಿಡಿಯಬೇಕು. ಅಲ್ಲಿಬರತಕ್ಕಸಮಸ್ಯೆಗಳನ್ನುರೈತರ ಮೇಲೆ ಎಕ್‌ಪರಿಮೆಂಟ್‌ ಮಾಡಲಿಕ್ಕೆ 
ಹೋಗುವುದು ಬೇಡ. ಈ ವಿಷಯದಲ್ಲಿಸರ್ಕಾರ ಗಮನಹರಿಸಬೇಕೆಂದು ಮತ್ತೊಮ್ಮೆ ಹೇಳಲಿಕ್ಕೆ 
ಇಚ್ಛೆಪಡುತ್ತೇನೆ. ನಮ್ಮದೇಶದ ದುರಾದೃಷ್ಟವೋ ಏನೋ, ಯಾವುದೇ ಒಂದು ಯೋಜನೆಯನ್ನು 
ಸಂಶೋಧನೆ ಮಾಡುವಾಗ ಮಾನ್ಯ ಗಂಗಾಧರ್‌ರವರ ಹೇಳಿದ ಹಾಗೆ, ಕ್ಯಾಪಿಟಲಿಸ್ಟ್‌ ಜನ 
ಏನಿದ್ದಾರೆ ಅವರ ದೃಷ್ಟಿಯನ್ನಿಟ್ಟುಕೊಂಡು ಮಾಡುವುದು ಬೇಡ. ರೇಷ್ಮೆ ಇಲಾಖೆಯಲ್ಲಿಯಾವುದೇ 
ಯೋಜನೆಯನ್ನುತಯಾರು ಮಾಡುವಾಗ ಯಾವುದೇ ತಳಿಯನ್ನುಕಂಡುಹಿಡಿಯುವಾಗ ಅದರ 
ಬಗ್ಗೆಸಂಶೋಧನೆ ಮಾಡುವಾಗ, ಗುಡಿಸಲುಗಳಲ್ಲಿ ರೇಷ್ಮೆಯನ್ನು ಉತ್ಪಾದನೆ ಮಾಡುವವರನ್ನು 
ಗಮನದಲ್ಲಿಟ್ಟುಕೊಳ್ಳಬೇಕು. ಯಾರು 10-12 ಗುಂಟೆ ಜಮೀನಿನಲ್ಲಿರೇಷ್ಮೆಬೆಳೆಯನ್ನು ಬೆಳೆದು 
ಜೀವನ ಮಾಡತಕ್ಕಂತಹ ಲಕ್ಬಾಂತರ ರೈತರು ಇದ್ದಾರೆ, ಅವರ ಹಿತದೃಷ್ಟಿಯಿಂದ 
ಸಂಶೋಧನೆಯನ್ನುಮಾಡಬೇಕೆಂದುತಮ್ಮಮೂಲಕ ಮಾನ್ಯ ಮಂತ್ರಿಗಳಲ್ಲಿಕೇಳಿಕೊಳ್ಳುವುದಕ್ಕೆ 
ಇಷ್ಟಪಡುತ್ತೇನೆ. 


ಜೀವನದಿ / ೩೨೦ 


ಈ ದಿಸೆಯಲ್ಲಿರೇಷ್ಠೆ ಮೊಟ್ಟೆಯನ್ನು ಒದಗಿಸುವುದಕ್ಕೆ ಒಂದು ಸಮಸ್ಯೆ ಇದೆ. ನನಗೆ 
ತಿಳಿದಮಟ್ಟಿಗೆ ಕರ್ನಾಟಕ ಸಿರಿಕಲ್ಬರ್‌ ಪ್ರಾಜೆಕ್ಟ್‌ ಕೆಳಗಡೆ ಗೈನೇಜ್‌ನ್ನು 16-17 ಕೋಟಿ 
ರೂಪಾಯಿಗಳನ್ನು ಖರ್ಚು ಮಾಡಿದರೂ ಸಹ ಕರ್ನಾಟಕದಲ್ಲಿರುವ ಎಲ್ಲರಿಗೂ ಮೊಟ್ಟೆ 
ಪೂರೈಸುವುದಕ್ಕೆ ಸಾಧ್ಯವಿಲ್ಲ. ಮೊಟ್ಟೆ ಪೂರೈಸತಕ್ಕದ್ದುಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ 
ನೆರೆ ರಾಜ್ಯಗಳಾದ ಆಂಧ್ರ, ಮದ್ರಾಸ್‌ ಮತ್ತು ಬೇರೆ ಹೊರರಾಜ್ಯಗಳಿಗೆ ಬೇಕಾಗುತ್ತದೆ. ಆ 
ದೃಷ್ಟಿಯನ್ನಿಟ್ಟುಕೂಂಡು ಮೊಟ್ಟೆಗಳನ್ನು ತಯಾರು ಮಾಡುವ ಒಂದು ಸ್ವತಂತ್ರವಾದ 
ಕಾರ್ಪೊರೇಷನ್‌ನ್ನು ಮಾಡಬೇಕೆಂದು ಹಿಂದಿನಿಂದಲೂ ಬೇಡಿಕೆಇದೆ. ಇದನ್ನು ಆದಷ್ಟು ಬೇಗ ನಮ್ಮ 
ಮಂತ್ರಿಗಳು ವೈಯಕ್ತಿಕವಾಗಿ ಶ್ರಮ ತೆಗೆದುಕೊಂಡು ಬೇಗ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. 
ಮೊನ್ನೆ ಇದರ ಬಗ್ಗೆ ನಾನು ಒಂದು ಕಾಗದ ಬರೆದಿದ್ದೇನೆ. ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ 
ಕೊಡಲಿಕ್ಕೆ ಇಷ್ಟಪಡುತ್ತೇನೆ. ಕಾರ್ಪೊರೇಷನ್‌ ಅನ್ನು ಕರ್ನಾಟಕ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ 
ನಿಗಮದ ಕೆಳಗಡೆ ಮಾಡುತಾರೆಂದು ತಿಳಿದುಕೊಂಡಿದ್ದೇನೆ. ಈ ರೀತಿ ಮಾಡಿದರೆ ಅದು 
ತಪ್ಪಾಗುತ್ತದೆ. ಉದ್ಯಮದಾರರಿಗೆ ಬೆಳೆಗಾರರಿಗೆ ಮಾಡುವಂತಹ ಅಪರಾಧ ಇದಕ್ಕಿಂತ 
ಬೇರೊಂದು ಇಲ್ಲ. ಕರ್ನಾಟಕ ರೇಷ್ಮೆ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಚಿಕ್ಕ ಚಿಕ್ಕ ಮಿಲ್‌ಗಳನ್ನು 
ಕೊಟ್ಟಿದ್ದೀರಿ. ಅವರು ಅದನ್ನೇ ಮಾಡಿಕೊಂಡು ಹೋಗಲಿ. ಬೆಳೆಗಾರರ ಹಿತದೃಷ್ಟಿಯಿಂದ ಬಿತ್ತನೆ 
ಕೇಂದ್ರವನ್ನು ಮಾಡುವಾಗ ಸ್ವತಂತ್ರವಾದ ಕಾರ್ಪೊರೇಷನ್‌ ಮಾಡಿ. ಪ್ರತ್ಯೇಕ ಕಾರ್ಪೊರೇಷನ್‌ 
ಮಾಡಿ ನುರಿತ ಹಿರಿಯ ಅಧಿಕಾರಿಯನ್ನು ಮುಖ್ಯಸ್ಥರನ್ನಾಗಿ ಮಾಡಬೇಕೆಂದು ನಾನು ಸರ್ಕಾರವನ್ನು 
ಕೇಳಿಕೊಳ್ಳುತ್ತೇನೆ. ಉತ್ತಮ ಮೊಟ್ಟೆಗಳನ್ನು ಕೊಡಲಿಕ್ಕೆ ಈ ದಿಸೆಯಲ್ಲಿ ಮತ್ತೊಂದು 
ಅಭಿಪ್ರಾಯವನ್ನು ಕೊಡಲಿಕ್ಕೆ ಇಚ್ಛೆ ಪಡುತ್ತೇನೆ. ರೇಷ್ಮೆ ಇಲಾಖೆ ಮತ್ತುತೋಟಗಾರಿಕೆ ಇಲಾಖೆ 
ತಾಂತ್ರಿಕ ಇಲಾಖೆಗಳಂದು ತಾವೇ ಒಪ್ಪಿಕೊಂಡಿದ್ದೀರಿ. ಅಂತಹ ಇಲಾಖೆಗಳಿಗೆ ಆಡಳಿತವನ್ನು 
ನೋಡಿಕೊಳ್ಳಲು ಐ.ಎ.ಎಸ್‌. ಅಧಿಕಾರಿಗಳನ್ನು ಹಾಕುತ್ತೀರಿ. ಅವರು ಆಡಳಿತ ನೋಡಿಕೊಳ್ಳಲಿ, 
ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ, ರೇಷ್ಮೆ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ಬೆಳೆಗಾರರ 
ಸಮಸ್ಯೆಗಳಿಗೆ ಸಂಬಂಧಪಟ್ಟಹಾಗೆ, ಬೆಳೆಗಾರರ ಕಷ್ಟಸುಖಗಳನ್ನುನೋಡುವ ವ್ಯವಸ್ಥಇದೆಯೆ? 
ಫಾರಂಗಳು, ಗೈಸೇಜ್‌ಗಳು ಇವುಗಳ ಮೆಂಟೇನೆನ್ಸ್‌ ಇದಕ್ಕೆ ಸಂಬಂಧಪಟ್ಟ ಹಾಗೆ 
ಇಲಾಖೆಯಲ್ಲಿರುವ ಹಿರಿಯ ಅಧಿಕಾರಿಗಳನ್ನು ಅಡಿಷನಲ್‌ ಡೈರೆಕ್ಟರ್‌ ಎಂದು ಮಾಡಿ ಹುಳುಗಳನ್ನು 
ಯಾವ ರೀತಿ ಸಾಕಬೇಕು, ಬೆಳೆಯನ್ನು ಯಾವ ರೀತಿ. ಬೆಳೆಯಬೇಕು ಇದರ ಬಗ್ಗೆ 
ಅನುಭವವಿರುವಂತಹ ಅಧಿಕಾರಿಗಳನ್ನು ಇಲಾಖೆಯಲ್ಲಿ ನೇಮಿಸಿ ಅವರಿಗೆ ಅಧಿಕಾರ 
ವಹಿಸಿಕೊಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. 


ಇನ್ನುಮುಂದೆ ಉತಮವಾದ ಚಾಕಿ ಕೊಡಿ. ಉತ್ತಮವಾದ ಮೊಟ್ಟೆಗಳನ್ನುಕೊಡಿ. ಮ 
ವಿಷಯದಲ್ಲಿ ಮತೊಂದು ಆಸೆ ಏನೆಂದರೆ, ಜಪಾನ್‌ದೇಶಕ್ಕೆ ಅಧಿಕಾರಿಗಳನ್ನು ತರಬೇತಿಗಾಗಿ 


೩೨೧ / ಜೀವನದಿ 


ಕಳುಹಿಸಿಕೊಡುತಿರಿ. ತರಬೇತಿ ಪಡೆದುಕೊಂಡು ಬಂದಂತಹ ಅಧಿಕಾರಗಿಳನ್ನು ಮಾನ್ಯ 
ವಿರೋಧಪಕ್ಷದ ನಾಯಕರಾದ ವೀರಪ್ಪ ಮೊಯ್ದಿಯವರು ಹೇಳಿದ ಹಾಗೆ, ಬೇರೆ ಕಡೆಗೆ 
ಹಾಕುತ್ತೀರಿ. ರೇಷ್ಮೆಇಲಾಖೆಯ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದಂತಹ ಅಧಿಕಾರಿಯನ್ನು 
ಭದ್ರಾವತಿಯ ಕಬ್ಬಿಣ ಕಾರ್ಹಾನೆಗೆ ಹಾಕುತ್ತೀರಿ. ಇದು ನಮ್ಮದೇಶದ ದುರಾದೃಷ್ಟವೋ ಅಥವಾ 
ಅಡ್ಡಿನೆಸ್ಟೇಷನ್‌ ವೈಫಲ್ಯವೋ ಗೊತ್ತಿಲ್ಲ ಏನಾದರೂ ಆಗಲಿ, ರೇಷ್ಮೆ ಉದ್ಯಮದ ಬಗ್ಗೆ ಹೊರ 
ದೇಶಗಳಿಗೆ ತರಬೇತಿಗೆ ಅಧಿಕಾರಿಗಳನ್ನು ಕಳುಹಿಸುವುದರ ಜೊತೆಗೆ, ಪ್ರಾಮಾಣಿಕವಾಗಿ 
ವಿದ್ಯಾವಂತರು, ಪ್ರಾಜ್ಞರು, ಉತ್ತಮ ಬೆಳಗಾರರು ಇವರನ್ನು ಕಳುಹಿಸಿಕೊಟ್ಟರೆ, ಸ್ವತಂತ್ರವಾದ 
ಲಾಭ ಸಿಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರೇಷ್ಮೆ ಮೊಟ್ಟೆಯನ್ನುತಯಾರು ಮಾಡಲಿಕ್ಕೆ ಹುಳುವನ್ನು 
ಸಾಕುವಾಗ, ಬಿತ್ತನೆ ಬೀಜ ತಯಾರು ಮಾಡುವಾಗ, ಹೆಚ್ಚುಗಮನಕೊಡುವುದು ಅವಶ್ಯಕ. ನಮ್ಮಲ್ಲಿ 
ಎರಡು ಪ್ರಮುಖವಾದ ಬಿತ್ತನೆ ಕೇಂದ್ರಗಳಿವೆ. ಒಂದು ಮೈಸೂರು ಬಿತನೆ ಕೇಂದ್ರ. ಇನ್ನೊಂದು 
ಬೈವಮೋಲ್ಲೀನ್‌ ಕೇಂದ್ರ. ಮೈಸೂರು ಬಿತ್ತನೆ ಕೇಂದ್ರದಲ್ಲಿ ನಾನುಸ್ವತಹ ಬೆಳೆಗಾರ, ನನ್ನಮತದಾರರ 
ಕ್ಷೇತ್ರದಲ್ಲಿ12 ಸಾವಿರ ಕುಟುಂಬಗಳು ಮೈಸೂರು ಬಿತ್ತನೆ ಕೇಂದ್ರದಲ್ಲಿಜೀವನ ಮಾಡುವುದರಿಂದ, 
ನನಗೆ ಪ್ರಬಲವಾದ ಆಸಕ್ತಿಇದೆ. ಒಂದು ಸ್ವಾರ್ಥವೂ ಇದೆ. ಮೈಸೂರು ಬಿತ್ತನೆ ಕೇಂದ್ರ ಪದ್ಧತಿ 
ಬಹುಶಃ ಟಿಪ್ಪು ಸುಲ್ತಾನ್‌ ಕಾಲದಲ್ಲಿಯೇ ಶುರುವಾಗಿರಬಹುದು ಎಂದು ನನ್ನ ಅಭಿಪ್ರಾಯ. 
ದುರಾದೃಷ್ಟವಶಾತ್‌ ಮೈಸೂರು ಬಿತ್ತನೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಆಗಿಲ್ಲ ಅದನ್ನು 
ನಿರ್ಲಕ್ಷಿಸಲಾಗಿದೆ, ಅನ್ಯಾಯವಾಗಿದೆ. ಕೋಟ ರೂಪಾಯಿಗಳ ವಿಶ್ವಬ್ಯಾಂಕ್‌ ಪ್ರಾಜೆಕ್ಟನ್ನು 
ತಯಾರು ಮಾಡುವಾಗ, ಅಧಿಕಾರಿಗಳು ಮತ್ತುಸರ್ಕಾರ ಅನ್ಯಾಯ ಮಾಡಿದೆ ಅಂದರೆ ಅದು 
ಉತ್ಸೇಕ್ಷೆಯಾಗಲಾರದು. They have forgotten the basic problem of the basic 
seed. That is my difficulty, ಮಾನ್ಯ ಉಪಾಧ್ಯಕ್ಷರೆ, 80 ಕೋಟಿ ರೂಪಾಯಿಗಳ 
ಯೋಜನೆಯಲ್ಲಿ80 ರೂಪಾಯಿಗಳನ್ನು ಕೂಡ ಬೇಸಿಕ್‌ ಫಾರಂಗೆ ಕೊಡಲಿಲ್ಲಇದು ಅನ್ಯಾಯ. 
ಒಂದು ನಯಾಪೈಸೆ ಕೂಡ ವಿಶ್ವಬ್ಯಾಂಕ್‌ ಯೋಜನೆಯಲ್ಲಿಇದಕ್ಕೆ ಕೊಡಲಿಲ್ಲ. ಎರಡು ವರ್ಷಗಳ 
ಹಿಂದೆ ಹೋರಾಟ ಮಾಡಿ ಹಣವನ್ನುಪಡೆದಿದ್ದೇನೆ. ಇದಕ್ಕೆ ಕಾರಣಕರ್ತರು ಯಾರೇ ಆಗಿರಲಿ, 
ಆಗಿರುವ ಅನ್ಯಾಯವನ್ನುಸರಿಪಡಿಸಿ ಕೊಳ್ಳುವುದು ಅವಶ್ಯಕವಿದೆ. 


ಮೈಸೂರು ಬಿತ್ತನೆ ಬೀಜ ಬೆಳೆಯುವವರ ಪರವಾಗಿ ಮಾನ್ಯ ಗುಂಡೂರಾಯರನ್ನು 
ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡುತ್ತೇನೆ. ಒಳ್ಳೆಯ ಕೆಲಸ ಮಾಡಿದವರು ಯಾರೇ ಆಗಿರಲಿ, 
ಅವರ ಗುಣಕ್ಕೆ ನಾವು ಅಭಿನಂದಿಸಲೇಬೇಕು. ಮೈಸೂರು ಬಿತ್ತನೆ ಬೀಜವನ್ನು ನಾವು ಒಂದು 
ಕಾನೂನು ಚೌಕಟ್ಟನೊಳಗೆ ಬೆಳೆಯಬೇಕು. ಬಿತ್ತನೆ ತಳಿ ಬೆಳೆಯಲಿಕ್ಕೆ ಕಾನೂನಿನ ಮೂಲಕ 
ಒತ್ತಾಯ ಮಾಡುತಾರೆ. ಕಾನೂನು ಮೂಲಕ ಒತ್ತಾಯ ಮಾಡುವವರು, ಕಾನೂನಿನ ಹಿಡಿತಕ್ಕೆ 
ಸಿಕ್ಕಿಸಿಕೊಂಡವರು ನಾವು ಬೆಳೆದಂತಹ ರೇಷ್ಮೆಯನ್ನು ಸರ್ಕಾರ ಕೊಂಡುಕೊಳ್ಳತಕ್ಕದ್ದು ಅದು 


ಜೀವನದಿ / ೩೨೨ 


ಸರ್ಕಾರದ ಕರ್ತವ್ಯ. There is a contract between the Government and the 
rearer. You are insistign the rearer to go in a particular way. If the 
Government fails to purchase their product, they are violating the 
agreement and they are liable to the damages. ನಾನು ಒಬ್ಬ ಸಾಮಾನ್ಯ 
ಬೆಳೆಗಾರನಾಗಿಸರ್ಕಾರದ ಗಮನಕ್ಕೆ ಅನೇಕ ವರ್ಷಗಳಿಂದ ಈ ವಿಷಯವನ್ನುತಂದರೂ,ಸರ್ಕಾರ 
ಅದನ್ನು ಗಮನಕ್ಕೆ ಹಾಕಿಕೊಳ್ಳಲಿಲ್ಲ. ಬಿತ್ತನೆ ಬೀಜವನ್ನು ಬೆಳದು, ಅವರಿಗೆ ಅನ್ಯಾಯವಾಗುವ 
ಪರಿಸ್ಥಿತಿ ಇದ್ದಾಗ ಅದನ್ನು ಕೊಳ್ಳಲಿಲ್ಲ. ಬಿತ್ತನೆ ಬೀಜವನ್ನು ಬೆಳೆದು, ಅವರಿಗೆ ಅನ್ಯಾಯವಾಗುವ 
ಪರಿಸ್ಥಿತಿ ಇದ್ದಾಗ, ಅವರಿಗೆ ಸರ್ಕಾರನ್ಯಾಯ ದೊರಕಿಸಿಕೊಡುವುದು ನ್ಯಾಯವಾದುದು. ಇದನ್ನು 
35 ವರ್ಷಗಳಿಂದ ಮಾಡಲಿಲ್ಲ 


ಈ ದಿಸೆಯಲ್ಲಿಸರ್ಕಾರದವರು ಒಂದು ವರ್ಷದ ಹಿಂದೆ ಬೆಳೆಗಾರರಿಗೆ ಒಂದು ಕೆ.ಜಿ.ಗೆ 
3 ರೂಪಾಯಿಗಳ ಬೋನಸ್‌ ಕೊಡುವ ವ್ಯವಸ್ಥೆಯನ್ನು ಹಿಂದಿನ ಸರ್ಕಾರದವರು ಮಾಡಿದರು. 
ಆದರೆ ಯಾರು ಉತ್ತಮವಾದಂಥ ಕೆಲಸವನ್ನು ಮಾಡಿರುತ್ತಾರೋ ಅವರನ್ನು ಸ್ವಾಗತಿಸುವುದು 
ನಮ್ಮ ಪ್ರಜಾಪ್ರಭುತ್ವದ ಮೂಲಕರ್ತವ್ಯವೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. 
ಆದ್ದರಿಂದ ಉತ್ಪಾದನಾ ವೆಚ್ಚವನ್ನುಸರ್ಕಾರದವರು ಗಮನದಲ್ಲಿಟ್ಟುಕೊ ೦ಡು, ಮಾರ್ಕೆಟ್‌ ರೇಟ್‌ 
ಫಿಕ್ಸ್‌ ಮಾಡಬೇಕೆಂದು ನಾನು ಹೇಳುತ್ತೇನೆ. ಮೈಸೂರು ಬಿತ್ತನೆಯ ಉತ್ಪಾದನಾ ವೆಚ್ಚವನ್ನು 
ಗಮನದಲ್ಲಿಟ್ಟುಕೊಂಡು, ಸರ್ಕಾರದವರು ಬೆಳೆಗಾರರಿಗೆ ಬೋನಸ್‌ ಕೊಡಬೇಕೆಂದು ನಾನು 
ಹೇಳುತ್ತೇನೆ. ಆದರೆ ರೇಷ್ಮೆಬಿತ್ತನೆ ಈ ರಾಜ್ಯದಲ್ಲಿಬಹಳ ವ್ಯಾಪಕವಾಗಿ ಬೆಳೆಯುತಿರುವುದರಿಂದ, 
ಸರ್ಕಾರದವರುಇದರ ಬಗ್ಗೆಹೆಚ್ಚುಗಮನವನ್ನುಕೊಟ್ಟು ಪ್ರೋತ್ಸಾಹ ಕೊಡಬೇಕು. 


ಈ ಬೈವೋಲ್ಡಿನ್‌ ಇದು ನಮ್ಮರಾಜ್ಯದ ಬಿತ್ತನೆ ಅಲ್ಲ ಹೆಚ್ಚಾಗಿ ಪೌರಾತ್ಯ ರಾಷ್ಟ್ರಗಳಲ್ಲಿ 
ಬೆಳೆಯುತ್ತಾರೆ. ಆದರೆ ಇದನ್ನುನಮ್ಮರಾಜ್ಯದಲ್ಲಿತಂದು ಅಭಿವೃದ್ಧಿಮಾಡುವು ದಕ್ಕೆ ಹೊರಟದ್ದಾರೆ. 
ಈ ಒಂದು ಬೈವೋಲ್ವಿನ್‌ ಬಿತ್ತನೆಯನ್ನುಸಂಶೋಧನೆ ನಡೆಸಲು ಅನೇಕ ಜನ ತಜ್ಞರು ಪರಿಶೋಧನೆ 
ಮಾಡಿ, ಇಲ್ಲಿಆ ಬಿತ್ತನೆಯನ್ನು ಮಾಡಬೇಕೆಂದು ರೈತರ ಮೇಲೆ ಬಲವಂತದಿಂದ ಹೇರುತಾರೆ. 
ಆದ್ದರಿಂದ ನಾನು ಹೇಳುವುದೇನೆಂದರೆ ಈ ಬಿತ್ತನೆ ಸರಿಯಾದ ಪ್ರಮಾಣದಲ್ಲಿ ಬೆಳೆಯುವುದಿಲ್ಲ. 
ನಮ್ಮನಿರೀಕ್ಷೆಯ ಮಟ್ಟದಲ್ಲಿಉತ್ಪಾದನೆಯಾಗುವುದಿಲ್ಲ. They have failed to achieve 
the target in the Bivoltine ಇವತ್ತು ರೈತರ ಶ್ರಮಕ್ಕೆ ತಕ್ಕ ಬೆಲೆಯನ್ನು ತಾವು ಕೊಡುತಿಲ್ಲ 
ನಾವು ಇವತ್ತುಎಷ್ಟುಪ್ರಮಾಣದಲ್ಲಿಬೈವೋಲ್ಡನ್‌ ಬಿತ್ತನೆಯನ್ನು ಉತ್ಪಾದನೆ ಮಾಡಬೇಕೋ, ಆ 
ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುವುದಕ್ಕೆ ಆಗುತ್ತಿಲ್ಲ. ಕಾರಣವೆಂದರೆ ಇಲ್ಲಿನ 
ವಾತಾವರಣದಲ್ಲಿ ಆ ಬಿತ್ತನೆ ಸರಿಯಾದ ಪ್ರಮಾಣದಲ್ಲಿ ಆಗುವುದಿಲ್ಲ ಇವತ್ತು ಬೈವೋಲ್ಟಿನ್‌ 
ಬಿತ್ತನೆಗೆ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದೆ, ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಆದರೆ 


೩೨೩ / ಜೀವನದಿ 


ಪರರಾಷ್ಟ್ರದಲ್ಲಿ ಒಳ್ಳೆಯ ಉತ್ಪಾದನೆ ಇದೆಯೆಂದು ತಿಳಿದು ನಮ್ಮ ರಾಜ್ಯದಲ್ಲಿ ಆ ಬಿತನೆ 
ಮಾಡಬೇಕೆಂದು ಹೊರಟರೆ ಅದರಿಂದ ತಮಗೆ ಯಾವ ಪ್ರಯೋಜನವಾಗುವುದಿಲ್ಲ ತಾವು 
ಎಷ್ಟೇ ಪ್ರಾಜಿಕ್ಟ್‌ಗಳನ್ನುಮಾಡಿ ಆ ಬಿತ್ತನೆಯನ್ನುಮಾಡಿದರೂ ಕೂಡ,ಸರಿಯಾದ ಪ್ರಮಾಣದಲ್ಲಿ 
ಅದು ಉತ್ಪತ್ರಿಯಾಗುವುದಿಲ್ಲ ಕಾರಣ ಇಲ್ಲಿನ ವಾತಾವರಣಕ್ಕೆ ಅದು ಸರಿ ಹೊಂದುವುದಿಲ್ಲ 
ಆದ್ದರಿಂದ ತಾವು ಅನಾವಶ್ಯಕವಾಗಿ ರೈತರ ಮೇಲೆ ಈ ಬೈವೋಲ್ಡಿನ್‌ ತಳಿಯನ್ನು ಬೆಳೆಯುವಂತೆ 
ಒತ್ತಾಯ ಮಾಡುವುದನ್ನು ಬಿಡಿ. ಇಲ್ಲಿನ ಗುಣಮಟ್ಟಕ್ಕೆ ಆ ಬೈವೋಲ್ಡಿನ್‌ ತಳಿ ಸರಿಯಾಗಿ 
ಆಗುವುದಿಲ್ಲ. 


ಜಪಾನ್‌ ದೇಶದಲ್ಲಿಈ ಬೆಳೆ ಚೆನ್ನಾಗಿ ಆಗುತದೆಂದು ಹೇಳಿ ನಮ್ಮರಾಜ್ಯದಲ್ಲಿ ಕೂಡ 
ಅಂತಹ ಫಾರಂಗಳನ್ನುಮಾಡಿ, ಇಲ್ಲಿ ಬೆಳೆಸುವುದಕ್ಕೆ ತಾವು ಪ್ರಯತ್ನಪಟ್ಟರೆ ಆಗುವುದಿಲ್ಲ. ಮಾನ್ಯ 
ಅಧ್ಯಕ್ಷರೇ, ನಾನುಇದರ ಬಗ್ಗೆ ಒಂದು ಉದಾಹರಣೆಯನ್ನುಹೇಳುವುದಾದರೆ ಜಪಾನ್‌ ದೇಶದಲ್ಲಿ 
ಹುಟ್ಟತಕ್ಕಂಥ ಮಕ್ಕಳು ಎಲ್ಲರೂ ಸಾಮಾನ್ಯವಾಗಿ ಬೆಳ್ಳಗೆ ಇರುತ್ತಾರೆ. ಆದರೆ ಇಲ್ಲಿ ನಮ್ಮ 
ಕರ್ನಾಟಕ ರಾಜ್ಯದಲ್ಲಿಹುಟ್ಟತಕ್ಕಂಥ ಮಕ್ಕಳು ಕಪ್ಪಾಗಿ ಹುಟ್ಟುತಾರೆ. ಆದರೆ ಜಪಾನ್‌ ದೇಶದಲ್ಲಿ 
ಹುಟ್ಟುವಂತೆ ಬೆಳ್ಳಗೆ ನನ್ನಮಗ ಹುಟ್ಟಬೇಕೆಂದು ಹೇಳಿ ನಾನುಸರ್ವ ಪತ್ರಯತ್ನಪಟ್ಟರೂ ಅದು 
ಆಗುವುದಿಲ್ಲ. ಕಾರಣ ಅಲ್ಲಿನ ವಾತಾವರಣ ಮತ್ತುಗುಣಮಟ್ಟವನ್ನುಆದರಿಸಿಕೊಂಡು ಆ ಮಗು 
ಬೆಳ್ಳಗೆ ಹುಟ್ಟುತ್ತಾನೆಯೇ ವಿನಃ, ಕಪ್ಪಾಗಿ ಹುಟ್ಟುವುದಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ 
ಕರ್ನಾಟಕದ ಮಗು ಕಪ್ಪಾಗಿದೆ. ಆದ್ದರಿಂದ ತಾವು ಅನಾವಶ್ಯಕವಾಗಿ ಈ ಬೈವೋಲ್ಟಿನ್‌ ತಳಿಯನ್ನು 
ಕರ್ನಾಟಕ ರಾಜ್ಯದ ರೈತರ ಮೇಲೆ ತಂದು ಒತ್ತಾಯ ಮಾಡುವುದನ್ನುನಿಲ್ಲಿಸಿ. ಆದ್ದರಿಂದ ನಾನು 
ಮಾನ್ಯ ಮಂತ್ರಿಗಳಲ್ಲಿಅರಿಕೆ ಮಾಡಿಕೊಳ್ಳುವುದೇನೆಂದರೆ, ರೈತನು ಬೆಳದಂಥ ಬೆಳೆಗೆ ಸರಿಯಾದ 
ಮಾರ್ಕೆಟ್‌ ರೇಟ್‌ ಕೊಡಿ. ಅವನ ಉತ್ಪಾದನಾ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು, ಅವನಿಗೆ 
ಬೆಲೆಯನ್ನು ನಿಗಧಿ ಮಾಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಇವತ್ತು ರೈತನು ಬೆಳದ ಬೆಳೆಗೆ 
ಸಿಗುತ್ತಿರುವ ಉತ್ಪಾದನಾ ವೆಚ್ಚಎಷ್ಟು ಎಂಬುದು ಗೊತಾಗುತ್ತದೆ. ಕಾರಣವೇನೆಂದರೆ, ತಮ್ಮ 
ಫಾರಂನಲ್ಲಿ ಒಂದು ಕೆ.ಜಿ. ಗೂಡನ್ನು ಬೆಳೆಯಬೇಕಾದರೆ ಸುಮಾರು 36 ರೂಪಾಯಿಗಳು 
ವೆಚ್ಚವಾಗುತ್ತದೆಂದು ತಮ್ಮ ತಜ್ಞರಿಂದ ಲೆಕ್ಕಾಚಾರ ಮಾಡಿಸಿದ್ದೀರಿ. ಅದೇ ರೀತಿಯಲ್ಲಿರೈತನಿಗೂ 
ಕೂಡ ಉತ್ಪಾದನಾ ವೆಚ್ಚ ಎಷ್ಟುಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು, ಅವನಿಗೆ ಸರಿಯಾದ 
ಬೆಲೆಯನ್ನುಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇವತ್ತುರೈತನು ಒಂದು ಕೆ.ಜಿ. ಗೂಡನ್ನು 
ಉತ್ಪಾದನೆ ಮಾಡಬೇಕಾದರೆ ಸುಮಾರು 60-70 ರೂಪಾಯಿಗಳನ್ನು ಖರ್ಚು 


ಮಾಡಬೇಕಾಗುತ್ತದೆ. 


ಮತ್ತೆ ಈಗ ನಮ್ಮ ರಾಜ್ಯಕ್ಕೆ ಬೇರೆ ರಾಷ್ಟ್ರದಿಂದ ರೇಷ್ಮೆಯನ್ನು ಆಮದು 
ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ರೇಷ್ಮೆಯನ್ನು ಆಮದು 


ಜೀವನದಿ / ೩೨೪ 


ಮಾಡಿಕೊಳ್ಳುತಿರುವುದರಿಂದ ಆಗುತ್ತಿರುವ ನಷ್ಟ ಸಾಕಾಗಿದೆ. ಇನ್ನು ಮುಂದೆ ಆ ಒಂದು 
ಪದ್ಧತಿಯನ್ನು ತಾವು ನಿಲ್ಲಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ರೇಷ್ಮೆಯನ್ನು ಆಮದು 
ಮಾಡಿಕೊಳ್ಳುತ್ತಿರುವುದರಿಂದ ನಮ್ಮರಾಜ್ಯದ ರೇಷ್ಮೆಗೆ ಬೆಲೆ ಇಲ್ಲದಂತಾಗಿದೆ. ಈ ರೇಷ್ಮೆಯನ್ನು 
ತಾವು ಪರರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತಿರುವುದರಿಂದ ನಮ್ಮರಾಜ್ಯದ ಮಾರುಕಟ್ಟೆಯಲ್ಲಿ 
ನಾವು ಬೆಳೆದಂಥ ರೇಷ್ಮೆಗೆ ಬೆಲೆ ಇಲ್ಲದಾಗಿದೆ. ನಮ್ಮಲ್ಲಿಸುಮಾರು 3 ರೀತಿಯ ಸ್ಕೀಂಗಳನ್ನುತಂದರು. 
ಅದರಲ್ಲಿಮೊದಲನೆಯದಾಗಿ ಹೇಳುವುದಾದರೆ ಇಕ್‌ಫೋರ್ಟ್‌ ರೀಪ್ಲೇಸ್‌ಮೆಂಟ್‌ ಸ್ಕೀಂ ಎಂದು. 
ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ಮಾನ್ಯ ಬಸವಯ್ಯ ನವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ, ಅದು 
ನಾನು ಮಾಡಿದ ಕರ್ತವ್ಯ ಲೋಪ ಎಂದು ಈ ಸಂದರ್ಭ ದಲ್ಲಿ ಹೇಳಬೇಕಾಗುತ್ತದೆ. 
ನಿಜವಾಗಿಯೂ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರ ಕಾಲದಲ್ಲಿಯೇ ಸಿ.ಎಸ್‌.ಬಿ. 

ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟರು. ಸು ಇದನ್ನು ತರುವುದಕ್ಕೆ ಭಾರೀ ಪ್ರಯತ್ನವನ್ನು 
ಮಾಡಿದ್ದಾರೆ. ಅವರು ಅದಕ್ಕೆ ಸಂಬಂಧ ಪಟ್ಟಂತಹ ಫೈಲ್‌ನ್ನು ತರಿಸಿಕೊಂಡು ಕೇಂದ್ರ, 
ಸರ್ಕಾರವನ್ನು ಕೂಡ ಲೆಕ್ಕಿಸದೆ ಆರ್ಡರ್‌ ಮಾಡಿಸಿ ಒಂದು ಸಿ.ಎಸ್‌.ಬಿ.ಯನ್ನುಇಲ್ಲಿತಂದರು. 
ಅವತ್ತುಅವರು ಮಾಡಿದಂಥ ಒಂದು ಒಳ್ಳಯ ಕೆಲಸವನ್ನುನಾವು ಯಾರೂ ಮರೆಯುವಂತಿಲ್ಲ 


ಒಂದನೆಯದು, ಎಕ್‌ಫೋರ್ಟ್‌ ರಿಪ್ಲೇಸ್‌ಮೆಂಟ್‌ ಸ್ಕೀಂ ಎಂದು. ಮಾನ್ಯ ಅಧ್ಯಕ್ಷರೇ, 
ಹಿಂದೆ ಇದ್ದಂಥ ಪರಿಸ್ಥಿತಿ ಏನೆಂದರೆ, ಯಾರು ಬಟ್ಟೆಗಳನ್ನು ತಯಾರು ಮಾಡಿ ಈ ದೇಶದಿಂದ 
ಹೊರಗಡೆ ಕಳಿಸುವಂಥವರು ಇದ್ದಾರೋ ಅವರಿಗೆ, ಅವರು ಕಳುಹಿಸುವ ಬೆಲೆಯ 10 ಭಾಗದಷ್ಟು 
ರೇಷ್ಮೆಯನ್ನು ಆಮದು ಮಾಡಿಕೊಳ್ಳುವ ನೀತಿಯಿತ್ತು ಅದನ್ನು ಕಳದ ವರ್ಷ 0 ರಿಂದ 20 
ಪರ್ಸೆಂಟ್‌ ಮಾಡಿದ್ದಾರೆ. ಇದರ ಪ್ರತಿಫಲವೇನುಎಂದು ಅಂಕಿಅಂಶಗಳನ್ನು ಕೊಡುವುದಕ್ಕೆ ನಾನು 
ಇಷ್ಟಪಡುತ್ತೇನೆ. 


1982-83ರಲ್ಲಿ ಸುಮಾರು 65 ಕೋಟ ರೂಪಾಯಿಯಷ್ಟು ರೇಷ್ಮೆ ಎಕ್‌ಪೋರ್ಟ್‌ 
ಆದರೆ, ಸುಮಾರು 12 ಕೋಟಿ ರೂಪಾಯಿಗಳ ಬೆಲೆಯ 6 ನೂರು ಟನ್‌ ವಿದೇಶಿ ರೇಷ್ಮೆಈ ದೇಶಕ್ಕೆ 
ಬಂದಿದೆ. ಈ ಪರಿಸ್ಥಿತಿಯನ್ನು ಅರಿತು ಈಗಲಾದರೂ ಅದು ಸರಿಯಾಗದಿದ್ದರೆ ಕಷ್ಟ 
ಎರಡನೆಯದಾಗಿ; ಅಡ್ವಾನ್ಸ್‌ ಸೆನ್ಸಿಂಗ್‌ ಸ್ಕೀಂನಲ್ಲಿರೇಷ್ಠೆಯನ್ನು ಇಂಪೋರ್ಟ್‌ ಮಾಡುತ್ತೇವೆ. 
250 ಟನ್‌ ಚೈನಾ ದೇಶದ ರೇಷ್ಮೆಯನ್ನು NT ಮಾಡಿಕೊಂಡಿದ್ದೇವೆ. ಆಮದು 
ಮಾಡಿಕೊಂಡಾಗ, ನಮ್ಮದೇಶದ ಎಲ್ಲಾರಾಜ್ಯಗಳ ಬೆಳೆಗಾರರು ವಿರೋಧ ಮಾಡಿದರು. ಅದು 
ಒಂದು ಪಕ್ಷದ ಅಥವಾ ವ್ಯಕ್ತಿಯ ಪ್ರಶ್ನೆಯಲ್ಲ ಮಾನ್ಯ ಫರ್ನಾಂಡಿಸ್‌ರವರು ಕೇಂದ್ರದ ಕೈಗಾರಿಕಾ 
ಮಂತ್ರಿಯಾಗಿದ್ದಾಗ ಬಾರ್ಟರ್‌ ಸಿಸ್ಟಂ ಮೇಲೆ ಹೊಗೆಸೊಪ್ಪು ಕೊಟ್ಟು ನಾವು ರೇಷ್ಮೆಯನ್ನು 
ಇಂಪೋರ್ಟ್‌ ಮಾಡುತ್ತೇವೆಂದು ಹೇಳಿದರು. ಅದನ್ನುಕಟುವಾಗಿ ವಿರೋಧ ಮಾಡಿ ಹೋರಾಟ 
ಮಾಡಿ ನಿಲ್ಲಿಸಿದ್ದೇನೆ. ಈ 250 ಟನ್‌ ರೇಷ್ಮೆ ಆಮದು ಮಾಡಿಕೊಳ್ಳುವ ಚೈನಾ ದೇಶದವರು, 


೩೨೫ / ಜೀವನದಿ 


ರೇಷ್ಮೆಯನ್ನು 1ಕ.ಜಿ.ಗೆ ಕೇವಲ 200 ರೂಪಾಯಿಗೆ ಮಾರಾಟ ಮಾಡುವುದಕ್ಕೆ ಸಿದ್ಧರಾಗಿದ್ದರು. 
ಅವರ ದೇಶದಲ್ಲಿಕೂಡ 100 ರೂಪಾಯಿಗಿಂತ ಅದರ ಬೆಲೆ ಜಾಸ್ತಿಯಿದೆ. ಹಾಗೆಯೇ ವೆಸ್ಟನ್‌ 
ಕಂಟ್ರೀಸ್‌ಗೂ ಜಾಸಿ ಬೆಲೆಯಲ್ಲಿ ಮಾರಾಟ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಭಾರತ 
ದೇಶಕ್ಕೆ ಮಾತ್ರ ಒಂದು ಕೆ.ಜಿ.ಗೆ ಕೇವಲ 200 ರೂಪಾಯಿಗೆ ಮಾರುತ್ತಿದ್ದಾರೆ. ಏಕೆ? ಇದರ 
ಅರ್ಥವೇನು) ಚೈನಾ ದೇಶದ ಆಡಳಿತಗಾರರಿಗೆ ಮತ್ತು ಅಲ್ಲಿಯ ಆರ್ಥಿಕ ತಜ್ಞರಿಗೆ ಚೆನ್ನಾಗಿ 
ಗೊತ್ತಿದೆ. ಏನೆಂದರೆ, ಯಾರು, ಅಂತರರಾಷ್ಟ್ರೀಯ ರೇಷ್ಮೆ ಮಾರುಕಟ್ಟೆಯಲ್ಲಿಪ್ರಬಲವಾದಂಥ 
ಮಾರಾಟಗಾರರು ಇದ್ದರೆ, ಅದು ಭಾರತ ದೇಶ. ಇದನ್ನುಗಮನ ದಲ್ಲಿಟ್ಟುಕೊಂಡು ಈ ದೇಶದಲ್ಲಿ 
ಬೆಳೆಯುವಂಥ ಬೈವೊಲ್ಟಿನ ಪ್ರಾಡಕ್ಟ್‌ ಉತ್ಪಾದನೆಯ ದಮನಕ್ಕಾಗಿ ಅವರು ಈ ರೀತಿ 
ಮಾರುತ್ತಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರದವರು ಗಮನಿಸಿದರೆ ಒಳ್ಳೆಯದೆಂದು ನಾನು 
ಹೇಳುತ್ತೇನೆ. ಇದನ್ನುನಾನು ಏಕೆ ಹೇಳುತಿದ್ದೇನೆಂದರೆ, ದುರಾದೃಷ್ಟ ಷ್ಟವಶಾತ್‌ 1982ನೇ ಇಸವಿಯಲ್ಲಿ 

ನಾನು ಶಾಸಕನಾಗಿರಲಿಲ್ಲ. ಈ ಒಂದು ದಿಸೆಯಲ್ಲಿಸಾಮಾನ್ಯ ಪ್ರಜೆಯಾಗಿ ಈ ಆಮದಿನ ವಿರುದ್ಧದ 
ಹೋರಾಟದಲ್ಲಿ ವಿಫಲನಾಗಿದ್ದೇನೆ. ಆದರೆ ನನ್ನ ಆಸೆಯಿಷ್ಟೇ. ಈ ಸದನದ ಮೂಲಕ ಒಬ್ಬ 
ಶಾಸಕನಾಗಿ ಈ ದಿಸೆಯಲ್ಲಿಏನಾದರೂ ಸಫಲ ನಾಗುತ್ತೇನೆಯೇ ಎಂಬ ಒಂದು ಉತ್ಕಟವಾದ 
ಆಕಾಂಕ್ಷೆಯಿದೆ. ಇದರಲ್ಲಿನನ್ನ ಸ್ನೇಹಿತರ ಮತ್ತುವಿರೋಧ ಪಕ್ಷದ ಸ್ನೇಹಿತರ ಸಹಾಯ ಮತ್ತು 
ಸಹಕಾರವನ್ನು ಸಹನಾನು ಬೇಡುತ್ತೇನೆ. 


ಇನ್ನು ಈ ಆಮದು ಮಾಡಿಕೊಳ್ಳುವ ನೀತಿಯಲ್ಲಿ ನಮ್ಮ ರಾಜ್ಯದ ರೇಷ್ಟೆ ಬೆಳಿಗೆ 
ಧಕ್ಕೆಯುಂಟಾಗಿದೆ. ಇದೊಂದು ಅನಿಷ್ಟಪರಂಪರೆ. ಈ ದೇಶದ ರೇಷ್ಮೆ ಉತ್ಪತ್ರಿಯಲ್ಲಿ80 ಭಾಗ 
ಕರ್ನಾಟಕದ್ದೇ ಉಳಿದದ್ದು ಬೇರೆ ಪ್ರದೇಶಗಳದ್ದು, ಈ ರೇಷ್ಮೆ ಉತ್ಪತ್ತಿ ಮಾಡುವಂತಹ ಜನ 
ಏನಿದ್ದಾರೆ ಅವರು ಭಾರತದೇಶದಲ್ಲಿಕೆಳಗಡೆ ಇದ್ದಾರೆ. ಆದರೆ ರೇಷ್ಮೆ ವ್ಯಾಪಾರವನ್ನು ಮಾಡುವಂಥ 
ಜನ ಡೆಲ್ಲಿಯಲ್ಲಿದ್ದಾರೆ. ಸಾಮಾನ್ಯ ಬೆಳೆಗಾರನ ಕೂಗು ಡೆಲ್ಲಿಗೆ ಕೇಳಿಸುತ್ತಿಲ್ಲ ಪಟ್ಟಭದ್ರ 
ಹಿತಾಸಕ್ತಿಗಳು ದೆಹಲಿಯಲ್ಲಿರುವುದರಿಂದ ಅವರ ಕೂಗು ಕೇಳುತ್ತಿದೆ. ಆದರೆ ಬಡ ಬೆಳೆಗಾರರ 
ಕೂಗನ್ನು ಯಾರು ಕೇಳುತ್ತಾ ಇಲ್ಲ ಆದ್ದರಿಂದ ಕೆಲವು ರಾಜಕಾರಣಿಗಳ ಹಿತವನ್ನು 
ಕಾಪಾಡುವುದಕ್ಕಾಗಿ, ವಾರಣಾಸಿಯಕೆಲವು ನೇಯ್ಗೆಗಾರರನ್ನುಕಾಪಾ ಪಾಡುವುದಕ್ಕಾಗಿ ಸ್ರ 
ಯಾವುದೇ ರಾಜಕಾರಣಿ ಅಥವಾ ಶಾಸಕರು ಅಥವಾ ಮಂತ್ರಿಗಳು ಕಷ್ಟಪಡುತ್ತಿಲ್ಲ. ಈ ಆಮದು 
ನೀತಿಯನ್ನು ಭಾರತ ಸರ್ಕಾರ ಕೈಬಿಡದಿದ್ದರೆ ನಾವು ಏನು ಮಾಡಬೇಕು? ನಾನು ಆಗಲೇ 
ಹೇಳಿದ್ದೇನೆ, ಈ ಸದನದ ಹೊರಗಡೆ ಇದ್ದಾಗ ನಾನು ವಿಫಲನಾಗಿದ್ದೇನೆಂದು. 1982ರಲ್ಲಿ 
ಕರ್ನಾಟಕದ ಪ್ರತಿಯೊಂದು ಶಾಸಕರನ್ನುಈ ವಿಚಾರದಲ್ಲಿ, ಮಾತನಾಡಲು ಆಮಂತ್ರಿಸಿದ್ದೆ. ಆದರೆ 
ಬಂದಿದ್ದವರು ಕೇವಲ 3 ಜನ ಮಾತ್ರ. ಈ ರಾಜ್ಯದಿಂದ ಆಯ್ಕೆಯಾದಂಥ ಪ್ರತಿಯೊಬ್ಬ 
ಲೋಕಸಭಾ ಸದಸ್ಯರಿಗೂ ಕೂಡ ಪ್ರತಿಯೊಂದು ಅಂಕಿ- ಅಂಶಗಳನ್ನು ಕೊಟ್ಟುಕಾಗದ ಬರೆದಿದ್ದೆ. 


ಜೀವನದಿ / ೩೨೬ 


ಆದರೆ ದುರದೃಷ್ಟವಶಾತ್‌ ಪಾರ್ಲಿಮೆಂಟ್‌ ಸದಸ್ಯರಾದ ಶ್ರೀ ಟಿ.ಆರ್‌. ಶಾಮಣ್ಣನವರು ಮಾತ್ರ 
ಈ ವಿಷಯವನ್ನುಸರ್ಕಾರದ ಗಮನಕ್ಕೆ ತರುವುದಕ್ಕೆ ಪ್ರಯತ್ನಪಟ್ಟರು. 


ಈ 350 ಟನ್‌ ರೇಷ್ಮೆಇಂಪೋರ್ಟ್‌ ಮಾಡಿಕೊಂಡಾಗ ಸೆಂಟ್ರಲ್‌ ಗವರ್ನಮೆಂಟ್‌ 
ನವರು, ಭಾರತ ದೇಶದ ಮಾರ್ಕೆಟಿನಲ್ಲಿ ಯಾವಾಗ ರೇಷ್ಮೆ ಬೆಲೆ 450 ರೂಪಾಯಿಗಿಂತ 
ಜಾಸ್ತಿಯಾದಾಗ ಮಾತ್ರ ಈ ಇಂಪೋರ್ಟಿಡ್‌ ಸಿಲ್ಕನ್ನುಮಾರ್ಕೆಟ್‌ಗೆ ಬಿಡಬಹುದೆಂದು ಒಂದು 
ಕಂಡೀಷನ್‌ ಹಾಕಿದರು . ಆದರೆ ಇತ್ತೀಚೆಗೆ ಈ ವ್ಯವಸ್ಥೆಯೂ ಬದಲಾವಣೆಯಾಗುವಂತಹ ಪರಿಸ್ಥಿತಿ 
ನೋಡುತಿದ್ದೇವೆ. 450 ರೂಪಾಯಿಗಳಿಗಿಂತ ಜಾಸ್ತಿಯಾದಾಗ ಮಾತ್ರ ನೀವು ಇದನ್ನುರಿಲೀಸ್‌ 
ಮಾಡಬೇಕೆಂದು ಮಾಡಿದ್ದು ಆ ಕಂಡೀಷನ್‌ ವೇವ್‌ ಮಾಡುವುದಕ್ಕೆ ಈಗ ಪ್ರಯತ್ನ 
ಪಡುತಿದ್ದಾರೆಂದು ತಿಳಿದಿದ್ದೇನೆ. ಆದರೆ ಮಂತ್ರಿಯವರು ಈ ದಿಸೆಯಲ್ಲಿಆದಷ್ಟು ಜಾಗ್ರತೆ ಈ ರೀತಿ 
ಮಾಡುವುದನ್ನುತಪ್ಪಿಸಬೇಕೆಂದು ಹೇಳುತ್ತೇನೆ. 


ಇನ್ನು ಈ ರೇಷ್ಮೆ ಆಮದು ಮಾಡಿಕೊಳ್ಳುವುದರಿಮದ ನೇಕಾರರಿಗೆ ಅನುಕೂಲ 
ವಾಗುತ್ತದೆಯೆಂದು ಹೇಳುತ್ತಿದ್ದಾರೆ. ಇದು ನಿಜವಾಗಿಯೂ ಅಪುಟಸುಳ್ಳು. ಹಿಂದೆ ಒಂದುಸಾರಿ 
ನನ್ನಸ್ನೇಹಿತರು ನೇಕಾರರನ್ನೆಲ್ಲಕರೆದುಕೊಂಡು ಮೆರವಣಿಗೆ ಮಾಡಿದರು. ನೇಕಾರರಿಗೆ ಸಿಗುವುದು 
ಕೇವಲ ಕೂಲಿ ಮಾತ್ರ. ಲಾಭ ಸಿಕ್ಕುವುದು ನೇಯ್ಗೆಯಿಟ್ಟಿರುವ ಮಾಲೀಕರಿಗೆ. ಆದ್ದರಿಂದ 
ನೇಕಾರರಿಗೆ, ಬೆಳೆಗಾರರಿಗೆ, ರೀಲರ್ಸ್‌ ಯಾರಿಗೂ ಅನುಕೂಲವಾಗುತ್ತಿಲ್ಲ. ಎಲ್ಲರಿಗೂ ಮೋಸ 
ಮಾಡುತಿದ್ದಾರೆ. 

ಎರಡನೆಯದಾಗಿ ಈ ರೇಷ್ಮೆಯನ್ನು ಆಮದು ಮಾಡಿಕೊಳ್ಳುವುದು ಬೆಲೆಯನ್ನು 
ನಿಯಂತ್ರಿಸುವುದಕ್ಕೆಂದು ಹೇಳುತ್ತಿದ್ದಾರೆ. ಇದೂ ಸಹಸುಳ್ಳು. ಏಕೆಂದರೆ ಉದ್ಯಮದ ಮೇಲೆ ಇದು 
ಪ್ರಬಲವಾದಂಥ ಪೆಟ್ಟುಕೊಡುತ್ತದೆ. ನಮ್ಮಲ್ಲಿ ಈಗ ಸಿಲ್ಕ್‌ಗೇನೂ ಅಭಾವವಿಲ್ಲ. ಬೇಕಾದಷ್ಟು 
ನಮ್ಮಲ್ಲಿದೆ. ಇದರಿಂದ ಈ ಕಾರಣ ಕೂಡ ಒಳ್ಳೆಯ ಕಾರಣವಲ್ಲ. ಈ ಆಮದು ನೀತಿಯನ್ನುಕೇಂದ್ರ 
ಸರ್ಕಾರದವರು ನಿಲ್ಲಿಸಬೇಕೆಂದು ಹೇಳಿ ನನ್ನಎಲ್ಲಾಮಿತ್ರರಸಹಾಯವನ್ನುಕೇಳಿಕೊಳ್ಳುತ್ತೇನೆ. 


ಆಮೇಲೆ ಉತ್ತಮ ಬೆಲೆಯನ್ನು ಒದಗಿಸಿ ಕೊಡುವುದರಲ್ಲಿ ಈ ಕಕೂನ್‌ ರೇಷ್ಟೆ ಬೆಲೆ 
ವಿಚಾರವು ಕನಿಷ್ಠ ಬೆಲೆ, ಗರಿಷ್ಠಬೆಲೆಯನ್ನುನಿರ್ಧಾರ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಂದು 
ಯೋಜನೆಯನ್ನುಇಟ್ಟುಕೊಂಡಿದೆ. ಆಯೋಜನೆ ಯಾವುದೋ ಕಾರಣಕ್ಕಾಗಿ "ಫಿಕ್ಸಿಂಗ್‌ ಆಫ್‌ 
ಫೇರ್‌ ಪೈಸ್‌ ಅಂಡ್‌ ಸೀಲಿಂಗ್‌ ಪೈಸ್‌ ಅದರ ಬಗ್ಗೆ ಬಹಳ ದೀರ್ಫ್ಥವಾದ ಕಾರಣ ಕೊಟ್ಟಿದ್ದಾರೆ. 
ಆದ್ದರಿಂದ ಆದಷ್ಟುಬೇಗ ಕನಿಷ್ಠಬೆಲೆಯನ್ನು ನಿಗಧಿಪಡಿಸಬೇಕು. ಗರಿಷ್ಟ ಬೆಲೆಯನ್ನಲ್ಲ. 

ಕೊನೆಯದಾಗಿ, ಉತಮ ಬೆಲೆ ಕೊಡುವ ವಿಚಾರದಲ್ಲಿ, ಈ ಮಾರ್ಕೆಟ್‌ಗಳು ಹೆಚ್ಚಿನ 
ಪ್ರಾಧಾನ್ಯತೆಯನ್ನು ವಹಿಸಿಕೊಳ್ಳಬೇಕಾಗುತ್ತದೆ. ರಾಮನಗರ ಮಾರ್ಕೆಟ್‌ನ ವಿಷಯದಲ್ಲಿ 


೩೨೭ / ಜೀವನದಿ 


ಹೇಳುವುದಾದರೆ, ಇಡೀ ಕರ್ನಾಟಕದಲ್ಲಿಎಲ್ಲೂಇಲ್ಲದಂಥ ನ್ಯೂನತೆಗಳು ಈ ಮಾರ್ಕೆಟ್‌ನಲ್ಲಿವೆ. 
ನಾನು ಕಳೆದ ಅಕ್ಟೋಬರ್‌ 28-29ರಂದು ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ಮಾರ್ಕೆಟ್‌ನಲ್ಲಿ 
ಕುಳಿತಿದ್ದೆ ಮತ್ತುಅಲ್ಲಿ ನಡೆಯತಕ್ಕ ವ್ಯವಹಾರವನ್ನು ನೋಡಿದ್ದೇನೆ. 


ಮಾರ್ಕೆಟ್‌ನಲ್ಲಿ ಕುಳಿತಿದ್ದಕ್ಕೆ ನನಗೆ ತಿಳಿದುಬಂದದ್ದು ಏನೆಂದರೆ, ಇಷ್ಟು ಬೆಳೆಯನ್ನು 
ಬೆಳೆದು ಅದನ್ನುಹೊತ್ತುಕೊಂಡು ಹೋದ ರೈತನನ್ನು, ಯಾರು ಅದನ್ನು ದೇವರು ಎಂದು ಪೂಜೆ 
ಮಾಡಿ ತಂದಿರುತ್ತಾರೋ ಅಂತಹರೈತರನ್ನುಅಲ್ಲಿಕಾಲುಕಸಕ್ಕಿಂತ ಕೀಳಾಗಿ ಕಾಣುತಾರೆ. ಇದನ್ನು 
ದಯವಿಟ್ಟು ತಪ್ಪಿಸಬೇಕು. ನಾನು ಒಬ್ಬ ಬೆಳೆಗಾರನ ಮಗನಾಗಿ ಹೃದಯಾಳದಿಂದ ಬಂದಂತಹ 
ನೋವಿನಿಂದ ಕೂಡಿದ ಈ ಮಾತನ್ನುನಿಮಗೆ ಹೇಳುತ್ತಿದ್ದೇನೆ. ಇದನ್ನುನೀವು ನಿಲ್ಲಿಸದೇ ಹೋದರೆ 
ಬಹುಶಃ ಯಾವತ್ತಾದರೂ ರೈತರು ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ತಿರುಗಿಬೀಳ 
ಬಹುದು. ಆದ್ದರಿಂದ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಮಾರುಕಟ್ಟೆಯಲ್ಲಿ ಗೂಡು 
ಮಾರುವವರೂ ಹೋಗುತಾರೆ, ಕೊಂಡುಕೊಳ್ಳುವವರೂ ಹೋಗುತಾರೆ. ಆದರೆ ಈ 
ಮಧ್ಯವರ್ತಿಗಳನ್ನು ಒಳಗಡೆ ಬಿಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿದರೆ, ಈ ಅವ್ಯವಸ್ಥೆ 
ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ. 


ಇನ್ನುಬೆಲೆಯನ್ನುನಿಯಂತ್ರಿಸುವಲ್ಲಿಉತ್ತಮ ಬೆಲೆ ಕೊಡುವುದಕ್ಕೆ ಸರ್ಕಾರ ಪ್ರಯತ್ನ 
ಮಾಡಿದೆ. ಇದಕ್ಕಾಗಿ ನಾನು ಸರ್ಕಾರವನ್ನು ಅಭಿನಂದಿಸುತ್ತೇನೆ. ಕೆ ಎಸ್‌ ಎಂ ಬಿ ಸಿಲ್ಕ್‌ 
ಎಕ್‌ ಚೇಂಜ್‌ ಮಾಡಿದ್ದಾರೆ. | congratulate the previous Government for 
establishing these two institutions as they are safeguarding the inter- 
ests ofthe Weavers and also other sections who are engaged in this 
field. Karnataka Silk Marketing Board - Silk Exchange - They are 
doing good things. They may be continued and they have to be 
strengthened. 


ಮಾನ್ಯ ಅಧ್ಯಕ್ಷರೇ, ಇನ್ನು ಕೊನೆಯದಾಗಿ, ಒಂದು ವಿಷಯವನ್ನು ತಮ್ಮ ಗಮನಕ್ಕೆ 
ತರುತ್ತಿದ್ದೇನೆ. ಅದು ರೇಷ್ಮೆ ಆಮದು ನೀತಿ. ಈ ರೇಷ್ಮೆ ಆಮದು ನೀತಿಯಿಂದ ಆಗುವಂತಹ 
ಅನಿಷ್ಟದ ಫಲ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆಯೆ? ಒಂದು ವೃತ್ತಪತ್ರಿಕೆಯಲ್ಲಿ ಬಂದ 
ವರದಿಯನ್ನುನಾನುತಮ್ಮಗಮನಕ್ಕೆ ತಂದು ನನ್ನಮಾತನ್ನು ಮುಗಿಸುವುದಕ್ಕೆ ಪ್ರಯತ್ನಮಾಡುತ್ತೇನೆ. 
ಇದೇನೋ ಅವರಿಗೆ ಗೊತ್ತಿಲ್ಲದೇ ಇಲ. ಗೊತ್ತಿದ್ದರೂ ಕೂಡ ಈ ನೀತಿಯನ್ನು 
ಮುಂದುವರೆಸಿಕೊಂಡು ಹೋಗಲಿಕ್ಕೆ ಬಹುಶಃ ಅದರಲ್ಲೂಕೂಡ ರಾಜಕಾರಣ ಇದೆಯೇ ಎನ್ನುವ 
ಭಯನನಗೆಇದೆ. 


ಜೀವನದಿ / ೩೨೮ 


ಅಂತರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರೇಷ್ಮೆ ಪ್ರಮಾಣ ದಿನೆದಿನೇ ಕುಸಿಯುತಿರುವ 
ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರೇಷ್ಮೆ ಬೆಲೆ ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಅಂತರರಾಷ್ಟ್ರ 
ಮಟ್ಟದಲ್ಲಿ ಭಾರತ ಈಗ ಏಳನೇ ಸ್ಥಾನಕ್ಕೆ ಹೋಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಸಮಿತಿಯನ್ನು ರಚಿಸಿದೆ. 
ರೇಷ್ಮೆ ಬೆಳೆಗಾರರ ಮತ್ತು ನೇಕಾರರ ಹಿತರಕ್ಚಣೆಯನ್ನು ಗಮನದಲ್ಲಿಟ್ಟುಕೊಂಡು ಕಚ್ಚಾರೇಷ್ಠೆಯ ಕನಿಷ್ಟ 
ಮತ್ತು ಗರಿಷ್ಟ ಬೆಲೆಯನ್ನು ಶಿಫಾರಸ್ಸು ಮಾಡಬೇಕೆಂದು ಕೇಂದ್ರ ಸರ್ಕಾರ ಈ ಸಮಿತಿಗೆ ಸೂಚಿಸಿದೆ. 
ಅದರ ಜೊತೆಗೆ ರೇಷ್ಮೆ ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗುವಂತೆ ಒಂದು 
ಸಂಸ್ಥೆಯನ್ನು ಸ್ಥಾಪಿಸಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಪರಿಶೀಲಿಸಲಾಗುವುದು. ಅನಂತರವೂ ರೇಷ್ಮೆ 
ಬೆಲೆ ಸ್ಥಿರಗೊಳ್ಳದಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ರೇಷ್ಮೆ ಬೇಸಾಯ, ಮಾರುಕಟ್ಟೆ ಮತ್ತು 
ರಫ್ತು ಈ ಮೂರನ್ನೂ ಪುನರ್‌ ಪರಿಶೀಲಿಸಲು ಯೋಚಿಸುತಿದೆ. 


That means, the Central Government has perfect knowledge 
that by importing raw silk, neither they can arrest the price nor can 
they provide good quality of silk tothe manufacturers. ಎಂದರೆ, ಈ ಆಮದು 
ಮಾಡಿಕೊಳ್ಳುವುದರಿಂದ ಏನೊಂದು ಕೆಟ್ಟಪರಿಸ್ಥಿತಿ ನಮಗೆ ಇದೆಯೆಂಬುದನ್ನುಕೇಂದ್ರ ಸರ್ಕಾರ 
ಗಮನಿಸಿದೆ. ಆದರೆ ಕೆಲವು ಉತರ ಪ್ರದೇಶದ ರಾಜಕಾರಣಿಗಳ ಹಿತ ಕಾಪಾಡುವುಕ್ಕೋಸ್ಕರ ಈ 
ಆಮದು ನೀತಿಯನ್ನು ಬದಲಾಯಿಸುವುದಕ್ಕೆ ಕೇಂದ್ರ ಸರ್ಕಾರ ಹಿಂದೆ ಮುಂದೆ ನೋಡುತಿದೆ. 
ವಿರೋಧ ಪಕ್ಷದ ನಾಯಕರಲ್ಲಿ ಒಬ್ಬ ಸಾಮಾನ್ಯ ಬೆಳಗಾರನಾಗಿ ನಾನು ಕೇಳಿಕೊಳ್ಳುತ್ತೇನೆ. 
ಅಲ್ಲಿನವರ ಹಿತರಕ್ಷಣೆಗಾಗಿ ಈ ರಾಜ್ಯದ ಲಕ್ಷಾಂತರ ಬೆಳಗಾರರ ಹಿತವನ್ನು ಬಲಿ ಕೊಡುವುದು 
ಬೇಡ. ಮಾನ್ಯ ವೀರಪ್ಪಮೊಯಿಲಿ ಅವರಿಗೆ ಈ ವಿಷಯ ಗೊತಿದೆ. ಅವರು ತಮ್ಮ ಆತ್ಮವಂಚನೆ 
ಮಾಡಿಕೊಳ್ಳುವುದು ಬೇಡ. They are cheating their own conscience. Central 
Government is quite aware of the import policy of raw silk and it is 
definitely a blow to these industries in this country. If they don't stop it, 
we have to find out the altemative. ಆದ್ದರಿಂದ ಇದರ ಬಗ್ಗೆ ಏನು ಮಾಡಬೇಕೋ 
ಅದನ್ನು ಮಾಡಬೇಕೆಂದು ನಾನು ಸರ್ಕಾರವನ್ನು ಕೇಳಿಕೊಳ್ಳುತ್ತೇನೆ. ಇಷ್ನೆಲ್ಲಾಹೇಳಿದರೂ ಕೂಡ, 
ಮಾನ್ಯ ಮೊಯಿಲಿಯವರು ಕೂಡ ಅವರಿಗೆ ಬರೆದಿದ್ದರು. ಮಾನ್ಯ ಗುಂಡೂರಾಯರ 
ಮಂತ್ರಿಮಂಡಲ ಇದ್ದಾಗ, ನಾನು ಎಷ್ಟು ಪ್ರಬಲವಾಗಿ ವಿರೋಧ ಮಾಡಿದ್ದನೋ, ಅಷ್ಟೇ 
ಪ್ರಬಲವಾಗಿ ಸರ್ಕಾರದವರು ಕೂಡ ಬರೆದಿದ್ದರು. ಈ ವಿಷಯದಲ್ಲಿನಾನು ಅವರ ಸರ್ಕಾರವನ್ನು 
ಅಭಿನಂದಿಸುತ್ತೇನೆ. ನಾನು ಈ ಎಷಯವನ್ನು ನಮ್ಮ ಮಂತ್ರಿಯವರಿಗೂ ಹೇಳಿದೆ. ಅವರ 
ಸರ್ಕಾರವನ್ನುಕೇಳಿಕೊಂಡಾಗಲೂ ಕೂಡ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಲಿಲ್ಲ, ಇನ್ನು 
ನಾವು ಕೇಳಿಕೊಂಡರೆ ನಿಲ್ಲಿಸುತಾರೆಯೇ ಎಂದು ಕೇಳಿದರು. 


೩೨೯ / ಜೀವನದಿ 


ಮಂತ್ರಿಗಳು ಇದರ ಬಗ್ಗೆ ಆಮೇಲೆ ಉತ್ತರ ಕೊಡುತಾರೆ. ಆದರೆ ನನಗೆ ತಿಳಿದ ಹಾಗೆ 
ಈ ವಿಷಯಕ್ಕಾಗಿ ಅವರು ಒಮ್ಮೆ ಸ್ವತಃ ಡೆಲ್ಲಿಗೆ ಹೋಗಿದ್ದರು. ಮಂತ್ರಿಯಾಗಿ ಏನು ಉತರ 
ಕೊಡಬೇಕೋ ಅವರು ಉತರ ಕೊಡುವಾಗ ಅದನ್ನು ಕೊಡುತಾರೆ. ಅವರು ಮಂತ್ರಿಯಾದ 
ಮೇಲೆ ಎಷ್ಟುಕಾಗದ ಬರೆದಿದ್ದಾರೆಂದು ಅವರು ಹೇಳುತ್ತಾರೆ. ಮಾನ್ಯ ಅಧ್ಯಕ್ಷರೇ, ಈ ವಿಷಯ ನಮ್ಮ 
ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು, ಅವರು ನಮ್ಮಕೂಗಿಗೆ ಬೆಲೆ ಕೊಡದೇ ಹೋದರೆ ನಾನು ಈ 
ಸರ್ಕಾರವನ್ನುಕೇಳಿಕೊಳ್ಳುತ್ತೇನೆ. ಕೋರ್ಟಿನ ಮೂಲಕ ಏನಾದರೂ ಇದನ್ನುನಿಲ್ಲಿಸಲಿಕ್ಕೆ ಸಾಧ್ಯವೇ 
ಎಂಬುದನ್ನುದಯವಿಟ್ಟುತಾವು ಪರಿಶೀಲಿಸಬೇಕು. By way of writ, can you prevent 
this import of raw silk? The Reelers should come out to the street. 
That is the only alternative. ನಮಗೆ ಈ ವಿಷಯದಲ್ಲಿ ಇನ್ನೇನೂ ದಾರಿಯಿಲ್ಲವೆಂದು 
ಕಾಣುತದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲು ಈ ದೇಶಕ್ಕೆ ರೇಷ್ಮೆ ಆಮದು 
ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು. ಇನ್ನೊಂದು ವಿಷಯ, ರಾಜಕಾರಣಿಗಳಿಗಿಂತ ಹೆಚ್ಚಾಗಿ 
ಈದೇಶದ ರೇಷ್ಮೆ ಆಮದು ನೀತಿಯನ್ನುಬಹಳ ಸಷ್ಟವಾಗಿ, ನಿರ್ಧಾಕ್ಷಿಣ್ಯವಾಗಿ ವಿರೋಧಿಸಿದವರು 
ಎಂದರೆ ನಮ್ಮ ಪತ್ರಿಕೆಯವರು. ನನ್ನಲ್ಲಿ ಅವುಗಳ ಪೇಪರ್‌ ಕಟಂಗ್ಸ್‌ ಇದೆ. ಕೆಲವು ಸಾರಿ 
ಶಾಸಕರಾಗಿ, ಪ್ರಜಾಪ್ರತಿನಿಧಿಗಳಾಗಿ, ಪ್ರಜೆಗಳ ಹಿತ ರಕ್ಷಣೆ ಮಾಡುವವರು, ಇಂತಹ ವಿಷಯದ 
ಬಗ್ಗೆ ಹೆಚ್ಚುಗಮನ ಕೊಡುವುದಿಲ್ಲ. ಪ್ರಜಾವಾಣಿ ಪತ್ರಿಕೆಯಲ್ಲಿಸಂಪದಾಕೀಯ ಪ್ರಕಟವಾಗಿದೆ. 
ಬಹುಶಃ ಮಾನ್ಯ ಅಧ್ಯಕ್ಷರು ಇನ್ನೂನಾಲ್ಕೈದು ನಿಮಿಷ ಕೊಟ್ಟರೆ ಅದು ವ್ಯರ್ಥವಾಗುವುದಿಲ್ಲವೆಂದು 
ತಿಳಿದುಕೊಂಡಿದ್ದೇನೆ. ಅವರು ಸಂಪಾದಕೀಯವನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಬಹುಶಃ 
ಅನೇಕ ಸಾರ್ವಜನಿಕ ಅಭಿಪ್ರಾಯ ನಿರೂಪಿಸುವುದರಲ್ಲಿಪತ್ರಿಕೆಯವರ ಪಾತ್ರ ಅಪಾರವದುದು 
ಎಂದುನಾನು ತಿಳಿದುಕೊಂಡಿದ್ದೇನೆ. ಅದನ್ನುಇಲ್ಲಿಓದಲಿಕ್ಕೆ ತಮ್ಮ ಅಪ್ಪಣೆಯನ್ನು ಕೇಳುತ್ತೇನೆ. 


ರೇಷ್ಮೆ ಬಿಕ್ಕಟ್ಟು 


ರೇಷ್ಮೆ ಬೆಲೆ ಏರಿ ಪೀತಾಂಬರ ಪೇಟೆ ಪುನಃ ಬಿಕ್ಕಟ್ಟಿಗೆ ಸಿಕ್ಕಿದೆ. ಇದೇ ನೆಪದಿಂದ ಅನೇಕ 
ಮಗ್ಗಗಳು ನಿಷ್ಟಿಯವಾಗಿವೆ. ಪರಿಣಾಮ ಬಡ ನೇಕಾರನಿಗೆ ಉಪವಾಸ. ಅವನಿಗೆ ಅನ್ನ ದೊರಕಿಸಿ 
ಕೊಡುವ ಸೋಗು ಹಾಕಿ ಹಲವು ರಾಜಕಾರಣಿಗಳೂ ಈಗ ಮುಂದಾಳುತನ ವಹಿಸಲು ಬೀದಿಗೆ 
ಇಳಿದ್ದಾರೆ. ಆದರೆ ರೇಷ್ಮೆ ಧಾರಣೆ ಇಳಿದರೆ ನೇಕಾರನ ದಿನಗೂಲಿಯೇನೂ ಏರುವುದಿಲ್ಲವೆಂಬುದು 
ಎಲ್ಲರಿಗೂ ಗೊತ್ತಿರುವ ವಿಷಯ. ರೇಷ್ಮೆ ಧಾರಣೆ ಏರುಪೇರಾದರೆ ಅದರ ಲಾಭ ಪಡೆಯುವ ಕುಳಗಳೇ 
ಬೇರೆ. ಆ ಪಟ್ಟಭದ್ರಹಿತಗಳೇ ಕೂಲಿಕಾರರನ್ನು ಮುಂದೆ ಮಾಡಿಕೊಂಡು ಸಾರ್ವಜನಿಕರ ಮತ್ತು 
ಸರ್ಕಾರದ ಸಹಾನುಭೂತಿಗಳಿಸಲು ಯತ್ನಿಸಿರುವ ವದಂತಿಗಳಿವೆ. ಆ ವದಂತಿಗಳು ಏನೇ ಇರಲಿ, 
ನ್ಯಾಯ ಬೆಲೆಯಲ್ಲಿ ರೇಷ್ಮೆ ದೊರೆಯಬೇಕೆಂಬ ಬೇಡಿಕೆ ನ್ಯಾಯಸಮ್ಮತವೇ. ರೇಷ್ಮೆ ಬೆಲೆಯನ್ನು ಇಳಿಸಲು 
ರೇಷ್ಮೆಯನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕೆಂಬ ಬೇಡಿಕೆಕೂಡ ಈಗ ಕೇಳಿಬರುತಿದೆ. 


ಜೀವನದಿ / ೩೩೦ 


ವಿದೇಶಿ ರೇಷ್ಮೆ ಮಾರುಕಟ್ಟೆಗೆ ಬಂದರೆ, ಸ್ವದೇಶೀ ರೇಷ್ಮೆ ಬೆಲೆ ಇಳಿಯುವುದೊಂದೇ ಅಲ್ಲ, ಅದರ 
ಉತ್ಪಾದನೆ ಮೂಲಕ್ಕೇ ಅದು ಕೊಡಲಿ ಪೆಟ್ಟಾಗಲಿದೆ ಯೆಂಬುದರಲ್ಲಿ ಸಂಶಯವಿಲ್ಲ ಯಾವುದೇ 
ಕಾರಣದಿಂದ ರೇಷ್ಮೆ ಆಮದು ಸಲ್ಲದು. 


ನ್ಯಾಯ ಬೆಲೆಯಲ್ಲಿ ರೇಷ್ಮೆಯನ್ನು ನೇಕಾರರಿಗೆ ನೇರವಾಗಿ ಸರಬರಾಜು ಮಾಡಲು 
ಸರ್ಕಾರ ಪರಿಶೀಲಿಸಬಹುದು. ಕಚ್ಚಾ ಮಾಲನ್ನು ಒದಗಿಸಿದ ಬಳಿಕ ಸರ್ಕಾರ ಅದರಿಂದ 
ಉತ್ಪಾದನೆಯಾದ ಉತ್ಪನ್ನಗಳನ್ನು ನ್ಯಾಯ ಬೆಲೆಗೆ ಕೊಳ್ಳಲು ಕೂಡ ಪರಿಶಿಲಿಸಬಹುದು. ಅದನ್ನು 
ಬಿಟ್ಟುದೇಶೀಯ ರೇಷ್ಟೆಕೃಷಿ-ಕೈಗಾರಿಕೆಗೆ, ಮಾರಕವಾಗುವ ರೇಷ್ಮೆ ಆಮದಿಗೆ ಕೈಹಾಕುವ ಮೊದಲು, 
ಅದರ ಫಲಾಫಲಗಳನ್ನು ಕೂಲಂಕುಷವಾಗಿ ವಿಚಾರಮಾಡಬೇಕಾದುದು ಅನಿವಾರ್ಯ. 


ಈ ತರಹ ಅನೇಕ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕಾದ್ದು ಇದೆ. ಎಲ್ಲಾ 
ಸಮಸ್ಯೆಗಳನ್ನು ನಮ್ಮ ಮಂತ್ರಿಗಳ ಗಮನಕ್ಕೆ ಈಗಾಗಲೇ ಸಾಕಷ್ಟು ತಂದಿದ್ದೇನೆ. ಮುಂದೆಯೂ 
ತರುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಸದನದಲ್ಲಿ ಈ ಒಂದು ಉದ್ಯಮದ ಬಗ್ಗೆ ಬಹಳ ಕಾಲ 
ಮಾತನಾಡಿದ್ದೇನೆ. ಕೊನೆಯದಾಗಿ ಮೊನ್ನೆ ಈ ಸದನದಲ್ಲಿಮುಧೋಳ್‌ನಲ್ಲಿಕಟ್ಟಬೇಕಾಗಿದ್ದಂತಹ 
ಮಾರುಕಟ್ಟೆಯನ್ನು ಹುಲಿಯೂರುದುರ್ಗಕ್ಕೆ ಬದಲಾವಣೆ ಮಾಡಿದ್ದರ ಬಗ್ಗೆ ಸ್ವಲ್ಪ 
ಗೊಂದಲವಾಯಿತು. ದಾವಣಗೆರೆಯಲ್ಲಿ 59 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ 
ಮಾರುಕಟ್ಟೆಯನ್ನು ಕಟ್ಟಿದ್ದೇವೆ. ಅಲ್ಲಿಒಬ್ಬ ಕೊಂಡುಕೊಳ್ಳುವ ಅಧಿಕಾರಿಯೂಇದ್ದಾರೆ. ಆದರೆ ಆ 
ಭಾಗದ ಜನರು ರೇಷ್ಠೆ ಗೂಡನ್ನು ಮಾರುವುದಕ್ಕೆ ರಾಮನಗರಕ್ಕೆ ಬರುತಾರೆ. ಅದೇ ರೀತಿ 
ಕೊಳ್ಳೆಗಾಲದಲ್ಲಿ9 ಲಕ್ಷರೂಪಾಯಿಗಳನ್ನುಖರ್ಚು ಮಾಡಿ ಮಾರುಕಟ್ಟೆಯನ್ನುಕಟ್ಟಿದ್ದಾರೆ. ಅಲ್ಲೂ 
ಕೂಡ ಕೊಂಡುಕೊಳ್ಳುವ ಅಧಿಕಾರಿ ಇದ್ದಾನೆ. ಆದರೂ ಕೊಳ್ಳೆಗಾಲದಲ್ಲಿ ಬೆಳೆದಂತಹ ಗೂಡು 
ಮಾರಾಟವಾಗಲು ರಾಮನಗರಕ್ಕೆ ಬರುತದೆ. ಅದೇ ರೀತಿ ಮಂಡ್ಯದಲ್ಲಿ ಮಾರುಕಟ್ಟೆಯನ್ನು 
ಕಟ್ಟಿದ್ದೇವೆ. ಆ ಭಾಗದ ಜನರು ಕೂಡ ರಾಮನಗರಕ್ಕೆ ಗೂಡನ್ನುತರುತಾರೆ. ಕಾರಣ ಇಷ್ಟೇ, ರೇಷ್ಟೆ 
ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವುದಕ್ಕೆ ಕೆಲವು ನೀತಿ ನಿಯಮಗಳು ಇವೆ. Number one 
is, there must be a producer and number. Two is, there must be a 
purchaser. ದಾವಣಗೆರೆಯಲ್ಲಿರುವ ಮಾರುಕಟ್ಟೆಯಲ್ಲಿ ಗೂಡನ್ನು ಕೊಂಡುಕೊಳ್ಳುವವರು 
ಯಾರೂ ಇಲ್ಲ. ಮುಧೋಳ್‌ನಲ್ಲಿಕಾಟನ್‌ ರಿಸರ್ಚ್‌ನ ಮಾರುಕಟ್ಟೆ ಯನ್ನು ಬೇಕಾದರೆ ತೆಗೆಯಿರಿ. 
ಅದಕ್ಕೆ ನನ್ನ ಅಭ್ಯಂತರವಿಲ್ಲ ಹುಲಿಯೂರುದುರ್ಗಕ್ಕೆ ರೇಷ್ಮೆ ಗೂಡಿನ ಮಾರುಕಟ್ಟೆಬೇಕು. ಅದೇ 
ರೀತಿ ಮುಧೋಳ್‌ಗೆ ಕಾಟನ್‌ ಮಾರುಕಟ್ಟೆ ಬೇಕು. ರೇಷ್ಮೆ ಮಾರುಕಟ್ಟೆಯನ್ನು ಕಟ್ಟಿದಾಕ್ಷಣ 
ವ್ಯಾಪಾರವಾಗುತ್ತದೆ ಎಂದರೆ ಅಲ್ಲಿಆಗುವುದಿಲ್ಲ ಅಲ್ಲಿ. ಕೊಂಡುಕೊಳ್ಳುವವರು ಇರಬೇಕಾಗುತದೆ. 


ಆ ದೃಷ್ಟಿಯಿಂದ ಅವಶ್ಯಕತೆ ಹಾಗೂ ಅನಾವಶ್ಯಕತೆ ಎಂಬುದಾಗಿ ಪದಪ್ರಯೋಗ 
ಮಾಡಿದ್ದು ನನ್ನಕ್ಷೇತ್ರ ಇನ್ನೊಬ್ಬರ ಕ್ಷೇತ್ರ ಎಂದು ಅಲ್ಲ ಅಲ್ಲಿರೇಷ್ಠೆ ಗೂಡು ಹೆಚ್ಚಿಗೆ ಬರುತದೆ. 


೩೩೧ / ಜೀವನದಿ 


ಅದೇ ರೀತಿ ಎಲ್ಲಿ ಹೆಚ್ಚಿಗೆ ಗೂಡನ್ನು ಕೊಂಡುಕೊಳ್ಳುವವರು ಬರುತ್ತಾರೋ ಅಂತಹ ಕಡೆ 
ಮಾರುಕಟ್ಟೆಯ ಅವಶ್ಯಕ ಇದೆ. ಈ ಎರಡು ಅನುಕೂಲಗಳು ಇಲ್ಲದ ಕಡೆ ಮಾರುಕಟ್ಟೆಯನ್ನು 
ನೀಡುವುದು ಅನಾವಶ್ಯಕ. ಆ ದೃಷ್ಟಿಯಿಂದ ನಾನು ಹೇಳಿದ್ದುಎಂಬುದಾಗಿ ವಿವರಣೆ ಕೊಟ್ಟಿದ್ದೇನೆ. 
ಕೊನೆಯದಾಗಿ, ಈ ಉದ್ಯಮ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವುದಕ್ಕೆ ಕಾರಣ ಇಷ್ಟೇ. 
ಒಂದು ವರ್ಷದಲ್ಲಿ ಎರಡು ಸಾರಿ ಮಳೆ ಬಿದ್ದರೆ ಉಪ್ಪುನೇರಳೆ ಕಡ್ಡಿ ಹೋಗುವುದಿಲ್ಲ ನಾವು 
ನೋಡುತ್ತಿರುವ ಹಾಗೆ ಪ್ರತಿ ವರ್ಷ ಬರ ಬರುತ್ತಿದೆ. ಅದನ್ನು ಡೈವರ್ಟ್‌ ಮಾಡುವುದಕ್ಕಾಗಿ ಜನರು 
ಹೆಚ್ಚುರೇಷ್ಠೆ ಉದ್ಯಮವನ್ನು ಅವಲಂಬಿಸಿದ್ದಾರೆ. 1! 15 really a scheme ೧7೦೧೮೮ against 
he dಂuಗt. ಇಷ್ಟು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತಾ ಇಷ್ಟು ಸಮಯ 
ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೂ ಹಾಗು ಕುಳಿತು ಕೇಳಿದಂತಹ ಮಾನ್ಯ 
ಸದಸ್ಯರಿಗೂ ನಮಸ್ಕಾರ ಮಾಡಿ ನನ್ನಮಾತುಗಳನ್ನುಮುಗಿಸುತ್ತೇನೆ. ೧ 


(17-9-1983) 


ಜೀವನದಿ / ೩೩೨ 


ಕೃಷಿ ಮತ್ತು ನೀರಾವರಿ 


ಮಾನ್ಯ ಅಧ್ಯಕ್ಷರೇ, ಭಾರತದೇಶದಲ್ಲಿ ವ್ಯವಸಾಯ ಬಹಳ ಪ್ರಧಾನವಾದುದು. ಈ 
ದೇಶದಲ್ಲಿವ್ಯವಸಾಯಗಾರನಿಗೆ ನೀರಿನ ಪ್ರಾಮುಖ್ಯತೆ, ನೀರಿನ ಅವಶ್ಯಕತೆ ಎಷ್ಟುಇರಬೇಕೋ 
ಅಷ್ಟುಇಲ್ಲ ಅನ್ನುವುದನ್ನು ಒತ್ತಿಹೇಳುವ ಅವಶ್ಯಕತೆ ಇಲ್ಲ ವ್ಯವಸಾಯದಾರನಿಗೆ ಉತಮ ಬೀಜ 
ಮತ್ತುಉತಮವಾದ ಗೊಬ್ಬರ ಕೊಟ್ಟರೂ ಕೂಡ ಅವನಿಗೆ ನೀರುಇಲ್ಲದೇ ಹೋದರೆ, ನೀರನ್ನು 
ಸಾಕಷ್ಟು ಒದಗಿಸದೇ ಹೋದರೆ ಅವನ ಬೆಳೆಯೆಲ್ಲಾ ಹಾಳಾಗಿ ಹೋಗುತ್ತದೆ. ಇಂಥಾ ಒಂದು 
ದಾರುಣ ಪರಿಸ್ಥಿತಿಯನ್ನುನಾವು ಪ್ರತಿವರ್ಷವೂ ನೋಡುತ್ತಾಇದ್ದೇವೆ. ಈ ಒಂದು ಪರಿಸ್ಥಿತಿಯನ್ನು 
ನೀಗಲಿಕ್ಕಾಗಿ ಕಾವೇರಿ ನದಿ ಮತ್ತು ಹೇಮಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟುವ ಒಂದು 
ಯೋಜನೆಯನ್ನುಸುಮಾರು 1968ರಲ್ಲಿಪ್ರಾರಂಭಮಾಡಿ 1980ರಲ್ಲಿಮುಗಿಸಿದರು. ಈ ಒಂದು 
ಯೊಜನೆಗೆ ಇವೊತ್ತಿನ ವೆಚ್ಚ386 ಕೋಟ ರೂಪಾಯಿಗಳು. ಈ ಒಂದು ಯೋಜನೆಯ ಪ್ರಕಾರ 6 
ಲಕ್ಷ55ಸಾವಿರ ಎಕರೆ ಭೂವಿಗೆ ನೀರನ್ನುಉಣಿಸಿ ರೃತನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ 
ಪಡಿಸಬೇಕಾಗಿತ್ತು ರೈತನಿಗೋಸ್ಕರ ಈ ಒಂದು ಯೊಜನೆಯನ್ನುರೂಪಿಸಲಾಯಿತು. 


ಇದು 1968ರಲ್ಲಿ ಮೊದಲು ಪ್ರಾರಂಭಮಾಡಿದರೂ ಕೂಡ, 1973ನೇ ಇಸವಿಗೆ 
ತುಮಕೂರು ಜಿಲ್ಲೆಯ ಗುಬ್ಬ, ತಿಪಟೂರು, ತುಮಕೂರು ಮತ್ತುಕುಣಿಗಲ್‌ ಇದರ ಜೊತೆಗೆ ಮಂಡ್ಯ 
ಜಿಲ್ಲೆಯ ಯಾವಾಗಲೂ ಬರಗಾಲ ಇರುವ ನಾಗಮಂಗಲ ತಾಲ್ಲೂಕಿನ ಕೆಲವು ಸ್ಥಳಗಳಿಗೆ ಮ 
ನೀರನ್ನು ಕೊಡಬೇಕೆನ್ನುವ ತೀರ್ಮಾನವನ್ನುತೆಗೆದುಕೊಳ್ಳಲಾಯಿತು. ಇದು ದುರಾದೃಷ್ಟವೋ 
ಅದೃಷ್ಟವೋ ನನಗೆ ಗೊತ್ತಿಲ್ಲ. 1973ನೇ ಇಸವಿಗೆ ಆ ಸ್ಥಳಗಳಿಗೆ ಈ ನೀರನ್ನು ಕೊಡಬೇಕೆನ್ನುವ 
ತೀರ್ಮಾನ ತೆಗೆದುಕೊಂಡಿದ್ದರೂ ಕೂಡ ಈ ಸ್ಥಳಗಳಿಗೆ ನೀರನ್ನು ಒದಗಿಸಲಿಲ್ಲ. ಅಷ್ಟೇ ಅಲ್ಲ 
ಬಾಗೂರು-ನವಿಲೆ ಸುರಂಗ ಮಾರ್ಗವನ್ನೂ ಸಹ ತೋಡುವ ಕೆಲಸವನ್ನೂ ಸಹ 1979ನೇ 
ಇಸವಿಯವರೆಗೂ ಮಾಡಲಿಲ್ಲ ಈ ರೀತಿಯಾಗಿ ಇದುವರೆಗೆ ಈ ಯೋಜನೆಯಲ್ಲಿ 
ಹಿಡಿದಿಟ್ಟಿರುವ ನೀರನ್ನು ಉಪಯೋಗಿಸಿಕೊಳ್ಳದೇ ಇರುವುದು ನಮ್ಮ ದುರಾದೃಷ್ಟಕರ ಎಂದು 
ಹೇಳಬೇಕಾಗಿದೆ. 


ಎ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಈ ಬಗ್ಗೆ ತೀರ್ಮಾನ ತೆಗೆದೊಂಡು 6 
ವರ್ಷವಾದರೂ ಕೂಡ ಈ ಬಾಗೂರು-ನವಿಲೆ ಸುರಂಗ ಮಾರ್ಗವನ್ನು ಇದುವರೆಗೂ ಏತಕ್ಕೆ 
ಮಾಡಲಿಲ್ಲ? ಈ ಬಗ್ಗೆ ಹಿಂದಿನ ಸರ್ಕಾರವೇ ಆಗಲಿ, ಯಾವ ಸರ್ಕಾರವೇ ಆಗಲಿ, ಇವೊತಿನ 
ದಿವಸ ಇದಕ್ಕೆ ಉತ್ತರ ಹೇಳಬೇಕು ಎಂದು ನಾನು ಬಯಸುತ್ತೇನೆ. ಲಕ್ಷಾಂತರ ಜನರ ರೈತರ 
ಪರವಾಗಿ ನಾನು ಈ ಮಾತನ್ನು ಕೇಳುತ್ತಿದ್ದೇನೆ. ಈ ಅವಧಿಯಲ್ಲಿ ಈ ಕೆಲಸ ಮಾಡದೇ 


೩೩೩ / ಜೀವನದಿ 


ಇರುವುದರಿಂದ ನನಗೆ ಅಪಾರವಾದ ದುಃಖವಾಗುತ್ತದೆ. 6 ಲಕ್ಷದ 55 ಸಾವಿರ ಎಕರೆಗೆ ನಿರು 
ಒದಗಿಸುವಂಥಾ ಈ ಯೋಜನೆಯನ್ನು ಯಾಕೆ ರೂಪಿಸಲಿಲ್ಲ? ಎಂದು ಅಧಿಕಾರ 
ಸ್ಥಾನದಲ್ಲಿರುವವರನ್ನುನಾವು ಕೇಳಬೇಕಾಗಿದೆ. ಮತ್ತುಅಧಿಕಾರ ಮಾಡಬೇಕುಎಂದು ಬುಡಬುಡಿಕೆ 
ಹೊಡೆದುಕೊಂಡು ತಿರುಗಾಡುತ್ತಾಇರತಕ್ಕಂಥಾ ರಾಜಕಾರಣಿಗಳನ್ನುನಾನು ಪ್ರಶ್ನೆಮಾಡುತ್ತೇನೆ. 
ಮೊದಲು 6 ಲಕ್ಷ$5 ಸಾವಿರ ಎಕರೆಗೆ ನೀರನ್ನುಕೊಟ್ಟುಉಳಿದ $ ಲಕ್ಷ75 ಸಾವಿರ ಎಕರೆಗೆ ನೀರನ್ನು 
ಕೊಡುವ ಹಾಗೆ ಯೋಜನೆಯನ್ನು ರೂಪಿಸಿದ್ದಾರೆ. ಅವರು ಅಧಿಕಾರದಲ್ಲಿರುವಾಗ ಈ ಒಂದು 
ಯೋಜನೆಯನ್ನು ರೂಪಿಸಲು ಅಧಿಕಾರ ಚಲಾಯಿಸಿದಂಥಾ ರಾಜಕಾರಣಿಗಳು ಏನು ಇದ್ದಾರೆ, ಆ 
ಕಾಲದಲ್ಲೇ ಅವರು ಏನೂ ಮಾಡಲಿಲ್ಲ ಇಂದಿನ ಪರಿಸ್ಥಿತಿ ನೋಡಿದರೆ ಇನ್ನು10 ವರ್ಷವಾದರೂ 
ಕೂಡ ಈ ಕಾಲುವೆ ಕೆಲಸಗಳು ಮುಗಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ 1980ನೇ ಇಸವಿಯಲ್ಲಿ 
ಪ್ರಾರಂಭ ಮಾಡಿದರೂ ಇನ್ನೂ ಮುಗಿದಿಲ್ಲ, 1990ನೇ ಇಸವಿಯಾದರೂ ಮುಗಿಯುವುದಿಲ್ಲ. 
ಇಲ್ಲಿ 1980ನೇ ಇಸವಿಯಿಂದ 1990ನೇ ಇಸವಿಯವರೆಗೆ 5 ಲಕ್ಷ 90 ಸಾವಿರ ಎಕರೆಗೆ ನೀರು 
ಕೊಟ್ಟಿದ್ದರೆ ಎಷ್ಟು ಬೆಳೆಯುತ್ತಿತ್ತು ಅನ್ನುವುದನ್ನು ಲೆಕ್ಕಾಚಾರ ಹಾಕಿ ನೋಡಿದರೆ, ಎಷ್ಟು ಉತ್ಪನ್ನ 
ನಷ್ಟವಾಗಿದೆ ಅನ್ನುವುದನ್ನುತಿಳಿದುಕೊಳ್ಳಬಹುದು. 


ಅದರಿಂದ ಬರುವ ಆದಾಯ ಎಷ್ಟು? ಇದರಿಂದ ದೇಶದ ಬೊಕ್ಕಸಕ್ಕೆ ಬರುತಿದ್ದಂಥ ಹಣ 
ಎಷ್ಟು? ರೈತನ ಕಣಜಕ್ಕೆ ಹಾನಿಮಾಡಿದಂಥ ಅಧಿಕಾರಿಯಾಗಲೀ, ಸರ್ಕಾರವಾಗಲೀ ಚಡ್ಡಿಯ 
ಬಡ ರೈತನ ಶಾಪಕ್ಕೆ ತುತ್ತಾಗದೇ ಇರುವುದಿಲ್ಲ. ಇವತ್ತುಕಟ್ಟೆಯಲ್ಲಿ 5 ಲಕ್ಷ90 ಸಾವಿರ ಎಕರೆಗೆ 
ಬೇಕಾಗುವಷ್ಟುನೀರು ಇದೆ. ಇಂಥ ಒಂದು ಕೆಟ್ಟವ್ಯವಸ್ಥೆಯನ್ನುಮಾಡಿದವರು ಯಾರೇ ಇರಲಿ; 
ಜನತಾ ಸರ್ಕಾರದವರಿರಲಿ; ತುತ್ತು ಅನ್ನ ಇಲ್ಲದೇ ನರಳುತ್ತಿರುವ ಬಡ ರೈತನ ಶಾಪಕ್ಕೆ 
ಗುರಿಯಾಗುತ್ತೀರೆಂದು ಖಡಾಖಂಡಿತವಾಗಿ ಹೇಳುತ್ತೇನೆ. ಇದಕ್ಕೆ ರಾಜಕೀಯ ಬಣ್ಣವನ್ನು 
ಕೊಡುವುದು ಬೇಡ. ಉಳಿದಿರುವಂಥ ನೀರನ್ನು ಉಪಯೋಗಿಸಿಕೊಳ್ಳುವ ದಿಸೆಯಲ್ಲಿ ಸೂಕ್ತ 
ಕ್ರಮವನ್ನುಮಾನ್ಯ ಮಂತ್ರಿಗಳು ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿಹೇಳುತ್ತೇನೆ. 


ಸ್ವಾಮಿ, ಮಾನ್ಯ ಮಂತ್ರಿಯವರು ನಮ್ಮನ್ನು ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದರು. 
ತುಮಕೂರು ಜಿಲ್ಲೆಗೆ ನೀರು ಕೊಡುವುದಕ್ಕೆ ನಿಧಾನವಾಗಿರುವುದಕ್ಕೆ ಕಾರಣ ಏನು ಎನ್ನುವುದನ್ನು 
ತೋರಿಸಲಿಕ್ಕೆ ಕರೆದುಕೊಂಡು ಹೋಗಿದ್ದರು. ಬಹಳ ಪ್ರಮುಖವಾದ ಕಾರಣ ಬಾಗೂರು- ನವಿಲೆ 
ಸುರಂಗ ಮಾರ್ಗದ ಉದ್ದಸುಮಾರು 9 ಕಿಲೋಮೀಟರುಗಳು. ಸುರಂಗ ಮಾರ್ಗದ ಕೆಲಸ 
ಮಾಡಬೇಕೆಂದು ತೀರ್ಮಾನವಾದುದು 1973ರಲ್ಲಿ; ಕೆಲಸ ಪ್ರಾರಂಭವಾದುದು 1979ರಲ್ಲಿ 
1979ರಿಂದ ಇಲ್ಲಿಯವರೆಗೆ 1,300 ಮೀಟರ್‌ ಕೆಲಸ ಮಾತ್ರ ಆಗಿದೆ. ಶೇಕಡ 50 ಭಾಗದ ಕೆಲಸ 
ಕೂಡ ಆಗಿಲ್ಲ ತುಮಕೂರು ಜಿಲ್ಲೆಗೆ ನೀರು ಕೊಡಬೇಕೇ? ಕೊಡಬಾರದೇ? ಕೊಡಲೇಬಾರದು 
ಎನ್ನುವ ಪ್ರಶ್ನೆಯನ್ನೂ ರಾಜಕಾರಣಿಗಳು ಎತ್ತಿದ್ದಾರೆ. ಸುರಂಗ ಮಾರ್ಗದ ಕೆಲಸ 


ಹೆ] 


ಜೀವನದಿ / ೩೩೪ 


ನಿಧಾನವಾಗಿರುವುದಕ್ಕೆ ನಿಜವಾದಂಥ ಕಾರಣ ಏನು ಎನ್ನುವುದನ್ನು ಮಾನ್ಯ ಮಂತ್ರಿಗಳಿಂದ ನಾನು 
ತಿಳಿಯ ಬಯಸುತ್ತೇನೆ. ತುಮಕೂರು ಜಿಲ್ಲೆಯ ಕೆಲವರು ಪ್ರತಿಭಾವಂಥ ದೊಡ್ಡರಾಜಕಾರಣಿಗಳ 
ಪ್ರಕಾರ, ಶ್ರೀಮಾನ್‌ ದೇವೇಗೌಡರು ಹಾಸನ ಜಿಲ್ಲೆಯವರು; ಹಾಸನ ಜಿಲ್ಲೆಯ ರೈತರಿಗೆ 
ಅನುಕೂಲ ಮಾಡಿಕೊಡಲು; ತುಮಕೂರು ಜಿಲ್ಲೆಯ ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ. 
ಅದಕ್ಕಾಗಿ ಸುರಂಗ ಮಾರ್ಗದ ಕೆಲಸವನ್ನು ನಿಧಾನ ಮಾಡುತ್ತಿದ್ದಾರೆ. ಬೇಕೆಂದೆ ಕೆಲಸ 
ಸ್ಥಗಿತಗೊಳಿಸಿದ್ದಾರೆ; ಆದ್ದರಿಂದ ಜಿಲ್ಲೆಯಾದ್ಯಂತ ರೈತರು ಹೋರಾಟ ಮಾಡಬೇಕು ಶ್ರೀಮಾನ್‌ 
ದೇವೇಗೌಡರನ್ನು ಮಂತ್ರಿ ಪದವಿಯಿಂದ ಕಿತ್ತುಹಾಕಬೇಕು ಎನ್ನುವ ಆಪಾದನೆ ಯನ್ನು 
ಮಾಡುತ್ತಿದ್ದಾರೆ. 


ನಾನು ಒಬ್ಬ ರಾಜಕಾರಣಿ ಎನ್ನುವುದನ್ನು ಮಾನ್ಯ ಬೈರಪ್ಪಾಜಿಯವರು ಮರೆಯ 
ಬಾರದು. ಚುನಾವಣೆ ಹತ್ತಿರ ಬಂದಾಗ ಬುಡಬುಡಿಕೆ ಆಡಿಸಿಕೊಂಡು ನಾನು ಹೋಗುತ್ತೇನೆ. 
ಸೂರ್ಯಚಂದ್ರರ ಬೆಳಕು ಎಷ್ಟುಸತ್ಯವೋ, ಅಷ್ಟೇ ಸತ್ಯ ನಾನು ಒಬ್ಬ ರಾಜಕಾರಣಿ ಎನ್ನುವುದು. 
ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಗುಂಪಿಗಾಗಲಿ ಕುರಿತು ನಾನು ಮಾತನಾಡುತ್ತಿಲ್ಲ. ಸ್ವಾಮಿ, 
ಬಾಗೂರು-ನವಿಲೆ ಸುರಂಗ ಮಾರ್ಗದ ಕೆಲಸ ನನ್ನ ಮಿತ್ರರು ಹೇಳಿದಂತೆ ನಿಧಾನವಾಗಿದ್ದರೆ; 
ನಿಧಾನವಾಗಿರುವುದಕ್ಕೆ ಅವರು ಹೇಳಿರತಕ್ಕಂಥ ಕಾರಣ ಇದ್ದರೆ, ದಯವಿಟ್ಟುಆ ಕೆಲಸವನ್ನು 
ಆದಷ್ಟು ಜಾಗ್ರತೆ ಮುಗಿಸಿ; ತುಮಕೂರು ಜಿಲ್ಲೆಯ ಬಡ ರೈತನ ಜಮೀನಿಗೆ ನೀರು ಕೊಡಿಸಿ, 
ಒಳ್ಳೆಯ ಹೆಸರು ಪಡೆಯಿರಿ ಎಂದು ಹೇಳುತ್ತೇನೆ. ಸುರಂಗದ ಕೆಲಸವನ್ನುಚುರುಕಾಗಿ ಮಾಡುವುದಕ್ಕೆ 
ಸಾಧ್ಯವಿಲ್ಲ; ಬಲವಾದಂಥ ಭೂಮಿ ಸಿಗದೆ ಜಿಯಾಲಿಜಕಲ್‌ ಪಾರ್ಟ್‌ ಸಿಕ್ಕಿದ್ದರಿಂದ 
ನಿಧಾನವಾಗುತ್ತಿದೆ ಎನ್ನುವ ಕಾರಣ ಹೇಳುತ್ತಿದ್ದೀರಿ; ನನ್ನಹತ್ತಿರ ಸಂಪೂರ್ಣ ಮಾಹಿತಿಇಲ್ಲ 10 
ಕೋಟಿ ರೂಪಾಯಿ ವೆಚ್ಚದ ಹಾರಿಸಾಂಟಲ್‌ ಬೋಟ್‌ ತರಿಸಿ, ಶೀಘ್ರವಾಗಿ ಕೆಲಸವನ್ನು 
ಮುಗಿಸಬೇಕೆಂದು ಹೇಳುತ್ತೇನೆ. 10 ಕೋಟಿ ರೂಪಾಯಿ ಖರ್ಚು ಮಾಡಿತಂದರೆ ನಮ್ಮರಾಜ್ಯಕ್ಕೆ 
ಕೆಲಸ ಮಾಡಿಸಿಕೊಡುವುದಲ್ಲದೆ; ಪಕ್ಕದ ರಾಜ್ಯಗಳಿಗೂ ಅದನ್ನುಕೊಡಬಹುದು. 


1980ರಲ್ಲಿ ಕೆಲಸ ಮುಗಿದರೂ ಇವತ್ತಿನವರೆಗೂ ರೈತರ ಜಮಿನಿಗೆ ನೀರು 
ಕೂಡುವುದಕ್ಕಾಗಿಲ್ಲ ಹಿಂದಿನ ಸರ್ಕಾರದ ಪ್ರಕಾರ, ಸುರಂಗದ ಕೆಲಸ ಮುಗಿದ ಮೇಲೆ 
ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಪ್ರಾರಂಭ ಮಾಡುತ್ತೇವೆ; ಸುರಂಗದ ಕೆಲಸ ಒಂದೆರಡು 
ವರ್ಷಗಳಲ್ಲಿ ಮುಗಿಯುವ ಸೂಚನೆ ಕಂಡುಬಂದ ಮೇಲೆ, ಕಾಲುವೆ ಕೆಲಸ ಪ್ರಾರಂಭ 
ಮಾಡುತ್ತೇವೆಂದು ಹೇಳಿದ್ದಾರೆ. ಯೋಜನಾ ಇಲಾಖೆಯಲ್ಲಿಒಂದು ಕಾನೂನುಇದೆ;ಇವತ್ತುಹಣ 
ಖರ್ಚು ಮಾಡಿದರೆ; ಮೂರು ವರ್ಷಗಳಲ್ಲಿಹಾಕಿದ ಹಣಕ್ಕೆ ಪ್ರತಿಫಲ ಬರಬೇಕೆಂದು ಇದೆ. ಆ 
ರೀತಿಯಾಗಿ ಆಗದಿದ್ದರೆ ಹುಚ್ಚು ತನ, ದಡ್ಡತನ ಎಂದು ಕರೆಯಬೇಕೆಂದು ಇದೆ. ಈ 
ಯೋಜನೆಯನ್ನುಮಾಡಿದಂಥವರಿಗೆ ಈ ಪ್ರಜ್ಞೆ ಇದ್ದಿದ್ದರೆ 1980ಕ್ಕೆ ಅಣೆಕಟ್ಟುಮುಗಿಯು ವಷ್ಟರಲ್ಲಿ 


೩೩೫ / ಜೀವನದಿ 


ಕಾಲುವೆಗಳ ಕೆಲಸವನ್ನು ಮುಗಿಸಬೇಕಾಗಿತ್ತು ಇಂಥ ದಡ್ಡ ಯೋಜನೆ, ದಡ್ಡತೀರ್ಮಾನವನ್ನು 
ಅಧಿಕಾರಿಗಳು ಏತಕ್ಕೆ ತೆಗೆದುಕೊಂಡರೋ ಗೊತ್ತಿಲ್ಲ !! ಮೂರು ವರ್ಷಕ್ಕೆ ಹಣ ಹಿಂದಿರುಗಿ 
ಬರಬೇಕೆಂದು ಕಾನೂನು ಇದ್ದರೂ ಏತಕ್ಕೆ ಪರಿಗಣಿಸಲಿಲ್ಲ ಇವತ್ತುಮಾನ್ಯ ಮಂತ್ರಿಯವರ ಮೇಲೆ 
ಗುರುತರವಾದ ಅಪವಾದ ಇದೆ. ಮೊದಲು ನನ್ನಮನೆ, ನನ್ನಮಕ್ಕಳ ವಿದ್ಯಾಭ್ಯಾಸ; ನನ್ನಗದ್ದೆಗೆ ನಿರು 
ಬರಬೇಕೆಂದು ಬಯಸುವುದು ಸಹಜವಾದಂಥ ಮನೋಭಾವ ಎಂದು ನಾನು ನಂಬಿದ್ದೇನೆ. 
ಮಾನವ ಸಹಜವಾದಂಥ ಮನೋಭಾವ ಮಾನ್ಯ ಮಂತ್ರಿಗಳಿಗೆ ಇಲ್ಲವೆಂದು 
ತೋರಿಸಿಕೊಡಬೇಕಾದರೆ, ಆದಷ್ಟು ಕೂಡಲೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಡಿವಿಷನ್‌ 
ಮಾಡಿ; ಕಾಲುವೆಗಳ ಕೆಲಸ ಮಾಡುವಂಥ ತೀರ್ಮಾನ ಹಾಕಿಕೊಳ್ಳಬೇಕಾಗುತ್ತದೆ. 


ನಾನುಇದನ್ನುಬಹು ಕಟುವಾಗಿ ಹೇಳುತಿದ್ದೇನೆ. ಅನುಮಾನ ಪರಿಹಾರ ಮಾಡತಕ್ಕಂಥ 
ಕೆಲಸವನ್ನು ಕೂಡಲೇ ಮಾಡಬೇಕಾಗುತ್ತದೆ. ಈ ಯೋಜನೆಯ ಕೆಲಸ ನಿಧಾನ ವಾಗಲಿಕ್ಕೆ ಎರಡು 
ಕಾರಣಗಳಿರಬಹುದು. ಮೊದಲನೆಯದಾಗಿ ಹಣದ ಕಾರಣವಿರಬಹುದು. ಎರಡನೆಯದಾಗಿ : 
ತಾಂತ್ರಿಕ ದೋಷಗಳು ಕಾರಣವಿರಬಹುದು. ದೋಷಗಳ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಏನು 
ಮಾಡಬೇಕು ಎನ್ನುವುದನ್ನುಈ ಸದನದ ಗಮನಕ್ಕೆ ತಂದಿದ್ದೇನೆ. ಎರಡನೆಯದಾಗಿ ಈ ಯೋಜನೆಗೆ 
ಕೊಟ್ಟರುವಂಥಾ ಹಣದಿಂದ ಈ ಯೋಜನೆಯ ಕೆಲಸ ಸ್ಥಗಿತಗೊಂಡಿದೆ. ವೇಗದ ಮಿತಿ 
ಕಡಿಮೆಯಾಗಿದೆ ಎಂದು ಹೇಳುವುದಾದರೆ, ಅದರ ಬಗ್ಗೆಹಣ ಕೊಟ್ಟಿರತಕ್ಕದ್ದನ್ನು' ಸಹನೋಡಿದರೆ, 
ಅದೂ ಸಹಸರಿಯಿಲ್ಲವಿಂದು ಅನ್ನಿಸುತ್ತದೆ. ಏತಕ್ಕೆಂದರೆ, ಈ ಯೋಜನೆಗೆ ತೆಗೆದಿಟ್ಟರತಕ್ಕ ಹಣ 
1980-81ರಲ್ಲಿ10 ಕೋಟಿ ರೂ.ಗಳು. 1981-82ರಲ್ಲಿ11 ಕೋಟಿ ರೂ.ಗಳು. 1983-84ರಲ್ಲಿ20 
ಕೋಟಿ ರೂ.ಗಳು. 1984-85ರಲ್ಲಿ35 ಕೋಟ ರೂ.ಗಳನ್ನು ಒದಗಿಸಿದೆ. ಇದನ್ನುನೋಡಿದಾಗ 
ಬಹುಶಃ ಶ್ರೀಮಾನ್‌ ದೇವೇಗೌಡರವರು ಈ ಕೆಲಸವನ್ನು ಸ್ಥಗಿತಗೊಳಿಸುವುದಕ್ಕೆ ಹಣವನ್ನು 
ಕೊಟ್ಟಿಲ್ಲವೆಂದು ಹೇಳುವುದಾದರೆ, ಈ ಅಂಕಿ-ಸಂಖ್ಯೆಗಳಿಂದ ಆ ವಾದವನ್ನು ಸಹ 
ಒಪ್ಪುವುದಕ್ಕಾಗುವುದಿಲ್ಲ ಇನ್ನೊಂದು ವಾದವಿದೆ ಅದು ಏನೆಂದರೆ, ತುಮಕೂರು ಜನರಿಗೆ, ರೈತರಿಗೆ 
ನೀರು ಸಿಕ್ಕದ ಹಾಗೆ ಮಾಡಲಿಕ್ಕೆ ಹಾಸನ ಜಿಲ್ಲೆಯಲ್ಲಿಅನೇಕ ಏತದ ನಿರಾವರಿ ಕಾಮಗಾರಿಗಳನ್ನು 
ಕೈಗೊಂಡಿದ್ದಾರೆ ಎಂದೂ ಇದೆ. ಈ ವಾದವನ್ನು ಇವತ್ತು ನಮ್ಮ ಮುಂದಿಟ್ಟಿದ್ದಾರೆ. ಕಾನೂನಿನ 
ದೃಷ್ಟಿಯಿಂದ ಈ ವಾದಸರಿಯಲ್ಲ ಆದರೆ ಅಲ್ಲಿನಿಜವಾದ ಪರಿಸ್ಥಿತಿ ಏನಿದೆ ಎನ್ನುವುದನ್ನು ಸರ್ಕಾರದ 
ಗಮನಕ್ಕೆ ತರಬೇಕಾಗುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಯೋಜನೆಯಲ್ಲಿನಮಗೆ ಸಿಕ್ಕಿರುವಂಥಾ 
ನೀರು ಎಷ್ಟು? ನಾವು ಎಷ್ಟುಉಪಯೋಗಿಸಿ ಕೊಳ್ಳುತ್ತೇವೆ? ಇನ್ನುಎಷ್ಟುನೀರು ಉಳಿಯುತ್ತದೆ?) 
ಎನ್ನುವ ಬಗ್ಗೆ ನಾನು ಶ್ರಮಪಟ್ಟು ಕೆಲವು ಅಂಕಿ-ಅಂಶಗಳನ್ನು ಸಂಗ್ರಹಣೆ ಮಾಡಿಕೊಂಡು, ಈ 
ಸದನದ ಗಮನಕ್ಕೆ ತರುವುದಕ್ಕೆ ಇಷ್ಟ ಪಡುತ್ತೇನೆ. ಹೇಮಾವತಿ ಯೋಜನೆಗೆ ಕಾವೇರಿ ನದಿಯಿಂದ 
ನಮಗೆ ಸಿಗುವಂಥಾ ನೀರು ಎಷ್ಟುಅಂದರೆ ೫೫ 


ಜೀವನದಿ / ೩೩೬ 
(ಸದಸ್ಯರುಗಳಿಂದ ಅಡಚಣೆ) 


ಆದುದರಿಂದ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಹಿತವನ್ನುಕಾಪಾಡುವುದರಲ್ಲಿಮಾನ್ಯ 
ಸದಸ್ಯರುಗಳಿಗೆ ಏನು ಆತುರವಿದೆಯೋ, ನಮಗೂ ಅದೇ ಆತುರ - ಕಾತುರವಿದೆ. ಹೇಮಾವತಿ 
ನದಿಯಿಂದ ಉಪಯೋಗಿಸಿಕೊಳ್ಳತಕ್ಕ ನೀರಿನ ಬಗ್ಗೆ ಹೇಳುವುದಾದರೆ, 5 ಏತದ ನೀರಾವರಿ 
ಯನ್ನು ಉಪಯೋಗಿಸಿಕೊಳ್ಳುತಿದ್ದೇವೆ. ಅನಂತರ ಯಗಚಿಯಿಂದ ನೀರನ್ನು ಉಪಯೋಗಿಸಿ 
ಕೊಳ್ಳುತ್ತಿದ್ದೇವೆ. ಇಷ್ಟೆಲ್ಲಾನೀರನ್ನುಉಪಯೋಗ ಮಾಡಿದ ಮೇಲೂ ನಮಗೆ ಏನಾದರೂ ನೀರು 
ಕಡಿಮೆಯಾಗಿದೆಯೆ? ಎನ್ನುವ ಬಗ್ಗೆನಾನು ಅಂಕಿ-ಅಂಶಗಳನ್ನು ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. 
ತುಮಕೂರಿಗೆ ನೀರನ್ನುಕೊಡಲು ಯಾವುದೇ ಧಕ್ಕೆ ಬರುವುದಿಲ್ಲ. ಧಕ್ಕೆ ಬಾರದ ರೀತಿಯಲ್ಲಿಏನು 
ಏರ್ಪಾಡನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಉತ್ತರವನ್ನು ಮಾನ್ಯ ಮಂತ್ರಿಗಳವರು 
ನೀಡುತ್ತಾರೆಂದು ತಿಳಿದಿದ್ದೇನೆ. ಟ್ಥ 


ಅಧ್ಯಕ್ಷರೇ, ಈ ವಿಷಯವನ್ನುನಾನು ಈಸದನದಲ್ಲಿ ತರುವುದಕ್ಕೆ ಉದ್ದೇಶ ವೇನೆಂದರೆ, 
ಮಾನ್ಯ ತ್ರೀ ಬೈರಪ್ಪಾಜಿಯವರು ಹೇಳಿದ ಹಾಗೆ, ಯಾವುದೇ ರಾಜಕಾರಣವನ್ನು 
ತರಲಿಕ್ಕೋಸ್ಕರವಾಗಿ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವ ದೃಷ್ಟಿಯಿಂದ ಈ ವಿಷಯವನ್ನು 
ನಾನು ಸದನಕ್ಕೆ ತಂದಿದ್ದು ಅಲ್ಲ. ನಾನು ಹೊಟ್ಟೆಪಾಡಿಗಾಗಿ ರಾಜಕಾರಣಮಾಡಿ ಅಧಿಕಾರಕ್ಕಾಗಿ 
ಅಧಿಕಾರವನ್ನೇ ನಂಬಿಕೊಂಡಿಲ್ಲ ಮಾಡಬಾರದ್ದನ್ನುಮಾಡಿ, ಕ್ದುಲ್ಲಕ ರಾಜಕೀಯ ಮಾಡುವಂಥಾ 
ಉದ್ದೇಶದಿಂದ ನಾನು ಶಾಸಕನಾಗಿ ಬಂದಿಲ್ಲವೆಂದು ಈ ಸದನದಲ್ಲಿ ಸ್ಪಷ್ಟ ಪಡಿಸುವುದಕ್ಕೆ 
ಇಷ್ಟಪಡುತ್ತೇನೆ. ಆದುದರಿಂದ ಇದನ್ನು ಹೇಳಿದರೆ ರಾಜಕೀಯವಾಗಲಾರದು ಎಂದು 
ತಿಳಿದುಕೊಂಡಿದ್ದೇನೆ. ನನ್ನ ತಾಲ್ಲೂಕಿನಲ್ಲಿ ಒಂದು ಸಕ್ಕರೆ ಕಾರ್ಬಾನೆಯನ್ನು ಮಾಡಬೇಕೆಂದು 
ಒಂದು ಯೋಜನೆ ತಯಾರಾಯಿತು. ಸುಮಾರು ಲಕ್ಷಾಂತರ ರೂ.ಗಳ ಹಣವನ್ನು 
ಸಂಗ್ರಹಣೆಮಾಡಿ ಬ್ಯಾಂಕ್‌ನಲ್ಲಿಡಲಾಯಿತು. ಆದರೆ ಈ ಸಕ್ಕರೆ ಕಾರ್ಬಾನೆ ಕುಣಿಗಲ್‌ನಲ್ಲಿ 
ಮಾಡಲು ಆಗಲಿಲ್ಲ ಇದಕ್ಕೆ ಕಾರಣ ಹೇಳುವುದಕ್ಕೆ ಹೋದರೆ ಶ್ರೀ 
ಬೈರಪ್ಪಾಜಿಯವರು ನಾವು ರಾಜಕೀಯ ಮಾಡುತ್ತೇವೆಂದು ಹೇಳುತಾರೆ. ಆದರೆ ಈ ಸಹಕಾರಿ 
ಸಕ್ಕರೆ ಕಾರ್ಬಾನೆ ಏತಕ್ಕೆ ನಿಂತುಹೋಯಿತು? ಯಾರ ಹಿತವನ್ನು ಕಾಪಾಡುವು ದಕ್ಕೋಸ್ಕರವಾಗಿ 
ನಿಂತುಹೋಯಿತು? ಎನ್ನುವುದು ಅಲ್ಲಿಯ ಜನತೆಗೆಲ್ಲಾಗೊತ್ತಿದೆ. ಆದುದರಿಂದ ಅದನ್ನು ಪುನಃ 
ನಾನುಇಲ್ಲಿ ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ 


(ಶ್ರೀಮಾನ್‌ ದೇವೇಗೌಡರವರು ಲೋಕೋಪಯೋಗಿ ಇಲಾಖೆಯ ಮಂತ್ರಿ 
ಗಳಾಗಿದ್ದಾರೆ, ಜನತಾ ಸರ್ಕಾರ ಅಧಿಕಾರವನ್ನುನಡೆಸುತ್ತಿದೆ. ಯಾವುದೋ ಒಂದು ರಾಜಕೀಯ 
ಉದ್ದೇಶದಿಂದ ಜನಗಳ ಹಿತವನ್ನು ಸಾರ್ವಜನಿಕರ ಹಿತವನ್ನು ಅದರಲ್ಲೂತುಮಕೂರಿನ ಬಡ 


೩೩೭ / ಜೀವನದಿ 


ರೈತರ ಹಿತವನ್ನು, ಕಾಪಾಡುವುದರಲ್ಲಿ ಪಕ್ಚವಾಗಲೀ ಅಥವಾ ಈ ಒಂದು ಶಾಸನ ಸಭೆಯಾಗಲೀ 
ಅಡ್ಡ ಬರಲಾರದು ಎನ್ನುವು ದನ್ನು ನನ್ನ ಮಿತ್ರರಿಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇದಕ್ಕೆ ಕಾರಣವಿಷ್ಟೆ 
ಶ್ರೀಮಾನ್‌ ದೇವೇಗೌಡರು ಒಬ್ಬ ರೈತನ ಮಗನಾಗಿದ್ದಾರೆ ಎಂದು ನಾನಾದರೂ 
ತಿಳಿದುಕೊಂಡಿದ್ದೇನೆ. ರೈತ ಎಂದರೆ ಹಾಸನದವ ನಾಗಿರಲಿ, ಕೇರಳದವನಾಗಿರಲೀ, 
ಪಂಜಾಬ್‌ನವರೇ ಆಗಿರಲಿಎಲ್ಲಾರೈತರೂ ಒಂದೇ ಎನ್ನುವ ನಂಬಿಕೆ ಅವರಲ್ಲಿದ್ದರೆ, ಇವತಿನ ದಿವಸ 
ತುಮಕೂರಿನಲ್ಲಿಏನು ಕೆಲಸವಾಗಬೇಕಾಗಿದೆ, ಅದನ್ನುಎಷ್ಟುದಿವಸದಲ್ಲಿಮಾಡಿ ಮುಗಿಸುತಾರೆ, 
ಎನ್ನುವ ಬಗ್ಗೆ ನಿರ್ಧಿಷ್ಟವಾದ ಹೇಳಿಕೆಯನ್ನು ಅವರು ಕೊಡಬೇಕೆಂದು ಪ್ರಾರ್ಥನೆ ಮಾಡಿಕೊಂಡು 
ನನ್ನಮಾತನ್ನು ಮುಗಿಸುತ್ತೇನೆ. ೧ 


(353- 1984) 


ಜೀವನದಿ / ೩೩೮ 


ಬಡ ರೃತನ ಶಾಪ 


ಮಾನ್ಯ ಅಧ್ಯಕ್ಷರೇ, ಭಾರತದೇಶದಲ್ಲಿ ವ್ಯವಸಾಯ ಬಹಳ ಪ್ರಧಾನವಾದುದು. ಈ 
ದೇಶದಲ್ಲಿ ವ್ಯವಸಾಯಗಾರನಿಗೆ ನೀರಿನ ಪ್ರಾಮುಖ್ಯತೆ, ಎಷ್ಟು ಇರಬೇಕೋ ಅಷ್ಟು ಇಲ್ಲ 
ಅನ್ನುವುದನ್ನು ಒತ್ತಿಹೇಳುವ ಅವಶ್ಯಕತೆ ಇಲ್ಲ. ವ್ಯವಸಾಯಗಾರನಿಗೆ ಉತಮವಾದ ಬೀಜ ಮತ್ತು 
ಗೊಬ್ಬರ ಕೊಟ್ಟರೂ ಕೊಡ ಅವನಿಗೆ ನೀರನ್ನುಸಾಕಷ್ಟುಒದಗಿಸದೆ ಹೋದರೆ ಅವನ ಬೆಳಯಲ್ಲಾ 
ಹಾಳಾಗಿ ಹೋಗುತದೆ. ಇಂಥಾ ಒಂದು ದಾರುಣ ಪರಿಸ್ಥಿತಿಯನ್ನು ನಾವು ಪ್ರತಿವರ್ಷವೂ 
ನೋಡುತ್ತಾಇದ್ದೇವೆ.ಈ ಪರಿಸ್ಥಿತಿಯನ್ನು ನೀಗಲಿಕ್ಕಾಗಿ ಕಾವೇರಿ ನದಿಯ ಮತ್ತು ಹೇಮಾವತಿ 
ನದಿಯ ಜಲಾಶಯಗಳನ್ನುಕಟ್ಟುವ ಯೋಜನೆಗಳನ್ನುಸುಮಾರು 1968ರಲ್ಲೇ ಪ್ರಾರಂಭಮಾಡಿ 
1980ರಲ್ಲಿ ಮುಗಿಸಿದರು. ಈ ಯೋಜನೆಯ ಇಂದಿನವರೆಗಿನ ವೆಚ್ಚ 386 ಕೋಟ 
ರೂಪಾಯಿಗಳು. ಈ ಯೋಜನೆಯ ಪ್ರಕಾರ 6 ಲಕ್ಷ 55 ಸಾವಿರ ಎಕರೆ ಭೂಮಿಗೆ ನೀರನ್ನುಉಣಿಸಿ 
ರೈತನ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಪಡಿಸಬೇಕಾಗಿತ್ತು ರೈತನಿಗೋಸ್ಕರ ಈ ಯೋಜನೆಯನ್ನು 
ರೂಪಿಸಲಾಯಿತು. ಈ ಯೋಜನೆಯನ್ನು 1968ರಲ್ಲಿಮೊದಲು ಪ್ರಾರಂಭ ಮಾಡಿದರೂ ಕೂಡ, 
1973ನೆಯ ಇಸವಿಯವೇಳೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ, ತಿಪಟೂರು, ತುಮಕೂರು ಮತ್ತು 
ಕುಣಿಗಲ್‌ ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ಯಾವಾಗಲೂ ಬರ ಪೀಡಿತ ಪ್ರದೇಶವಾದ 
ನಾಗಮಂಗಲ ತಾಲ್ಲೂಕಿನ ಕೆಲವು ಸ್ಥಳಗಳಿಗೆ ಈ ನೀರನ್ನು ಕೊಡಬೇಕೆನ್ನುವ ತೀರ್ಮಾನವನ್ನು 
ತೆಗೆದುಕೊಳ್ಳಲಾಯಿತು. 


ಇದು ದುರಾದೃಷ್ಟವೋ ಅಥವಾ ಅದೃಷ್ಟವೋ ನನಗೆ ಗೊತಿಲ್ಲ 1973ನೆಯ ಇಸವಿಗೆ ಆ 
ಸ್ಥಳಗಳಿಗೆ ನೀರನ್ನು ಕೊಡಬೇಕೆನ್ನುವ ತೀರ್ಮಾನ ತೆಗೆದುಕೊಂಡಿದ್ದರೂ ಆ ಸ್ಥಳಗಳಿಗೆ ನೀರನ್ನು 
ಒದಗಿಸಲಿಲ್ಲ. ಅಷ್ಟೇ ಅಲ್ಲಬಾಗೂರು ನವಿಲಿಸುರಂಗಮಾರ್ಗವನ್ನುತೋಡುವಕೆಲಸವನ್ನೂಸಹ 
1979ನೇ ಇಸವಿಯವರೆಗೂ ಮಾಡಲಿಲ್ಲ ಈ ರೀತಿಯಾಗಿ ಇದುವರೆಗೆ ಈ ಯೋಜನೆಯಲ್ಲಿ 
ಹಿಡಿದಿಟ್ಟರುವ ನೀರನ್ನು ಉಪಯೋಗಿಸಿಕೊಳ್ಳದೇ ಇರುವುದು ನಮ್ಮ ದುರಾದೃಷ್ಟಕರ ಎಂದು 
ಹೇಳಬೇಕಾಗಿದೆ. ಈ ಪರಿಸ್ಥಿತಿಯನ್ನುನಾವು ನೋಡಿದಾಗ ಈ ಬಗ್ಗೆತೀರ್ಮಾನ ತೆಗೆದುಕೊಂಡು 6 
ವರ್ಷವಾದರೂ ಕೂಡ ಈ ಬಾಗೂರು-ನವಿಲೆ ಸುರಂಗ ಮಾರ್ಗವನ್ನು ಇದುವರೆಗೂ ಏತಕ್ಕೆ 
ಮಾಡಲಿಲ್ಲ? ಈ ಬಗ್ಗೆ ಹಿಂದಿನ ಸರ್ಕಾರವೇ ಆಗಲಿ, ಯಾವ ಸರ್ಕಾರವೇ ಆಗಲಿ, ಇಂದಿನ 
ಸರ್ಕಾರ ಇದಕ್ಕೆ ಉತ್ತರ ಹೇಳಬೇಕು ಎಂದು ನಾನು ಬಯಸುತ್ತೇನೆ. ಲಕ್ಷಾಂತರ ಜನ ರೈತರ 
ಪರವಾಗಿ ಈ ಬಾಗೂರು-ನವಿಲೇ ಸುರಂಗ ಮಾರ್ಗ 1973ರಿಂದ 1979ನೇ ಇಸವಿಯವರೆಗೂ 
ಏತಕ್ಕೆ ಮಾಡಲಿಲ್ಲ? ಎಂದು; ಆಗಿನ ಸರ್ಕಾರ ಇದನ್ನುಏತಕ್ಕೆ ಮಾಡಲಿಲ್ಲ? ಎಂದು ಕೇಳುತಿದ್ದೇನೆ. 
ಇದಕ್ಕೆ ತಾವು ಉತರ ಹೇಳಬೇಕು. 


೩೩೯ / ಜೀವನದಿ 


ಈ ಅವಧಿಯಲ್ಲಿ ಈ ಕೆಲಸ ಮಾಡದೇ ಇರುವುದರಿಂದ ನನಗೆ ಅಪಾರವಾದ 
ದುಃಖವಾಗುತದೆ. 6 ಲಕ್ಚ55 ಸಾವಿರ ಎಕರೆಗೆ ನೀರು ಒದಗಿಸುವಂಥಾ ಈ ಯೋಜನೆಯನ್ನು 
ರೂಪಿಸತಕ್ಕಂಥಾ ಅಧಿಕಾರ ಸ್ಥಾನದಲ್ಲಿರುವವರನ್ನು ನಾವು ಕೇಳಬೇಕಾಗಿದೆ. ಮತ್ತು ಅಧಿಕಾರ 
ಮಾಡಬೇಕುಎಂದು ಬುಡಬುಡಿಕೆ ಹೊಡೆದುಕೊಂಡು ತಿರುಗಾಡುತಾ. ಇರತಕ್ಕ ರಾಜಕಾರಣಿಗಳನ್ನು 
ನಾನು ಪ್ರಶ್ನಿಸುತ್ತೇನೆ. ಮೊದಲು 6 ಲಕ್ಷ 55 ಸಾವಿರ ಎಕರೆಗೆ ನೀರನ್ನುಕೊಟ್ಟುಉಳಿದುದ್ದನ್ನು5 ಲಕ್ಷ 
75 ಸಾವಿರ ಎಕರೆಗೆ ಕೊಡುವ ಹಾಗೆ ಯೋಜನೆಯನ್ನು ನಿರೂಪಿಸಿದ್ದಾರೆ. ಅವರು 
ಅಧಿಕಾರದಲ್ಲಿರುವಾಗ ಈ ಒಂದು ಯೋಜನೆಯನ್ನು ರೂಪಿಸಲು ಅಧಿಕಾರ ಚಲಾಯಿಸಿದಂಥಾ 
ರಾಜಕಾರಣಿಗಳು ಯಾರಿದ್ದಾರೆ ಅವರು ಆ ಕಾಲದಲ್ಲಿ ಏನೂ ಮಾಡಲಿಲ್ಲ ಇಂದಿನ ಪರಿಸ್ಥಿತಿ 
ನೋಡಿದರೆಇನ್ನೂ10 ವರ್ಷಗಳಾದರೂ ಕೂಡ ಈ ಕಾಲುವೆ ಕೆಲಸಗಳನ್ನುಮುಗಿಸಲುಸಾಧ್ಯವಿಲ್ಲ. 
1980ನೇ ಇಸವಿಯಲ್ಲಿಪ್ರಾರಂಭಮಾಡಿದರೂ ಇನ್ನೂಮುಗಿದಿಲ್ಲ. 1990ನೇ ಇಸವಿಯಾದರೂ 
ಮುಗಿಯುವುದಿಲ್ಲ. ಅಲ್ಲಿಗೆ 1980ನೇ ಇಸವಿಯಿಂದ 1990ನೇ ಇಸವಿಯ ವರೆಗೆ 5 ಲಕ್ಬ90 ಸಾವಿರ 
ಎಕರೆಗೆ ನೀರು ಕೊಟ್ಟಿದ್ದರೆ ಎಷ್ಟುಬಿಳೆ ಬೆಳಯುತ್ತಿತ್ತುಅನ್ನುವುದನ್ನುಲೆಕ್ಕಾಚಾರ ಹಾಕಿ ನೋಡಿದರೆ, 
ಎಷ್ಟುಉತ್ಪನ್ನ ಕಡಿಮೆಯಾಗಿದೆ ಅನ್ನುವುದನ್ನುತಿಳಿದುಕೊಳ್ಳಬಹುದು. 


ಅದರಿಂದ ಬರುವ ಆದಾಯ ಎಷ್ಟು? ಇದರಿಂದ ದೇಶದ ಬೊಕ್ಕಸಕ್ಕೆ ಬರುತ್ತಿದಂಥ 
ಆದಾಯ ಎಷ್ಟು? ರೈತನ ಕಣಜಕ್ಕೆ ಹಾನಿಮಾಡಿದಂಥ ಅಧಿಕಾರಿಯಾಗಲೀ, ಸರ್ಕಾರವಾಗಲೀ, 
ಹರಕಲು ಚಡ್ಡಿಯ ಬಡ ರೈತನ ಶಾಪಕ್ಕೆ ತುತ್ತಾಗದೇ ಇರುವುದಿಲ್ಲ. ಇವತ್ತುಕಟ್ಟೆಯಲ್ಲಿ 5 ಲಕ್ಬ90 
ಸಾವಿರ ಎಕರೆಗೆ ಬೇಕಾಗುವಷ್ಟುನೀರು ಇದೆ. ಇಂಥ ಒಂದು ಕೆಟ್ಟವ್ಯವಸ್ಥೆಯನ್ನು ಮಾಡಿದವರು 
ಕಾಂಗ್ರೆಸ್‌ (ಐ) ನವರಿರಲಿ; ಜನತಾ ಸರ್ಕಾರದವರಿರಲಿ; ತುತ್ತುಅನ್ನಇಲ್ಲದೇ ನರಳುತ್ತಿರುವ ಬಡ 
ರೈತನ ಶಾಪಕ್ಕೆ ಗುರಿಯಾಗುತ್ತೀರೆಂದು ಖಡಾಖಂಡಿತವಾಗಿ ಹೇಳುತ್ತೇನೆ. ಇದಕ್ಕೆ ರಾಜಕೀಯ 
ಬಣ್ಣವನ್ನು ಕೊಡದೇ, ಉಳಿದಿರುವಂಥ ನೀರನ್ನು ಉಪಯೋಗಿಸಿಕೊಳ್ಳುವ ದಿಸೆಯಲ್ಲಿ ಸೂಕ್ತ 
ಕ್ರಮವನ್ನುಮಾನ್ಯ ಮಂತ್ರಿಗಳು ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿಹೇಳುತ್ತೇನೆ. 


ಸ್ವಾಮಿ, ನಾವು ಪತ್ರಿಕೆಯಲ್ಲಿಓದಿದ ಪ್ರಕಾರ ಮಾನ್ಯ ಮಂತ್ರಿಯವರು ನಮ್ಮನ್ನುಸ್ಥಳಕ್ಕೆ 
ಕರೆದುಕೊಂಡು ಹೋಗಿದ್ದರು. ತುಮಕೂರು ಜಿಲ್ಲೆಗೆ ನೀರು ಕೊಡುವುದಕ್ಕೆ ನಿಧಾನವಾಗಿರುವುದಕ್ಕೆ 
ಕಾರಣ ಏನು ಎನ್ನುವುದನ್ನುತೋರಿಸಲಿಕ್ಕೆ ಕರೆದುಕೊಂಡು ಹೋಗಿದ್ದರು. ಬಹಳ ಪ್ರಮುಖವಾದ 
ಕಾರಣ ಬಾಗೂರು-ನವಿಲೆ ಸುರಂಗ ಮಾರ್ಗದ ಕೆಲಸ ಆಗದೇ ಇರುವುದುಎನ್ನುವ ಕಾರಣವನ್ನು 
ಕೊಡುತಾರೆ. ಸುರಂಗ ಮಾರ್ಗದ ಉದ್ದಸುಮಾರು 9,800 ಮೀಟರುಗಳು. ಸುರಂಗಮಾರ್ಗದ 
ಕೆಲಸ ಮಾಡಬೇಕೆಂದು ತೀರ್ಮಾನವಾದುದು 1973ರಲ್ಲಿ; ಕೆಲಸ ಪ್ರಾರಂಭವಾದುದು 1979ರಲ್ಲಿ 
1979ರಿಂದ ಇಲ್ಲಿಯವರೆಗೆ 1,300 ಮೀಟರ್‌ ಕೆಲಸ ಮಾತ್ರವಾಗಿದೆ. 50 ಭಾಗದ ಕೆಲಸ ಕೂಡ 
ಆಗಿಲ್ಲ. ತುಮಕೂರು ಜಿಲ್ಲೆಗೆ ನೀರು ಕೊಡಬೇಕೇ, ಕೊಡಬಾರದೇ; ಕೊಡಲೇಬಾರದು ಎನ್ನುವ 


ಜೀವನದಿ / ೩೪೦ 


ಪ್ರಶ್ನೆಯನ್ನು ರಾಜಕಾರಣಿಗಳು ಎತ್ತಿದ್ದಾರೆ. ಸುರಂಗ ಮಾರ್ಗದ ಕೆಲಸ ನಿಧಾನವಾಗಿರುವುದಕ್ಕೆ 
ನಿಜವಾದಂಥ ಕಾರಣ ಏನು ಎನ್ನುವುದನ್ನು ಮಾನ್ಯ ಮಂತ್ರಿಗಳಿಂದ ನಾನು ಬಯಸುತ್ತೇನೆ. 
ತುಮಕೂರು ಜಿಲ್ಲೆಯ ಕೆಲವರು ಪ್ರತಿಭಾವಂತ ಬಹಳೆ ದೊಡ್ಡ ರಾಜಕಾರಣಿಗಳ ಪ್ರಕಾರ 
ಶ್ರೀಮಾನ್‌ ದೇವೇಗೌಡರು ಹಾಸನ ಜಿಲ್ಲೆಯವರು; ಹಾಸನ ಜಿಲ್ಲೆಯ ರೈತರಿಗೆ ಅನುಕೂಲ 
ಮಾಡಿಕೊಡಲು; ತುಮಕೂರು ಜಿಲ್ಲೆಯ ರೈತರಿಗೆ ದ್ರೋಹ ಮಾಡುತ್ತಿದ್ದಾರೆ; ಅದಕ್ಕಾಗಿ 
ಸುರಂಗಮಾರ್ಗದ ಕೆಲಸವನ್ನುನಿಧಾನ ಮಾಡುತ್ತಿದ್ದಾರೆ. ಬೇಕೆಂದೇ ಕೆಲಸಸ್ಥಗಿತಗೊಳಿಸಿದ್ದಾರೆ; 
ಆದ್ದರಿಂದ ಜಿಲ್ಲೆಯಾದ್ಯಂತ ರೈತರು ಹೋರಾಟ ಮಾಡಬೇಕು; ಶ್ರೀಮಾನ್‌ ದೇವೇಗೌಡರನ್ನು 
ಮಂತ್ರಿ ಪದವಿಯಿಂದ ಕಿತುಹಾಕಬೇಕು ಎನ್ನುವ ಮಾತನ್ನಾಡುತಿದ್ದಾರೆ. ೧ 


(27-3-1984) 


೩೪೧ / ಜೀವನದಿ 


ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯಕುರಿತು 


ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಸ್ನೇಹಿತರಾದ ಶ್ರೀಮಾನ್‌ ಎಂ.ಪಿ. ಪ್ರಕಾಶ್‌ರವರು ಈ 
ಸದನದ ಮುಂದೆ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯವನ್ನುಅರ್ಪಿಸಿ ಮಾತನಾಡಿದಂಥ 
ಕಾಲದಲ್ಲಿ ಅದನ್ನು ನಾನು ಅನುಮೋದನೆ ಮಾಡಿ ಎರಡು ಮಾತುಗಳನ್ನು ಹೇಳಬೇಕೆಂದು 
ನಿಂತಿದ್ದೇನೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ನನಗೆ ಒಂದು ಮಾತು ಜ್ಞಾಪಕಕ್ಕೆ 
ಬರುತಿದೆ. ಅದೇನೆಂದರೆ ರೋಟರಿ ಕ್ಲಬ್‌ ಸದಸ್ಯರಾದ ಶ್ರೀ ಕೆ.ಎಸ್‌. ಮೆನನ್‌ರವರು ಮೂರು 
ಇಂಪಾಜಿಬಲ್‌ಟೀಸ್‌ ಹೇಳಿದ್ದರು. ಅವು ಯಾವುದೆಂದರೆ Frst impossibility is to 
climb a wall which is leaving towards us. The Second impossibility is 
to kiss a girl who is learning towards the other side. ಮೂರನೆಯದು 
ಯಾವುದೆಂದರೆ; ಯಾವುದಾದರೊಂದು ವಿಷಯದ ಮೇಲೆ ಅವರು ತಿಳಿದುಕೊಂಡಿರತಕ್ಕಂಥ 
ವಿಷಯದ, ಉದ್ದನೆಯ ಭಾಷಣ ಮಾಡಿದರೆ, ಅದರ ಮೇಲೆ ಮತ್ತೆಮಾತನಾಡತಕ್ಕಂಥಾದ್ದು ಆ 
ಒಂದು ಪರಿಸ್ಥಿತಿಯಲ್ಲಿ ಈಗ ನಾನು ಇದ್ದೇನೆ. 


ನನ್ನಸ್ನೇಹಿತರಾದ ತ್ರೀ ಎಂ.ಪಿ. ಪ್ರಕಾಶ್‌ ರವರು ರಾಜ್ಯಪಾಲರ ಭಾಷಣದ ಮೇಲೆ 
ಸುದೀರ್ಥವಾಗಿಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದೇ ವಿಷಯದ ಮೇಲೆ ಈಗ ನಾನು 
ಬೇರೆ ದೃಷ್ಟಿಕೋನವನ್ನುಇಟ್ಟುಕೊಂಡು ನಾಲ್ಕು ಜನರನ್ನುಕೂಡಿಸಿಕೊಂಡು ವಿಷಯವನ್ನುಪ್ರಸಾಪ 
ಮಾಡುವುದಕ್ಕೆ ಪ್ರಯತ್ನಪಡುತ್ತೇನೆ. ಈ ರಾಜ್ಯಪಾಲರ ಭಾಷಣ ಒಂದು ವಾಡಿಕೆಗೋಸ್ಕರ, 
ಸೌಜನ್ಯಕ್ಕೋಸ್ಕರವೋ ನಡೆದುಕೊಂಡು ಬರುತ್ತಿದೆ. ಇದರ ಅವಶ್ಯಕತೆ ಇದೆಯೇ ಎಂದು ನಾನು 
ಕೇಳುತ್ತೇನೆ. ಇದರ ಉದ್ದೇಶವಾದರೂ ಏನು? ಸ್ವಾಮಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 
1950ರಲ್ಲಿಗಣರಾಜ್ಯವಾಯಿತು. ಬಹುಶಃ ಆಗ ಮೈಸೂರಿನ ಮಹಾರಾಜರು ಇದ್ದರು. ಆಗಿಂದ 
ಇಲ್ಲಿಯವರೆಗೂ ಈ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಇದರಿಂದ ಏನಾದರು 
ಸಾಧನೆಯಾಗಿದೆಯೇ? ಎಂಬ ಬಗ್ಗೆ ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಮಾನ್ಯ 
ಸದಸ್ಯರಾದ ಶ್ರೀ ಕೆ.ಎಚ್‌. ಶ್ರೀನಿವಾಸ್‌ರವರು ನೆನ್ನೆ ಒಂದು ಮಾತನ್ನು ಹೇಳುತ್ತಿದ್ದರು. ಚರ್ಚೆ 
ಪರಿಹಾರವನ್ನುಸೂಚಿಸುವಸಾಧನವಾಗಬೇಕು. ಯಾವುದಾದರು ಒಂದು ವಿಷಯವನ್ನುಕುರಿತು 
ಚರ್ಚೆ ಮಾಡುವುದು, ಅದುಕೇವಲ ಚರ್ಚೆಗಾಗಿ ಚರ್ಚೆಯಾಗುವುದು ಬೇಡ. ಪರಿಹಾರವನ್ನು 
ಸೂಚಿಸುವ ಚರ್ಚೆಯಾಗಬೇಕೆಂದು ಹೇಳಿದ್ದಾರೆ. ಚರ್ಚೆ ಕೇವಲ ಪರಿಹಾರ ಸೂಚಿಸುವ ಸಾಧನ 
ಅಷ್ಟೇ ಅಲ್ಲ,ಸಮಸ್ಯೆಗಳನ್ನುಕಂಡುಹಿಡಿದು ಆಸಮಸ್ಯೆಗೆ ಸತ್ಯದ ಶೋಧನೆಯಾಗಬೇಕು. ಸತ್ಯದ 
ಶೋಧನೆಯ ಮೂಲಕ ಕಂಡುಹಿಡಿದ ಮೇಲೆ ಅದಕ್ಕೆ ಪರಿಹಾರವನ್ನು ಸೂಚಿಸುವ 


ಜೀವನದಿ / ೩೪೨ 


ಚರ್ಚೆಯಾಗಬೇಕು. ಈಗ ರಾಜ್ಯಪಾಲರ ಭಾಷಣವನ್ನು ಕುರಿತು ಚರ್ಚೆ ಮಾಡಲಿಕ್ಕೆ 
ಹೊರಟಿದ್ದೇವೆ. ಇದು ಸಂಪ್ರದಾಯವೋ, ವಾಡಿಕೆಯೋ ನನಗೆ ಗೊತ್ತಿಲ್ಲ ಇದರ ಅವಶ್ಯಕತೆ 
ಇರುವ ಬಗ್ಗೆನಿರ್ದಿಷ್ಟವಾದ ನಿಲುವನ್ನು ತಿಳಿಸುವುದಕ್ಕೆ ನಾನು ಸಿದ್ಧನಿಲ್ಲ 


ರಾಜ್ಯಪಾಲರ ಹುದ್ದೆಅವಶ್ಯಕತೆ ಇದೆಯೇ ಎಂಬ ಬಗ್ಗೆಚರ್ಚೆಯೂ ಆಗಿಹೋಗಿದೆ. 
ಮಾನ್ಯ ಬಸವಲಿಂಗಪ್ಪನವರು ಈ ಸದನದಲ್ಲಿ ಒಂದು ವ್ಯಾಖ್ಯಾನ ಮಾಡಿದ್ದರು. ಕಳೆದ ವರ್ಷ 
ಸರ್ಕಾರ ಹಾಕಿಕೊಂಡಿದ್ದ ಕಾರ್ಯಕ್ರಮ ನಡೆಸಿದಂಥ ನಡವಳಿಕೆ, ನಡೆಸಿದಂಥ ಆಡಳಿತಾತ್ಮಕ 
ವೈಖರಿ ಬಗ್ಗೆ ವಿಶ್ಲೇಷಣೆ ನಡೆಸಿ, ಎರಡನೆಯದಾಗಿ ಮುಂದಿನ ವರ್ಷ ಈ ರಾಜ್ಯದಲ್ಲಿ 
ನಡೆಯಬೇಕಾಗಿರತಕ್ಕಂಥ ಕಾರ್ಯಕ್ರಮ, ಈ ರಾಜ್ಯ ಸರ್ಕಾರದ ತತ್ವ ಹಾಗೂ ಸಿದ್ಧಾಂತಗಳ 
ವಿಚಾರ ನಡೆಸಿದರು. ಈ ಎರಡನ್ನೂ ಚರ್ಚೆ ಮಾಡುವಂಥ ಅವಕಾಶ ರಾಜ್ಯಪಾಲರ 
ಭಾಷಣದಿಂದ ಬಂದಿದೆ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ಬಹುಶಃ ರಾಜ, ರಾಣಿಯರ 
ಕಾಲದಿಂದ ಪಡೆದುಕೊ ೦ಡಿರತಕ್ಕ ಅನೇಕಸಂಪ್ರದಾಯಗಳಲ್ಲಿ ರಾಜ್ಯಪಾಲರ ಭಾಷಣವೂ ಒಂದು 
ಎಂದು ನಾನು ಭಾವಿಸಿಕೊಂಡಿದ್ದೇನೆ. 


ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದ ಹಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 
ಮೇಲೆ ಸನ್ಮಾನ್ಯ ಜವಹರಲಾಲ್‌ ನೆಹರೂರವರಿಂದ, ಸನ್ಮಾನ್ಯ ರಾಜೀವ್‌ ಗಾಂಧಿಯವರೆಗೂ 
ನಾಲ್ಕಾರು ಜನ ಪ್ರಧಾನಿಗಳು ಬಂದುಹೋದರು. ಸನ್ನಾನ್ಯ ಕೆ.ಸಿ. ರೆಡ್ಡಿಯವರಿಂದ ಹಿಡಿದು, 
ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರೆಗೆ ಹತ್ತಾರು ಜನ ಮುಖ್ಯಮಂತ್ರಿಗಳು ಬಂದುಹೊದರು. 
ನನ್ನನ್ನೂಹಾಗು ನನ್ನಸ್ನೇಹಿತರನ್ನೂಸೇರಿಸಿಕೊಂಡು ಸಾವಿರಾರು ಜನ ಮಂತ್ರಿಮಹೋದಯರು 
ಆಡಳಿತ ಮಾಡಿ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ ಏಳು ಪಂಚವಾರ್ಷಿಕ ಯೊಜನೆಗಳನ್ನು 
ರೂಪಿಸಿ ಕಾರ್ಯಗತ ಮಾಡಿದಂಥ ಹೆಮ್ಮೆ ಈ ರಾಷ್ಟ್ರದ್ದು ಹತ್ತಾರು ಅಲ್ಲ ಸಾವಿರಾರು ಕೋಟ 
ರೂಪಾಯಿಗಳನ್ನು ಅಭಿವೃದ್ಧಿಕೆಲಸಗಳಿಗೆ ತೊಡಗಿಸಿದಂಥ ಪ್ರತಿಷ್ಠೆಯ ಜಂಭ ನಮ್ಮದು. ಹತ್ತಾರು 
ಎಶ್ವವಿದ್ಯಾನಿಲಯಗಳನ್ನು ಕಟ್ಟಿದ್ದೇವೆ. ಸಾವಿರಾರು ಉಪಾಧ್ಯಾಯರನ್ನು ಅಪಾಯಿಂಟ್‌ 
ಮಾಡಿದ್ದೇವೆ. ಅನೇಕ ಯೋಜನೆಯನ್ನು ರೂಪಿಸಿದ್ದೇವೆ ಹಾಗು ಅವುಗಳನ್ನು ಕಾರ್ಯಗತ 
ಗೊಳಿಸಿದ್ದೇವೆ. ಇಷ್ಟೆಲ್ಲಾ ಆಗುವುದಕ್ಕೆ ಕಾರಣ ಏನು? ಇಷ್ಟೆಲ್ಲಾ ಯೋಜನೆಗಳನ್ನು ರೂಪಿಸಿದ 
ಮೇಲೆ, ಇಷ್ಟೊಂದು ಆಡಳಿತವನ್ನು ದೊಡ್ಡದು ಮಾಡಿಕೊಂಡ ಮೇಲೆ ಜನರಿಗೆ ಅನುಕೂಲವಾಗ 
ಬೇಕಾಗುತ್ತದೆ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದಾಗ ಬಡವರು ಎಷ್ಟು ಜನರಿದ್ದರೋ ಅದಕ್ಕಿಂಥ 


ಬ್ರಾ 
ಹೆಚ್ಚುಸಂಖ್ಯೆಯ ಬಡವರು ಈಗ ಇದ್ದಾರೆ. 


ಇಷ್ಟೂ ೦ದು ಹಣವನ್ನು ಖರ್ಚುಮಾಡಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು, 
ಇಷ್ಟೊಂದು ಹಣವನ್ನುಖರ್ಚುಮಾಡಿ ಯೋಜನೆಯನ್ನುಕಾರ್ಯರೂಪಕ್ಕೆ ತಂದು, ಇಷ್ಟೊಂದು 


೩೪೩ / ಜೀವನದಿ 


ಮಂತ್ರಿ ಮಹೋದಯರು ಬಂದು, ಇನ್ನೂ ಬಡವರ ಸಂಖ್ಯೆ ಕಡಿಮೆಯಾಗಲಿಲ್ಲ. ಜಾಸ್ತಿಯಾಗಿದೆ. 
ಮೂಲಭೂತವಾಗಿ ಹೇಳುವುದಾದರೆ ಈ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳಿ ಉತರ ಕೊಡಿ 
ಎಂದು ನಮ್ಮ ಕೊರಳ ಪಟ್ಟಿಯನ್ನು ಹಿಡಿದು ಕೇಳುತ್ತಾರೆ ಇನ್ನು ಮುಂದೆ. ರಾಷ್ಟ್ರಕ್ಕೆ ಸ್ವಾತಂತ್ರ 
ಬಂದು 40 ವರ್ಷಗಳಾಗಿದ್ದರೂ ಬಡತನವನ್ನುಹೋಗಲಾಡಿಸಿಲ್ಲ ಯಾವುದೇ ಪಕ್ಸಇದುವರೆಗೆ 
ರಾಷ್ಟ್ರವನ್ನು ಆಳಿರಬಹುದು, ಎಲ್ಲಪಕ್ಷದವರನ್ನೂಸೇರಿಸಿ ನಾನು ಹೇಳುತ್ತಿದ್ದೇನೆ. ಕಾಂಗ್ರೆಸ್‌(ಐ) 
ನವರು ಆಳಿದ್ದಾರೆ, ಕಮ್ಯುನಿಸ್ಟ್‌ನವರು ಕೆಲವರು ರಾಜ್ಯದಲ್ಲಿ ಆಡಳಿತ ಮಾಡುತ್ತಿದ್ದಾರೆ. ಜನತಾ 
ಪಕ್ಷದವರು ರಾಷ್ಟ್ರವನ್ನು ಆಳಿದ್ದಾರೆ. ನಾನು ಅದನ್ನುಪ್ರಶ್ನೆಮಾಡುತ್ತಿಲ್ಲ. 


ಇಷ್ಟುವರ್ಷ ಆಡಳಿತ ಮಾಡಿದ ಮೇಲೆ, ಇಷ್ಟೊಂದು ಹಣವನ್ನು ಖರ್ಚು ಮಾಡಿದ 
ಮೇಲೆ, ಈ ರಾಷ್ಟ್ರದಲ್ಲಿಏನು ಸಾಮಾಜಿಕ ಪರಿವರ್ತನೆ ಆಗಬೇಕಾಗಿತ್ತೊಜನಸಾಮಾನ್ಯರ ಬಾಳು 
ಸನಾಗ ಬೇಕಾಗಿತ್ತೋ ಅದು ಆಗಿಲ್ಲ. ಅದು ಏಕಾಗಲಿಲ್ಲ? ಇವೊತ್ತುರಾಜ್ಯಪಾಲರ ಭಾಷಣದ 
ಮೇಲೆ ಚರ್ಚೆಯಾಗುವಂತೆ ಲೋಕಸಭೆಯಲ್ಲಿಯೂ ಯಾವುದಾದರೂ ಒಂದು ವಿಷಯದ 
ಮೇಲೆ ಚರ್ಚೆಯಾಗುತದೆ. ಈ ಚರ್ಚೆಯು ಬಡವರ ಪರಿವರ್ತನೆಯ ಬಗ್ಗೆ ಮುಂದು 
ವರಿಯಬೇಕು. ಇದಕ್ಕೆ ಒಂದು ಪರಿಹಾರವನ್ನುಸೂಚಸಲಿಕ್ಕೆ, ಸೂಚನೆಗಳು ಬರಬೇಕಾಗಿದೆ ಎನ್ನುವ 
ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಮೊಟ್ಟ 
ಮೊದಲನೆಯದಾಗಿ, ಅಧ್ಯಕ್ಷರೆ, ಈ ರಾಷ್ಟ್ರದಲ್ಲಿ ಒಂದು ದುರಂತ ನಡೆದಿದೆ ಎಂದು ಬಸವ 
ಲಿಂಗಪ್ಪನವರು ಹೇಳಿದ್ದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದಾವುದೆಂದರೆ, ಈ ರಾಷ್ಟ್ರದ ಜನರ 
ದುಃಖದುಮ್ಮಾನಗಳನ್ನು ಕಷ್ಟಕಾರ್ಪಣ್ಯಗಳನ್ನುಯಾವ ರೀತಿಯಲ್ಲೂಅರಿಯದವರ ಕೈಗೆ ನಾವು 
ಅಧಿಕಾರವನ್ನುಕೊಟ್ಟರುವುದು. ಕೋಳಿಗೂಡಿನ ಅರಿವಿಲ್ಲ ನೇಗಿಲು-ಮೇಣಿಎಂದರೆ ಗೊತ್ತಿಲ್ಲ. 
ರಾಗಿ, ಮರವೇ, ಗಿಡವೇತಿಳಿದಿಲ್ಲ. ದನ ಹೇಗೆ ಕಟ್ಟಬೇಕು ಗೊತ್ತಿಲ್ಲ. ಇಂಥವರ ಕೈಗೆ 99ರಷ್ಟು ಜನ 
ಅಧಿಕಾರ ಕೊಟ್ಟು ಕೈಚೆಲ್ಲಿ ಕುಳಿತಿದ್ದಾರೆ. 


ಇವರಿಗೆ ಸಮಸ್ಯೆಯ ಅರಿವಿಲ್ಲ ಯೋಜನೆಯ ತಿಳಿವೂ ಇಲ್ಲ ಇದು ನಾನು ಹೇಳಿದ್ದಲ್ಲ 
ಬ್ರಿಟಿಷರಲ್ಲಿ ಕೇಂಬ್ರಿಜ್‌ ಎಂಬ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚಿನ ಪದವಿ ಪಡೆದ ವೆರಿಯರ್‌ 
ಎಲ್ವಿನ್‌ ಎಂಬವ್ಯಕ್ತಿಈ ರಾಷ್ಟಕ್ಕೆ ಬಂದು, ಇಲ್ಲಿನ ಪ್ರಜೆಯಾಗಿ ಇಲ್ಲಿನ ಗಿರಿಜನರ ಜೊತೆ ಬದುಕಿದ. 
ಆತ 1952ರಲ್ಲೆ ಪಂಡಿತ ನೆಹರೂ ಅವರಿಗೆ ಪತ್ರ ಬರೆಯುತಾನೆ. ಸರ್ಕಾರ ರೂಪಿಸುವ 
ಯೋಜನೆಗಳು ಜನರನ್ನು ಮನಸಿನಲ್ಲಿಟ್ಟುಕೊಂಡು, ಅವರ ಕುಂದುಕೊರತೆಗಳನ್ನು ನಿವಾರಣೆ 
ಮಾಡುವಂತಿರಬೇಕು. ಆದರೆ ಈ ದೇಶದ ಯೋಜನೆಗಳು ಜನಗಳ ಬದುಕಿಗೆ ಕಾಂಟ್ರಿಬ್ಯುಟ್‌ 
ಮಾಡುವ ಬದಲು, ಅವರ ಬದುಕಿನಲ್ಲಿರುವುದನ್ನೇ ನಾಶ ಮಾಡುತ್ತಿವೆ. ಉದಾಹರಣೆಗೆ, 
ಗೋಂಡಾ ಎನ್ನುವ ಜನಗಳು ಬಟ್ಟೆ ಹಾಕುತ್ತಿರಲಿಲ್ಲ ಹಿಂದಿನಂತೆ ಮರಗಳ ಎಲೆಗಳಿಂದ 
ಮೈಮುಚ್ಚಿಕೊಂಡಿರುತ್ತಿದ್ದರು. ಆಗಸರ್ಕಾರ ಅವರಿಗಾಗಿ ಒಂದು ಯೋಜನೆ ತಂದು ಉಚಿತವಾಗಿ 


ಜೀವನದಿ / ೩೪೪ 


ಬಟ್ಟೆ ಹಂಚಿದರು. ಅವರು ಸರ್ಕಾರ ಕೊಟ್ಟಬಟ್ಟೆ ಧರಿಸಿ ಎಲೆಗಳನ್ನುತೊಡುವುದನ್ನು ಬಿಟ್ಟರು. 
ಸ್ವಾಭಾವಿಕವಾಗಿ, ನೆಮ್ಮದಿಯಾಗಿದ್ದಆ ಜನರುಮತ್ತೆಬಟ್ಟೆಕೊಡುತಾರೆಂದು ಕೇಳಿದರು. ಅಷ್ಟರಲ್ಲಿ 
ಇವರ ಯೋಜನೆ ಹೋಗಿತ್ತು ಬಟ್ಟೆಗಳನ್ನುಕೊಡಲಿಲ್ಲ. ಹೀಗಾಗಿ ಆ ಜನ ಮಾನಸಿಕವಾಗಿ ಮತ್ತು 
ದೈಹಿಕವಾಗಿ ಕೀಳಾಗಿಸಲ್ಪಟ್ಟು ಶೋಷಿತರಾಗಬೇಕಾಯಿತು. ಇದನ್ನು ಉದಾಹರಿಸುತ್ತ ಡಾ. 
ಆರ್ವಿನ್‌ ಹೇಳುತಾನೆ, ನಾವು ರೂಪಿಸುವ ಯೋಜನೆಗಳು ನಮ್ಮಲ್ಲಿರುವುದನ್ನು ಕಿತುಕೊಳ್ಳು 
ವಂತಿರಬಾರದು ಎಂದು. ಇದಕ್ಕೆ ಒಟ್ಟಾರೆ ಹೇಳಬೇಕೆಂದರೆ, ಈ ರಾಷ್ಟ್ರದ ಬಡತನವನ್ನು ಕಡಿಮೆ 
ಮಾಡಿಸುವಲ್ಲಿಆಗಿರುವ ವೈಫಲ್ಯಕ್ಕೆ ಮುಖ್ಯ ಕಾರಣಗಳೆಂದರೆ, ಸಮಸ್ಯೆಗಳ ಅರಿವಿಲ್ಲದ ಜನರ ಕೈಗೆ 
ಅಧಿಕಾರ ಕೊಟ್ಟದ್ದು ಎರಡನೆಯದುಎಂದರೆ, ಇದರ ಬಗ್ಗೆನನ್ನಮಿತ್ರ ಪ್ರಕಾಶರು ಅವರದೇ ಆದ 
ಧಾಟಿಯಲ್ಲಿಈಗಾಗಲೇ ಹೇಳಿದ್ದಾರೆ. 


ನಮ್ಮ ಜಿಲ್ಲೆಯಲ್ಲಿ ಸಿದ್ದಗಂಗೆ ಸ್ವಾಮಿಗಳಿದ್ದಾರೆ. ಅವರು ಒಂದು ಕಥೆ ಹೇಳಿದರು. 
ಕೆರೆಯಿಂದ ಹೊರಟ ನೀರು ಗದ್ದೆ ಮುಟ್ಟಲು ಕಾಲುವೆ ಮೂಲಕ ಹೋಗಬೇಕು. ತೆಂಗಿನ ಗಿಡಕ್ಕಾಗಿ 
ಖರ್ಚಾಗುವುದು ಕೇವಲ 40ರಷ್ಟು ಮಾತ್ರ. ಉಳಿದ ಅರವತ್ತು ಭಾಗ ಮಧ್ಯದಲ್ಲೆಲ್ಲೋ 
ಸೋರಿಹೋಗುತ್ತದೆ ಎಂದು. ಸ್ವಾಮೀಜಿಯವರಷ್ಟೇ ಅಲ್ಲ. ಕಡಿದಾಳ್‌ ಮಂಜಪ್ಪನವರೂ 
ಇದನ್ನೇ ಹೇಳುತ್ತಿದ್ದರು. ಅಂದರೆ ಈ ದೇಶದಲ್ಲಿಯೋಜನೆಗಳಿಗೆಂದು ಇಟ್ಟಸಂಪೂರ್ಣ ಹಣ 
ಯೋಜನೆಗಳಿಗಾಗಿ ಖರ್ಚಾಗದೇ ಹೋದದ್ದುಎರಡನೆಯ ದುರಂತ. ಮೂರನೆಯ ಕಾರಣ : 
ಪ್ರಕಾಶರು ಹೇಳಿದಂತೆ ಈ ದೇಶದಲ್ಲಿಗುಲಾಮರಾಗಿ ಬದುಕುವುದಕ್ಕೆ ಸಂಬಳ ಪಡೆಯುವ ನಾವು, 
ಪ್ರಭುಗಳಂತೆ ನಡೆದುಕೊಳ್ಳುವುದು. ಸರ್ಕಾರೀ ಹಣ ನನ್ನಶರ್ಟನ ನೂಲನ್ನುಕೊಟ್ಟಿತು, ನನ್ನ 
ಹೆಂಡತಿಯ ಮಾನ ಮುಚ್ಚುವ ಸೀರೆಯನ್ನುಕೊಂಡುಕೊಟ್ಟಿತು. ಆ ಹಣ ನಮ್ಮ ದೇಶದ ಬಡರೈತ 
ಕೊಟ್ಟತೆರಿಗೆಯಿಂದ ಬಂದದ್ದುಎನ್ನುವುದನ್ನುತಿಳಿದುಕೊಳ್ಳದೇ ಇರುವುದು ಒಂದು ದುರಂತ. 


ಶ್ರದ್ಧಾಹೀನರಾದ ಸರ್ಕಾರಿ ನೌಕರಿ ಮಾಡುವ ನಮ್ಮ ಪ್ರವೃತ್ತಿ ಯೋಜನೆಗಳ 
ವೃಫಲ್ಯತೆಗೆ ಮುಖ್ಯ ಕಾರಣ. 30 ದಿವಸಗಳ ಸಂಬಳ ತೆಗೆದೊಂಡು ಒಂದು ದಿನವಸವೂ ಕಚೇರಿಗೆ 
ಹೋಗದ ಅಧಿಕಾರಿಗಳಿದ್ದಾರೆ. ಚುನಾವಣೆ ಮೂಲಕ ಆರಿಸಿಬಂದ ನಂತರ, ಮುಂದಿನ ಐದು 
ವರ್ಷಗಳಲ್ಲಿ ಒಂದು ದಿವಸಕ್ಕೂ ತನ್ನ ಕ್ಷೇತ್ರಕ್ಕೆ ಕಾಲಿಡದ ನಾವು ಇದ್ದೇವೆ. ಯಾವ ಜನರಿಗೆ 
ಗುಲಾಮರಾಗಿ ಸೇವೆ ಸಲ್ಲಿಸಬೇಕೋ, ಯಾವ ಜನರ ಅನ್ನದ ಖುಣದಿಂದ ಬದುಕುತ್ತಿದ್ದೇವೋ, 
ಅವರ ಅರಿವಿಲ್ಲದೆ ಶ್ರದ್ದಾಹೀನರಾಗಿ ಆ ಜನಗಳ ಬುಡಕ್ಕೇ ಕುತ್ತು ತಂದಿಡುವ ಯೋಜನೆಗಳ 
ಹರಿಕಾರಾದದ್ದುಮೂಲಕಾರಣ. 


ಈಗ ನನ್ನ ಸ್ನೇಹಿತರು ಕೇಳುತಾರೆ, ಹೇಗೂ ನಿಮ್ಮ ಪಕ್ಷವೇ ಅಧಿಕಾರಕ್ಕೆ ಬಂದಿದೆ. ಅದರ 
ಬಲದಿಂದ ಈ ಸಮಸ್ಯೆಗಳನ್ನೆಲ್ಲ ನಿವಾರಿಸುವು ದಕ್ಕೆ, ಎಲ್ಲಾ ಎಫಲತೆಗಳನ್ನೂ ಇಲ್ಲವಾಗಿಸುವುದಕ್ಕೆ 


೩೪೫ / ಜೀವನದಿ 


ಏನಾದರೂ ಮಾಡಬಹುದಲ್ಲ ಎಂದು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ224 ಜನ ಶಾಸಕರಿದ್ದಾರೆ. 
ಹಿಂದೆಯೂ ಅಷ್ಟೇ ಇದ್ದರು. ಈಗ ಮಂತ್ರಿಗಳಿದ್ದಾರೆ, ಆಗಲೂ ಮಂತ್ರಿಗಳಿದ್ದರು. ಅಂದರೆ ಈ 
ವಿಫಲತೆ ಗಳನ್ನೆಲ್ಲಾ ಪತ್ತೆಹಚ್ಚುವುದಕ್ಕೆ, ಸಮಸ್ಯೆಗಳ ನಿವಾರಣೋಪಾಯಗಳನ್ನು 
ಕಂಡುಹಿಡಿಯುವುದಕ್ಕೆ, ರೈತನ ಯಣ ತೀರಿಸುವುದಕ್ಕೆ ಏನು ಕಾರ್ಯಕ್ರಮಗಳನ್ನು ನಾವು 
ಹಾಕಿಕೊಂಡಿದ್ದೇವೆ? ಎಂದು ಅವರು ಪ್ರಶ್ನೆಕೇಳುತಾರೆ. ಚಿಂತನೆಯೇನೋಸರಿ, ಆದರೆ ಅವನ್ನು 
ಕಾರ್ಯಗತ ಗೊಳಿಸುವುದಕ್ಕೆ ಕಷ್ಟವಾಗುತ್ತದೆ. ಅದರ ಅರಿವು, ಆಡಳಿತ ಮಾಡಿದ ಎಲ್ಲ 
ಸ್ನೇಹಿತರಿಗೂ ಗೊತ್ತಿದೆ. 


ಒಂದು ಮಾತಿನಲ್ಲಿಈ ಸರ್ಕಾರ ಹೇಗೆಕೆಲಸ ಮಾಡುತ್ತಿದೆ ಎಂಬುದನ್ನುಹೇಳುವುದಕ್ಕೆ 
ಇಷ್ಟಪಡುತ್ತೇನೆ. ಪ್ರಾಮಾಣಿಕವಾಗಿ ಈ ಸರ್ಕಾರ ಜನಸಾಮಾನ್ಯರ ಕಷ್ಟಗಳಿಗೆ, ಸಮಸ್ಯೆಗಳಿಗೆ 
ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಎರಡನೆಯದಾಗಿ; ಅವರ ದುಃಖ- 
ದುಮ್ಮಾನಗಳನ್ನುಸ್ವಲ್ಪವಾದರೂ ಅರಿತುಕೊಂಡು ಎಲ್ಲವನ್ನೂಸರಿಯಾಗಿ ಮಾಡಿದ್ದೇವೆಂಬ ಹೆಮ್ಮೆ 
ನನಗಿಲ್ಲ ಸರಿಯಾಗಬೇಕೆನ್ನುವ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಮ್ಮದು. ನಾಲ್ಕು ವರ್ಷಗಳಿಂದ 
ನೀವು ಕಡಿದುಹಾಕಿದ್ದೇನು ಎಂಬ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ. ಎಲ್ಲಾನಾವು ಮಾಡಿಬಿಟ್ಟದ್ದೇವೆ 
ಎಂಬ ಹುಂಬತನ, ಹುಚ್ಚುತನ ನನಗಿಲ್ಲ, ಇನ್ನೂ ಇಂಥಿಂಥದ್ದನ್ನುಮಾಡಬೇಕೆಂಬ ಪ್ರಾಮಾಣಿಕ 
ಪ್ರಯತ್ನ ಇದೆ. ಏನೇನು ಮಾಡಿದ್ದೇವೆಂದರೆ, ಮೊಟ್ಟಮೊದಲಿಗೆ; ಈ ರಾಷ್ಟ್ರದ ರೋಗಗಳಿಗೆ 
ಪರಿಹಾರವಾಗಿ ಏನು ಮಾಡಬೇಕು? ನಾನು ಆಗಲೇ ಹೇಳಿದಂತೆ ಕೇವಲಕಾರಣಗಳನ್ನುಕಂಡು 
ಹಿಡಿಯುವುದರಲ್ಲಿ ವಿಫಲತೆಯನ್ನೆಲ್ಲಾಹೋಗಲಾಡಿಸಿದಂತಲ್ಲ ಯಾವುದೇ ವ್ಯಕ್ತಿಯ ಅಥವಾ 
ಸರ್ಕಾರದ ಕರ್ತವ್ಯ ಅಷ್ಟೇ ಅಲ್ಲ, we have only succeeded in identifying our 
problems, but we have failed to findout remedies. ಅದಕ್ಕಾಗಿ ಈ ಸರ್ಕಾರ ಏನು 
ಪರಿಹಾರವನ್ನು ರೂಪಿಸಲಿಕ್ಕೆ ಪ್ರಯತ್ನಿಸಿದೆ ಎಂದರೆ, ಬಡತನವನ್ನು ಕಡಿಮೆ ಮಾಡುವಂಥ ಕ್ರಮ. 
ಇದನ್ನು ಎಲ್ಲಾ ಪಕ್ಷಗಳೂ, ಎಲ್ಲಾ ಸರ್ಕಾರಗಳೂ ನಾವೂ-ನೀವೂ ಎಲ್ಲರೂ ಹೇಳುತ್ತಲೇ 
ಬಂದಿರುವಂಥದದ್ದು ಈ ರಾಷ್ಟ್ರದ ರಾಷ್ಟ್ರಪತಿಗಳು ಹೇಳಿದ್ದಾರೆ, ಇದನ್ನು ಪ್ರಧಾನಿಗಳು 
ಹೇಳಿದ್ದಾರೆ, ಮಂತ್ರಿಮಹೋದಯರು ಹೇಳಿದ್ದಾರೆ. ಆದರೆ ಬಡತನವನ್ನು ನಿವಾರಣೆ 
ಮಾಡುವುದು ಹೇಗೆ? ನಾವು ಹಸಿರುಕಾರ್ಡ್‌ ಕೊಡುವ ಮುಖಾಂತರ, ಆಹಾರಧಾನ್ಯ ಮತ್ತು 
ಬಟ್ಟೆಗಳನ್ನುವಿತರಣೆ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ರೈತರಿಗೆಸಾಲ ಮರುಪಾವತಿ 
ಮಾಡಲು ಅಸಮರ್ಥರಾದವರಿಗೆ ಅದನ್ನು ಮುಫತ್ತು ಮಾಡುವ ಕಾರ್ಯಕ್ರಮ 
ಹಾಕಿಕೊಂಡಿದ್ದೇವೆ. ರೈತನ ಹೊಲದಲ್ಲಿಬಾವಿ ತೋಡಿದಾಗ ಅಲ್ಲಿನೀರು ಬರದಿದ್ದರೆ, ಅದನ್ನು 
ಮುಫತ್ತುಮಾಡುವ ಕಾರ್ಯಕ್ರಮವಿದೆ. ಇದರ ಜೊತೆಗೆ ತಾಳೀ ಭಾಗ್ಯ, ಹಿರಿಯರಿಗೆ ಮಾಶಾಸನ, 
ಗರ್ಭಿಣಿಯರಿಗೆ ಮಾಶಾಸನಗಳನ್ನು ಕೊಡುವ ಕಾರ್ಯಕ್ರಮಗಳಿವೆ. ಮುದುಕರಿಗೆ ಮತ್ತು 


ಜೀವನದಿ / ೩೪೬ 


ಮಕ್ಕಳಿಗೆ ಪುಕ್ಕಟೆಯಾಗಿ ಮತ್ತು ಅರ್ಧ ದರದಲ್ಲಿ ವಾಹನ ಸೌಲಭ್ಯ ಕೊಟ್ಟಿದ್ದೇವೆ. ಇನ್ನೂ 
ರಾಷ್ಟ್ರೀಯ ಕಾರ್ಯಕ್ರಮವಾದ 20 ಅಂಶಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ 5ನೇ 
ಸ್ಥಾನದಲ್ಲಿದೆ. ಇದುಸಾಧನೆ ಅಲ್ಲವೇ? ಇದರ ಜೊತೆಯಲ್ಲಿಕನಿಷ್ಠಮಜೂರಿ ಬಗ್ಗೆ ಹೇಳಿದರೆ, ನನ್ನ 
ಸ್ನೇಹಿತರು ಒಪಿಕೊಳ್ಳುತಾರೋ ಇಲ್ಲವೋ ಗೊತಿಲ್ಲ ಯಾವತ್ತೂ ಇಲ್ಲದೇ ಇರತಕ್ಕಂತಹ 
ಮಟ್ಟದಲ್ಲಿ ಕನಿಷ್ಠ ಮಜೂರಿಯನ್ನು ಒಂದು ಸಾರಿ; ಎರಡು ಸಾರಿ ರಿವೈಸ್‌ ಮಾಡಿದ್ದೇವೆ. ಹೀಗೆ 
ಬಡತನ ನಿರ್ಮೂಲನದ ಕಾರ್ಯಕ್ರಮಗಳನ್ನು ನಮ್ಮಸರ್ಕಾರ ಕ್ರಮ ಕೈಗೊಂಡಿದೆ. 


ಸನ್ಮಾನ್ಯ ಅದ್ಯಕ್ಷರೇ, ನಾನು ನನ್ನಭಾಷಣವನ್ನುಇಲ್ಲಿಗೇ ಮುಗಿಸುತಿಲ್ಲ. ಅವರು ಏನು 
ಸಮಸ್ಯೆಯನ್ನು ಹೇಳಿದರು, ಅಲ್ಲಿಗೇ ಬರುತ್ತಿದ್ದೇನೆ ದಯವಿಟ್ಟುಕೇಳಿ. ಪಂಜಾಬಿನಲ್ಲಿ ಗೋಧಿ 
ಬೆಳದು ಗುಡ್ಡೆ ಹಾಕಿದ್ದಾರೆ. ಅದು ಕೊಳೆತು ಹೋಗುತಿದೆ, ಬೆಂಗಳೂರಿನಲ್ಲಿ ಅನ್ನವಿಲ್ಲದೆ ಸಾವಿರಾರು 
ಜನರುಸಾಯುತಿದ್ದಾರೆ. ಬಡವನಿಗೆ ಕೊಂಡುಕೊಳ್ಳುವಂತಹ ಶಕ್ತಿತುಂಬಲಿಕ್ಕೆ ಏನು ಕಾರ್ಯಕ್ರಮ 
ಹಾಕಿಕೊಂಡಿದ್ದೀರಿ ಎಂದು ಪ್ರಶ್ನೆಕೇಳುತಿದ್ದೀರಿ. ಪಂಜಾಬಿನಲ್ಲಿಗೋಧಿ ಬೆಳದು ಅದನ್ನುತುಂಬಲು 
ಗೋಡ್‌ೌನ್‌ಗಳುಇಲ್ಲದೇ ಬಿಸಾಕಿದ್ದಾರೆ. ಬೆಂಗಳೂರಿನಲ್ಲಿ ಬಡವ ಕುಕ್ಕರುಗಾಲು ಹಾಕಿಕೊಂಡು 
ಬಿದಿದ್ದಾನೆ. ಅವನಿಗೆ ಕೊಳ್ಳುವಂತಹ ಶಕ್ತಿ ಇಲ್ಲ, ಜನತಾ ಪಕ್ಷದ ಸರಕಾರ ಬಡವರಿಗಾಗಿ 
ಹಾಕಿಕೊಂಡ ಕಾರ್ಯಕ್ರಮದ ಬಗ್ಗೆ, ನನ್ನ ಅನೇಕ ಜನ ಮಿತ್ರರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. 
ಒಂದೊಂದು ಸಲ ಬಹಳ ನೋವಾಗುವ ತರ ನಡೆದು ಕೊಂಡಿದ್ದಾರೆ. ಕಳೆದ ವರ್ಷ ನಾನು ಈ 
ಸದನದಲ್ಲಿಕುಳಿತಿದ್ದಾಗ ಮಾನ್ಯ ಪಾಟೀಲ್‌ರವರು ಒಂದು ಮಾತನ್ನು ಹೇಳಿದ್ದರು. ಮದುವೆಗೆ 
ಸಾಮಾನು ಕೊಡುವುದನ್ನು ಬಿಟ್ಟುಎಲ್ಲಾ ಕೊಟ್ಟಿದ್ದೀರಿ, ಈ ದೇಶದ ಜನತೆಗೆ ಏನು ಮಾಡಿದ್ದೀರಿ 
ಎಂದು ವ್ಯಂಗ್ಯವಾಗಿ ತಮಾಷೆಯಾಗಿ ಹೇಳಿದರು. ಅದು ತರವಲ್ಲ ಬಡವನ ಬಗ್ಗೆ ವ್ಯಂಗ್ಯ 
ಮಾಡುವುದಾಗಲೀ, ಬಡವರ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಉಡಾಫೆ ಮಾಡುವುದಾಗಲೀ 
ತರವಲ್ಲ ತಮ್ಮಲ್ಲಿಕ್ಕೆ ಮುಗಿದು ಕೇಳಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಬಡತನದ ಬಗ್ಗೆ ಡೆಫಿನೇಷನ್‌ 
ಕೇಳಿದರೆ ಹಸಿದು ಮಲಗಿದವ ಮಾತ್ರ ಬಡತನದ ಬಗ್ಗೆ ಬರೆಯಬಲ್ಲನು. ಅಲ್ಲದೇ ಒಂದೇ ಒಂದು 
ಪ್ಯಾಂಟ್‌ ಇಟ್ಟುಕೊಂಡು ಪರೀಕ್ಷೆಗೆ ಹೋದಾಗ, ಅದು ಹರಿದುಹೋಗಿ, ಮುಂದಿನ ದಿವಸ 
ಪರೀಕ್ಷೆಗೆ ಹೋಗಲು ಏನು ಪರಿಸ್ಥಿತಿ ಉದ್ಭವಿಸುತ್ತದೆ, ಆ ಪರಿಸ್ಥಿತಿ ಅರ್ಥವಾಗಿದ್ದರೆ ಆಗ ಈ 
ವ್ಯಂಗ್ಯದ ಮಾತು ಬರುತ್ತಿರಲಿಲ್ಲ. ಎದೆ ಕಾಣುವ ಹಾಗೆ ಬಟ್ಟೆತೊಟ್ಟಹೆಣ್ಣುಮಕ್ಕಳನ್ನುನೋಡಿದರೆ 
ಈ ಮಾತನ್ನು ಆಡುತ್ತಿರಲಿಲ್ಲ. ಹೊಟ್ಟೆ ಹಸಿದು ಬೆನ್ನಿಗೆ ಹೊಟ್ಟೆ ಕಚ್ಚಿಕೊಂಡಿರುವ ಬಡವನನ್ನು 
ನೋಡಿದ್ದರೆ ಆ ಮಾತನ್ನುಅವರು ಆಡುತ್ತಿರಲಿಲ್ಲ. 


ಸನ್ಮಾನ್ಯ ಅಧ್ಯಕ್ಷರೇ, ನನ್ನಸ್ನೇಹಿತರು ಹೇಳಿರತಕ್ಕ ಮಾತಿಗೆ ನಾನು ಹೇಳುವುದು ಇಷ್ಟೇ. 
ಈ ರಾಷ್ಟ್ರದ ಸಂಪತ್ತು ಯಾರದೂ ಅಲ್ಲ ಖಜಾನೆಯಿಂದ ಬರುವಂಥ ಯಾವ ನೋಟಗೂ 
ರಾಮಕೃಷ್ಣಹೆಗಡೆಯವರ ನೋಟು, ವೈ.ಕೆ. ರಾಮಯ್ಯನ ನೋಟು, ರಾಜೀವ್‌ ಗಾಂಧಿಯವರ 


೩೪೭ / ಜೀವನದಿ 


ನೋಟು ಎಂದು ಒತಿಲ್ಲ ಪ್ರತಿಯೊಂದು ಪೈಸೆಯೂ ಕೂಡಾ ರಾಷ್ಟ್ರದ ಸಾಮಾನ್ಯ ಜನರ 
ಪಾಲಿನದು. ಸರ್ಕಾರ ಎರಡು ರೂಪಾಯಿಗೆ ಒಂದು ಕೆ.ಜಿ. ಅಕ್ಕಿಯನ್ನು ಕೊಡುತಿದ್ದಾರೆ. ಶೆಟ್ಟರ 
ಅಂಗಡಿಯಲ್ಲಿನಾಲ್ಕು ರೂಪಾಯಿಗೆ ಕೊಡುತಾರೆ. ಇದನ್ನು ಜನಕ್ಕೆ ನೀಡಿದರೆ ಅನ್ಯಾಯವೇ? 
ಎರಡನೆಯದಾಗಿ; ಹೆಣ್ಣು ಮಕ್ಕಳು ಉಡತಕ್ಕ ಸೀರೆ ಮತ್ತು ಹೆಣ್ಣು ಮಕ್ಕಳು ಮಾನವನ್ನು 
ಮುಚ್ಚಬೇಕಾದರೆ ಪಡತಕ್ಕಂಥ ಕಷ್ಟಏನು ಇದೆ, 40 ರೂಪಾಯಿಗಳ ಸೀರೆಯನ್ನು15 ರೂಪಾಯಿಗೆ 
ಕೊಟ್ಟರೆ ಅದರ ಬಗ್ಗೆ ಗೇಲಿ ಮಾಡಿದ್ದಾರೆ. ಈ ದೇಶದ ಜನರು ಬಡವರು. ಬಡವರ ಬಗ್ಗೆ ಗೇಲಿ 
ಮಾಡಿದರೆ, ವ ೦ಗ್ಯವಾಗಿ ಮಾತನಾಡಿದರೆ ಏನಾದರು ಅದರ ಬಗ್ಗೆ ನಾವು ಲಘುವಾಗಿ ಕಂಡರೂ 
ಅವರು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಶಾಸಕನಾಗಿರಲಿ, ಬಡತನದ ಬೇಗೆಯಲ್ಲಿ 
ಬೇಯತಕ್ಕಂಥ ಜನ ದಂಗೆ ಎದ್ದಾರು. ದಯಮಾಡಿ ಆ ವಿಷಯದಲ್ಲಿಗೇಲಿ ಮಾಡುವುದನ್ನು 
ಬಿಟ್ಟುಬಿಡಿ. ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಮಾಶಾಸನ ಕೊಡುವ ಬಗ್ಗೆ ಗೇಲಿ ಮಾಡಿದ್ದಾರೆ. 
ಬೆಳಿಗ್ಗೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ದುಡಿದು, ಜೋಳದ ಹೊರೆಯನ್ನು 
ಹೊತುಕೊಂಡುಬಂದು, ಮನೆಯಲ್ಲಿಹೋಗಿ ರಾತ್ರಿ ಹೆರಿಗೆ ಆಗಿರುವಂಥ ಹೆಣ್ಣುಮಕ್ಕಳನ್ನುನಾನು 
ಕಣ್ಣಾರೆ ನೋಡಿದ್ದೇನೆ. ಹೆರಿಗೆ ಇನ್ನುಒಂದು ತಿಂಗಳುಇದೆ ಎನ್ನುವಾಗಲೇ, ಆಸ್ಪತ್ರೆಗೆ ಸೇರಿಸತಕ್ಕಂಥ 
ನಮ್ಮಂಥವರಿಗೆ ಅದರ ಕಷ್ಟಗೊತ್ತಿಲ್ಲ. ಆ ಕಷ್ಟಅವರಿಗೇ ಗೊತ್ತು. 15 ದಿವಸ, ಇನ್ನು ಒಂದು 
ತಿಂಗಳು ಇದೆ ಎನ್ನುವಾಗಲೇ ನಾಲ್ಕು ಜನ ವೈದ್ಯರ ಕೈಯಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳುವ ಮಟ್ಟಕ್ಕೆ 
ಬೆಳೆದುಕೊಂಡು ಬಂದಿರುವ ಸ್ಥಿತಿಯ ಬಗ್ಗೆ ನಮಗೇನು ಗೊತ್ತು ಇವತ್ತುಆ ಹೆಣ್ಣುಮಕ್ಕಳಿಗೆ 50 
ರೂಪಾಯಿಗಳನ್ನುಕೊಟ್ಟರೆ ಇದು ಅನ್ಯಾಯವೇ? 


ವಿರೋಧ ಪಕ್ಷದ ನಾಯಕರು ಹೇಳಿದ ಮಾತನ್ನು ನಾನು ಸಂಪೂರ್ಣವಾಗಿ 
ಒಪ್ಪಿಕೊಂಡು, ಈ ಸರ್ವ ಕಾರ್ಯಕ್ರಮಗಳ ವಿಫಲತೆಗೆ ಪ್ರಮುಖಕಾರಣವನ್ನುಆಗಲೇ ಪ್ರಸ್ತಾಪ 
ಮಾಡಿದ್ದೇನೆ. ನಮ್ಮಯೋಜನೆಯಲ್ಲಿಲಭಿಸುವ ಕಾರ್ಯಕ್ರಮಗಳು ತಲುಪದವರಿಗೆ ತುಪುತ್ತಿಲ್ಲ 
ಎನ್ನುವ ಮಾತನ್ನು ಒಪ್ಪಿಕೊಂಡಿದ್ದೇವೆ. ಇದಕ್ಕೆ ಕಾರಣಕರ್ತರು ಯಾರುಎಂದು ಹೇಳುವಾಗ ನನಗೆ 
ಸ್ವಲ್ಪ ಕಷ್ಟವಾಗುತ್ತದೆ. Who are all contributing for all these systems? ನನ್ನ 
ಕ್ಷೇತ್ರದಲ್ಲಿ ಕೂಡ ಇದರ ಬಗ್ಗೆ ದೂರು ಬಂದಿದೆ. ಪೋಸ್ಟ್‌ಮ್ಯಾನ್‌ ಎಂ.ಓ. ತೆಗೆದೊಂಡು 
ಹೋದಾಗ ಐದು ರೂಪಾಯಿ ಕೇಳುತಾನೆಂದು ದೂರು ಇದೆ. ಇದನ್ನುದರಿದ್ರ ವ್ಯವಸ್ಥೆ ಎಂದು 
ನಾವು ಕರೆಯಬೇಕಾಗುತದೆ. ನೂರಾರು ವರ್ಷಗಳಿಂದಲೂ ನಾವು ಶೋಷಣೆಗೆ ಒಳಗಾಗಿ 
ಬಂದಿದ್ದೇವೆ. ಶೋಷಿತರಾಗಿದ್ದೇವೆ. ಇದನ್ನು ನಿರ್ಮೂಲನ ಮಾಡಲಿಕ್ಕೆ ಸಂಪೂರ್ಣವಾಗಿ 
ಸಫಲರಾಗಿದ್ದೇವೆ ಎಂದು ಹೇಳುವುದಕ್ಕೆ ನಾನು ಸಿದ್ಧನಾಗಿಲ್ಲ ಈ ಸಂದರ್ಭದಲ್ಲಿ ಒಂದು ಕಥೆ 
ಜ್ಞಾಪಕಕ್ಕೆ ಬರುತ್ತದೆ. ನಮ್ಮ ಹಳ್ಳಿಯಲ್ಲಿ ಒಬ್ಬ ಗೃಹಿಣಿ ಅಡಿಗೆ ತಯಾರುಮಾಡಿ ಇಟ್ಟಿದ್ದಳು. 
ಭೋಜನಕ್ಕೆ ಆಕೆ ಪತಿ ಬರುವ ಮೊದಲೇ, ಇವಳೇ ಆ ಭೋಜನವನ್ನುತಿಂದು ಬಿಟ್ಟಿದ್ದಳು. ಆಮೇಲೆ 


ಜೀವನದಿ / ೩೪೮ 


ಇದನ್ನು ನೋಡಿ ಅವನು ಇನ್ನೊಬ್ಬಳನ್ನು ಮದುವೆ ಮಾಡಿಕೊಂಡ. ಅವಳು ಮಡಕೆಯನ್ನೇ 
ತಿಂದುಬಿಟ್ಟಳು. ಇದು ಒಂದು ತಾತ್ವಿಕವಾದ ಪ್ರಶ್ನೆಯಾದ್ದರಿಂದ ನಾನು ಈ ಕಥೆಯನ್ನು ಪ್ರಸ್ತಾಪ 
ಮಾಡಿದೆ ಅಷ್ಟೆ ಇದರ ಬಗ್ಗೆ ನಾನು ಹೇಳುವುದು ಏನೆಂದರೆ, ಈ ಶಾಶ್ವತವಾದ ಉತ್ಪಾದನಾ 
ಯೋಜನೆ ಕಾರ್ಯಕ್ರಮಗಳು ಹಣದ ಕೊರತೆಯಿಂದ ಕುಂಠಿತವಾಗಿದೆ ಎಂದು ನಾನು ಅನೇಕ 
ಕಡೆಗಳಲ್ಲಿಕೇಳಿದ್ದೇನೆ. 


ಆದುದರಿಂದ ನಾನುಇವೊತಿನ ದಿವಸ ಹೇಮಾವತಿ ಕಾರ್ಯಕ್ರಮಗಳಿಗೆ ಹೆಚ್ಚಿ ಚ್ಚಿನ ಹಣ 
ಕೇಳಿದ್ದೇನೆ. ಅದು ಕಾರ್ಯರೂಪಕ್ಕೆ ಬಂದರೆ ಯಾರಿಗೆ ಬರುತದೆ ಸ್ವಾಮಿ? ಆ ನೀರು ನನಗೆ 
ಬರುತದೆಯೇ, ಕೃಷ್ಣಾ ರೆಡ್ಡಿಯವರಿಗೆ ಕ ಶಿವನಂಜಪ್ಪನವರಿಗೆ ಬರುತ್ತದೆ. 100ಕ್ಕೆ ೈ 200ರಷ್ಟು 
ಜನಕ್ಕೆ ಅವರುಸತರೆ 'ಹೂಳುವುದಕ್ಕೆ ಜಾಗಇಲ್ಲದಂತಾಗುತದೆ. ಇಂಥಾ ಯೋಜನೆಗಳನ್ನುನಾವು 
ಸೃಷ್ಟಿ ಮಾಡಿದ್ದೇವೆ. ನಮಗೆ ರಸೆಗಳಾಗಬೇಕು, ಸೇತುವೆಗಳಾಗಬೇಕು, ನೀರಾವರಿ ಕಾಮಗಾರಿ 
ಗಳಾಗಬೇಕು ಎಂದು ಶೇಕಡಾ 70 ಜನರ ಕ್ಷೇಮವನ್ನು ನಾವು ನೋಡಿಕೊಳ್ಳುವುದಾದರೆ, 
ಅದರಲ್ಲೂನಿಮ್ನವರ್ಗದ ಜನರಿಗೆ ಜಮೀನು ಇಲ್ಲದೇ ಇದ್ದವರು ಏನು ಇದ್ದಾರೆ, ಅವರು ಏನು 
ಮಾಡಬೇಕು ಹೇಳಿ? ಅವರಿಗೂಸಹ ನಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ರಸ್ತೆ ಮಾಡಿದರೆ, 
ಅದಕ್ಕೆ ಕೆಲಸ ಮಾಡಿಸಿಕೊಟ್ಟರೆ ಅದು ಯಾರಿಗೆ ಅನುಕೂಲ ನನಗೆ ಅನುಕೂಲ. ಆದರೆ ನೇಗಿಲು 
ಹಿಡಿದಿರುವ ರೈತನಿಗೆ ಮಣ್ಣಿನ ರಸ್ತೆಯಾದರೇನು, ಜಲ್ಲಿ ರಸ್ತೆಯಾದರೇನು. ಟಾರ್‌ 
ಸೈಯಾದರೇನು ಅವನಿಗೆ ಅದೆಲ್ಲವೂ ಒಂದೇ. 


ಇದರಲ್ಲಿಈಗ ಬಂದಿರುವುದು ಈತಾತ್ವಿಕವಾದ ಪ್ರಶ್ನೆಏನು ಇದೆ ಎಂದರೆ, ರಾಜ್ಯದ 
ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತೊಡಗಿಸುವಂಥಾ ಹಣದ ಬಗ್ಗೆ ಮತ್ತುಬಡತನ ನಿರ್ಮೂಲನ 
ಮಾಡುವುದಕ್ಕೆ ಹೊರಟಾಗಇವರುಗಳು ಓಟಿನ ಬೇಟೆಗಾಗಿ | ಕಾರ್ಯಕ್ರಮಗಳಿಗೆ ಖರ್ಚು 
ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಇದನ್ನುನಾನು ಮಾಡುವುದಿಲ್ಲಎಂದು ಇಟ್ಟುಕೊಳ್ಳಿ. ಮು 
ಬಗ್ಗೆನನ್ನಒಂದು ಅಭಿಪ್ರಾಯವನ್ನುಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಅದೇನೆಂದರೆ, ಯಾರಾದರು 
ಸತ್ತರೆ 100ಕ್ಕೆ 30 ಪರ್ಸೆಂಟ್‌ ಜನಕ್ಕೆ ಅವರನ್ನುಹೂಳುವುದಕ್ಕೆ ಜಾಗಇಲ್ಲಎಂದು ಅವರ ಹಿತರಕ್ಷಣೆ 
ಮಾಡುವುದಕ್ಕೆ ಸ್ವಲ್ಪಕುಂಠಿತವಾದರೂ ಪರವಾಗಿಲ್ಲ. ಆದರೆ 100ಕ್ಕೆ 70ರಷ್ಟು ಬಡವರು ಏನು 
ಇದ್ದಾರೆ ಅವರ ಹಿತರಕ್ಷಣೆ ಮಾಡುವುದಕ್ಕೋಸ್ಕರ ಜಾ ಸ್ವ 230) 57 ಮಾಡಲೇ 
ಬೇಕಾಗುತ್ತದೆ. 


ನಾನು ಈಗಾಗಲೇ ಹೇಳಿದಂತೆ ಹೊಲಗಳಿಗೆ ಹೋಗಿ ಕೂಲಿ ಕೆಲಸ ಮಾಡುವವರಿಗೆ 
8-10 ರೂಪಾಯಿಗಳ ಕೂಲಿ ಸಿಗುತ್ತದೆ. ಈಗ ಅಕ್ಕಿಯ ಬೆಲೆ ಕೆ.ಜಿ.ಗೆ4 ರೂಪಾಯಿಗಳಿಗಿಂತ ಜಾಸ್ಮಿ 
ಇದೆ. ಇವರು ಬಂದ ಕೂಲಿಯಲ್ಲಿಎರಡು ದ ಅಕ್ಕಿ ಕೊಂಡರೆ, ಉಪ್ಪು ಬೇಳೆ ಮುಂತಾದ ಇತರೇ 


೩೪೯ / ಜೀವನದಿ 


ಅಡಿಗೆ ಸಾಮಾನುಗಳನ್ನುಯಾವ ರೀತಿ ಕೊಳ್ಳಬೇಕು? ಬಟ್ಟೆಯನ್ನುಯಾವ ರೀತಿ ಕೊಳ್ಳಬೇಕು? 
ತಮ್ಮ ಮಕ್ಕಳಿಗೆ ಬೇಕಾದ ಪುಸಕ, ಪೆನ್ನಿಲ್‌ಗಳನ್ನು ಯಾವ ರೀತಿ ಕೊಳ್ಳಬೇಕು? ಇದನ್ನೆಲ್ಲಾ 
ಗಮನದಲ್ಲಿಟ್ಟುಕೊಂಡು ನಮ್ಮ ಸರ್ಕಾರ, ಇಂತಹ ಬಡವರಿಗೆ ಕಡಿಮೆ ದರದಲ್ಲಿ ಬಟ್ಟೆ ಮತ್ತು 
ಅಕ್ಕಿಯನ್ನುಮಾರಾಟ ಮಾಡುವಂತಹ ಕಾರ್ಯಕ್ರಮವನ್ನುಹಾಕಿಕೊಂಡಿದೆ. ಇಂತಹ ಬಡತನ 
ನಿರ್ಮೂಲನ ಕಾರ್ಯಕ್ರಮಗಳು ನಮ್ಮಅಭಿವೃದ್ಧಿಯೋಜನೆಗಳನ್ನುಕುಂಠಿತಗೊಳಿಸುತ್ತವೆ ಎಂದು 
ಯಾರಾದರೂ ದೂಷಣೆ ಮಾಡಿದರೆ, ಅಂತಹವರು ಈ ದೇಶದ ಬಡಜನರ ಆಕ್ರೋಶಕ್ಕೆ 
ಕಾರಣರಾಗಬೇಕಾಗುತದೆ. ೧ 


(6-2-1987) 


ಜೀವನದಿ / ೩೫೦ 


ಕಾವೇರಿ ನದಿ ನೀರಿನ ಬಗ್ಗೆ ಚರ್ಚೆ 


ಸನ್ಮಾನ್ಯ ಉಪಾಧ್ಯಕ್ಷೆಯವರೆ, ನಾನು ರುಜು ಮಾಡದಿದ್ದರೂ ಮಾತನಾಡುವುದಕ್ಕೆ 
ಅವಕಾಶ ಕೊಟ್ಟಿದ್ದೀರಿ. ಕಾವೇರಿ ನೀರಿನ ಬಗ್ಗೆ ಚರ್ಚೆ ನಡೆಯುವಾಗ ಸುಮ್ಮನೆ ಕುಳಿತು 
ಕೊಳ್ಳುವುದಕ್ಕೆ ನನ್ನ ಕೈಯಲ್ಲಿಆಗುವುದಿಲ್ಲ. ನಾನು ಮಾತನಾಡಲು ಅವಕಾಶ ಕೊಡಬೇಕೆಂದು ನನ್ನ 
ಮಿತ್ರರು ತಮ್ಮಲ್ಲಿ ಕೇಳಿದ್ದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ವಂದನೆಗಳು. 


೦ 9 ಈ ದಿವಸ ದಕ್ಷಿಣ ರಾಜ್ಯಗಳ ಮಧ್ಯದಲ್ಲಿ ಕಾವೇರಿ ನೀರಿನ ಹಂಚಿಕೆಯ ಬಗ್ಗೆನಮ್ಮ ಉಚ್ಚ 
ನ್ಯಾಯಾಲಯದಲ್ಲಿನಡೆಯುತ್ತಿರುವ ಪ್ರಸ್ತಾಪ, ಅದರಿಂದ ಬಂದಂತಹತೀರ್ಮಾನಗಳನ್ನುಕುರಿತು. 
ಚರ್ಚೆ ನಡೆಯುತ್ತಿದೆ. ಬಹುಶಃ ಕಾವೇರಿ ನೀರಿನ ವಿತರಣೆಯ ಬಗ್ಗೆ ಸದನದ ಒಳಗೆ ಇದೊ 
ಹೊರಗೆ ಅನೇಕ ವೇದಿಕೆಗಳಲ್ಲಿ ಚರ್ಚೆಯಾಗುತ್ತಿದೆ. ಈ ಜಿ ಇವತ್ತಿನದಲ್ಲ ನಿನ್ನೆ - 
ಮೊನ್ನೆಯದಲ್ಲ ಇದು 16-10-1981ರಿಂದ ನಡೆಯುತ್ತಿದೆ. ನನ್ನಲ್ಲಿರುವ ಕಾಗದ ಪತ್ರಗಳ ಮಾಹಿತಿ 
ಪ್ರಕಾರ ಇಲ್ಲಿಗೆ ಸುಮಾರು 101 ವರ್ಷಗಳಾಯಿತು. 101 ವರ್ಷಗಳ ಹಿಂದೆ ಅಂದಿನ 
ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಈ ವಿಷಯ ಆರನೆಯ ವಿಷಯವಾಗಿ ಚರ್ಚೆಯಾಗಿದೆ. ಅಂದರೆ 
101 ವರ್ಷಗಳ ಹಿಂದೆ ಪೀಪಲ್‌ ರೆಪ್ರಸೆಂಟೀಟಿವ್‌ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಯಾಗಿದೆ. 
ಆವೊತಿನ ಚರ್ಚೆಯಲ್ಲಿ ಮೈಸೂರಿನ ಹಿತವನ್ನುರಕ್ಷಣೆ ಮಾಡಬೇಕೆಂದು ವಾದ ಮಾಡಿದವರು ವೈ.ಕೆ. 
ರಾಮಯ್ಯನವರೂ ಅಲ್ಲ ಬಂಗಾರಪ್ಪನವರೂ ಅಲ್ಲ; ಅವನು ಯಾವ ತಾಯಿಯ ಮಗನೋ, 
ಎಲ್ಲಿಮಣ್ಣಾಗಿದ್ದಾನೋ, ಎಲ್ಲಿ ಬೂದಿಯಾಗಿದ್ದಾನೋ ನನಗೆ ಗೊತಿಲ್ಲ, "ಇಲಿಯಟ್‌' ಎನ್ನುವ 
ಒಬ್ಬ ಇಂಗ್ಲೀಷ್‌ ಮನುಷ್ಯ. 6ನೆಯ ವಿಷಯದಲ್ಲಿ ಪ್ರಸಾಪ ಮಾಡಿ, ಆ ಪ್ರಸಾಪದಲ್ಲಿ ಒಂದು 
ಮಾತನ್ನು ಹೇಳುತಾನೆ. “ಮೈಸೂರು ರಾಜ್ಯದ ಸ) ದೇಣಿಗೆಯಿಂದ ಮೈಸೂರಿನ ಭೂಮಿಯ 
ಮೇಲೆ ಕಟ್ಟಿದಂತಹ ಅಣೆಕಟ್ಟೆಯ ಮೂಲಕ ನೀರನ್ನು ಬಿಟ್ಟು ಕೊಡುವಂತಹ ಯಾವುದೇ ಪ್ರಸಾಪ 
ಅನ್ಯಾಯ. ಅಷ್ಟೇ ಅಲ್ಲ ಇದು ಅವಿವೇಕ ಕೂಡ'' ಎಂದು ಅಲ್ಲಿ ಅವರು ಪ್ರಸ್ತಾಪ ಮಾಡುತಾರೆ. 
ಅದನ್ನುನಾನುಇಲ್ಲಿಪೂರ್ತಿ ಓದುವುದಕ್ಕೆ ಹೊಗುವುದಿಲ್ಲ. 


1992ನೇ ಇಸವಿಯವರೆಗೆ ಈ ರಾಜ್ಯದ ಎಲ್ಲಕ್ಷೇತ್ರಗಳಲ್ಲಿ ಈ ಸದನದ ಹೊರಗಡೆ 
ಮತ್ತು ಒಳಗಡೆ ಈ ವಿಷಯ ಕುರಿತು ಚರ್ಚೆಯಾಗಿದೆ. 1988ರಲ್ಲಿ ಈ ವಿಷಯವನ್ನು ಕುರಿತು 
ಸುಪ್ರೀಂ ಕೋರ್ಟನಲ್ಲಿಕೊನೆಯ ತೀರ್ಮಾನ ಆಗುವಂಥ ಹಂತದಲ್ಲಿ 13-10-1988ರಲ್ಲಿ ಈ 
ಸದನದಲ್ಲಿ ದೀರಘರ್ಫವಾದಂಥ ಚರ್ಚೆಯಾಗಿದೆ. ಆ ಚರ್ಚೆ ಈ ಸದನದ ಕಡತದಲ್ಲಿ ಸೇರಿ 
ಹೋಗಿದೆ. ಈ ಸಭೆಯ ಹಿರಿಯ ಸದಸ್ಯರಾದ ಶ್ರೀ ವೀರಪ್ಪಮೊಯ್ಲಿಯವರು, ಶ್ರೀಮತಿ 


೩೫೧ / ಜೀವನದಿ 


ನಾಗರತ್ತಮ್ಮನವರು ಅವತ್ತು ಮಾತನಾಡಿದ್ದಾರೆ. ಆಗ ಈ ರಾಜ್ಯದ ಲಕ್ಷಾಂತರ ಜನರಿಗೆ 
ಸಂಬಂಧಪಟ್ಟ ಚರ್ಚೆ ಇದಾಗಿದ್ದು ಈ ಚರ್ಚೆಯನ್ನು ಒಂದೆರಡು ಗಂಟೆಗೆ ಸೀಮಿತವಾಗಿ 
ಮಾಡಬೇಡಿ. ಹತಾರು ದಿವಸ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಆ ದಿನ ಹೇಳಿದಾರೆ. 
ದುರಾದೃಷ್ಟವಶಾತ್‌ ಏನಾಗುತ್ತದೆ ಎಂದರೆ, ಈ ಕಡೆ ಕುಳಿತುಕೊಂಡು ಆಡಿದ ಮಾತು, ಆ ಕಡೆಗೆ 
ಹೋದಾಗ ಏಕೋ ಬದಲಾವಣೆಯಾಗುತ್ತದೆ. ಇದುನನಗೂ ಅನ್ವಯಿಸುತ್ತದೆ. ಇದು ಮನುಷ್ಯನ 
ಸ್ವಭಾವ ಅಂತ ಕಾಣುತದೆ. ಅವತ್ತುಶ್ರೀಮತಿ ನಾಗರತ್ನಮ್ಮನವರು ಒಂದು ಮಾತನ್ನುಹೇಳಿದ್ದಾರೆ. 
ಅವರು ವಿರೋಧ ಪಕ್ಷದ ನಾಯಕರು, ಟೈಮ್‌ ವೇಸ್ಟ್‌ ಆಗುತದೆ ಎಂದು ಹೇಳಿದರೆ, ನಾನು 
ಓದುವುದಿಲ್ಲ. ನನ್ನಪ್ರಶ್ನೆ ಇಷ್ಟೇನೆ; ಇಲ್ಲಿ ಚರ್ಚೆಯಾಗುತ್ತಿದೆ ಮತ್ತುಎಲ್ಲಕಡೆ ಚರ್ಚಿ ಆಗುತಿದೆ. 
ಆದರೆ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ. ಇಷ್ಟೇ ನನ್ನ ಕಳಕಳಿ ಹೊರತು, ಮಾತನಾಡಿ ಚಟ 
ತೀರಿಸಿಕೊಳ್ಳಬೇಕು ಎನ್ನುವುದು ನನ್ನ ಉದ್ದೇಶ ಅಲ್ಲ. ಅದಕ್ಕಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ 
ಮಾಡಿಕೊಳ್ಳುತ್ತೇನೆ, ಸ್ವಲ್ಪಹೆಚ್ಚಿನ ಕಾಲಾವಕಾಶವನ್ನುನನಗೆ ಕೊಡಬೇಕು ಅಂತ. 


ಇದು 1891ರಲ್ಲಿತೀರ್ಮಾನ ಆಗಿದೆ. 1964ರಲ್ಲಿತೀರ್ಮಾನ ಆಗಿದೆ. 1966ರಲ್ಲಿ 
ತೀರ್ಮಾನ ಆಗಿದೆ. ಮತ್ತೆಕ ಸದನದಲ್ಲಿನಾನು ಇಲ್ಲದಿರುವ ಸಂದರ್ಭದಲ್ಲಿ ಅಂದರೆ ದಿನಾಂಕ 
7-6-1991ರಲ್ಲಿಒಂದು ತೀರ್ಮಾನವಾಗಿದೆ. 1990ರಲ್ಲಿಆದಂಥ ತೀರ್ಮಾನ ಏನು ಎಂದರೆ, 
ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಮಾನವನ್ನು 
ತಿರಸ್ಕರಿಸಬೇಕು, ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ರಾಜ್ಯ ಸರ್ಕಾರ ಅದನ್ನು ರಿಜೆಕ್ಟ್‌ 
ಮಾಡಬೇಕು ಅಂತ. ಉಚ್ಚನ್ಯಾಯಾಲಯದಿಂದ ರಚಿಸಲ್ಪಟ್ಟಂಥ ಟ್ರಬ್ಯುನಲ್‌ ಅದು. | know 
the whole story. It is the child of the Supreme Court. As per the 
direction of the Supreme Court, the tribunal was constituted. ಆ ಒಂದು 
ಟ್ರಿಬ್ಯುನಲ್‌ ಕೊಟ್ಟಂಥ ತೀರ್ಪನ್ನುತಿರಸ್ಕರಿಸಬೇಕು ಎಂದು ಈ ಸದನ ಒಂದು ಸರ್ವಾನುಮತದ 
ತೀರ್ಮಾನಕ್ಕೆ ಬಂದಿದೆ. ಅದು ಹಕ್ಕುಚ್ಕುತಿಯಾಗುತ್ತದೆಯೇ, ಪ್ರಿವಿಲೆಜ್‌ ಆಗುತ್ತದೆಯೇ, 
ಮಾನನಷ್ಟ, ಇಲ್ಲವೇ ಅಧಿಕಾರ ನಷ್ಟವಾಗುತ್ತದೆಯೇ ಎಂದು ನನಗೆ ಗೊತ್ತಿಲ್ಲ. 


ವಿರೋಧ ಪಕ್ಷದ ನಾಯಕರು ಕೊಟ್ಟಂಥ ಒಂದು ಪತ್ರಿಕಾ ಹೇಳಿಕೆಯನ್ನು ಸರ್ಕಾರ 
ಗಣನೆಗೆ ತೆಗೆದುಕೊಳ್ಳದೇ ಹೋಗಬಹುದು. ಒಬ್ಬ ಶಾಸಕರು ಬರೆದ ಪತ್ರವನ್ನು ಮಂತ್ರಿಗಳು 
ಗಣನೆಗೆ ತೆಗೆದುಕೊಳ್ಳದೇ ಹೋಗಬಹುದು. ಆದರೆ ಈ ರಾಜ್ಯದ ಇಡೀ ಸಮುದಾಯವನ್ನು 
ಜನಾಂಗವನ್ನು ಪ್ರತಿನಿಧಿಸುವಂಥ ಈ ಸದನ ತೆಗೆದುಕೊಂಡಂಥ ತೀರ್ಮಾನಕ್ಕೂ ಕೂಡ ಮೂರು 
ಕಾಸಿನ ಬೆಲೆ ಸಿಗದಿದ್ದರೆ, ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದಿದ್ದರೆ, ಅದನ್ನು ಗಂಭೀರವಾಗಿ 
ಪರಿಶೀಲಿಸದಿದ್ದರೆ, ಅದನ್ನು ಕಾರ್ಯರೂಪಕ್ಕೆ ತರದಿದ್ದರೆ, ಈ ರಾಜ್ಯದ ಜನತೆಗೆ ಇರುವ 
ಮತ್ತೊಂದು ದಾರಿಯನ್ನು ತಾವು ತೋರಬೇಕಾಗುತ್ತದೆ. ನಾನು ಈ ಪೀಠಿಕೆಯನ್ನು ಹುಚ್ಚನಾಗಿ 


ಜೀವನದಿ / ೩೫೨ 


ಕೊಟ್ಟಲ್ಲ ಬೆಪ್ಪನಾಗಿ ಕೊಟ್ಟಿಲ್ಲ. 1891ನೇ ಇಸವಿಯಿಂದ 1992ನೇ ಇಸವಿಯವರೆಗೆ ನೂರು 
ವರ್ಷಕಾಲ ಈ ವಿಷಯ ಚರ್ಚೆಯಾಗಿದೆ. 1964ರಲ್ಲಿಏನಾಯಿತು, 66ರಲ್ಲಿಏನಾಯಿತು, ಏನೇನು 
ತೀರ್ಮಾನವಾಯಿತು ಎಂದು ನನ್ನಹತ್ತಿರ ದಾಖಲೆಗಳಿವೆ. ಬೇಕಾದರೆ ಅದನ್ನು ಓದುತ್ತೇನೆ. ನನ್ನ 
ಪೀಠಿಕೆಯ ಉದ್ದೇಶ ಇಷ್ಟೇನೆ; ಜನಪ್ರತಿನಿಧಿಗಳಾದ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಈ 
ಸರ್ಕಾರ, ಯಾವ ಪಕ್ಷದ್ದೇ ಆಗಿರಲಿ, ಅದಕ್ಕೆ ಬೆಲೆ ಕೊಡದಿದ್ದರೆ, ಗಂಭೀರವಾಗಿ ಗಣನೆಗೆ 
ತೆಗೆದುಕೊಳ್ಳದಿದ್ದರೆ, ಕಾರ್ಯರೂಪಕ್ಕೆ ತರದೇ ಇದ್ದರೆ, ಕೋಟ್ಯಾಂತರ ಜನರ ಪ್ರತಿನಿಧಿಗಳ 
ಬಯಕೆಗೆ ಸ್ಪಂದಿಸದೇ ಇದ್ದರೆ ಏನು ಮಾಡಬೇಕು? ಬೇರೆ ದಾರಿ ಯಾವುದು? ಅದಕ್ಕೆ ಪ್ರೀ 
ನಾಗರಾಜ್‌ರವರು wth no other alternative wanted 10 burn that report 
What is the best alternative? | request the Chief Minister where shall 
06 00 ೧0೫? ಮತ್ತೇನು ಮಾಡಬೇಕು? ತಮ್ಮ ಮುಂದೆ ಪ್ರತಿಭಟನೆ ಮಾಡಿದ್ದುಆಯಿತು. ಡಿ.ಸಿ. 
ಆಫೀಸಿನ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು. ಗವರ್ನರ್‌ರವರ ಹತ್ತಿರ ಹೋಗಿ ಅರ್ಜಿ 
ಕೊಟ್ಟಿದ್ದೂ ಆಯಿತು. 


1988ರಲ್ಲಿ ನಮ್ಮ ಎಲ್ಲಾ ಹಿರಿಯ ಸದಸ್ಯರು ಕುಳಿತುಕೊಂಡು ಚರ್ಚಿ ಮಾಡಿದ 
ಸಂದರ್ಭದಲ್ಲಿನಾನು ಒಂದುಮಾತನ್ನುಹೇಳಿದ್ದೆ. ಏನೆಂದರೆ, ವಿರೋಧ ಪಕ್ಷದ ಸದಸ್ಯರು ಅಥವಾ 
ಆಡಳಿತ ಪಕ್ಷದ ಸದಸ್ಯರಾಗಿ ಮಾತನಾಡುತ್ತಿರುವ ನಾವು, ಈ ಜನರ ಹಿತರಕ್ಷಣೆ ಮಾಡದಿದ್ದಲ್ಲಿ, 
ಒಣಗಿದ ಪೈರಿಗೆ ನೀರನ್ನುಕೊಡದೆ ಹಿಂದೆಬಿದ್ದಲ್ಲಿ ಈ ರಾಜ್ಯದ ಜನ ಎಚ್ಚಿತ್ತುಕೊಳ್ಳಬೇಕಾಗುತ್ತದೆ. 
ಅವರು ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರದ ಮೇಲೆ, ಜಿಲ್ಲಾ ಪರಿಷತುಗಳ ಮೇಲೆ, 
ಎಂ.ಎಲ್‌.ಎ.ಗಳ ಮೇಲೆ ತಿರುಗಿಬೀಳುವಂಥ ಪರಿಸ್ಥಿತಿಯನ್ನುನೊಡಬೇಕಾಗುತ್ತದೆ. ಮ್ರು ರಾಜ್ಯದ 
ಹಿತವನ್ನು ಕಾಪಾಡು ವುದರಲ್ಲಿ ರೈತನ ಪೈರಿಗೆ ನೀರುಣಿಸುವ ಪವಿತ್ರ ಕೆಲಸ ಮಾಡುವುದರಲ್ಲಿ 
ಆದ್ಯತೆಯನ್ನು ನೀಡುವುದರಲ್ಲಿ ಮೀನಾಮೇಷ ಎಣಿಸಿದರೆ, ಕಾವೇರಿ ಕೊಳ್ಳದ ಜನ 
ರೊಚ್ಚಿಗೆದ್ದಾರು ಎಂದು 1988ನೇ ಅಕ್ಟೋಬರ್‌ 13ರಂದು ಈ ಸದನದಲ್ಲಿನಾವು ಮಾಡಿದಂಥ 
ಚರ್ಚೆ. ನಾನು ಈ ಚರ್ಚೆಯಲ್ಲಿಬಹುಶಃ ಸುಮಾರು 55 ನಿಮಿಷಗಳ ಕಾಲ ಮಾತನಾಡಿದ್ದೇನೆ. 
ನಾನು ಪಕ್ಷದ ದೃಷ್ಟಿಯಿಂದ ಮಾತನಾಡುತ್ತಿಲ್ಲ. ಆಡಳಿತ ಪಕ್ಷದಲ್ಲಿ ಕುಳಿತು, ಇಷ್ಟುಕಠಿಣವಾದ 
ಶಬ್ದವನ್ನು ಬಳಸಿ, ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇನೆ, ಎಚ್ಚರ ಮಾಡಿದ್ದೇನೆ ಎನ್ನುವ 
ಒಂದೇ ಉದ್ದೇಶದಿಂದ ಇದನ್ನುತಮ್ಮ ಗಮನಕ್ಕೆ ತರುತಿದ್ದೇನೆ. 


6-7-1991ರಂದು ಒಂದು ತೀರ್ಮಾನವಾಗಿದೆ. ಈ ತೀರ್ಮಾನ ಏನುಎಂದರೆ, ಈ 
ಟ್ರಿಬ್ಯುನಲ್‌ ಕೊಟ್ಟಆರ್ಡರ್‌ನ್ನುತಿರಸ್ಕಾರ ಮಾಡಬೇಕೆನ್ನತಕ್ಕಂಥಾದ್ದು ಸರಕಾರಕ್ಕೆ ನನ್ನಕೋರಿಕೆ 
ಇಷ್ಟೆ ಒಬ್ಬ ಶಾಸಕನಾಗಿ ನಾನು ಬರೆದ ಕಾಗದವನ್ನು ಅವರು ಕಸದ ಬುಟ್ಟಿಗೆ ಹಾಕಬಹುದು. 
ವಿರೋಧಪಕ್ಷದ ನಾಯಕರಾದ ಶ್ರೀಮಾನ್‌ ಚಂದ್ರೇಗೌಡರು ಕೊಟ್ಟ ಪತ್ರಿಕಾ ಹೇಳಿಕೆಯನ್ನು 


೩೫೩ / ಜೀವನದಿ 


ಸಂಪೂರ್ಣವಾಗಿ ನಿರ್ಲಕ್ಷಿಸಬಹುದು. ನಾನು ಮಾಡಿದ ಭಾಷಣವನ್ನುಸಂಪೂರ್ಣವಾಗಿ ಗಮನಕ್ಕೆ 
ತೆಗೆದುಕೊಳ್ಳದೇ ಹೋಗಬಹುದು. ಆದರೆ ಕೋಟ್ಯಾಂತರ ಜನರ ಪ್ರತಿನಿಧಿಗಳ ಈ ಸಭೆ 
ತೆಗೆದುಕೊಂಡಿದ್ದ ಯುನಾನಿಮಸ್‌ ಡಿಷಿಷನ್‌ ಅನ್ನು ಗೌರವಿಸದೆ ಇದ್ದ ಪಕ್ಷದಲ್ಲಿ ನಾವು ಏನು 
ಮಾಡಬೇಕು? ಇಲ್ಲಿಮಾನ್ಯ ವಾಟಾಳ್‌ ನಾಗರಾಜ್‌ ಮಾಡಿದ ತರಹ ಸುಡಬೇಕು, ಇಲ್ಲದೇ 
ಹೋದರೆ ಕಾನೂನನ್ನುಕ್ಳೆಗೆತೆಗೆದುಕೊಳ್ಳುವ ಕೊನೆಯ ಪ್ರಯತ್ನಮಾಡಬೇಕು. 


If the Government fails to implement, fails to honour the deci- 
sion of this House. | would like to know from the Government what is 
the alternate remedy available for the Hon'ble Members sitting here? If 
this is answered | will sit down. This House has taken an unanimous 
decision to reject the orders of the Tribunal but still you are consider- 
ing it, you are honouring it, why? Please tell me what is the alternate 
remedy for us. that is why,l said it is a clear violation of the directives 
given by this House. That is why it amounts to privilege. This is what 
| said. 


ಸನ್ಮಾನ್ಯ ಅಧ್ಯಕ್ಷಿಣಿಯವರೇ, ಬಹುಶಃ ನಮ್ಮ ಅಧ್ಯಕ್ಷರು ಈಗ ತಮ್ಮಸ್ಥಾನದಲ್ಲಿಇದ್ದಿದ್ದರೆ 

ನನಗೆ ತುಂಬಾ ಅನುಕೂಲವಾಗುತ್ತಿತ್ತು ಕಾವೇರಿ ನೀರಿನ ವಿತರಣೆ ಬಗ್ಗೆ ಉಚ್ಚನ್ಯಾಯಾಲಯದ 
ಆದೇಶದ ಮೇಲೆ ಟ್ರಿಬ್ಯುನಲ್‌ ಏನು ತೀರ್ಮಾನ ಕೊಟ್ಟಿದೆ. ಆ ತೀರ್ಮಾನ ದಿಂದ ನನಗೆ ಹಾಗು 
ಶ್ರೀಮಾನ್‌ ಮಂಜುನಾಥ್‌ರವರಿಗೆ, ಶ್ರೀಮಾನ್‌ ಹುಚ್ಚಮಾಸಿಗೌಡರಿಗೆ, ಸ್ವಲ್ಪಮಟ್ಟಿಗೆ ನಮ್ಮ 
ಅಧ್ಯಕ್ಷರಾದ ಶ್ರೀಮಾನ್‌ ಎಸ್‌.ಎಂ. ಕೃಷ್ಣರವರಿಗೆ ಹಾಗೂ ನಾಗಮಂಗಲದವರಿಗೆ ಹೆಚ್ಚಿನ 
ಅನುಕೂಲವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ಚಾನಲ್‌ ಕೆಳಗಡೆ ಬರತಕ್ಕ ನೀರನ್ನು 
ಉಪಯೋಗಿಸಿಕೊಂಡು ಆಗಲೇ ಗದ್ದೆಮಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿಹೇಮಾವತಿ ನೀರಿನ 
ಬಳಕೆ ಎಷ್ಟುಗುತ್ತದೋ ಅಷ್ಟನ್ನುಮಾನ್ಯ ಶ್ರೀಕಂಠಯ್ಯನವರೂ, ದೇವೇಗೌಡರೂ ಉಪಯೋಗ 
ಮಾಡಿಕೊಳ್ಳುತ್ತಿದ್ದಾರೆ. ಇವತ್ತುಹೇಮಾವತಿಯಲ್ಲಿತುಂಬಿರುವ ನೀರನ್ನುಮೂರುವರೆ ಲಕ್ಷಎಕರೆ 
ಭೂಮಿಗೆ, ತುಮಕೂರು ಜಿಲ್ಲೆ ಹಾಗೂ ನಾಗಮಂಗಲ ತಾಲ್ಲೂಕಿಗೆ ಬಿಡಬೇಕಾಗಿದೆ. ಈ ನೀರನ್ನು 
ತಾವು ಮದ್ರಾಸಿಗೆ ಕೊಡುವುದಾದರೆ, ತುಮಕೂರು ಜಿಲ್ಲೆಯಲ್ಲಿ ನಡೆಸುವ ಕಾಮಗಾರಿಗಳನ್ನು 
ನಿಲ್ಲಿಸಿಬಿಡಿ, ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 11೧15 Government fails to pro- 

tect the interest of Karnataka people by preserving the cauvery water, 

which was preserved in Hemavathi, if you fails, then you stop all the 

channel works. There is no necessity. |! 15 simply a waste. 


ಜೀವನದಿ / ೩೫೪ 


ನನಗೆ ಪಕ್ಷದ ಗೊಂದಲ ಇಲ ಅಥವಾ ನನಗೆ ಯಾರ ಹಿಡಿತವೂ ಇಲ್ಲ. ನಾನು 
ಅಕ್ಟೋಬರ್‌ 1988ರಲ್ಲಿಮಾಡಿದ ನನ್ನ ಭಾಷಣ ಮತ್ತುನಾನು ಅವತ್ತುಆಡಿರುವ ಮಾತುಗಳನ್ನು 
ನಾನು ಆಡಳಿತ ಪಕ್ಷದಲ್ಲಿ ಕುಳಿತುಕೊಂಡು ಮಾಡಿದ್ದು ಬಹುಶಃ ಅಷ್ಟೊಂದು ಕಠಿಣವಾದ 
ಶಬ್ದಗಳನ್ನು ನಾನು ಇವತ್ತು ವಿರೋಧಪಕ್ಷದಲ್ಲಿ ಕುಳಿತುಕೊಂಡು ಉಪಯೋಗಿಸುತ್ತಾ ಇಲ್ಲ. 
ಆದ್ದರಿಂದ ನನ್ನ ಪ್ರಾರ್ಥನೆ ಇಷ್ಟೆ ನೀರನ್ನು ಇವತ್ತು ತುಮಕೂರಿಗೆ ಕೊಡಬೇಕೋ ಅಥವಾ 
ತಮಿಳುನಾಡಿಗೆ ಕೊಡಬೇಕೋ ಎನ್ನುವುದಕ್ಕೆ ಆಜ್ಞೆ ಇದೆ. ಆ ಆಜ್ಞೆಯನ್ನು ಕಾರ್ಯರೂಪಕ್ಕೆ 
ತರುವುದಾದರೆ, ನೀವು ಕೇಂದ್ರ ಸರ್ಕಾರವನ್ನು ಮೆಚ್ಚಿಸಲಿಕ್ಕೋ ಅಥವಾ ಶ್ರೀಮತಿ 
ಜಯಲಲಿತರನ್ನು ಮೆಚ್ಚಿಸಲಿಕ್ಕೋ ಅಥವಾ ಇನ್ನಾರನ್ನಾದರೂ ಮೆಚ್ಚಿಸಲಿಕ್ಕೋ ಆ ನೀರನ್ನು for 
the best reasons known to the State Government, if they are going to 
implement the orders of the Tribunal - that is a death sentence to the 
farmer of Tumkur and Nagamangala Taluk. ಹರಿಯಬಿಡುವುದಾದರೆ ತುಮಕೂರು 
ಜಿಲ್ಲೆಗೆ ಬಿಡಿ. 


ನಾನು ಮಾನ್ಯ ನೀರಾವರಿ ಮಂತ್ರಿಗಳನ್ನು ತಮ್ಮ ಮುಖಾಂತರ ಪ್ರಾರ್ಥನೆ 
ಮಾಡಿಕೊಳ್ಳುತ್ತೇನೆ. ಕೋಟ್ಯಾಂತರ ರೂಪಾಯಿಗಳು ಈಗಾಗಲೇ ಖರ್ಚಾಗಿವೆ. ನಾನು ಮತ್ತು 
ನಮ್ಮ ಮಂಜುನಾಥ್‌ರವರು ಶ್ರಮ ಬಿದ್ದು ಕಾಲುವೆ ಕೆಲಸ ಮಾಡಿಸಿದ್ದೇವೆ. ನೀರು ಬಿಡದಿದ್ದರೆ 
ಹೊಳೆಗೆ ಹುಣಸೆಹಣ್ಣುಹಿಂಡಿದಂತಾಗುತ್ತದೆ. ದಯಮಾಡಿ ಅದನ್ನುಮಾಡುವುದು ಬೇಡ. ಇವತ್ತು 
ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟು ಕೊಟ್ಟು ಸರ್ಕಾರದವರು ಅಧಿಕಾರದಲ್ಲಿ 
ಉಳಿದುಕೊಳ್ಳುವಂಥ ಕಾರ್ಯದಲ್ಲಿಸಫಲರಾಗಬಹುದು. ಕೇಂದ್ರಸರ್ಕಾರವನ್ನುಮೆಚ್ಚಿಸು ವಂತಹ 
ಕಾರ್ಯದಲ್ಲಿ ಸಫಲರಾಗಬಹುದು. ಆದರೆ ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ ಈ ಪಾಪ 
ಕಾರ್ಯವನ್ನುಮಾಡಿದಂತಹ ಚಾಪ್ಟರ್‌ನಲ್ಲಿಅವರ ಹೆಸರು ಉಳಿದುಹೋಗುತುದೆ. 


ಆದ್ದರಿಂದ ಇವತ್ತು ಅಧಿಕಾರವನ್ನು ಉಳಿಸಿಕೊಳ್ಳುವ ಅಥವಾ ಕಳೆದುಕೊಳ್ಳುವ ಪ್ರಶ್ನೆ 
ಅಲ್ಲ. ನನ್ನ ಪ್ರಾರ್ಥನೆ ಏನೆಂದರೆ, ಜನತಾ ಪಕ್ಷದವರು ಇದನ್ನು ಮಾಡಲಿಲ್ಲ. ಕಮ್ಯುನಿಸ್ಟ್‌ 
ಪಕ್ಷದವರು ಮಾಡಲಿಲ್ಲ ಕಾಂಗ್ರೆಸ್‌ ಪಕ್ಷದವರು ಮಾಡಲಿಲ್ಲಅಂತ ಅಲ್ಲ, ಈ ರಾಷ್ಟ್ರದ ದುರಾದೃಷ್ಟ 
ಅಂತ ಕಾಣುತದೆ. ಈ ರಾಷ್ಟ್ರದ ಬಡಜನರ ಸಮಸ್ಯೆಗಳ ಅರಿವು ಇಲ್ಲದೆ ಇರತಕ್ಕಂಥವರ ಕೈಲಿ 
ಯೋಜನೆಗಳನ್ನು ರೂಪಿಸುವಂತಹ ಅಧಿಕಾರವನ್ನುಕೊಡುವ ಪಾಪವನ್ನುನಾವು ಮಾಡಿದ್ದೇವೆ. 
ನೀರಿನ ಬಗ್ಗೆ, ಬೇಸಾಯದ ಬಗ್ಗೆ, ನೀರು ಇಲ್ಲದ ಭೂಮಿ ಒಣಗಿದಾಗ ಪಡುವಂತಹ ನೋವನ್ನು 
ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥವರಕೈಲಿ ನಾವು ಅಧಿಕಾರವನ್ನುಕೊಟ್ಟು ಕೆಟ್ಟಿದ್ದೇವೆ. 1980ರಲ್ಲಿ 
ಜನತಾಪಕ್ಷದ ಸರ್ಕಾರಕ್ಕೂನಾನು ಹೇಳಿದ್ದೇನೆ. ಈ ಸರ್ಕಾರಕ್ಕೂನಾನು ಹೇಳುತ್ತಿದ್ದೇನೆ. ಹಣವನ್ನು 
ಖರ್ಚು ಮಾಡಿ ಯೋಜನೆಗಳನ್ನು ಕಾರ್ಯ ರೂಪಕ್ಕೆ ತರುವುದರ ಮುಖಾಂತರ ಅತಿ 


೩೫೫ / ಜೀವನದಿ 


ಜಾಗ್ರತೆಯಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವ ಭೂಮಿಗೆ ನೀರನ್ನು ಕೊಡುವ 
ಕೆಲಸವನ್ನುನಾವು ಮಾಡದೇಇದ್ದರೆ ಹೇಗೆ? ನೀರಾವರಿ ಮಂತ್ರಿಗಳು ಏತಕ್ಕೋ ಹೇಮಾವತಿ ಮತ್ತು 
ಕಾವೇರಿ ಕಡೆಗಮನ ಕೊಡುತಿಲ್ಲ... 


ಮಾನ್ಯ ಅಧ್ಯಕ್ಷಿಣಿಯವರೇ, ನಾನು ತಮ್ಮ ಮುಖಾಂತರ ಈಗಿನ ಹಾಲಿ ನೀರಾವರಿ 
ಸಚಿವರನ್ನು ಈ ಸದನದಲ್ಲಿ ಅಭಿನಂದಿಸುತ್ತೇನೆ. ಏಕೆಂದರೆ ಅನೇಕ ವರ್ಷಗಳಿಂದ ತುಮಕೂರು 
ಜಿಲ್ಲೆಗೆ ಅಗತ್ಯವಾದ ಅತಿ ಮುಖ್ಯವಾದಂತಹ ಡೀಪ್‌ಕಟ್‌ ಚಾನಲ್‌ ಕಾಲುವೆ ಕೆಲಸ ನೆನೆಗುದಿಗೆ 
ಬಿದ್ದಿತ್ತು ಆ ಕೆಲಸವನ್ನುನನ್ನಒತ್ತಾಯಕ್ಕೋ ಅಥವಾ ನಮ್ಮಮಂತ್ರಿಗಳ ಒತ್ತಾಯಕ್ಕೋ ಮೊದಲು 
ಮಾಡಿಸಿದ್ದಾರೆ. ಅವರು ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ. ಇದು 
ಕಾವೇರಿ-ಕೃಷ್ಣಾ ಸಂಬಂಧ ತರಹ ಅಲ್ಲ ತಾವು ನೀರಾವರಿ ಮಂತ್ರಿಗಳಾಗಿ ಬಂದ ಮೇಲೆ 
ತುಮಕೂರು ಜಿಲ್ಲೆಗೆ ಹೇಮಾವತಿ ಕಾಮಗಾರಿಗಳಿಗೆ ಚುರುಕು ಮುಟ್ಟಿದೆ. ಅದಕ್ಕೆ ನಾನು ತಮ್ಮನ್ನು 
ಅಭಿನಂದಿಸುತ್ತೇನೆ. 


ಈ ವಿಷಯದಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಈ ಸದನ ಒಂದು ತೀರ್ಮಾನ 
ತೆಗೆದುಕೊಂಡಿದೆ. ಸನ್ಮಾನ್ಯ ವೀರಪ್ಪಮೊಯ್ಲಿಯವರು ಕಾನೂನು ಸಚಿವರೆಂದು ನಾನು ಭಾವಿಸಿ 
ಕೊಂಡಿದ್ದೇನೆ. ಕಾನೂನು ದೃಷ್ಟಿಯಿಂದ ದಾರಿ ತೋರಿಸಿದರೆ ಸಾಕು. ಸುಪ್ರೀಂ ಕೋರ್ಟ್‌ನಲ್ಲಿ 
ಪ್ಲೀಡಿಂಗ್ಸ್‌ ಟೈ ಮಾಡಿ ಅಲ್ಲೂ ನಾವು ಸೋತಿದ್ದೇವೆ. ರಾಜ್ಯಪಾಲರಿಗೆ ಮನವಿ ಕೊಟ್ಟದ್ದು 
ಪ್ರಯೋಜನವಾಗಲಿಲ್ಲ ಡಿ.ಸಿ. ಆಫೀಸ್‌ ಮುಂದೆ ಹಾಗೂ ಸರ್ಕಾರದ ಮುಂದೆ ಬೊಚ್ಚಿ 
ಹೊಡೆದು ಕೊಂಡರು. ಅಲ್ಲೂಪ್ರಯೋಜನವಾಗಲಿಲ್ಲ 


As a last resort we have taken shelter in this House. you 
have passed an unanimous resolutions to reject the interim order of 
the Tribunal. Now, | want to know whether the Government has re- 
jected it or not? If you say that you have rejected the Tribunal order, | 
will simply sit down, because you have honoured the sentiments of 
these hon'ble members. If you have not respected, if you have not 
rejected, | have no other alternative excpet to presume that this Gov- 
ernment does not have regard for the decision of this House. | would 
like to ask the Hon'ble Law Minister here. If | violate the rules laid down 
in this House or if Mr. Vatal Nagaraj violates orders of the Chair, does it 
not amount to violation of the rules and contempt of the House? Ifthe 
Government rejects the decision of this House what should be the 


pe 
ಜೀವ 


೭೬ 
ತ 
kr 
೨ 
ಎ 
( 


remedy? | want a clear answer to this question. If you say that we 
have rejected the orders of the Tribunal on the basis ofthe decision of 
this House, | have no argument at all, | will keep quiet. ನಮ್ಮದು ಮುಂದೆ 
ವಾದವೇ ಇಲ್ಲ, ಈ ವೇದಿಕೆಯ ಅವಶ್ಯಕತೆನೇ ಇಲ್ಲ. ಆದರೆ ಆತೀರ್ಮಾನದ ಬಗ್ಗೆಇನ್ನುಏನೂ 
ತಿರ್ಮಾನತೆಗೆದು ಕೊಳ್ಳದಿದ್ದರೆ, ಈ ಸದನದ ತೀರ್ಮಾನಕ್ಕೆ ನೀವೇನಾದರೂಸಂದಿಸದಿದ್ದರೆ, ಈ 
ತೀರ್ಮಾನಕ್ಕೆ ಬೆಲೆ ಕೊಡದಿದ್ದರೆ ಮುಂದೆ ನನಗೆ ಬೇರೆ ದಾರಿಯೇ ಇಲ್ಲದೆ ಈ ಸದನಕ್ಕೆ ನೀವು 
ಅಗೌರವ ತಂದಿದ್ದೀರ ಎಂದು ಹೇಳಬೇಕಾಗುತದೆ. ಈ ಸದನದ 224 ಜನ ಸದಸ್ಯರ 
ತೀರ್ಮಾನವೇ ಹೊರತು ಇದು ಒಂದು ಪಕ್ಷದಿಂದ ಮಾಡಿದ ತೀರ್ಮಾನ ಅಲ್ಲ 
ಕಾಂಗ್ರೆಸ್‌ನವರು, ಜನತಾ ದವರು, ಕಮ್ಯುನಿಸ್ಟ್‌ನವರು ಮಾಡಿದ್ದಲ್ಲ. ಇದು ಇಡೀ ಸದನ 
ಮಾಡಿದಂಥ ತೀರ್ಮಾನ. ಈ ತೀರ್ಮಾನಕ್ಕೆ ನೀವು ಬೆಲೆ ಕೊಡಲಿಲ್ಲ ಅಂತ ಅಂದರೆ, ಇದು 
ಪ್ರಿವಿಲೇಜ್‌ ಆಗುತ್ತಿದೆಯೇ? ಈ ರಾಜ್ಯದ ಕೋಟ್ಯಾಂತರ ಜನರ ಪ್ರತಿನಿಧಿಗಳಾದ ನಮಗೆ 
ಅವಮಾನ ಮಾಡಿದಂತಾ ಗುತದೆಯೇ? ಎನ್ನುವ ಬಗ್ಗೆ ಸರ್ಕಾರದವರು ತೀರ್ಮಾನ 
ತೆಗೆದುಕೊಳ್ಳಬೇಕಾಗುತದೆ. 


ಆದ್ದರಿಂದ, ಅಧ್ಯಕ್ಷಿಣಿ ಯವರೆ, ಪೀಠಿಕೆ ಹಾಕುವಾಗಲೇ ನಾಲ್ಕೈದು ಜನ ಸ್ನೇಹಿತರು 
ನನ್ನಮೇಲೆ ದುಂಬಾಲು ಬಿದ್ದಿದ್ದರು. ಯಾವ ಕಾರಣಕ್ಕೋ ಗೊತ್ತಿಲ್ಲ. ನನ್ನವಾದ ಇಷ್ಟೇ, ಈ 
ಸದನವು ತೆಗೆದುಕೊಂಡ ತೀರ್ಮಾನಕ್ಕೆ ಸರ್ಕಾರ ಬೆಲೆ ಕೊಡಬೇಕೇ ಅಥವಾ ಬೇಡವೇ? ಅದನ್ನು 
ಪುರಸ್ಕಾರ ಮಾಡಬೇಕೇ ಅಥವಾ ಬೇಡವೇ? ಅದನ್ನು ಪರಿಗಣನೆಗೆತೆಗೆದುಕೊಳ್ಳಬೇಕೇ ಅಥವಾ 
ಬೇಡವೇ ಇದು ಒಂದನೆಯದು. ಇನ್ನುಎರಡನೆಯದು; ತೆಗೆದುಕೊಂಡಂಥ ತೀರ್ಮಾನವನ್ನು 
ಅವರು ರಿಜೆಕ್ಟ್‌ ಮಾಡಿದ್ದಾರೋ ಅಥವಾ ಇಲ್ಲವೋ. ರಿಜಿಕ್ಟ್‌ ಮಾಡಿದ್ದರೆ ಸಂತೋಷ. ಆ 
ತೀಮಾ ೯ನವನ್ನು ರಿಜಿಕ್ಟ್‌ಮಾಡದಿದ್ದರೆ that is the clear violation of the rules 
prevailed. ಇಷ್ಟನ್ನುಹೇಳಿದ ಮೇಲೆ ನಾನುಸರ್ಕಾರದವರಿಂದ ಭಾಷಣ ನಿರೀಕ್ಷಮಾಡುವುದಿಲ್ಲ. 
ಈ ಸದನವು ತೆಗೆದುಕೊಂಡಂಥ ಯುನಾನಿಮಸ್‌ ಡಿಸೀಷನ್‌ ಏನಿದೆ? ಆ ಡಿಸೀಷನ್‌ಗೆ ಇವರು 
ಗೌರವ ಕೊಡುತ್ತಾರೋ ಕೊಡುವುದಿಲ್ಲವೋ? ಗೌರವ ಕೊಡುವುದಾದರೆ ಆ ಟ್ರಿಬ್ಯುನಲ್‌ 
ಆರ್ಡರನ್ನು ರಿಜೆಕ್ಟ್‌ ಮಾಡುತಾರೋ ಇಲ್ಲವೋ, ಎನ್ನುವ ಬಗ್ಗೆ ಉತ್ತರವನ್ನು ಬಯಸಿ ನಾನು 
ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟನಿಮಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. 

ಟ್ರ 


(10-7-1992) 


೩೫೭ / ಜೀವನದಿ 


ಬಾಬರಿ ಮಸೀದಿ - ರಾಮಜನ್ಮಭೂಮಿ ವಿವಾದ ಕುರಿತು 


ಮಾನ್ಯ ಉಪಾಧ್ಯಕ್ಷರೇ, ಡೆಸೆಂಬರ್‌ 6ರಂದು ಅಯೋಧ್ಯೆಯಲ್ಲಿ ನಡೆದ ಮಸೀದಿ 
ಕೆಡವಿದ ಒಂದು ಘಟನೆ ಬಗ್ಗೆ ಈ ರಾಷ್ಟ್ರದ ಎಲ್ಲಾಮಾಧ್ಯಮಗಳು ಹಾಗೂ ಎಲ್ಲಾವೇದಿಕೆಗಳಲ್ಲಿ 
ಚರ್ಚೆಯಾಗುತ್ತಿದೆ. ಅದಕ್ಕೆ ಮೂಲ ಒಂದು ವರ್ಗದವರ ನಂಬಿಕೆ ಪ್ರಕಾರ, ಕೆಡವಿದ ಮಸೀದಿ 
ಇರುವ ಜಾಗದಲ್ಲಿ ಒಂದು ಕಾಲದಲ್ಲಿಶ್ರೀರಾಮ ಹುಟ್ಟಿದ್ದ. ಅಲ್ಲಿಶ್ರೀರಾಮನ ದೇವಸ್ಥಾನ ಇತ್ತು 
ಅದನ್ನುಇತ್ತೀಚಿನ ವರ್ಷಗಳಲ್ಲಿಬಾಬರ್‌ ಬಂದ ಕಾಲದಲ್ಲಿದೇವಸ್ಥಾನವನ್ನುಕೆಡವಿ ಮಸೀದಿಯನ್ನು 
ಕಟ್ಟಿದರು. ಆದುದರಿಂದ ಆ ಮಸೀದಿಯನ್ನು ಕೆಡವಿ ಶ್ರೀರಾಮನ ದೇವಸ್ಥಾನವನ್ನು ಕಟುತಿದೇವೆ 

ಖಿ, ಇ 8 ಬೂ 

ಎನ್ನುವ ವಾದ ನಮ್ಮಮುಂದೆ ಇದೆ. 


ಸನ್ಮಾನ್ಯ ಅಧ್ಯಕ್ಷರೇ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಸ್ಥೆ ಅಥವಾ 
ಯಾವುದೇ ಒಂದು ಪಕ್ಚ ಈ ರಾಷ್ಟ್ರ ಒಂದು ಜಾತಿ ಜನರಿಗೆ ಸೇರಿದ್ದು ಒಂದು ಮತದ ಜನರಿಗೆ 
ಸೇರಿದ್ದು ಒಂದು ವರ್ಗದ ಜನರಿಗೆ ಸೇರಿದ್ದುದು ಎನ್ನುವಂತಹ ವಾದ ಏನಾದರು ಇದ್ದರೆ, ಆ ವಾದ 
ನನ್ನ ಪ್ರಕಾರ ಖಂಡನಾರ್ಹವಾದುದು. ಕಾರಣ, ಈ ರಾಷ್ಟ್ರದಲ್ಲಿ ಎಲ್ಲರೂ ಬದುಕಬೇಕು. 
ಬದುಕುವುದು ಅಷ್ಟೇ ಅಲ್ಲ ಎಲ್ಲರೂ ತಮ್ಮನಂಬಿಕೆ ಇಟ್ಟುಕೊಳ್ಳಬೇಕು ಎನ್ನುವ ಸ್ವಾತಂತ್ರ ವನ್ನು 
1956ರಿಂದಲೂ ಈ ರಾಷ್ಟ್ರದ ಸಂವಿಧಾನದಲ್ಲಿ ಅಳವಡಿಸಿಕೊಂಡು, ನಾವು ಅದನ್ನುಪರಿಪಾಲನೆ 
ಮಾಡುತ್ತಾಬಂದಿದ್ದೇವೆ. ಕೇವಲ ಬದುಕುವುದಕ್ಕಷ್ಟೇ ಸ್ವಾತಂತ್ರ್ಯ ಅಲ್ಲ ಬದುಕುತ್ತಿರುವ ನಮ್ಮ 
ಜನರಿಗೆ ಈ ರಾಷ್ಟ್ರದಲ್ಲಿತನ್ನದೇ ಆದ ನಂಬಿಕೆಯನ್ನುಇಟ್ಟುಕೊಳ್ಳುವಸ್ವಾತಂತ್ರ್ಯ ಇದೆ. ಇಂತಹ 
ಸ್ವಾತಂತ್ರ $ವನ್ನು ಹೊಂದಿರುವ ಜಾತ್ಕಾತೀತತೆಯ ಸಂವಿಧಾನದಲ್ಲಿ ಈ ರಾಷ್ಟ್ರ ಹಿಂದೂಗಳಿಗೆ 
ಸೇರಿದ್ದು ಈ ರಾಷ್ಟ್ರ ಜೈನರಿಗೆ ಸೇರಿದ್ದು ಈ ರಾಷ್ಟ್ರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಎನ್ನುವ ವಾದ 
ಖಂಡನಾರ್ಹವಾದುದು. ಈ ಹಿನ್ನೆಲೆಯಲ್ಲಿ6ನೇ ತಾರೀಖು ನಡೆದ ಘಟನೆಯನ್ನು ಯಾವುದೇ 
ದೃಷ್ಟಿಯಿಂದ ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮತದ ಅಮಲು ಏರಿದ ಜನ, ಮತೀಯ 
ಭಾವನೆಯ ಪಿತ್ತ ಏರಿದ ಜನ, ಹುಚ್ಚೆದ್ದುಕುಣಿದಾಗ ಅದನ್ನುನಿಯಂತ್ರಣ ಮಾಡುವ ಅವಶ್ಯಕತೆ 
ಇದೆ ಎನ್ನುವುದನ್ನುನಾವು ಚಿಂತನೆ ಮಾಡಬೇಕಾಗಿದೆ. ಬಾಬರಿ ಮಸೀದಿಯನ್ನು ಕೆಡವಿದಂಥವರು 
ಯಾರೇ ಇರಬಹುದು. ಶಿವಸೇನೆಯವರು ಕೆಡವಿದ್ದಾರೋ, ಆರ್‌.ಎಸ್‌.ಎಸ್‌. ನವರು 
ಕೆಡವಿದ್ದಾರೋ, ಎಶ್ವ ಹಿಂದೂ ಪರಿಷತುನವರು ಕೆಡವಿದ್ದಾರೋ , ಆದರೆ ಅವರಿಗೆ ನನ್ನ ನೇರವಾದ 
ಪ್ರಶ್ನೆ ಇಷ್ಟೇ. ಕಾನೂನಿನ ದೃಷ್ಟಿಯಿಂದ ಇದು ಸರಿಯಾದುದೇ? ರಾಷ್ಟ್ರದಲ್ಲಿರುವಂಥ ಎಲ್ಲಾ 
ಏವಾದಗಳನ್ನುಈ ರೀತಿ ಬಗೆಹರಿಸುವುದಕ್ಕೆ ಸಾಧ್ಯವೇ? ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ? 
ಇವತ್ತುಬಾಬರಿ ಮಸೀದಿ ಅಲ್ಲಿಇತ್ತು ಆ ಸ್ಥಳದಲ್ಲಿಹಿಂದೆ ಶ್ರೀರಾಮ ದೇವಸ್ಥಾನ ಇತ್ತೆ ಜೈನರ 


ಜೀವನದಿ / ೩೫೮ 


ಬಸದಿ ಇತ್ರೆ ಮಾರಮ್ಮನ ಗುಡಿಇತ್ತೆ ಕೊಲ್ಲಾಪುರದಮ್ಮನ ಗುಡಿ ಇತ್ತೆ) ಎನ್ನುವಂಥ ಒಂದು ವಿವಾದ 
ರಾಷ್ಟ್ರದ ಮುಂದೆ ಇದ್ದಾಗ, ಅದನ್ನು ಸಂಬಂಧಪಟ್ಟವರು ಕಾನೂನನ್ನು ಕೈಗೆತ್ತಿಕೊಂಡು ನಾಶ 
ಮಾಡುವಂತಹ ಪ್ರವೃತ್ತಿ ಕ! ರಾಷ್ಟ್ರಕ್ಕೆ ಒಳ್ಳೆಯದಲ್ಲ. 


ಇಂತಹ ವಿವಾದಗಳು ಬಂದಾಗ ಕಾನೂನಿನಿಂದ ಸರಿ ಮಾಡಬೇಕಾಗುತದೆ ಅಥವಾ 
ಸಂಬಂಧಪಟ್ಟವರು ಕುಳಿತುಕೊಂಡು ಮಾತು-ಕಥೆ ಮೂಲಕಸರಿ ಮಾಡಬೇಕಾಗುತದೆ. ಎರಡನ್ನೂ 
ಬಿಟ್ಟು ಕಾನೂನನ್ನುಕ್ಳೆಗೆತ್ತಿಕೊಂಡು ಬಾಬರಿ ಮಸೀದಿಯನ್ನು ಕೆಡವಿದ ಕೃತ್ಯ, ಬಹುಶಃ ಇಡೀ ರಾಷ್ಟ್ರ 
ವ್ಯಥೆ ಪಡುವಂಥಾದ್ದು ನಾಚಿಕೆ ಪಡುವಂಥಾದ್ಹು ಬಾಬರಿ ಮಸೀದಿಯನ್ನು ಪುಡಿಪುಡಿ 
ಮಾಡಿದ್ದೇವೆ ಎನ್ನುವ ವಿಷಯ ಹೆಮ್ಮೆ ಪಡುವಂತಹ ವಿಷಯ ಅಲ್ಲ, ಇದು ನನ್ನ ದೃಷ್ಟಿಯಲ್ಲಿ 
ನಾಚಿಕೆಗೇಡಿನ ಕೃತ್ಯ ಎಂದು ಭಾವಿಸಬೇಕಾಗುತ್ತದೆ. ಇದಕ್ಕೆ ಒತನ್ನು ಕೊಡುವುದಕ್ಕೆ ಅವರು ಪ್ರಯತ್ನ 
ಪಡುತ್ತಿದ್ದಾರೆ. ಇದನ್ನು ಮಾಡುವುದಕ್ಕೆ ಜನಗಳ ಮ್ಯಾನ್‌ಡೇಟ್‌ ಇತ್ತೇ, ಅನುಮತಿ ಇತ್ತೆಎಂದು 
ಕೇಳುತ್ತಿದ್ದೇನೆ. ಅತ್ಯಂತ ಕನಿಷ್ಠ ಅನುಭವ ಇರುವವರು ಕೂಡ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಈ 
ರಾಷ್ಟ್ರದ ಜನ ನಮಗೆ ಓಟನ್ನುಕೊಟ್ಟುಕಳುಹಿಸುವುದು, ಸರ್ಕಾರಗಳನ್ನುಸ್ಥಾಪನೆ ಮಾಡುವುದು, 
ಕಾನೂನಿನ ಚೌಕಟ್ಟನಲ್ಲಿಕೆಲಸ ಮಾಡುವುದಕ್ಕೆ. ಸಂವಿಧಾನದ ಚೌಕಟ್ಟಿನಲ್ಲಿಕೆಲಸ ಮಾಡುವುದಕ್ಕೆ. 
ಓಟು ಕೊಟ್ಟುಕಳುಹಿಸಿದ ಮಾತ್ರಕ್ಕೆ, ಸರ್ಕಾರಗಳನ್ನು ರಚನೆ ಮಾಡಿದ ಮಾತ್ರಕ್ಕೆ, ಸಂವಿಧಾನಕ್ಕೆ 


ಲ ತ, 


ವಿರುದ್ಧವಾಗಿ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ 


ಉತ್ತರ ಪ್ರದೇಶದ ಜನ ಬಿ.ಜೆ.ಪಿ. ಸರ್ಕಾರಕ್ಕೆ ಅನುಮತಿ ಕೊಟ್ಟಿದ್ದುನಿಜ. ಜನರ 
ನೋವು-ನಲಿವುಗಳನ್ನು, ಜನರಸಮಸ್ಯೆಗಳನ್ನು ಜನರ ದುಃಖ-ದುಮ್ಮಾನಗಳನ್ನುಬಗೆಹರಿಸುವುದಕ್ಕೆ 
ಹೊರತು, ಯಾವುದೋ ಒಂದು ವಿಷಯದಲ್ಲಿಕಾನೂನನ್ನುಕ್ಳೆಗೆತ್ತಿಕೊಂಡು ನಾಶ ಮಾಡುವುದಕ್ಕೆ 
ಅಲ್ಲ. ಜನರು ಅವಕಾಶ ಕೊಟ್ಟಿದ್ದಾರೆ, ಆದುದರಿಂದ ಇದನ್ನು ಕೆಡವಿದೆವು ಎಂಬ ವಾದ 
ಸರಿಯಾದುದಲ್ಲ ಒಪ್ಪುವಂಥದ್ದು ಅಲ್ಲ ಮತ್ತೊಂದು ವಿಷಯ ನನ್ನ ಸ್ನೇಹಿತರು ಪ್ರಸಾಪ 
ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷಕ್ಕೆ ದೇವಸ್ಥಾನ ಕಟ್ಟುವಂತಹ ಒಂದು ಕಾರ್ಯಕ್ರಮ 
ಸರಿಯಾದುದಲ್ಲ ದೇವಸ್ಥಾನ ಕಟ್ಟುವುದಕ್ಕೆ ಬೇರೆಯವರು ಇದ್ದಾರೆ. ಭಕ್ತರು ಇದ್ದಾರೆ 
ಕಟ್ಟಕೊಳ್ಳುತಾರೆ. ಇದು ಒಂದು ವಿಶೇಷ, ಇವರು ದೇವಸ್ಥಾನ ಕಟ್ಟುತಿದ್ದಾರೆ. ಎಲ್ಲಾಹಿಂದುಗಳ 
ಪರವಾಗಿ ಕಟ್ಟುತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಯಾರು ಇವರಿಗೆ ಈ ರೀತಿ ಹೇಳಿ ಎಲೆಕ್ಟ್‌ಮಾಡಿ 
ಕಳುಹಿಸಿದವರು? ಒಂದು ಸಮೀಕ್ಷೆಯ ಪ್ರಕಾರ ಆರನೇ ತಾರೀಖು ನಡೆದಂಥ ನಡವಳಿಕೆಗೆ 
ಒಪ್ಪುವಂಥ ಹಿಂದೂಗಳು ಸುಮಾರು ಶೇಕಡಾ 20ಕ್ಕಿಂತ ಕಡಿಮೆ. ಎಲ್ಲಾಹಿಂದೂಗಳ ಪರವಾಗಿ 
ಮಸೀದಿಯನ್ನು ಒಡೆಯುವುದಕ್ಕೆ, ದೇವಸ್ಥಾನ ಕಟ್ಟುವುದಕ್ಕೆ ಯಾರು ಇವರಿಗೆ ಪರವಾನಗಿ 
ಕೊಟ್ಟಿದ್ದಾರೆ? ಬಹುಶಃ ಈ ಸದನದಲ್ಲಿರುವವರೆಲ್ಲರ ಪೈಕಿ ಮಸೀದಿಯನ್ನು ಒಡೆದು ದೇವಸ್ಥಾನ 
ಕಟ್ಟಬೇಕೆನ್ನುವ ಯಾವ ಹಿಂದೂವೂ ಇರಲಾರರು - ಮೂರು ನಾಲ್ಕು ಜನರನ್ನು ಬಿಟ್ಟು- ಎಂದು 


೩೫೯ / ಜೀವನದಿ 


ನನ್ನ ಭಾವನೆ. How they have assumed our consent, how they have as- 
sumed our approvalto destroy the Masjid and construct the temple? | 
am a Hindu by birth. |, myself; not agreeing for such an act. 


ಪ್ರಭು ಶ್ರೀರಾಮಚಂದ್ರನ ಹೆಸರಿನ ದುರುಪಯೋಗದ ಇಚ್ಛೆ ನನಗೆ ಇಲ್ಲ ಯಾವ 
ಹಿಂದೂ ಜನ ಈ ದೇವಸ್ಥಾನ ಕಟ್ಟಿ ಎಂದು ಹೇಳಿದ್ದಾರೆ? ಆದುದರಿಂದ ಎಲ್ಲಾ ಹಿಂದೂಗಳ 
ಪರವಾಗಿ ಈ ಕೃತ್ಯ ಮಾಡಿದ್ದೇವೆ ಎಂದು ಹೇಳುವುದಾದರೆ, ಒಬ್ಬ ಹಿಂದುವಾಗಿ ನಾನು ಇದಕ್ಕೆ 
ನಾಚಿಕೆ ಪಡುತ್ತೇನೆ. ಏತಕ್ಕೆಂದರೆ ವಿಶ್ವದ ಯಾವುದೇ ಒಂದು ಧರ್ಮ, ಒಬ್ಬ ಮಾನವ ಮತ್ತೊಬ್ಬ 
ಮಾನವನನ್ನು ಕೊಲ್ಲಬೇಕೆಂದು ಹೇಳುವುದಿಲ್ಲ. ವಿಶ್ವದ ಯಾವುದೇ ಧರ್ಮ, ಹಿಂದು ಧರ್ಮ 
ಸೇರಿದಂತೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನುದ್ವೇಷಮಾಡಬೇಕು, ಕೊಲೆ ಮಾಡಬೇಕೆಂದು 
ಹೇಳುವುದಾದರೆ ಅಂಥ ಧರ್ಮಕ್ಕೆ ಧಿಕ್ಕಾರವಿರಲಿ. ಅಂಥ ಧರ್ಮ ರಾಷ್ಟ್ರದಲ್ಲೇ ಅಲ್ಲ, ಇಡಿ 
ವಿಶ್ವದಲ್ಲೀ ಇರುವ ಅವಶ್ಯಕತೆ ಇಲ್ಲ ಅದನ್ನು ಮೆಚ್ಚುವ ಅವಶ್ಯಕತೆ ಇಲ್ಲ ಅದನ್ನು 
ಅನುಸರಿಸುವಂತಹ ಅವಶ್ಯಕತೆ ಇಲ್ಲ 


ಸನ್ಮಾನ್ಯ ಅಧ್ಯಕ್ಷಿಣಿಯವರೇ, ಹಿಂದೂ ಧರ್ಮದ ತಿರುಳು, ಹಿಂದೂ ಧರ್ಮದ 
ಮೂಲತತ್ವ, ಪರಮತ ಸಹಿಷ್ಣುತೆ. ಅದನ್ನುನಮ್ಮಮಿತ್ರರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 
ಧರ್ಮದ ಹೆಸರಿನಲ್ಲಿ ಬಾಬರಿ ಮಸೀದಿಯನ್ನು ಕೆಡವುದಾದರೆ, ಇವರ ಉದ್ದೇಶ ಹಿಂದೂಗಳ 
ಉದ್ದಾರ ಅಲ್ಲ ಹಿಂದೂ ಧರ್ಮದ ಉದ್ದಾರ ಅಲ್ಲ, ಇವರ ಉದ್ದೇಶ ನನ್ನಪ್ರಕಾರ ರಾಜಕೀಯ 
ಉದ್ದೇಶ. ಮೂಲಭೂತವಾದಂತಪ್ರಶ್ನೆ. ಈ ವಿವಾದವನ್ನುಕ್ಕೆಗೆತ್ತಿಕೊಂಡಿರತಕ್ಕಂತವರ ಉದ್ದೇಶ 
ದೇವಸ್ಥಾನವನ್ನು ಕಟ್ಟುವುದು ಅಲ್ಲ ಅಯೋಧ್ಯೆಯಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ನಕ್ಷೆ 
ತಯಾರಾಗಿರುವುದು, ಅದರ ಅಂದಾಜು ತಯಾರಾಗಿರುವುದು, ಅಮೃತ ಶಿಲೆಯಲ್ಲಿಕಟ್ಟಬೇಕು 
ಎಂದು. ಕಳೆದ ವರ್ಷ ಇಡೀ ರಾಷ್ಟ್ರದಲ್ಲಿಇಟ್ಟಿಗೆಗಳ ಮೆರವಣಿಗೆ ಆಯಿತು. ಒಂದೊಂದು ಇಟ್ಟಿಗೆಗೆ 
50 ರೂಪಾಯಿಯಂತೆ ನಮ್ಮಜನ ಹಣ ಕೊಟ್ಟರು. ನಾನು ಈ ಸದನದ ಮುಖಾಂತರ ಈ ಜನರಿಗೆ 
ಒಂದು ಪ್ರಶ್ನೆಯನ್ನು ಕೇಳುವುದಕ್ಕೆ ಇಚ್ಛೆಪಡುತ್ತೇನೆ. ಅಮೃತ ಶಿಲೆಯಲ್ಲಿ ದೇವಸ್ಥಾನವನ್ನು 
ಕಟ್ಟಿಸುತ್ತೇವೆ ಎಂದು ತೀರ್ಮಾನ ಮಾಡಿರುವ ನಿಮಗೆ ಕುಣಿಗಲ್‌ ಇಟ್ಟಿಗೆ ಏತಕ್ಕೆ? ಜಮ್ಮುವಿನ 
ಇಟ್ಟಗೆ, ತಿರುವನಂತಪುರದ ಇಟ್ಟಿಗೆ ಏಕೆ? ತಮಿಳುನಾಡಿನ ಇಟ್ಟಿಗೆ ಏಕೆ? ಆದ್ದರಿಂದ ಅವರು ಈ 
ದೇವಸ್ಥಾನಕ್ಕೆ ಇಟ್ಟಿಗೆ ತೆಗೆದುಕೊಂಡು ಹೋಗುತ್ತೇವೆಂದು ನಮ್ಮ ಜನರಿಗೆ ಮೋಸ ಮಾಡಿದ್ದಾರೆ. 
ಎರಡನೆಯದು; ಈ ಇಟ್ಟಿಗೆ ಮೆರವಣಿಗೆ ರೂಪದಲ್ಲಿವಂತಿಕೆ ಬಂದಿರು ವಂತಹ ಕೋಟ್ಯಾಂತರ 
ರೂಪಾಯಿಗಳ ಲೆಕ್ಕವನ್ನು ಈ ರಾಷ್ಟ್ರದ ಜನತೆಗೆ ಕೊಟ್ಟಿಲ್ಲ. ಈ ರಾಷ್ಟ್ರದ ಹಿಂದೂಗಳಿಗೆ ಕೊಟ್ಟಲ್ಲ. 
ಎಷ್ಟು ಕೋಟಿ ರುಪಾಯಿಗಳು ಇಟ್ಟಿಗೆ ಮೆರವಣಿಗೆ ರೂಪದಲ್ಲಿ ಬಂದಿದೆ, ಇದರೊಳಗೆ 
ದೇವಸ್ಥಾನಕ್ಕೆ ಖರ್ಚಾದದ್ದು ಎಷ್ಟು? ಚುನಾವಣೆಗಳಿಗೆ ಖರ್ಚಾದದ್ದು ಎಷ್ಟು? ಇದರ 


ಮಾಹಿತಿಯನ್ನು ಈ ಜನ ರಾಷ್ಟ್ರದ ಮುಂದೆ ಈಗಲಾದರೂ ಕೊಡುತಾರೆಂದು ನಾನು 
ಭಾವಿಸಿಕೊಳ್ಳುತ್ತೇನೆ. ಸನ್ಮಾನ್ಯ ಅಧ್ಯಕ್ಷಿಣಿಯವರೇ, ಈ ಕೆಡವುವ ಜನಗಳ ಬಗ್ಗೆ, ಒಂದು 
ವರ್ಗದವರಲ್ಲಿ ನಂಬಿಕೆವುಳ್ಳಂತಹ ಜನರ ಬಗ್ಗೆ ನನ್ನದೊಂದು ಪ್ರಶ್ನೆ. ನಾನು ಮಾನ್ಯ 
ಬಸವಲಿಂಗಪನವರು ತೀರಿಕೊಳ್ಳುವುದಕ್ಕೆ ಎರಡು ಮೂರು ದಿವಸಗಳಿಗೆ ಮೊದಲು ಅವರನ್ನು 
ಭೀಟಿ ಮಾಡಿದಾಗ, ನಿಮಗೆ ಹಿಂದೂ ಧರ್ಮದ ಬಗ್ಗೆ ಇಂತಹ ಮನೋಭಾವ ಏಕೆ ಎಂದು ಕೇಳಿದೆ. 
ನಾನು ಅವರನ್ನು ಸ್ವಲ್ಪ ಹುಚ್ಚರು ಎಂದು ತಿಳಿದುಕೊಂಡಿದ್ದ. ಅವರು ಸ್ವಲ್ಪ ಒರಟಾಗಿ ಒಂದು 
ಮಾತನ್ನುಹೇಳಿದರು. 


""ಅಲ್ಲಯ್ಯಾ, ನಿಮ್ಮ ಹಿಂದು ದೇವಾಸ್ಥಾನಗಳಿಗೆ ಬರಬೇಡಿ ಎಂದು ಹೇಳುತ್ತೀರಿ, 
ಮಸೀದಿಗೆ ಹೊಗಬೇಡಿ ಎಂದು ಹೇಳುತ್ತೀರಿ'' ಎಷ್ಟೊಂದು ಮಾರ್ಮಿಕವಾಗಿತ್ತುಅವರ ಮಾತು 
ಎಂದರೆ, ಇಡೀ ರಾಷ್ಟ್ರದ ಸಾಮಾಜಿಕ ವ್ಯವಸ್ಥೆ ಏನು ಇದೆ ಅದರ ಬಗ್ಗೆ ಎರಡೇ ಮಾತಿನಲ್ಲಿ 
ಹೇಳಿದರು. ಒಂದು ಕಡೆ ದೇವಸ್ಥಾನಗಳಿಗೆ ಬರಬೇಡಿ ಎಂದು ನಮ್ಮನ್ನು ಆಚೆಗೆ ತಳ್ಳುತ್ತೀರಿ, 
ಮತ್ತೊಂದು ಕಡೆ ಮಸೀದಿಗೆ ಹೋಗಬೇಡಿ ಎಂದು ಹೇಳುತ್ತೀರಿ. ಹಾಗಾದರೆ ನಾವೇನು 
ಮಾಡಬೇಕು) ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಿಂದೂಗಳ ಉದ್ದಾರ 
ಮಾಡುತ್ತೇವೆ, ಹಿಂದೂ ರಾಷ್ಟ್ರವನ್ನು ಕಟ್ಟುತ್ತೇವೆಂದು ವಾದ ಮಾಡುವ ಈ ಜನಕ್ಕೆ ಯಾರು 
ಹಿಂದೂಗಳು? ಇಡೀ ರಾಷ್ಟ್ರದಲ್ಲಿರುವ ಎಲ್ಲಾಹಿಂದೂಗಳನ್ನು ಅವರು ಹಿಂದೂಗಳು ಎಂದು 
ಪರಿಗಣನೆ ಮಾಡುವುದಿಲ್ಲ ಆ ರೀತಿ ಪರಿಗಣನೆ ಮಾಡುವುದಾಗಿದ್ದರೆ, ದಿವಂಗತ ಬಸವ 
ಲಿಂಗಪ್ಪನವರು ಹೇಳಿದ ರೀತಿಯಲ್ಲಿ ದೇವಸ್ಥಾನಗಳಿಗೆ ಬರಬೇಡಿ ಎನ್ನುವ ವಾದವನ್ನು ಅವರು 
ಮಾಡುತ್ತಿರಲಿಲ್ಲ. ಇವತ್ತಿಗೂ ಇದುಇದೆ. ಆದ್ದರಿಂದ ಹಿಂದೂಗಳನ್ನು ಉದ್ದಾರ ಮಾಡುವ ಈ ಜನ, 
ಒಂದು ವರ್ಗದ ಜನರನ್ನು ದೇವಾಸ್ಥಾನಗಳಿಗೆ ಬರಬೇಡಿ ಎಂದು ಹೇಳುತಾರೆ. ಆದ್ದರಿಂದ 
ಹಿಂದೂಗಳ ಉದ್ದಾರ ಮಾಡುತ್ತೇವೆಂದು ಹೇಳುವ ಇವರ ವಾದದಲ್ಲಿ ತಿರುಳಿಲ್ಲವೆಂದು ನಾವು 
ಭಾವಿಸುತ್ತೇವೆ. 


ಸನ್ಮಾನ್ಯ ಅಧ್ಯಕ್ಷಿಣಿಯವರೇ, ಮತ್ತೊಂದು ವಿಷಯ ಈ ಶ್ರೀರಾಮ ಯಾರು? 
ಅಯೋಧ್ಯೆಯಲ್ಲಿ ಹುಟ್ಟದನೇ, ಚಿಕ್ಕನಾಯಕನಹಳ್ಳಿಯಲ್ಲಿ ಹುಟ್ಟದವನೇ, ಕುಣಿಗಲ್‌ನಲ್ಲಿ 
ಹುಟ್ಟಿದನೇ? ನನ್ನ ಬಂಧುಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತೇನೆ. ನೀನು ಹುಟ್ಟಿದ 
ಒಂದೇ ಒಂದು ಕಾರಣಕ್ಕಾಗಿ, ಈ ಭೂಮಿ ಮೇಲೆ ತಪಸ್ಸುಮಾಡುವ ಯೋಗ್ಯತಿ ನಿನಗಿಲ್ಲ. ನಿನಗೆ 
ತಪಸ್ಸು ಮಾಡುವ ಅಧಿಕಾರ ಇಲ್ಲಎಂದು ಶೂದ್ರ ತಪಸ್ವಿಯನ್ನು ಕೊಂದಂತಹ ಶ್ರೀರಾಮನಿಗೆ 
ನಾನು ಕೈಮುಗಿಯಲಿಕ್ಕೆ ಸಿದ್ದನಿಲ್ಲ ಅಂತಹ ಶ್ರೀರಾಮನಿಗೆ ದೇವಸ್ಥಾನ ಕಟ್ಟುವ ನೆಪದಲ್ಲಿ ಇಡೀ 
ರಾಷ್ಟ್ರಕ್ಕೆ ಬೆಂಕಿ ಹಚ್ಚುವ ಅವಶ್ಯಕತೆ ಇಲ್ಲ ವಾಲಿ-ಸುಗ್ರೀವರ ಕಥೆಯಲ್ಲಿ ಕದ್ದು ತಮ್ಮನನ್ನು 
ಕೊಂದಂತಹ ಶ್ರೀರಾಮನಿಗೆ ಕೈಮುಗಿಯುವ ಇವಶ್ಯಕತೆ ಇಲ್ಲ. ನಾನು ಈ ಮಾತನ್ನು ಏಕೆ 


೩೬೧ / ಜೀವನದಿ 


ಹೇಳುತ್ತಿದ್ದೇನೆ ಎಂದರೆ, ಶ್ರೀರಾಮನ ದೇವಸ್ಥಾನ ಕಟ್ಟುವಂತಹ ಜನರಿಗೆ, ಹಿಂದೂ ಧರ್ಮದ 
ಉದ್ಧಾರದ ಗುತ್ತಿಗೆ ತೆಗೆದುಕೊಂಡಿರುವ ಜನರಿಗೆ ಕಳಕಳಿಯಿಂದ ಈ ಹಂತದಲ್ಲಿ ನನ್ನ ಒಂದು 
ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇದು ಕೇವಲ ದೇವಸ್ಥಾನ, ಮಸೀದಿಯ ಪ್ರಶ್ನೆಯಲ್ಲ. 
ವೈಚಾರಿಕತೆ, ವಿಚಾರವಂತಿಗೆಯನ್ನು ನಾಶ ಮಾಡಿ, ಜನರನ್ನು ಮತ್ತೆ ಮೌಢ್ಯಕ್ಕೆ ತೆಗೆದುಕೊಂಡು 
ಹೋಗುವ ಒಂದು ಚಾಣಾಕ್ಷತನ ಇದು. ಮತ್ತೆಮತೀಯ ಅಫೀಮನ್ನು ತಿನ್ನಿಸಿ, ಮತದ ಪಿತ್ತವನ್ನು 
ಏರಿಸಿ, ವೃಚಾರಿಕತೆಯನ್ನುನಾಶಮಾಡಿ ಮೌಢ್ಯಗಳಿಗೆ ಕೊಂಡೊಯ್ಯುವಂತಹ ಅಡ್ಡದಾರಿ ಇದು. 
ಈ ಒಂದು ಚಾಣಾಕ್ಷತನ ಬಹುಶಃ ಪುರಾತನ ಕಾಲದಿಂದಲೂ ನಡೆದುಬಂದಿದೆ. ಆದ್ದರಿಂದ 
ಮಂದಿರ ಮಸೀದಿಗಳ ನೆಪದಲ್ಲಿ ಹಿಂದೂರಾಷ್ಟದ ಸ್ಥಾಪನೆಯ ಕನಸಿನಲ್ಲಿ ಈ ರಾಷ್ಟ್ರದ 
ವೈಚಾರಿಕತೆಯ ಆಂದೋಲನವನ್ನು ನಾಶ ಮಾಡಿ, ಜನರನ್ನು ಮೌಢ್ಯದ ಕಡೆ ತೆಗೆದುಕೊಂಡು 
ಹೋಗಬೇಡಿ, ಎಂದು ನನ್ನಸ್ನೇಹಿತರಲ್ಲಿಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾನು ಈಗಾಗಲೇ 
ಹೇಳಿದ ಹಾಗೆ, ಇಲ್ಲಿ ನಮಗೆ ಅರ್ಥವಾಗದಿರುವ ಅನೇಕ ವಿಷಯಗಳಿವೆ. ಶ್ರೀರಾಮನ 
ದೇವಸ್ಥಾನ ಏಕೆ ಕಟ್ಟಬೇಕು ಇವರು? ಅದು ಅಯೋಧ್ಯೆಯಲ್ಲೇ ಏಕೆ ಹೋಗಿ ಕಟ್ಟಬೇಕು. ನಮ್ಮ 
ಮಾರಮ್ಮನ ದೇವಸ್ಥಾನ ಕಟ್ಟಲು ಇವರಿಗೆ ಏಕೆ ಆಸಕ್ತಿಇಲ್ಲ. ಕೊಲ್ಲಾಪುರದಮ್ಮನ ದೇವಸ್ಥಾನ ಕಟ್ಟಲಿಕ್ಕೆ 
ಏಕೆ ಆಸಕ್ತಿಇಲ್ಲ. 


ಮೂಢನಂಬಿಕೆಗಳನ್ನು ಮರೆತು ವೈಚಾರಿಕ ಯುಗದಲ್ಲಿ ನಾವು ಕಾಲಿಡುವಂತಹ 
ಸಂದರ್ಭದಲ್ಲಿ ದೇವರ ಹೆಸರನ್ನು ಹೇಳಿ, ಮತದ ಹೆಸರನ್ನು ಹೇಳಿ, ಮೌಢ್ಯಕ್ಕೆ ನಮ್ಮನ್ನು 
ಕೊಂಡೊಯ್ಯುವಂತಹ ಈ ಜನರ ನಡವಳಿಕೆ ಪ್ರವೃತ್ತಿಏನಿದೆ ಇದು ಕೇವಲ ಒಂದು ಮಸೀದಿಯ 
ನಾಶದ ವಿಷಯವಲ್ಲ ಒಂದು ದೇವಸ್ಥಾನದ ಉದ್ಧಾರದ ವಿಷಯವಲ್ಲ ಇಡೀ ಜನಾಂಗದ 
ಬದುಕಿನ ಮೇಲೆ ಕೆಟ್ಟಪ್ರಭಾವವನ್ನು ಬೀರುವಂತಹ ನಡವಳಿಕೆ ಎಂದು ನಾನು ಈ ಸಂದರ್ಭದಲ್ಲಿ 
ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಿನ್ನೆ ನನ್ನ ಮಿತ್ರರು ಮಾತನಾಡುವಾಗ ಜಾತಿ ಹೆಸರಿನಲ್ಲಿ ಮತದ 
ಹೆಸರಿನಲ್ಲಿ ಯಾರಾದರೂ ರಾಜಕೀಯ ಮಾಡಿ, ತನ್ಮೂಲಕ ಅಧಿಕಾರಕ್ಕೆ ಹೋಗುವಂತಹ 
ಪ್ರಯತ್ನಮಾಡಿದರೆ ಅದು ಖಂಡನಾರ್ಹ ಎಂದು ಹೇಳಿದರು. ಮತ್ತೆಇನ್ನಾವ ಉದ್ದೇಶಕ್ಕಾಗಿ 
ಅದು? ರಾಜಕೀಯ ಉದ್ದೇಶ ಬಿಟ್ಟುಒಂದು ರಾಜಕೀಯ ಪಕ್ಷಕ್ಕೆ ಬೇರೆ ಉದ್ದೇಶ ಏನಿದೆ? ts 
a political party, recognised by the Election Commission. Their main 
aim is to accept the position. | agree with them; it is the aim of all the 
political parties. But the means you have to fight. ಈ ದೇಶದ ಜಾತ್ಯಾತೀತ 
ತತ್ವಕ್ಕೆ, ಪರಮತ ಸಹಿಷ್ಣುತೆಗೆ, ಈ ರಾಷ್ಟ್ರದ ಸಂವಿಧಾನದಲ್ಲಿನಡೆದು ಕೊಳ್ಳಲೇಬೇಕಾದ ತತ್ವಗಳಿಗೆ 
ಬೆಂಕಿ ಹಚ್ಚಿ, ಆ ಬೆಂಕಿಯ ಉರಿಯುಲ್ಲಿಮೈಕಾಯಿಸಿಕೊಳ್ಳುವ, ತೀಟೆ ತೀರಿಸಿಕೊಳ್ಳುವ, ನೋವನ್ನು 
ಕಡಿಮೆ ಮಾಡಿಕೊಳ್ಳುವಂತಹ ನಡವಳಿಕೆ ಏನಿದೆ, ಇದನ್ನುನಾವ್ಯಾರು ಮೆಚ್ಚುವಂತಹುದಲ್ಲ. 


ಜೀವನದಿ / ೩೬೨ 


ಇದರ ಜೊತೆಗೆ, ಸನ್ಮಾನ್ಯ ಉಪಾಧ್ಯಕ್ಷಿಣಿಯವರೇ, ಇಂಥ ಹಿಂದೂರಾಷ್ಟ್ರದ ಪರಿಕಲ್ಪನೆ 
ನಮಗೆ ಕಲ್ಪಿಸಿಕೊಂಡರೂ ಕೂಡ ಜೀವದಲ್ಲಿನಡುಕ ಬರುತದೆ. ದ್ರ ರಾಷ್ಟ್ರ ಒಂದು ಜನಾಂಗಕ್ಕೆ 
ಸೇರಿತೋ, ಹಿಂದುಗಳಿಗೆ ಸೇರಿತೋ, ಮಹಮದೀಯರಿಗೆ ಸೇರಿತೋ, ಕ್ರಿಶ್ಚಿಯನ್ನರಿಗೆ ಸೇರುವ 


ಬ್ಯ 
ಒಂದು ನಂಬಿಕೆ ಏನು ಇದೆ, ಇದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ, ನನ್ನ ದೃಷ್ಟಿಯಿಂದ ಈ 
ಪರಿಕಲ್ಪನೆ 11561115 a crime. ಈ ಸದನದಲ್ಲಿಇರುವುದು ವಿಶ್ವಕ್ಕೆಲ್ಲಾ ಬೇಕಾಗಿಲ್ಲ. ಎಲ್ಲರ 
ಮೈಯನ್ನು ಚುಚ್ಚಿಕೊಂಡು ಬಂದರೂ ಕೂಡ ರಕ್ತ ಕೆಂಪಗೆ ಬರುತ್ತದೆಯೇ ಹೊರತು, 
ಯಡಿಯೂರಪ್ಪನವರ ಮೈಯಲ್ಲಿಕರ್ರಗೆ, ರಾಮಯ್ಯನವರ ಮೈಯಲ್ಲಿಕೆಂಪಗೆ, ನಮ್ಮಸಾದತ್‌ ಆಲಿ 
ಅವರ ಮೈಯಲ್ಲಿನೀಲಿ ಬಣ್ಣದ ರಕ್ತಬರುವುದಕ್ಕೆ ಸಾಧ್ಯವಿಲ್ಲ. ಈ ನಿತ್ಯಸತ್ಯ ಕಣ್ಣಿಲ್ಲದೇ ಇರತಕ್ಕ 
ಕುರುಡರಿಗೆ ಗೊತಾಗುತ್ತದೆ. ಆದರೆ ಕಣ್ಣಿರುವ, ನಂಬಿಕೆಯುಳ್ಳಂಥ ನಮ್ಮ ಜನರಿಗೆ ಇದು 
ಗೊತಾಗುವುದಿಲ್ಲ. "ಮತಾಂಧರಿಗೆ ಅಂಧರು ತೋರಿದ ದಾರಿ' - ಮತಾಂಧರು ಎನ್ನುವ ಪದ 
ಉಪಯೋಗಿಸುವಾಗ, ಸ್ವಲ್ಪಅದು ಒರಟಾಗಿ ಕಂಡರೂ ಅರ್ಥ ಮಾತ್ರ ಅಂಥ ಕೆಟ್ಟದ್ದಲ್ಲ, 


ಮತೀಯ ಭಾವನೆ ಎಂಬರಾಮರಸದಿಂದ ಪಿತ್ತನೆತ್ತಿಗೇರಿದಾಗ ಕಣ್ಣು ಕಾಣಿಸುವುದಿಲ್ಲ. 
ಈ ಮತೀಯ ಭಾವನೆ ಪಿತ್ತನೆತಿಗೇರಿ ಕುರುಡರಾಗಿರುವಂಥ ಜನರಿಗೆ ಕಣ್ಣಿಲ್ಲದ ಕುರುಡರಿಗೆ 
ಗೊತ್ತಿರುವಂಥ ಸತ್ಯದ ಅರಿವೂ ಕೂಡ ಆಗದೇ ಇರುವುದು ದುರದೃಷ್ಟಕರ. ಮೊನ್ನೆ ಅಂಧರೇ 
ಒಂದುಸಭೆಯಲ್ಲಿ: ಅವರು ಕಣ್ಣಿಲ್ಲದ ಕುರುಡರು, ಕಣ್ಣುಳ್ಳಂಥ ಈ ಕುರುಡರಿಗೆ ಹೇಳಿರುವ ಎರಡು 
ವಾಕ್ಕಗಳನ್ನುಈ ಸಭೆಯ ಮುಖಾಂತರ ತಮ್ಮಗಮನಕ್ಕೆ ತರುವುದಕ್ಕೆ ಇಚ್ಛಿ ಪಡುತ್ತೇನೆ. "ಮನುಷ್ಯ 
ಜಾತಿ ತಾನೊಂದೆವಲಂ'' ಎಂಬ ಸದ್ಭೋದನೆಯನ್ನು ಮರೆತು, ಸರ್ವಧರ್ಮ ಸಮನ್ವಯಕ್ಕೆ 
ಸರಾದ ಈ ಪುಣ್ಯಕ್ಷೇತ್ರವನ್ನು ಮಂದಿರ, ಮಸೀದಿಗಳ ಹೆಸರಿನಲ್ಲಿ ಕುರುಕ್ಟೇತ್ರವನ್ನೇಕೆ 
ಮಾಡುವಿರಿ? ಜಾತಿ, ಮತ, ಪಂಥಗಳ ತೊರೆದು ಭಾವೈಕ್ಕ ಬೀಜಕ್ಕೆ ನೀರು ಗೊಬ್ಬರವನ್ನುಎರೆದು 
ಹೊಸಸಮಾಜವನ್ನು ಕಟ್ಟೋಣ ಬನ್ನಿ. 


ಸುಟ್ಟಮನೆಗಳ ಮುಂದೆ ನಿಂತ ನಿರ್ಗತಿಕರಲ್ಲಿ ತಾಯಿ-ತಂದೆಯರನ್ನುಕಳೆದುಕೊಂಡ 
ಎಳೆಗೂಸುಗಳ ಮುಖದಲ್ಲಿರಾಮ ರಹೀಮ ಸಿಗಲಿಲ್ಲ. ರಾಮನೆಂದರೆ ರಹೀಮ, ರಹೀಮ ನೆಂದರೆ 
ರಾಮ. ದೇವರೆಂದಾದರು ನಿಮ್ಮಬಳಿ ಬಂದು, ಅಯೋಧ್ಯೆಯ ಸ್ಥಳದಲ್ಲಿಯೇ ನೆರಳು ಬೇಕೆಂದು 
ಕೇಳಿದ್ದನೇ? ಈ ಮಾತನ್ನು ನಾನು ಏತಕ್ಕೆ ಹೇಳುತಿದ್ದೇನೆಂದರೆ, ರಾಜಕಾರಣವನ್ನು ಮಾಡತಕ್ಕ 
ಸಂದರ್ಭದಲ್ಲಿಏನಾದರೂ ಮಾಡಿ ಅಧಿಕಾರಕ್ಕೆ ಹೋಗಬೇಕು. ಯಾವುದಾದರೂ ರೂಪದಲ್ಲಿ 
ಅಧಿಕಾರಕ್ಕೆ ಹೋಗಬೇಕು, ಎನ್ನುವ ಒಂದು ಭಾವನೆ ಏನಿದೆ, ಈ ಭಾವನೆಯಿಂದ ರಾಮನ 
ಸರನ್ನುಹೇಳಿಕೊಂಡು ರಾಜಕೀಯ ಮಾಡುವಂಥ ಜನ ಈ ರಾಷ್ಟ್ರಕ್ಕೆ ಕಳಂಕವನ್ನುತಂದಿದ್ದಾರೆ. 
ಕಣ್ಣಿಲ್ಲದ ಕುರುಡರಿಗೆ ಕಾಣುವಂತ ಸತ್ಯ, ಕಣ್ಣುಳ್ಳಂಥ ಈ ಕುರುಡರಿಗೆ ಕಾಣದೇ ಇರುವುದು 
ದುರದೃಷ್ಟಕರ ಎಂದುನಾನು ಭಾವಿಸಿಕೊಳ್ಳುತ್ತೇನೆ. 6ನೇ ತಾರೀಖು, ನಡೆದಂಥ ಘಟನೆಗೆ ನಾನು 


೩೬೩ / ಜೀವನದಿ 


ಈಗಾಗಲೇ ಹೇಳಿದ ಹಾಗೆ, ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸಂಸ್ಥೆ ಅಥವಾ 
ಯಾವುದೋ ಒಬ್ಬ ವ್ಯಕ್ತಿಯನ್ನುನಾನು ಗುರಿಮಾಡುವುದಕ್ಕೆ ಸಾಧ್ಯವಿಲ್ಲ ಈ ಸದನದಲ್ಲಿ ಚರ್ಚೆ 
ಮಾಡುವಂಥಸಂದರ್ಭದಲ್ಲಿಕೆಲವು ವಿಷಯಗಳು ನನ್ನಗಮನಕ್ಕೆ ಬಂತು. ಅದನ್ನುನೋಡಿದಾಗ 
ಒಂದುತೀರ್ಮಾನಕ್ಕೆ ನಾನು ಬಂದೆ. ಈ ಧರ್ಮಾಂಧತೆಯ ನಂಬಿಕೆಇದು ಪಕ್ಷಕ್ಕೆ ಸೀಮಿತವಾಗಿಲ್ಲ, 
ಎಲ್ಲಾ ಪಕ್ಷದಲ್ಲಿಯೂ ಬಿಜೆಪಿಯವರು ಇದ್ದಾರೆ, ಕಾಂಗ್ರೆಸ್‌ನಲ್ಲೂ ಬಿಜೆಪಿಯವರು ಇದ್ದಾರೆ. 
ಅವರು ಗುಟ್ಟಾಗಿ ಒಪ್ಪಿಕೊಳ್ಳುತ್ತಾರೆ. ಅವರು ಮಸೀದಿ ಕೆಡವಿದ್ದುಕರೆಕ್ಸ್‌ ಎಂದು ಹೇಳುವವರು 
ಇದ್ದಾರೆ. ಜನತಾದಳದಲ್ಲೂ ಜನತಾಪಕ್ಟದಲ್ಲೂ ಬಿಜೆಪಿಯ ಮನಸಿನವರು ಇದ್ದಾರೆ. 


ಸನ್ಮಾನ್ಯ ಅಧ್ಯಕ್ಷರೇ, ಅಯೋಧ್ಯೆಯಲ್ಲಿ ನಡೆದ ಘಟನೆ ಯಾವುದೇ ದೃಷ್ಟಿಯಿಂದ 
ನೋಡಿದರು ಖಂಡನಾರ್ಹವಾದುದು. ಕೇವಲ ಈ ಸದನದಲ್ಲಿರುವ 224 ಜನ ಒಂದು ನಿರ್ಣಯ 
ಅಂಗೀಕಾರಮಾಡಿ ಈ ಘಟನೆ ಕೃತ್ಯವನ್ನು ಹೀನಾಯವಾದುದು, ನಾಚಿಕೆ ಪಡುವಂತಹುದು ಎಂದು 
ಅಂಗೀಕಾರ ಮಾಡಿದರೆ, ಆಗಿರುವ ಇರ್ರಿಪೇರಬಲ್‌ ಡ್ಯಾಮೇಜ್‌ ಟು ದಿಸೆಕ್ಕುಲರ್‌ ಕ್ಯಾರೆಕ್ಟರ್‌ 
ಆಫ್‌ ಎ ಕಂಟ್ರಿ. ಮತ್ತೆಸಂವಿಧಾನಕ್ಕೆ ಎಸಗಿರುವ ಅಪಚಾರಸರಿ ಮಾಡಲಿಕ್ಕೆ ಸಾಧ್ಯ ಎಂದು ನಾನು 
ಭಾವಿಸಿಕೊಳ್ಳುವುದಿಲ್ಲ ನಿರ್ಣಯ ಮಾಡುವುದರಿಂದ, ಭಾಷಣ ಮಾಡುವುದರಿಂದ ಒಂದು ಕೆಟ್ಟ 
ನಂಬಿಕೆ, ಪದ್ಧತಿ, ವ್ಯವಸ್ಥೆಯನ್ನು ನಿರ್ಮೂಲನ ಮಾಡಲು ಸಾಧ್ಯವೆಂದು ನಾನು 
ಭಾವಿಸಿಕೊಳ್ಳುವುದಿಲ್ಲ. ಕಾನೂನಿನ ದೃಷ್ಟಿಯಿಂದ ನಡೆದ ಈ ಘೋರ ಅಪರಾಧ ನಡೆದಂತಹಸ್ಥಳಕ್ಕೆ 
ಯಾವುದಾದರೂ ಕಾನೂನಿತ್ತೇ. ಆ ಕಾನೂನನ್ನು ಜಾರಿಗೆ ತರುವಂತಹ, ಅಪರಾಧವನ್ನು 
ತಡೆಯಲಿಕ್ಕೆ ಕರ್ತವ್ಯ ಹೊಂದಿದ್ದಂತಹ ವ್ಯವಸ್ಥೆಏನಾದರೂ ಇತೆ? ಇದಕ್ಕೆ ಉತ್ತರ ಇತ್ತುಎಂದು 
ಹೇಳಬೇಕಾಗುತ್ತದೆ. 


There was a Government headed by Sri Kalyan Singh which 
was legally constituted under the Constitution. The question is 
whether this legally constituted Government has discharged legiti- 
mate duties to protect the people and the country. ಅದು ಹಿಂದೂಗಳದೋ, 
ಮಹಮದೀಯರದೋ , ಕ್ರಿಶ್ಚಿಯನ್ನರದೋ, ಬೌದ್ಧರದೋ ಅನ್ನುವ ಪ್ರಶ್ನೆ ಇಲ್ಲಿ ಬೇಡ. 
ಕಾನೂನಿನ ಪ್ರಕಾರ ಅಸಿತ್ವಕ್ಕೆ ಬಂದಿರುವ ಸಂವಿಧಾನದ ಕೂಸಾದಂತಹ ಒಂದು ಸರ್ಕಾರ ತಾನು . 
ಮಾಡಬೇಕಾಗಿದ್ದ ಕರ್ತವ್ಯ ಮಾಡಿದೆಯೇ? ಎಂದು ಅತ್ಯಂತ ನೋವಿನಿಂದ ಕೇಳುತ್ತೇನೆ, ಅವೊತ್ತು 
ಅಸಿತ್ರದಲ್ಲಿದ್ದ ಉತ್ತರಪ್ರದೇಶದ ರಾಜ್ಯಸರ್ಕಾರ, ತನ್ನ ನಡವಳಿಕೆಯಿಂದ ಕರ್ತವ್ಯಚ್ಛುತಿ ಮಾಡಿದೆ. 
ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದೆ. ಈ ಅಪಚಾರ ಕರ್ತವ್ಯ ಚ್ಯುತಿಗಾಗಿ ಕಲ್ಯಾಣ್‌ ಸಿಂಗ್‌ರು 
ರಾಜೀನಾಮೆ ಕೊಟ್ಟಾದಮೇಲೆ ಈ ಸರ್ಕಾರವನ್ನು ಡಿಸ್‌ಮಿಸ್‌ ಮಾಡಿದ್ದುದು ಸಮರ್ಪಕವೋ, 
ಅಲ್ಲವೋ. ಕಾನೂನಿನ ದೃಷ್ಟಿಯಿಂದ ಅದು ಒಳಿತೋ, ಕೆಡಕೋ ಬೇರೆ ವಿಷಯ. ಆದರೆ ಒಂದು 


ಅಕೃತ್ಯ ನಡೆಯುತ್ತಿದ್ದಸಂದರ್ಭದಲ್ಲಿ ಒಂದು ಸ್ಟೋಟಕ ಘಟನೆ ನಡೆಯುತ್ತಿದ್ದಸಂದರ್ಭದಲ್ಲಿ 
ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡದೇ ಹೋದಂತಹ ಹೀನ ಪ್ರವೃತ್ತಿ ಯಾವುದೇ ಸರ್ಕಾರ 
ಮಾಡಿದರೂ ಅದನ್ನು ಖಂಡಿಸ ಬೇಕಾಗುತ್ತದೆ. ಸಾವಿರಾರು, ಲಕ್ಷಾಂತರ ಜನ ಅಲ್ಲಿ ಒಂದು 
ಕಟ್ಟಡವನ್ನು ಕೆಡವುತಿದ್ದಾರೆ. ಆ ಕಟ್ಟಡ disputed structure. ವಿವಾದಾತ್ಮಕ ಕಟ್ಟಡ ಆದಾಗ್ಕು 
ಅಲ್ಲಿ ಶ್ರೀ ರಾಮಚಂದ್ರ ಜನಿಸಿದ್ದಾಗ್ಯೂ ಕೂಡ, ಅಲ್ಲಿ ಶ್ರೀರಾಮನ ದೇವಸ್ಥಾನ ಇತ್ತೆಂದು 
ಭಾವಿಸಿದ್ದರೂ ಕೂಡ Assuming for argument sake, that is ೩೮150166 
structure, it can be done under the due process of law. ಕಾನೂನು 
ಚೌಕಟ್ಟಿನಲ್ಲಿ ತೆಗೆಯಬೇಕೆ ಹೊರತು, ಯಾರೋ ಮೂರನೆಯವರು ಅದನ್ನು ಮಾಡಲಿಕ್ಕೆ 
ಸಾಧ್ಯವಿಲ್ಲ. ಇಂತಹ ಒಂದು ಅಕೃತ್ಯ ನಡೆಯುವಾಗ, ಅದನ್ನು ತಡೆಯುವಲ್ಲಿ ವಿಫಲವಾದ 
ಉತ್ತರಪ್ರದೇಶ ಸರ್ಕಾರ ತನ್ನಕರ್ತವ್ಯಚ್ಯುತಿ ಮಾಡಿದೆ. ಅದು ಅಲ್ಲಿಗೇ ನಿಲ್ಲಲಿಲ್ಲ ಕರ್ತವ್ಯಚ್ಚುತಿಗೆ 
ಅಥವಾ ಸಂವಿಧಾನದ ಅಪಚಾರಕ್ಕೆ, ಆಸರ್ಕಾರ ನ್ಯಾಯಾಂಗಕ್ಕೆ ಕೂಡ ಅಪಚಾರ ಮಾಡಿದೆ. 


ಉತ್ತರ ಪ್ರದೇಶದ ಸರ್ಕಾರ ಉಚ್ಚನ್ಯಾಯಾಲಯದಲ್ಲಿ ವಿವಾದ ನಡೆಯತಕ್ಕ 
ಸಂದರ್ಭದಲ್ಲಿಅಲ್ಲಿಕರಸೇವೆಯನ್ನುಮಾಡುವುದಕ್ಕೆ ನಾವು ಅವಕಾಶವನ್ನುಮಾಡಿಕೊಡುವುದಿಲ್ಲ 
ಎನ್ನುವ ಒಪ್ಪಂದವನ್ನು ಅಂಡರ್‌ ಟೀಕಿಂಗ್ಸ್‌ ಉಚ್ಚನ್ಯಾಯಾಲಯಕ್ಕೆ ಕೊಟ್ಟ ಮುಚ್ಚಳಿಕೆಯನ್ನು 
ಮುರಿಯುವುದರ ಮುಖಾಂತರ, ಈ ರಾಷ್ಟ್ರದ ಅತ್ಯುನ್ನತವಾದಂಥ ನ್ಯಾಯಾಲಯಕ್ಕೆ ಅಪಮಾನ 
ಮಾಡಿದೆ. ಒಬ್ಬ ವ್ಯಕ್ತಿ ಕಾನೂನನ್ನುಮುರಿದರೆ, ಆತನಿಗೆ ಶಿಕ್ಷೆಇದೆ. ಇಂಥ ಘೋರ ಅಪರಾಧವನ್ನು 
ಮಾಡುವುದನ್ನುತಡೆಯುವುದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕ ಸರ್ಕಾರ ನ್ಯಾಯಾಲಯಕ್ಕೆ ಕೊಟ್ಟಿರುವ 
ಮುಚ್ಚಳಿಕೆಯನ್ನು ಮುರಿದಂಥ ಅಪರಾಧಕ್ಕೆ ಕಾನೂನಿನಲ್ಲಿ ಯಾವ ಶಿಕ್ಷೆಯನ್ನು ಕೊಡುವುದಕ್ಕೆ 
ಸಾಧ್ಯವಿಲ್ಲ? ಸಂವಿಧಾನಕ್ಕೆ, ನ್ಯಾಯಕ್ಕೆ ಅಷ್ಟೇ ಅಪಚಾರ ಎಸಗಲಿಲ್ಲ ಈ ಜನ. ಯಾವ ಜನ 
ಸಾಮಾನ್ಯರು ತಮ್ಮ ಒಳಿತಿಗಾಗಿ, ತಮ್ಮ ಉತ್ತಮ ಬದುಕಿಗಾಗಿ ಉತ್ತರಪ್ರದೇಶದ ಸರ್ಕಾರದಲ್ಲಿ 
ನಂಬಿಕೆಯನ್ನು ತೋರಿದರೋ, ಆ ನಂಬಿಕೆಗೆ ದ್ರೋಹ ಬಗೆದಿದ್ದಾರೆ. ಜನಗಳು ಮತ ಕೊಟ್ಟು 
ಸರ್ಕಾರಗಳನ್ನುನೇಮಕ ಮಾಡುವುದು, ಸರ್ಕಾರಗಳನ್ನು ಆರಿಸುವುದು, ಅಸಿತ್ತಕ್ಕೆ ಬರುವುದು, 
ಜನರ ಕೆಲಸ ಮಾಡುವುದಕ್ಕಾಗಿ. ಅಂಥ ನಂಬಿಕೆ ಇಟ್ಟಜನರಿಗೆ ದ್ರೋಹವನ್ನು ಬಗೆದಿದ್ದಾರೆ. 


ಈ ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ರಾಮರಾಜ್ಯದ ಕನಸು, ಬಹುಶಃ, ನಮ್ಮಕಾವ್ಯಗಳಲ್ಲಿ 
ಕಂಡಂಥ ಶ್ರೀರಾಮನ ರಾಮರಾಜ್ಯ ಬರುವುದಾದರೆ, ಅಂಥ ರಾಮರಾಜ್ಯ ನಮಗೆ ಬೇಕಾಗಿಲ್ಲ 
ಹುಟ್ಟಿದ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳನ್ನು ನಿರ್ಣಯ ಮಾಡುವಂಥ ಶ್ರೀರಾಮ 
ಬರುವುದಾದರೆ, ಅಂಥ ರಾಜ್ಯ ಬರುವುದಾದರೆ ನಮಗೆ ಬೇಕಾಗಿಲ್ಲ. ಈ ಹಿಂದೂ ರಾಷ್ಟ್ರ 
ಪರಿಕಲ್ಪನೆ ಉಳ್ಳಂಥ ಜನ ಕಾನೂನು, ಧರ್ಮ, ಸಂವಿಧಾನ ಇವೆಲ್ಲವನ್ನೂ ನಾಶ ಮಾಡಿದ್ದಾರೆ. 
ಇದರ ಪರಿಣಾಮವೇನು? ಮತೀಯ ಭಾವನೆ ಮತ್ತೇರಿದಂಥ ಜನರ ಹುಚ್ಚಾಟ. ಹಿಂದೂ 


೩೬೫ / ಜೀವನದಿ 


ರಾಷ್ಟ್ರದ ಪರಿಕಲ್ಪನೆ ಇಟ್ಟುಕೊಂಡಿರುವಂಥ ರಾಜಕೀಯ ದಾಹದ ಕೆಲಸ, ಆದರೆ ಈ 
ಘಟನೆಯಿಂದ, ನಡೆದ ಕೃತ್ಯದಿಂದ, ಈ ನಾಚಿಕೆಗೇಡು ಪ್ರಸಂಗದಿಂದ, ಈ ರಾಷ್ಟ್ರದಲ್ಲಿ ಆದ 
ಪರಿಣಾಮದ ಬಗ್ಗೆನಾವು Re ಮಾಡಬೇಕು. ನಮ್ಮಹಿರಿಯಸದಸ್ಯರಾದಂಥ ಶ್ರೀಮಾನ್‌ 
ರಾಮಕೃಷ್ಣ ಹೆಗಡೆಯವರುತುಂಬಾ ಚೆನ್ನಾಗಿ ಹೇಳಿದರು. ॥t is not the question of demo- 
lition of Mosque. It is the question of demolition of the prestige of the 
country at the international level. ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಎಲ್ಲರೂ 
ಒಂದಾಗಿ ಬಾಳುತಾರೆ ಎನ್ನುವ ನಂಬಿಕೆ ಇತ್ಲೋ, ಆ ನಂಬಿಕೆಯನ್ನು ನಾಶ ಮಾಡಿದ ಒಂದು 
ದುಷ್ಕೃತ್ಯ ಇದು. ಅಂತರರಾಷ್ಟ್ರೀಯ ಮಟ್ಟದಲ್ಲಿರಾಷ್ಟ್ರಕ್ಕೆ ಮಸಿಯನ್ನು ಬಳಿದ ಒಂದು ಕೃತ್ಯ ಇದು. 


ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆಗಲೇ ಹೇಳಿದೆ, ಈ ಎಶ್ವದಲ್ಲಿ ಯಾವುದೇ ಒಂದು 
ಧರ್ಮ, ಮೇಕ We ನೀತಿ, ಯಾವುದೇ ಒಂದು ನ್ಯಾಯ eS ಯಾವುದೇ ಒಂದು 
ಕಾನೂನು, ಒಬ್ಬ ಮನುಷ್ಯನನ್ನು ವಿನಾಕಾರಣಕ್ಕಾಗಿ SN ಪ್ರೀಚ್‌ ಮಾಡುವ 
ಯಾವುದೇ ಧರ್ಮ ಇಲ್ಲ. ಮಹಾತ್ಮಾಗಾಂಧಿ ಇರಬಹುದು, ಏಸು ಕ್ರಿಸ್ತಇರಬಹುದು, ಬುದ್ಧ 
ಇರಬಹುದು. ಯಾರೇ ಆಗಿರಲಿ, ಒಬ್ಬ ಮನುಷ್ಯ ವಿನಾ ಕಾರಣ ಮತ್ತೊಬ್ಬ ಮನುಷ್ಯನನ್ನು ದ್ವೇಷ 
ಮಾಡಬೇಕು, ಅಸೂಯೆ ಪಡಬೇಕು ಎಂದು ಬೋಧನೆ ಮಾಡುವ ಧರ್ಮ ಇಲ್ಲ ಯಾವುದೇ 
ಧರ್ಮ ಪ್ರಬೋಧಕರು ಇಲ್ಲ ಆದ್ದರಿಂದ ಕವಿಗಳು ಹೇಳುವ ಹಾಗೆ, ತಂದೆಯನ್ನು 
ಕಳೆದುಕೊಂಡಂತಹ ಮಕ್ಕಳು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆಯರು, ಅಕ್ಕತಂಗಿಯರ 
ಮುಖದಲ್ಲಿ ನಿಮ್ಮ ರಾಮ ಕಾಣುವುದಿಲ್ಲ. ನಿಮ್ಮ ರಹೀಮ ಕಾಣುವುದಿಲ್ಲ. ನಿಮ್ಮ ಮಾರಮ್ಮ 
ಕಾಣುವುದಿಲ್ಲ. ನಿಮ್ಮಪಟಾಲಮ್ಮಕಾಣವುದಿಲ್ಲ. ನಿಮ್ಮಭೂತ ಕಾಣುವುದಿಲ್ಲ. ಅವರ ಮುಖದಲ್ಲಿ 
ಕಾಣುವುದು ಒಂದೇ, ಅದು ಮನುಷ್ಯತ್ವ. ತಂದೆಯನ್ನು ಕಳೆದುಕೊಂಡ ಮಗನ ಮುಖದಲ್ಲಿ 
ಕಾಣುವುದು ಮನುಷ್ಯತ್ವ. ತಾಯಿಯನ್ನು ಕಳೆದುಕೊಂಡ ಮಗಳ ಮುಖದಲ್ಲಿ ಕಾಣುವುದು 
ಮನುಷ್ಯತ್ವ. ಸಾವಿರಾರು ಜನ ತಮ್ಮ ಅಸುವನ್ನು ನೀಗಿದರು. ಏತಕ್ಕಾಗಿ ನೀಗಿದರು? ರಾಷ್ಟ್ರ 
ರಕ್ಷಣೆಯ ನೆಪದಲ್ಲಿಜನರನ್ನುಕೊಲ್ಲುವುದೂ ಕೂಡ ಒಂದು ಪಾಪ. ಅದೂ ಆಗಿಲ್ಲ ಇಲ್ಲಿದೇಶದ 
ರಕ್ಷಣೆ ಇಲ್ಲ ಧರ್ಮದ ರಕ್ಷಣೆ ಇಲ್ಲ. ನ್ಯಾಯದ ರಕ್ಷಣೆಗಾಗಿ ಅಲ್ಲ, ಇವೆಲ್ಲವೂ ಬೇಡ ಎಂದರೆ, 
ಮನುಷ್ಯನಿಗೆ ಒಳ್ಳೆಯದಾಗುವಂತಹ 45 ಜನಪರ ಕಲ್ಯಾಣದ ಕೆಲಸವೂ ಇಲ್ಲ ಇದು 
ಯಾವುದೂ ಇಲ್ಲದೇ ಇದ್ದಾಗ, ಒಂದೇ ಕಾರಣಕ್ಕಾಗಿ ಅವನು ಅಲ್ಪಸಂಖ್ಯಾತ ಕೊಲ್ಲು ಕಳದ 
ಗಣೇಶನ ಪೂಜೆಗೆ ಇನ್ನೂರ ಒಂದು ರೂಪಾಯಿ ದೇಣಿಗೆ ಕೊಟ್ಟಂತಹ ಒಬ್ಬ ಅಲ್ಲಸಂಖ್ಯಾತನನ್ನು 
ಕೊಂದರೆಇದು ಧರ್ಮವೇನು? ಪ್ರತಿವರ್ಷ ನೂರಾರು ಜನ ಹಿಂದೂಗಳನ್ನುಮನೆಗೆ ಕರೆದು ಅನ್ನ 
ಹಾಕುವಂತಹ ಅಲ್ಪಸಂಖ್ಯಾ ತರನ್ನು ಬೀದಿಯಲಿ ) ಮಚ್ಚಿನಿಂದ ಕೊಚ್ಚುವುದು ಒಂದು ಧರ್ಮವೇನು? 
ಅದು ನ್ಯಾಯವೇನು? "ಆದ್ದರಿಂದ ಈ ಒಂದು ಕೃತ್ಯವನ್ನು ಮಾಡಿದವರಿಗೆ ಏನು ಲಾಭ 


ಜೀವನದಿ / ೩೬೬ 


ಸಿಗುತ್ತದೆಯೋ ನನಗಂತೂ ಗೊತ್ತಿಲ್ಲ. ಇಷ್ಟು ಜನರ ಕೊಲೆಗೆ, ಪಾಪಕ್ಕೆ, ಪ್ರ ಕೃತ್ಯವನ್ನು 
ಎಸಗಿದಂತವರು ಜವಾಬ್ದಾರರಾಗುತಾರೆ. 


ಇದರ ಜೊತೆಗೆ ನನ್ನ ಮಿತ್ರರಲ್ಲಿ ಒಂದು ಪ್ರಾರ್ಥನೆ. ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ 
ಹಿಂದೂಗಳು ಅಲ್ಲಸಂಖ್ಯಾತರಾಗಿ ವಾಸಿಸುತಿದ್ದಾರೆ. ಮಸ್ಕಾಟ್‌ನಲ್ಲಿಕೆಲಸ ಮಾಡುತ್ತಿರುವಂತಹ 
ರುದ್ರಯ್ಯ ನವರ ಗಮನಕ್ಕೆ ಬರಬೇಕು... ಅವನ ಹೆಂಡತಿ ಮಕ್ಕಳು ಬೀದಿಯಲ್ಲಿ 
ತಿರುಗಾಡಬೇಕಾಗುತದೆ ಎಂದು. ದುಬಾಯ್‌ನಲ್ಲಿಕೆಲಸ ಮಾಡುತ್ತಿರುವ ನರಸಿಂಹಮೂರ್ತಿ 
ಅವರ ಮಕ್ಕಳ ಗಮನಕ್ಕೆ ಬರಬೇಕು. ಇಲ್ಲಿ ಅಲ್ಪಸಂಖ್ಯಾತರನ್ನು ಕೊಲ್ಲುವ ರೀತಿಯಲ್ಲಿ ಅವರೆಲ್ಲ 
ನಿಮ್ಮನ್ನುಕೊಂದರೆ ನೀವು ಏನು ಮಾಡುತ್ತೀರಿ? ಏನು ಪರಿಹಾರ ಕೊಡುತ್ತೀರಿ? ಈ ಜನತೆಗೆ, ಬೇರೆ 
ರಾಷ್ಟ್ರದಲ್ಲಿ ಎಲ್ಲಿಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೋ, ಆ ಅಲ್ಪಸಂಖ್ಯಾತರಾಗಿರುವಂತಹ 
ರಾಷ್ಟ್ರದಲ್ಲಿನೀವು ಎಸಗಿದಂತಹ ಕೃತ್ಯವನ್ನು ಅವರೂ ಎಸಗುವುದಾದರೆ, ನೀವು ಅವರಿಗೆ ಏನು 
ರಕ್ಷಣೆ ಕೊಡುತ್ತೀರಿ, ಏನು ಉತ್ತರಕೊಡುತ್ತೀರಿ? ನೀವು ಅವರಿಗೆ ಏನು ಸಂತಾಪವನ್ನು 
ಮಾಡುತ್ತೀರಿ? ಆದ್ದರಿಂದ ಆದಿನ ಅಯೋಧ್ಯೆಯಲ್ಲಿನಡೆದಂತಹ ಘಟನೆಗೆ ಮನುಕುಲವೇತಲೆ 
ತಗ್ಗಿಸುವಂತಹುದು. ಈ ಕೃತ್ಯದಿಂದ ಆದಂತಹ ದುಷ್ಪರಿಣಾಮಗಳಿಗೆ ಧರ್ಮ - ಕರ್ಮ, ಪಾಪ - 
ಪುಣ್ಯ, ಸ್ವರ್ಗ - ನರಕ, ಇವೆಲ್ಲವೂ ಇವೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ವಿಶ್ವದ ಎಲ್ಲಾ 
ಮನುಷ್ಯತ್ವಕ್ಕೆ ಇವರು ಧಕ್ಕೆ ತಂದಿದ್ದಾರೆ. ಮನುಕುಲ ತಲೆತಗ್ಗಿಸುವ ರೀತಿಯಲ್ಲಿ ಈ ಕೃತ್ಯವನ್ನು 
ಮಾಡಿದ್ದಾರೆಂದು ನಾನು ಭಾವಿಸಿಕೊಳ್ಳುತ್ತೇನೆ. ನಾನು ಬೆಳಗ್ಗೆ ಮಾತನಾಡುತ್ತಾ ಈ ಜನಕ್ಕೆ ಹಿಂದೂ 
ಧರ್ಮದ ರಕ್ಷಣೆ, ಹಿಂದೂಗಳ ಉದ್ದಾರ ಮಾಡುವಂತಹ, ನಿಜವಾದ ಉದ್ದೇಶ ಇದ್ದರೆ ಮಂಡಲ್‌ 
ಕಮೀಷನ್‌ ರಿಪೋರ್ಟ್‌ಗೆಇವರು ಏಕೆ ವಿರೋಧ ಮಾಡಿದರು ಎಂದು ಕೇಳುತ್ತೇನೆ. 


ಮಂಡಲ್‌ ಕಮೀಷನ್‌ ವರದಿಯಲ್ಲಿ ಮಹಮದೀಯರಿಗೆ ಯಾವ ಸೌಲಭ್ಯ, 
ಸವಲತ್ತುಗಳನ್ನು ಒದಗಿಸಿರಲಿಲ್ಲ ಆದರೂ ಕೂಡ ಮಂಡಲ್‌ ಕಮೀಷನ್‌ ಬಂದಂತಹ 
ಸಂದರ್ಭದಲ್ಲಿ ಹಿಂದೂಗಳಲ್ಲಿ ನಂಬಿಕೆವುಳ್ಳಂಥ ಜನ ಅದನ್ನು ವಿರೋಧ ಮಾಡಿಸಿದರು. 
ಆದ್ದರಿಂದ ನಾನು ಈ ಮಾತನ್ನು ಏತಕ್ಕೆ ಹೇಳುತಿದ್ದೇನೆಂದರೆ, ಹಿಂದೂಗಳ ಈ ಮತೀಯ 
ಭಾವನೆಯ ಪಿತವನ್ನುನೆತಿಗೇರಿಸಿ, ವೈಚಾರಿಕತೆಯನ್ನು ಕೊಲ್ಲುವುದು ಒಂದು ಉದ್ದೇಶ. ಓಟನ್ನು 
ಪಡೆಯುವುದು ಮತೊಂದು ಉದ್ದೇಶ. ಓಟನ್ನುಪಡೆಯುವುದರಿಂದ ನನಗೆ ಹೆಚ್ಚುನೋವು ಇಲ್ಲ. 
ಈ ರಾಷ್ಟ್ರದ ವೈಚಾರಿಕತೆಯ ಕ್ರಾಂತಿಗೆ ನೀರೆರೆಚುತ್ತಿದ್ದಾರೆ. ಇದು ಎಲ್ಲಾ ಯುಗ 
ಧರ್ಮಗಳಲ್ಲಿಯೂ ನಡೆದುಕೊಂಡು ಬರುತಿದೆ. ಇವತ್ತುಅದು ನಡೆಯುತಿದೆ. ಆದ್ದರಿಂದ ಹಿಂದೂ 
ಧರ್ಮದ ಉದ್ದಾರವನ್ನುಮಾಡುತೇವೆ. ಹಿಂದು ರಾಷ್ಟ್ರದ ಪರಿಕಲ್ಪನೆಯನ್ನುನಾವು ಇಟ್ಟುಕೊಂಡು 
ಕೆಲಸ ಮಾಡುತಿದ್ದೇವೆಂದು ಹೇಳುವುದು ರಾಜಕೀಯ ಉದ್ದೇಶವೇ ಹೊರತು ಧರ್ಮದ 
ಉದ್ದಾರದ ಉದ್ದೇಶ ಅಲ್ಲ. 


ಮೊನ್ನೆನಮ್ಮಹಿರಿಯರು ಹೇಳಿದ್ದಕ್ಕೆ ನಾನು ಅಭಿನಂದಿಸುತ್ತೇನೆ! ಅವರು ನಮ್ಮೆಲ್ಲರಿಗೂ 
ಮನಮೆಚ್ಚುವ ರೀತಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಮೊಟ್ಟಮೊದಲು ನಮಗೆ ಈ ರಾಷ್ಟ್ರ, 
ಆಮೇಲೆ ಪಕ್ಷ, ದೇಶ ಇದ್ದರೆ ಚುನಾವಣೆಗಳು ನಡೆಯುತವೆ, ಒಂದು ಸಾರಿ ನೀವು 
ಮಂತ್ರಿಗಳಾಗುತ್ತೀರಿ, ಇನ್ನೊಂದು ಸಾರಿ ನಾವು ಮಂತ್ರಿಗಳಾಗುತ್ತೇವೆ. ದೇಶ ಇದ್ದರೆ ನಿಮ್ಮ 
ಮಗನಿಗೂ ಕೆಲಸ ಕೊಡಿಸಿಕೊಳ್ಳಬಹುದು, ನಮ್ಮ ಮಗನಿಗೂ ಕೆಲಸ ಕೊಡಿಸಬಹುದು. ದೇಶ 
ಉಳಿದುಕೊಂಡಿದ್ದರೆ ನೀವು ಆ ಫ್ಲಾಗ್‌ನ್ನು ಹಿಡಿಯಬಹುದು. ನಾವು ಈ ಫ್ಲಾಗ್‌ ಹಿಡಿಯ 
ಬಹುದು. ಆದರೆ ದೇಶವೇ ನಾಶವಾದರೆ ನಿಮ್ಮ ಪಕ್ಷ ಎಲ್ಲಿ ಉಳಿಯುತದೆ. ನೀವು ಎಲ್ಲಿ 
ಉಳಿಯುತ್ತೀರಿ. ಈ ದೃಷ್ಟಿಯಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟ ಪಡುತ್ತೇನೆ. ಈ 
ಕೃತ್ಯವನ್ನು ತಡೆಯಲಿಕ್ಕೆ ಕೇಂದ್ರಸರ್ಕಾರ ಏತಕ್ಕೆ ಪ್ರಯತ್ನ ಮಾಡಲಿಲ್ಲ? ಮೂಢನಂಬಿಕೆಯ 
ಮತಾಂಧರಿಂದ ನಡೆದಂತಹ ಕೃತ್ಯವನ್ನು ತಡೆಯುವುದರಲ್ಲಿ ಉತರ ಪ್ರದೇಶದ ಸರ್ಕಾರ 
ವಿಫಲವಾಗಿದೆ. ಆ ಸರ್ಕಾರವನ್ನು ನೀವು ವಜಾ ಮಾಡಿದ್ದೀರಿ. ಆಗ ಕೇಂದ್ರ ಸರ್ಕಾರ ಏನು 
ಮಾಡುತಿತು? ಮನುಕುಲಕ್ಕೆ ಮಸಿ ಬಳಿಯುವಂತಹ ಈ ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ 
ಕೇಂದ್ರಸರ್ಕಾರಕ್ಕೆ ಅದನ್ನುತಡೆಯಲು ಕಾನೂನಿನ ಅವಕಾಶ ಇರಲಿಲ್ಲ ಕಾನೂನಿನ ಅಡ್ಡಿಇತ್ತು 
ಎನ್ನುವಂತಹ ವಾದವನ್ನು ಒಪ್ಪಲಿಕ್ಕೆ ನಾನು ಸಿದ್ಧನಿಲ್ಲ. ಸಂವಿಧಾನದ ವಿಧಿ 355: 


"It shall be the duty of the Union to protect every State against 
the external aggression and internal disturbances and to ensure that 
the Government of every State is arried on in accordance with the 
provisions of this Constitution" 


ಸಂವಿಧಾನದ ವಿಧಿ 355ಯಲ್ಲಿಸ್ಪಷ್ಟವಾಗಿ ನಿರ್ದಿಷ್ಟವಾಗಿ there is a specific 
provision in the Constitution to prevent the internal disturbances. | 
would like to know from the legal experts or anybody, any person who 
wants to say that there is a legal bar to prevent this offence, to prevent 
1೧15 destruction. ಆದುದರಿಂದ, ಕಾನೂನಿನ ಅಡ್ಡಿ ಇತ್ತು ಎನ್ನುವ ವಾದವನ್ನು ನಾನು 
ನಂಬುವುದಕ್ಕೆ ಸಾಧ್ಯವಿಲ್ಲ. ಮತ್ತೆಏಕೆ ಕೇಂದ್ರ ಸರ್ಕಾರ ಈ ಕೆಲಸ ಮಾಡಲಿಲ್ಲ? ಏಕೆ ಮೋಸ 
ಹೋಯಿತು? 110085 0010615೧, ಉತ್ತರ ಪ್ರದೇಶದ ಸರ್ಕಾರ, ಭಾರತೀಯ ಜನತಾ ಪಕ್ಷದ 
ಮಹಾ ನಾಯಕರುಗಳು ಕೇಂದ್ರ ಸರ್ಕಾರಕ್ಕೆ ನಂಬಿಸಿ ದ್ರೋಹ ಮಾಡಿದರು. "ನಾವು 
ಕರಸೇವೆಯನ್ನುಮಾಡುವುದಿಲ್ಲವೆಂದು, we will perform it in the form of Bhajans 
ಎಂದು ಹೇಳಿ ನಮಗೆ ದ್ರೋಹ ಮಾಡಿದ್ದಾರೆ. They have committed a breach of 
trust, breach of confidence. ಒಂದು ರಾಷ್ಟ್ರದ 70-80 ಕೋಟಿ ಜನರ ಜೀವ, ಆಸ್ವಿ 


ಜೀವನದಿ / ೩೬೮ 


ಮಾನ-ಮರ್ಯಾದೆ ಇವುಗಳೆಲ್ಲವನ್ನೂ ಕಾಪಾಡಬೇಕಾಗಿರತಕ್ಕಂಥ ದ್ರ ರಾಷ್ಟ್ರದಲ್ಲಿ ಆಡಳಿತ 
ನಡೆಸುತಿರತಕ್ಕಂಥ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಲಿಲ್ಲ. ಈ ವಿಷಯದಲ್ಲಿ ಭಾರತೀಯ 
ಜನತಾ ಪಕ್ಷದವರು ಏನೋ ಮೋಸ ಮಾಡಿದ್ದಾರೆ ಎಂಬುದು ನನ್ನ ಭಾವನೆ. to the extent 
they are honest that they have said it in their manifesto ಅವರ ಚುನಾವಣಾ 
ಪ್ರಣಾಳಿಕೆಯಲ್ಲಿ ಅಲ್ಲಿರುವ ಮಸೀದಿಯನ್ನು ಒಡೆದು ರಾಮಮಂದಿರವನ್ನು ಕಟ್ಟುತೇವೆಂದು 
ಜನರಿಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಡಿಸೆಂಬರ್‌ 2ನೇ ತಾರೀಖು ಅಡ್ವಾಣಿಯವರು 
"We will perform this kar-seva with bricks and shovels" ಇದನ್ನು 
ಬಹಿರಂಗವಾಗಿ ಡಿಕ್ಲೇರ್‌ ಮಾಡಿದ್ದಾರೆ. ಈ ಮಸೀದಿಯ ಕಟ್ಟಡವನ್ನು ಕೆಡವುದಕ್ಕೆ ಎಂತಹ 
ನೈಪುಣ್ಯತೆ ಬೇಕು, ಎಂತಹ ಆಯುಧಗಳು ಬೇಕು ಎನ್ನುವುದರ ಬಗ್ಗೆಯೂ ಸಾಕಷ್ಟು ತರಬೇತಿ 
ಗುಜರಾತ್‌ನಲ್ಲಿ ಕೊಟ್ಟಿದ್ದಾರೆ. ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಇವೆಲ್ಲವನ್ನೂ 
ಮಾಡುತ್ತೇವೆಂದು ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತರುಗಳಿಗೆಲ್ಲಾ ತರಬೇತಿ ಕೊಡಿಸಿದ್ದಾರೆ. 
ಅದೇ ರೀತಿ ಅವರ ಪಕ್ಷದ ಎಲ್ಲಾ ನಾಯಕರುಗಳೂ ಸಹ ನಾವು ಇದನ್ನು ಮಾಡಿಯೇ 
ಮಾಡುತ್ತೇವೆಂದು ಡಿಕ್ಲೇರ್‌ ಮಾಡಿದ್ದಾರೆ. ಇಷ್ಟೆಲ್ಲಾ ಆದರೂ ಕೂಡ ಇದನ್ನು 
ಗಮನದಲ್ಲಿಟ್ಟುಕೊಂಡು ಆ ಒಂದು ಕಟ್ಟಡವನ್ನುಸಂರಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಕೇಂದ್ರ 
ಸರ್ಕಾರ ಮಾಡಲಿಲ್ಲವೆಂದರೆ ನಾವು ಮೋಸ ಹೋಗಿದ್ದೇವೆ ಎಂದೇ ಅರ್ಥ. 


They are putting the fear complex in the minds of the minority. 
ಭಾರತೀಯ ಜನತಾಪಕ್ಷದ ನಾಯಕರುಗಳು ಕಾಶ್ಮೀರಕ್ಕೆ ಬಾವುಟವನ್ನು ಹಾರಿಸಲು ಹೋದರೆ, 
ಅವರಿಗೆ ಕೇಂದ್ರಸರ್ಕಾರ ಸರ್ಕಾರದ ಖರ್ಚಿನಲ್ಲಿವಿಮಾನದಲ್ಲಿಸುರಕ್ಷಿತವಾಗಿ ಕರೆದುಕೊಂಡು 
ಹೋಗಿ ಬಾವುಟವನ್ನುಹಾರಿಸಿ ಮತ್ತೆವಾಪಸ್‌ ಕರೆದುಕೊಂಡು ಬಿಡುತ್ತದೆ ಏಕೆ? Why? Can 
they extend the same facility to all? What does it mean? ಗಲಭೆಯಾದಂಥ 
ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 78 ಜನರು ಪ್ರಾಣವನ್ನು ನೀಗಿದ್ದಾರೆ. ಆದರೆ, ಚರಿತ್ರೆಯನ್ನು 
ಕೆಡಿಸಬೇಕಾದಂಥ ಅಕೃತ್ಯವು ನಡೆಯುವ ಸಂದರ್ಭದಲ್ಲಿ ಮನುಜ ಕುಲಕ್ಕೆ ಮಸಿಯನ್ನು ಬಳಿಯುವ 
ಸಂದರ್ಭದಲ್ಲಿ ಈ ಒಂದು ಅಪರಾಧ ನಡೆಯುವಸಂದರ್ಭದಲ್ಲಿಗಾಳಿಯಲ್ಲಿಒಂದು ಗುಂಡೂ 
ಸಹ ಹಾರಿಸಲಿಲ್ಲ. ಅಲ್ಲಿ ಜನಕ್ಕೆ ಗುಂಡನ್ನು ಹಾರಿಸುವುದು ಬೇಡ, ಕರಸೇವಕರನ್ನು ಕೊಲ್ಲುವ 
ಅವಶ್ಯಕತೆ ಇರಲಿಲ್ಲ ಮತೀಯ ಭಾವನೆಯು ಮತ್ತೇರಿದ ಆ ಜನಸಂದಣಿಯಮೇಲೆ ಗುಂಡನ್ನು 
ಹಾರಿಸತಕ್ಕ ಅವಶ್ಯಕತೆ ಇರಲಿಲ್ಲ. ಆದರೆ ಗಾಳಿಯಲ್ಲಿ ಒಂದೇ ಒಂದು ಗುಂಡನ್ನು ಹಾರಿಸಲಿಲ್ಲ. 
what ೮095 it mean? ಅದು ಅಲ್ಲಿಗೇ ನಿಲ್ಲಲಿಲ್ಲ ಅಲ್ಲಿ 2 ಸಾವಿರ ಜನ ಸೈನಿಕರಿದ್ದರಂತೆ. 
ಕರಸೇವಕರು ಅವರನ್ನೆಲ್ಲಾತಳ್ಳಿಕೊಂಡು, ನೂಕಿಕೊಂಡು ಹೋದರಂತೆ;ಇದನ್ನು ನಂಬಬಹುದೆ? 

Can we believe this? ಈ ಎರಡು ಸಾವಿರ ಜನ ಸೈನಿಕರು ಬರದಂತೆ ಕರಸೇವಕರು 


೩೬೯ / ಜೀವನದಿ 


ಸೈಯಲ್ಲಿಯೇ ಅಡ್ಡಹಾಕಿದರಂತೆ, ಅವರೇನು ಹೋಮ್‌ ಗಾರ್ಡ್‌ಗಳೇ, ಎನ್‌.ಸಿ.ಸಿ.ಯವರೆ, 
ಎರಡು ಸಾವಿರ ಜನ ಸೈನಿಕರನ್ನುಆ ಸ್ಥಳಕ್ಕೆ ಬರದಂತೆ ಕರಸೇವಕರುತಡೆಯೊಡ್ಡಿದರೆಂದರೆ ಅದನ್ನು 
ನಂಬುವುದಕ್ಕೆ ಸಾಧ್ಯವ? ಆ ಘಟನೆಯನ್ನುತಡೆಯಲು ಪ್ರಾಮಾಣಿಕವಾದ ಆಸೆಇದ್ದರೆ, ಹಂಬಲ 
ಇದ್ದರೆ ಕೊನೆಯ ಪಕ್ಷಗಾಳಿಯಲ್ಲಿ ಒಂದು ಗುಂಡನ್ನು ಹಾರಿಸಬಹುದಾಗಿತ್ತು ಅಷ್ಟೇ ಅಲ್ಲ ಇಲ್ಲಿ 
ಏನುಪಿತೂರಿಇದೆಯೋ ಅಥವಾ ಯಾವ ಒಂದು ಸಂಚುಇದೆಯೋ ನನಗೆ ಗೊತ್ತಿಲ್ಲ. 


ಆದರೆ, ಅಲ್ಲಿ ಕರಸೇವಕರು ಮಸೀದಿಯನ್ನು ನಾಶ ಮಾಡುತ್ತಿದ್ದರೆ ಇಲ್ಲಿ ಪೊಲೀಸ್‌ 
ಅಧಿಕಾರಿಯೊಬ್ಬರು ತಮ್ಮ ಕಾಲಿನ ಶು ಅನ್ನು ಬಿಚ್ಚಿ ಆ ಪ್ರತಿಮೆಗೆ ನಮಸ್ಕಾರ ಮಾಡುತ್ತಿದ್ದಂಥ 
ಚಿತ್ರವನ್ನು ವೃತ್ತಪತ್ರಿಕೆಗಳಲ್ಲಿನೋಡಿದ್ದೇವೆ. When such a heinous crime is being 
committed, the Police Officer was saluting the stone God? Can 
believe that this Government has got the honest approach to stop this 
66517000007 ಅದಕ್ಕಾಗಿ ನಾನು ಹೇಳುತ್ತಿದ್ದೇನೆ, ಈ ಎಲ್ಲಾನಡವಳಿಕೆಗಳನ್ನು ನೋಡಿದಾಗ, 
[೧1611106706 Bureau ದವರು ಏನು ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಪ್ರಮುಖವಾದುದೆಂದರೆ 
ಭಾರತೀಯ ಜನತಾಪಕ್ಷದ ವತಿಯಿಂದ ರಚನೆಯಾಗಿರತಕ್ಕ ಉತರ ಪ್ರದೇಶದಸರ್ಕಾರವು ಇಂಥ 
ಅಕೃತ್ಯಗಳು ನಡೆಯುವಾಗ ಅದನ್ನು ತಡೆಯಲು ಪ್ರಯತ್ನ ಮಾಡಿತ್ತೇ ಅಥವಾ ಇಲ್ಲವೇ ಎನ್ನುವ 
ಅನುಮಾನ ಇದ್ದೇ ಇದೆ. There was a suspicion as to whether the State 
Government intend to stop this destruction. 


ಆದರೆ ಉತ್ತರ ಪ್ರದೇಶದ ಸರ್ಕಾರ ನಂಬಿಕೆ ದ್ರೋಹ ಮಾಡುವುದಿಲ್ಲ ಎನ್ನತಕ್ಕ 
ನಂಬಿಕೆಯನ್ನುಇಟ್ಟುಕೊಂಡಿದ್ದುಬಹಳ ದೊಡ್ಡಘೋರ ಅಪರಾಧ. ಈ ವಿಫಲತೆಯಿಂದ ಇಡೀ 
ಎಶ್ವದ ನಾಗರೀಕ ಸಮಾಜವೇ ತಲೆತಗ್ಗಿಸುವಂತಾಗಿದೆ. ಧರ್ಮಕ್ಕೆ ಮಾಡಿದಂಥ ಅಪಚಾರ, 
ಸಂವಿಧಾನಕ್ಕೆ, ಕಾನೂನಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮನುಕುಲಕ್ಕೇ ಮಾಡಿದಂಥ ಅಪಚಾರ. 
ಆದುದರಿಂದ ಈ ರಾಷ್ಟ್ರದ ಜನತೆಯಲ್ಲಿ ನನ್ನ ಪ್ರಾರ್ಥನೆಯಾದರೂ ಇಷ್ಟೆ ಮತೀಯ 
ಭಾವನೆಗಳನ್ನು ಕೆರಳಿಸುವಂಥ ಅಥವಾ ಕೆರಳಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ, 
ಕುಮ್ಮಕ್ಕು ಕೊಡುವಂಥ, ಸಂಚು ಮಾಡುವಂಥ ಅಥವಾ ಇದರ ಜೊತೆಗೆ ಶಾಮೀಲಾಗಿರುವಂಥ 
ಯಾವುದೇ ಶಕ್ತಿ ಯಾವುದೇ ಸಂಸ್ಥೆ ಯಾವುದೇ ಸರ್ಕಾರವನ್ನುಕಾನೂನು ಚೌಕಟ್ಟಿನಲ್ಲಿನೇಣು 
ಹಾಕುವ ಪತ್ರಯತ್ನಗಳು ಪ್ರಯೋಜನವಿಲ್ಲ. ಅಂಥ ಪಕ್ಷಗಳನ್ನು, ಅಂಥ ಶಕ್ತಿಗಳನ್ನು, ಅಂಥ 
ವ್ಯಕ್ತಿಗಳನ್ನುಇಂಥ ನಂಬಿಕೆ ಉಳ್ಳವರನ್ನು ಬ್ಯಾಲೆಟ್ಸ್‌ ಮುಖಾಂತರ ಕೊಲ್ಲಬೇಕು. ಅಲ್ಲದಿದ್ದರೆ ಏನೂ 
ಪ್ರಯೋಜನ ವಾಗುವುದಿಲ್ಲ ಯಾರೋ ಒಬ್ಬರು ರಾಜೀನಾಮೆ ಕೊಟ್ಟರೆ, ಅಥವಾ ಮಾನ್ಯ 
ಅದ್ವಾನಿಯವರು ರಾಜೀನಾಮೆ ಕೊಟ್ಟರೆ, ಕಲ್ಯಾಣ್‌ಸಿಂಗ್‌ರು ರಾಜೀನಾಮೆ ಕೊಟ್ಟರೆ ಅದರಿಂದ 
ಏನೂ ಪ್ರಯೋಜನವಾಗುವುದಿಲ್ಲ. ಯಾರುಇಂಥ ಅವಿವೇಕದ ನಡವಳಿಕೆಗಳನ್ನುನಡೆಸುತ್ತಾರೆ, 


ಅಪಚಾರಗಳನ್ನುನಡೆಸುತಾರೆ ಅಂಥವರನ್ನು ಚುನಾವಣೆಗಳಲ್ಲಿ ಸೋಲಿಸುವುದರ ಮುಖಾಂತರ 
ಅವರಿಗೆ ಬುದ್ಧಿ ಕಲಿಸಬೇಕು. 


ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರಿ ಪಕ್ಷಗಳ ಜೊತೆಗೆ ನಮ್ಮಜನರ ಜವಾಬ್ದಾರಿ ಕೂಡದೆ. 
ಯಾವ ಉದ್ದೇಶಕ್ಕಾಗಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯುಳ್ಳ ಜನರು ಈ ಅಕೃತ್ಯವನ್ನುನಡೆಸಿದರೋ 
ಆ ಉದ್ದೇಶವನ್ನು ವಿಫಲಗೊಳಿಸಬೇಕು. They should be killed by bullets. 
Their purpose should be killed, their object should be killed by what 
not by bullets but by ballots... ಅದನ್ನು ಮಾಡದಿದ್ದರೆ ರಾಷ್ಟ್ರದಲ್ಲಿ ಮತೀಯ 
ಗಲಭೆಗಳನ್ನು ನಿಲ್ಲಿಸುವುದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಮತೀಯ ಭಾವನೆಗಳನ್ನು 
ಕೆರಳಿಸುವುದನ್ನು ತಡೆಯಲಿಕ್ಕೆ ಸಾಧ್ಯವಾಗುವುದು, The only way isto defeat their ob- 
ject by defeating them in the elections. 


ನನ್ನ ಸ್ನೇಹಿತರು ನಿನ್ನೆ ಹೇಳುತ್ತಿದ್ದರು. 10 ವರ್ಷಗಳ ಹಿಂದೆ ಇಬ್ಬರು 
ಕುಳಿತುಕೊಂಡಿದ್ದರು. ಅಲ್ಲಿಹೊರುವುದಕ್ಕೆ 4 ಜನ ಇಲ್ಲವೆಂದು ಹೇಳುತ್ತಿದ್ದರು. ಅವತ್ತುಹಾಸ್ಯ 
ಮಾಡುತಿದ್ದರು. ಇವತ್ತುನಾವು 107 ಜನ ಇದ್ದೇವೆಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ನಾನು 
ಹೇಳುತ್ತಿದ್ದೇನೆ. 1987ರಲ್ಲಿ 18 ಜನ ಗೆದ್ದು ಬಂದಿದ್ದರು 50 ॥ is a logic. They use to 
demand flush everyday... ಈ 18 ಜನ ಗೆದ್ದು ಬಂದಿದ್ದು ಹೆಗಡೆಯವರು ಸರ್ಕಾರ 
ರಚಿಸಿದಾಗ, ಹೀಗೆ ಮಾಡಬೇಕು, ಇದೇ ಮಾಡಬೇಕೆಂದು ಹೇಳುತ್ತಿದ್ದರು. ಅದೇ ಇವತ್ತುಎಷ್ಟು 
ಜನಗೆದ್ದುಬಂದಿದ್ದಾರೆ? ಚುನಾವಣೆಗಳನ್ನುಗೆಲ್ಲುವುದಕ್ಕೆ, ಮನುಕುಲಕ್ಕೆ ಬೆಂಕಿ ಹಚ್ಚುವುದಷ್ಟೇ ಇದರ 
ಉದ್ದೇಶವೆಂದು ಯಾರಾದರೂ ತಿಳಿದಿದ್ದರೆ ಅದು ತಪ್ಪು ಎಂದು ನನ್ನ ಸ್ನೇಹಿತರಿಗೆ ಈ ಸದನದ 
ಮುಖಾಂತರ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. 


ಇದೆಲ್ಲಾ ಆದ ಮೇಲೆ ಈ ಸಮಸ್ಯೆಗೆ ಪರಿಹಾರವಾಗಿ ಈಗಾಗಲೇ ನಮ್ಮ 
ಪ್ರಧಾನಮಂತ್ರಿಯವರು ಅಲ್ಲಿಮಸೀದಿಯನ್ನುಕಟ್ಟಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು 
ಅಷ್ಟಕ್ಕೇ ನಿಲ್ಲುವುದಿಲ್ಲ. ಈ ರಾಷ್ಟ್ರದಲ್ಲಿಎಷ್ಟುಮಸೀದಿಗಳು ನಷ್ಟವಾಗಿದೆ ಅಷ್ಟೂಮಸೀದಿಗಳನ್ನು 
ನನ್ನ ಅಭಿಪ್ರಾಯದಲ್ಲಿಕಟ್ಟಬೇಕಾಗುತ್ತದೆ. ಇದರ ಬದಲು ಸಮಾಜದಲ್ಲಿರತಕ್ಕ ಜನರಿಗೆ ಅನ್ನ-ಬಟ್ಟೆ 
ಇಲ್ಲದಿರುವಾಗ, ಈ ದೇಶದ ಕೆರೆಯಲ್ಲಿರುವ ನೀರನ್ನು ಕಾಲುವೆ ಮಾಡಿಕೊಂಡು ಜಮೀನಿಗೆ 
ಬಿಟ್ಟುಕೊಳ್ಳಲಿಕ್ಕೂ ಹಣವಿಲ್ಲವೆಂದು ಹೇಳುವಂತಹ ಸಂದರ್ಭದಲ್ಲಿ ಮಂದಿರ-ಮಸೀದಿಗಳನ್ನು 
ಕಟ್ಟಿಸಲಿಕ್ಕೆ ಹಣ ವೆಚ್ಚ ಮಾಡಬೇಡಿ. /0೬ destroy the whole thing... ಅದನ್ನು 
ಸಂಪೂರ್ಣವಾಗಿ ಹೊಡೆದು ಹಾಕಿ ವನ ಮಾಡಿ. ಇಲ್ಲವೇ ಕಾಡು ಮಾಡಿ. ಗಿಡ-ಮರಗಳಿಂದ ಒಳ್ಳ 
ಗಾಳಿ ಬಂದು ಜನರು ಉಸಿರಾಡುತಾರೆ. ಅದರ ಬದಲು ಕಲ್ಲಿನಿಂದ ಕಟ್ಟಿದಂತಹ ದೇವಸ್ಥಾನದಿಂದ 
ಯಾರಿಗೂ ಪುರುಷಾರ್ಥ ಸಿಗುವುದಿಲ್ಲ. Whether it is masjid or temple. 


೩೭೧ / ಜೀವನದಿ 


ಈ ಸದನದ ಮುಖಾಂತರ ಕೇಂದ್ರಸರಕಾರಕ್ಕೆ ಎನಂತಿ ಮಾಡುತ್ತೇನೆ. ಅವರು ಒಂದು 
ಗಂಡು ನಿರ್ಧಾರವನ್ನುತೆಗೆದುಕೊಳ್ಳಲಿ ಎಂದು. ಮಸೀದಿ- ಮಂದಿರ ಎರಡನ್ನೂನೆಲಸಮಮಾಡಿ 
ವನ ಮಾಡಿ ಅದಕ್ಕೆ ಬೇಕಾದರೆ ಒಂದು ಭಾಗಕ್ಕೆ ಮಸೀದಿ ಮತ್ತು ಮತ್ತೊಂದು ಭಾಗಕ್ಕೆ 
ದೇವಾಲಯವೆಂದು ಹೆಸರುಇಡಿ. ಇದನ್ನುಮಾಡುವುದರಿಂದ ಈ ಸಮಸ್ಯೆಗೆ ಪರಿಹಾರ ಸಾಧ್ಯವೇ 
ಹೊರತು, ಅಲ್ಲಿಮತೊಂದು ಮಸೀದಿಯನ್ನು ಕಟ್ಟುವುದು ಇದಕ್ಕೆ ಪರಿಹಾರ ಮಾರ್ಗ ಅಲ್ಲ, ಈ 
ರಾಷ್ಟ್ರದ ಅಲ್ಲಸಂಖ್ಯಾತ ಮುಸಲ್ಲಾನರಿಗೆ ಬೇಕಾಗಿರುವುದು ಈ ಜೀವಇಲ್ಲದ ಕಟ್ಟಡ ಅಲ್ಲಅವರಿಗೆ 
ಬೇಕಿರುವುದು ನೆಮ್ಮದಿಯ ಬದುಕು. Their life and property should be se- 
ured rst. ಈ ರಾಷ್ಟ್ರದಲ್ಲಿಅವರ ಮಕ್ಕಳು ನೆಮ್ಮದಿಯಿಂದ ಬದುಕಬೇಕು, ಮರ್ಯಾದೆಯಿಂದ 
ಬದುಕಬೇಕು. They want that nothing more... 


ಆದ್ದರಿಂದ ಅಲ್ಲಸಂಖ್ಯಾತರಿಗೆ ಮಸೀದಿಯನ್ನು ಕಟ್ಟಿಸಿ ನಮಾಜು ಮಾಡಿಸಿ 
ಗೆಲ್ಲುವುದಾದರೆ ಹಾಕಿಸಿ. ಆದರೆ ಈ ರಾಷ್ಟ್ರದಲ್ಲಿ ಆಡಳಿತ ಮಾಡುವವರಿಗೆ ನಾನು ಪ್ರಾರ್ಥನೆ 
ಮಾಡುತ್ತೇನೆ. ಈ ರಾಷ್ಟ್ರದಲ್ಲಿ ಬದುಕಿರುವ ಅಲ್ಪಸಂಖ್ಯಾತರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ವ್ಯವಸ್ಥೆ 
ಮಾಡಿಕೊಡಿ ಎಂದು. ನಿನ್ನೆ ಮಾತನಾಡುವಾಗ ಒಂದು ಲಘುವಾದ ಸಂಭಾಷಣೆ ನನ್ನಗಮನಕ್ಕೆ 
ಬಂತು. ಬಿ.ಜೆ.ಪಿ. ನಾಯಕರನ್ನು ಮಾನ್ಯ ಮುಖ್ಯಮಂತ್ರಿಗಳು ನಂಬಿಕೊಳ್ಳಬೇಕು. ನಿಮ್ಮ ಬಗ್ಗೆ 
ಅಪಾರವಾದ ನಂಬಿಕೆ ವಿಶ್ವಾಸವಿದೆ ಎಂದು ಪ್ರಸ್ತಾಪವಾಯಿತು. ಇಂತಹ ಮತಾಂಧತೆಯಲ್ಲಿ 
ನಂಬಿಕೆ ಉಳ್ಳಂತಹ ಜನರನ್ನು ನೀವೇನಾದರೂ ನಂಬಿದರೆ, ನರಸಿಂಹ ರಾಯರು ಹೇಗೆ ನಂಬಿ 
ಕೆಟ್ಟರೋ, ನೀವೂ ಹಾಗೇ ನಂಬಿ ಕೆಡುತ್ತೀರಿ. ಅದು 26ನೇಯತಾರೀಖು ಹುಬ್ಬಳ್ಳಿಯಲ್ಲಿಬಾವುಟ 
ಹಾರಿಸುವುದು ಇರಬಹುದು, 29ನೆಯ ತಾರೀಖು ಇನ್ನೊಂದು ಕಡೆ ಕವಾಯತು ಮಾಡುವುದು 
ಇರಬಹುದು. ಅದೇನೇ ಇರಲಿ, ಅವರು ಹೇಗೆ ನಂಬಿ ಕೆಟ್ಟರು, ಹಾಗೆ ನೀವು ಕೂಡ ನಂಬಿ 
ಕೆಡುವಂಥ ತಪ್ಪನ್ನುಮಾಡಬೇಡಿಎಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 


ಸನ್ಮಾನ್ಯ ಅಧ್ಯಕ್ಷರೇ, ನಡೆದಂಥ ಘಟನೆಯಿಂದ ಯಾರಿಗೆ ಎಷ್ಟುಲಾಭವಾಗಿದೆಯೋ 
ನನಗಂತೂ ಗೊತ್ತಿಲ್ಲ. ಅಲ್ಲಿನ ಮಸೀದಿಯನ್ನುನಾಶ ಮಾಡಿದ್ದರಿಂದ, ಅಲ್ಲಿಒಂದು ಶ್ರೀರಾಮನ 
ವಿಗ್ರಹವನ್ನುಇಟ್ಟಿದ್ದರಿಂದ ಯಾರಿಗೆ ಎಷ್ಟುಲಾಭವಾಗಿದೆಯೋ ಗೊತ್ತಿಲ್ಲ. ಆದರೆ ರಾಷ್ಟ್ರಕ್ಕೆ ತನ್ನ 
ಜಾತ್ಯಾತೀತತೆಯ ಗುಣವನ್ನು ಕಳೆದುಕೊಳ್ಳುತ್ತಿರುವುದರಿಂದ ಅಪಾರ ನಷ್ಟವಾಗಿದೆ. ಇಡೀ ವಿಶ್ವದ 
ಜನ ಭಾರತ ದೇಶವನ್ನು ಅನುಮಾನ ದೃಷ್ಟಿಯಿಂದ ನೋಡುವಂಥ ಒಂದು ಸಂದರ್ಭ 
ಸೃಷ್ಟಿಯಾಗಿದೆ. ಎಲ್ಲದಕ್ಕಿಂತಲೂ ಹೆಚ್ಚಿಗೆ, ಅಲ್ಪಸಂಖ್ಯಾತರು ತಮಗೆ ನೆಮ್ಮದಿ ಇಲ್ಲವೇನೋ ಈ 
ದೇಶದಲ್ಲಿಬದುಕಲಿಕ್ಕೆ ಎನ್ನುವಂಥ ಭಯಸೃಷ್ಟಿಯಾಗಿದೆ. ನೀವು ಯಾರನ್ನುಕೊಂದಿರಿ? ನಿಮಗೆ 
ಅನ್ಯಾಯ ಮಾಡಿದವರನ್ನು ನೀವು ಕೊಂದಿರೇನು? ಬಾಬರಿ ಮಸೀದಿಯನ್ನು ಒಡೆಯುವುದಕ್ಕೆ 
ಹೋಗಿದ್ದಂಥ ಯಾವ ಕರಸೇವಕನನ್ನುಕೊಲ್ಲಲಿಲ್ಲ. ಅಲ್ಲಿಶ್ರೀರಾಮನ ದೇವಸ್ಥಾನವಿದೆ ಎಂದು 


ಜೀವನದಿ / ೩೭೨ 


ವಾದ ಮಾಡುವಂಥ ಯಾವುದೇ ಅಲ್ಪಸಂಖ್ಯಾತರನ್ನು ಕೊಲೆ ಮಾಡಲಿಲ್ಲ, ತರಕಾರಿ ಅಂಗಡಿಗೆ 
ಹೋದಂಥ ಹೆಣ್ಣುಮಗಳು, ತನ್ನವಯಸ್ಕ ಮಗಳನ್ನುಕರೆದುಕೊಂಡು ಹೋಗುತ್ತಿದ್ದಂಥ ಹಿರಿಯ, 
ಸಕಲೇಶಪುರದಿಂದ ಹಣ್ಣು ವ್ಯಾಪಾರ ಮಾಡುತ್ತಿದ್ದಂಥ ಒಬ್ಬ ಅಮಾಯಕ. ಇಂಥವರು 
ಬಲಿಯಾದರು. ಇದರಿಂದ ಯಾರಿಗೆ ಪ್ರಯೋಜನವಾಯಿತು? ಕೊಂದವರಿಗೇನಾದರೂ 
ಪ್ರಯೋಜನವಾಯಿತೆ? ಈ ಮತಾಂಧರಿಗೂ, ಸತವರಿಗೂ ಏನೂ ಸಂಬಂಧವಿಲ್ಲ. ಏತಕ್ಕೆಂದರೆ 
ಕೊಂದವರು ಯಾರೋ ಅಯೋಗ್ಯರು. ಊರಲ್ಲಿದ್ದ ಏನೂ ಕಾಣದಂಥ ಬಡಪಾಯಿಗಳು 
ನೂರಾರು ಜನ ಇವತ್ತು ಜೈಲಿನಲ್ಲಿ ಕೊಳೆಯುತಿದ್ದಾರೆ. ಹಬ್ಬಿದ ದಳ್ಳುರಿಯಲ್ಲಿ ಸತ್ತವರೆಷ್ಟೋ, 
ಬದುಕಿದ್ದು ಜೈಲಿನಲ್ಲಿ ಎಷ್ಟೋ ಜನರು ಸಾಯುತ್ತಿದ್ದಾರೆ. ಆದ್ದರಿಂದ ನನ್ನ ಪ್ರಾರ್ಥನೆ ಇಷ್ಟೇ. 
ಕಾನೂನಿನಿಂದ, ಸಂವಿಧಾನದಿಂದ ಇಂಥ ಕೃತ್ಯಗಳನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ ಇಂಥ 
ನಂಬಿಕೆಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಈಗಾಗಲೇ ಹೇಳಿದಂತೆ, ಇರುವಂಥ ಒಂದೇ 
ಒಂದು ಮಾರ್ಗ. ಈ ರಾಷ್ಟ್ರದ ಜನ, ಇಂಥ ಪ್ರವೃತ್ತಿ ಉಳ್ಳವರು ಪ್ರಬುದ್ಧಮಾನಕ್ಕೆ ಬರದಂಥ 
ರೀತಿಯಲ್ಲಿ ತಡೆಯತಕ್ಕ ಪ್ರಯತ್ನ ಮಾಡಬೇಕೆಂದು ಈ ಸದನದ ಮುಖಾಂತರ ಪ್ರಾರ್ಥನೆ 
ಮಾಡಿಕೊಂಡು, ನನಗೆ ಇಷ್ಟುಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ವಂದಿಸಿ, ನನ್ನ 
ಮಾತುಗಳನ್ನುಮುಗಿಸುತ್ತೇನೆ. ೦ 


(31-12-1992) 


೩೭೩ / ಜೀವನದಿ 


ಕೃಷಿ ಉತ್ಪನ್ನಗಳ ಬೆಲೆ ಕುಸಿತದ ಬಗ್ಗೆ 


ಮಾನ್ಯ ಉಪಾಧ್ಯಕ್ಷರೆ, ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಕುಸಿದಿರುವುದರ ಬಗ್ಗೆ 
ಪರಿಹಾರವನ್ನು ಕಂಡುಕೊಳ್ಳುವು ದುಕ್ಕೆ ನಮ್ಮ ವಿರೋಧಪಕ್ಷದ ನಾಯಕರು ಈ ವಿಚಾರವನ್ನು ಚರ್ಚೆಗೆ 
ತಂದು ಅತ್ಯಂತ ಒಳ್ಳೆಯ ಕೆಲಸವನ್ನುಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತೇನೆ. 


ಈ ವಿಚಾರದಲ್ಲಿಸಾಕಷ್ಟುಚರ್ಚೆ ಈ ಹಿಂದೆ ಆಗಿದೆ. ಇತೀಚೆಗೆ ಕೃಷಿ ಉತ್ಪನ್ನಗಳ ಬೆಲೆ 
ಕುಸಿತಕ್ಕೆ ಕಾರಣಗಳನ್ನು, ಪರಿಹಾರವನ್ನು ಕಂಡುಹಿಡಿಯುವ ಪ್ರಯತ್ನ ನಡೆಯದೆಯೇ ಕೃಷಿ 
ಉದ್ಯಮಕ್ಕೆ ಹೊಂದಿಕೊಂಡಂತೆ ಇರುವ ಎಲ್ಲಾ ಮಜಲುಗಳನ್ನು ಜಾಲಿಸಿ ಆಡುವ ಪ್ರಯತ್ನ 
ಸದನದಲ್ಲಿನಡೆದಿದೆ. ಇದು ತಪ್ಪೇನಲ್ಲ. ನನ್ನಮಟ್ಟಿಗೆ ಕೃಷಿ ಉತ್ಪನ್ನಗಳ ಉತ್ಪತಿಗೆ ಸಂಬಂಧಪಟ್ಟ 
ಸಮಸ್ಯೆಗಳನ್ನು ಹೊರತುಪಡಿಸಿ, ಕೃಷಿ ಉತ್ಪನ್ನಗಳು ಉತ್ಪಾದನೆಯಾದ ಮೇಲೆ ಮಾರುಕಟ್ಟೆಯ 
ಸಮಸ್ಯೆಗಳು, ಅಥವಾ ಆಡಳಿತ ವ್ಯವಸ್ಥೆಯಿಂದಾಗಿ ಕೃಷಿ ಉತ್ಪನ್ನಗಳ ಬೆಲೆ ಏಕೆ ಕಡಿಮೆಯಾಗುತಿದೆ, 
ಅದಕ್ಕೆ ಏನು ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂಬ ಬಗ್ಗೆ ಮಾತ್ರ ನಾನು ವಿಷಯವನ್ನು 
ಪ್ರಸ್ತಾಪಮಾಡುವ ಪ್ರಯತ್ನಮಾಡುತ್ತೇನೆ. 


ಈ ರೀತಿ ಬೆಲೆ ಕುಸಿತಕ್ಕೆ ನನ್ನಪ್ರಕಾರ ಮೊದಲನೆಯ ಕಾರಣ : ಸಮೃದ್ಧಿಯಾದ ಬೆಳೆ. 
ಇದಕ್ಕೆ ತಕ್ಷಣದ ಪರಿಹಾರ, ಸಮೃದ್ಧಿಯಾಗಿ ಬೆಳೆಯುವುದನ್ನುನಿಲ್ಲಿಸುವುದೇ? ಏಕೆಂದರೆ ಯಾವುದೇ 
ವಸ್ತುವಿನ ಬೆಲೆ ಯಾವಾಗಲೂ ಪೂರೈಕೆ ಮತ್ತುಬೇಡಿಕೆಯ ಮೇಲೆ ಅವಲಂಬಿಸಿರುತ್ತೆ ಈಗ ನಮ್ಮಲ್ಲಿ 
ಸಮೃದ್ಧಿಯಾಗಿ ಮಳೆಯಾಗಿರುವುದರಿಂದ ಉತ್ಪತ್ತಿ ಜಾಸ್ತಿಯಾಗಿದೆ. ಐದುನೂರು ರೂಪಾಯಿ 
ಇದ್ದಂಥ ರಾಗಿ ಏಕಾಏಕಿ 300 ರೂಪಾಯಿಗಳಿಗೆಇಳಿದಿದೆಯೆಂದರೆ,ಇದರ ಬಗ್ಗೆನಾವು ಆರ್ಥಿಕ 
ತಜ್ಞರ ಹತಿರ ಹೋಗುವ ಅವಶ್ಯಕತೆ ಇಲ್ಲ ಉತ್ಪತ್ತಿ ಜಾಸ್ತಿಯಾಗಿದೆ. ಆದ್ದರಿಂದ ಬೆಲೆ 
ಕಡಿಮೆಯಾಗಿದೆ. ಉತ್ಪತ್ರಿಯನ್ನೇ ಕಡಿಮೆ ಮಾಡುವುದು ಸರಿಯೇ? ಅದೂ ಆಗುವುದಿಲ್ಲ 
ಏಕೆಂದರೆ ಈ ದೇಶದಲ್ಲಿಸಂಪತಿನ ಸೃಷ್ಟಿಯಾಗಿದೆ. ಕೃಷಿ ಉತ್ಪನ್ನಗಳ ಉತ್ಪತ್ತಿರಾಷ್ಟ್ರಕ್ಕೆ ಎಷ್ಟುಬೀಕೋ 
ಅಷ್ಟು ಆಗಿದೆ. ಅದಕ್ಕಾಗಿ ರಾಷ್ಟ್ರದ ತಜ್ಞರನ್ನು, ಕೃಷಿ ವಿಜ್ಞಾನಿಗಳನ್ನು ನಾನು ಅಭಿನಂದಿಸುತ್ತೇನೆ. 
ಬೆಲೆಯನ್ನು ಜಾಸ್ಮಿಮಾಡಲು ನಾವು ಮಾಡಬೇಕಾಗಿರುವ ಸಣ್ಣಕೆಲಸವೇನೆಂದರೆ ಉತ್ಪತ್ತಿಯನ್ನು 
ಕಡಿಮೆ ಮಾಡುವುದು. ಆದರೆ ಇದು ಸಾಧ್ಯವಿಲ್ಲ ಏಕೆಂದರೆ ಆರ್ಥಿಕ ತಜ್ಞರಾದ ಶ್ರೀ ಎಸ್‌. 
ಶೇಷಾದ್ರಿಯವರ ಪ್ರಕಾರ ಈ ದೇಶದಲ್ಲಿಸಂಪತಿನ ಉತ್ಪತ್ತಿಯಾಗಿದೆ. ಆದರೆ ಅದರ ವಿತರಣ 
ಸಮವಾಗಿ ಆಗಿಲ್ಲ ಪಂಜಾಬ್‌ನಲ್ಲಿ ಗೋಧಿಯನ್ನು ಯತೇಚ್ಛವಾಗಿ ಬೆಳೆದು, ತುಂಬಲು 
ಸಾಧ್ಯವಾಗದೆ ರಾಶಿ ರಾಶಿಯಾಗಿ ಬಿದ್ದಿದೆ. ಆದರೆ ಬೆಂಗಳೂರಿನ ಬಸ್‌ ಸ್ಟಾಂಡ್‌ನಲ್ಲಿ ತಿನ್ನಲು 


ಜೀವನದಿ / ೩೭೪ 


ಅನ್ನವಿಲ್ಲದೆ ಮಲಗಿಕೊಂಡಿರುವವರು ನೂರಾರು ಜನರು ಇದ್ದಾರೆ. ಅದರ ಅರ್ಥವೇನೆಂದರೆ 
ನಮ್ಮಲ್ಲಿ ಉತ್ಪಾದನೆ ಜಾಸಿಯಾಗಿದ್ದರೂ ಕೊಂಡುಕೊಳ್ಳುವ ಶಕ್ತಿಯನ್ನು ಸಾಮಾನ್ಯ ವ್ಯಕ್ತಿಯಲ್ಲಿ 
ವೃದ್ಧಿಸುವಲ್ಲಿ ನಮ್ಮ ಆಡಳಿತ ವಿಫಲವಾಗಿದೆ. ॥ 15 true there is an increase in the 


agricultural produce, but at the same time, the distribution of the in- 
crease is not evenly done. 


ಉತ್ಪತ್ರಿಜಾಸ್ತಿಯಾಗಿರುವುದರಿಮದ ಬೆಲೆ ಕಡಿಮೆಯಾಗಿದೆ, ಬೆಲೆಯನ್ನುಇಳಿಸ ಬೇಕು 

ಎನ್ನುವುದು ಬುದ್ದಿವಂತಿಕೆಯ ಲಕ್ಷಣವಲ್ಲ, ಈ ಬೆಲೆ ಹೆಚ್ಚಳಕ್ಕೆ ಯಾರುಕಾರಣ? ರಾಜ್ಯಸರ್ಕಾರ 

ಅಥವಾ ಕೇಂದ್ರ ಸರ್ಕಾರ ಕಾರಣವೇ ಎಂಬ ಬಗ್ಗೆ ಮುಗುಮ್ದಾಗಿ ನಮ್ಮಸ್ನೇಹಿತರು ನೇರವಾಗಿ 

ಪ್ರಸಾಪ ಮಾಡದೆ ಹೇಳಿದ್ದಾರೆ. ಆದರೆ ನಾನು ವಿಷಯಕ್ಕೆ ನೇರವಾಗಿ ಬರಲು ಇಷ್ಟಪಡುತ್ತೇನೆ. 

ನಮ್ಮಹಳ್ಳಿಗಾಡಿನಲ್ಲಿ ಒಂದು ಕತೆ ಇದೆ. ಒಬ್ಬನಿಗೆ ಇಬ್ಬರು ಹೆಂಡತಿಯರು ಇದ್ದರು. ಅವರಲ್ಲಿ 
ಒಬ್ಬಳಿಗೆ ವಯಸ್ಸಾಗಿತ್ತು ಮತ್ತೊಬ್ಬಳು ಬಹಳ ಚಿಕ್ಕ ವಯಸ್ಸಿನವಳು. ವಯಸ್ಸಾದವಳಿಗೆ ನನ್ನಗಂಡ 
ವಯಸ್ಸಾದವನಂತೆ ಕಾಣಬೇಕು ಎಂಬ ಆಸೆ, ಆದ್ದರಿಂದ ಅವಳು ಗಂಡನ ಕಪ್ಪುಕೂದಲುಗಳನ್ನೆಲ್ಲ 
ಕಿತ್ತುಹಾಕುತ್ತಿದ್ಳಳು. ಹುಡುಗಿಯಾಗಿದ್ದವಳಿಗೆ ನನ್ನ ಗಂಡ ಹುಡುಗನಂತೆ ಕಾಣಬೇಕೆಂಬ ಆಸೆ. 

ಆದ್ದರಿಂದ ಅವಳು ಗಂಡನ ತಲೆಯ ಬಿಳಿ ಕೂದಲುಗಳನ್ನೆಲ್ಲ ಕಿತುಹಾಕುತಿದ್ದಳು. ಹೀಗೆ ಮಾಡಿ 
ಅವನ ತಲೆಯ ಕೂದಲೆಲ್ಲಹೋಗಿ ನುಣ್ಣಗೆ ಆಗಿಬಿಟ್ಟಿತು. ನಮ್ಮಪರಿಸ್ಥಿತಿ ಅದೇ ಸ್ಥಿತಿಗೆ ಬಂದಿದೆ. 

ಈ ಬೆಲೆ ಕುಸಿತ ಪರಿಣಾಮದಿಂದ ಕೃಷಿ ಉತ್ಪನ್ನದಲ್ಲಿಜೀವನ ಮಾಡಬೇಕಾಗಿರುವ ವ್ಯಕ್ತಿಯ ಬದುಕು 
ಬಹಳ ಕೆಳಮಟ್ಟವನ್ನುತಲುಪಿದೆ. ಇದು ಯಾವ ಸರ್ಕಾರದಿಂದ ಆಗಿದೆ ಎಂಬುದಕ್ಕಿಂತ, ಇದಕ್ಕೆ 
ಇರುವ ನಿಜವಾದ ಕಾರಣಗಳೇನು, ಕಂಡುಕೊಳ್ಳಬೇಕಾದ ಪರಿಹಾರವೇನು ಎಂಬ ಬಗ್ಗೆ 
ಹುಡುಕಬೇಕಾದುದು ನಮ್ಮೆಲ್ಲರ ಕರ್ತವ್ಯ. ನನಗೂಕೆಲವು ದೇಶಗಳನ್ನು ನೋಡುವಂಥ ಅವಕಾಶ 
ಸಿಕ್ಕಿದ್ದರಿಂದ ಕೃಷಿವಿಷಯದಲ್ಲಿಎಲ್ಲಾದೇಶಗಳಲ್ಲಿ ಎಲ್ಲಾ ಕಾಲಕ್ಕೂ ಕೃಷಿಕ ಬದುಕೇ ನಿಕೃಷ್ಟವಾಗಿದೆ 

ಎಂಬ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಅದು ಭಾರತ ದೇಶಕ್ಕೆ, ಅಮೆರಿಕಾ ದೇಶಕ್ಕೆ, ಕರ್ನಾಟಕಕ್ಕೆ 
ಸೀಮಿತವಾದದ್ದಲ್ಲ ಎಲ್ಲಾ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ಎಲ್ಲಾ ಕಾಲಕ್ಕೆ ಅತ್ಯಂತ ನಿಕೃಷ್ಟವಾದಂಥ 
ಬದುಕು ರೈತನ ಬದುಕು. ಇದಕ್ಕೆ ಈ ದೇಶದ ವ್ಯವಸ್ಥೆಮಾತ್ರ ಕಾರಣವಲ್ಲ ಇಡೀ ವಿಶ್ವದಲ್ಲಿಇರುವ 
ವ್ಯವಸ್ಥೆಯೇ ಕಾರಣವೆಂದು ನನಗನ್ನಿಸುತ್ತದೆ. ನನ್ನಸ್ನೇಹಿತರು ತಂದಿರುವ ವಿಚಾರದಲ್ಲಿ ನನ್ನದೊಂದು 
ಸಣ್ಣತಿದ್ದುಪಡಿ. ಕೇವಲ ಬೆಲೆ ಕುಸಿತ ನಮ್ಮ ಸಮಸ್ಯೆಯಲ್ಲ. ನಮ್ಮ ಮುಖ್ಯವಾದ ಸಮಸ್ಯೆ ಕೃಷಿ 
ಉತ್ಪನ್ನಗಳ ಬೆಲೆಗಳಲ್ಲಿನ ಅನಿಶ್ಚಿತತೆ, ಏರಿಳಿತ. ಟೊಮ್ಯಾಟೋವನ್ನುಒಂದು ದಿವಸ 25 ರೂ.ಗಳಿಗೆ 
ಮಾರಿದ್ದೂ ಇದೆ, ಒಂದು ದಿವಸ 25 ಪೈಸೆಗೂ ಕೇಳುವವರು ಇಲ್ಲದೆ, ಚರಂಡಿಗೆ ಹಾಕಿ 
ಬಂದಿರುವುದೂಇದೆ. ಕೃಷಿಕರಾದ ನಾವು ತೀರಾ ದಡ್ಡರೇನಲ್ಲ May be, we have been 

exploited, but we are not so muh of a fool. 


೩೭೫ / ಜೀವನದಿ 


ನಾವು ಸ್ವಲ್ಪಬುದ್ಧಿವಂತರಾಗಿದ್ದೇವೆ. ಯಾವ ಬೆಳೆಗೆ ಹೆಚ್ಚು ಬೆಲೆ ಸಿಗುತ್ತದೋ ಅದನ್ನು 
ಬೆಳೆಯುವ ಚತುರತೆ ನಮಗೂ ಇದೆ. ಮಾಗಡಿ, ಆನೇಕಲ್‌, ಕುಣಿಗಲ್‌, ಹುಲಿಯೂರುದುರ್ಗ 
ಈ ಭಾಗದಲ್ಲಿ ಮೈಸೂರು ರೇಷ್ಮೆ ಬಿತನೆಗೂಡಿನ ಬೆಳೆಯೊಂದನ್ನು ಬಿಟ್ಟರೆ ಮತ್ತೆ ಯಾವುದೇ 
ಬೆಳೆಯನ್ನುಬೆಳೆಯಲುಸಾಧ್ಯವಿಲ್ಲ ಇಲ್ಲಿನ ರೈತರಿಗೆ ಇದೊಂದೇ ಕಂಪಲ್ಟನ್‌ ಇರುವುದು. ನೀವು 
ಎಷ್ಟಕ್ಕಾದರೂ ಕೊಂಡುಕೊಳ್ಳಿ ಅದನ್ನೇ ಬೆಳೆಯಬೇಕು. ಇಲ್ಲಿ ರೈತರು ಬಲವಂತವಾಗಿ ಆ 
ಬೆಳೆಯನ್ನುಬೆಳೆಯಬೇಕಾಗಿದೆ. ರೇಷ್ಮೆಸಚಿವರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆಂದು ನಾನು 
ಭಾವಿಸುತ್ತೇನೆ. ನಮ್ಮ ಮುಖ್ಯವಾದ ಪ್ರಶ್ನೆ ಎಂದರೆ, ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿನ ಅನಿಶ್ಚಿತತೆ. 
ತೆಂಗಿನಕಾಯಿಯ ಬೆಲೆ ಒಂದು ಸಲ ಹತ್ತು ರೂಪಾಯಿಗಳಾದರೆ, ಮತ್ತೊಂದು ಸಲ ಎರಡು 
ರೂಪಾಯಿಗಳಿಗೆ ಬರುತದೆ. ಆಲೂಗಡ್ಡೆಯ ಬೆಲೆಯೂ ಹಾಗೆಯೇ ಆಗುತ್ತದೆ. ಕೃಷಿ ಉತ್ಪನ್ನಗಳ 
ಬೆಲೆಯ ಕುಸಿತವಾಗುವುದರ ಜೊತೆಗೆ ಇದರ ಬೆಲೆಯಲ್ಲಿ ಆಗುವಂಥ ಅನಿಶ್ಚಿತತೆ ಸಹ ಬಹಳ 
ಮುಖ್ಯವಾದ ಸಮಸ್ಯೆಯೆಂದು ನಾನು ಭಾವಿಸಿದ್ದೇನೆ. 


ಈ ಅನಿಶ್ಚಿತತೆ ಹಾಗೂ ಬೆಲೆ ಕುಸಿತದ ಪರಿಣಾಮವನ್ನು ನಿಭಾಯಿಸುವುದಕ್ಕೆ ಏನು 
ಮಾಡಬೇಕೆಂಬ ವಿಶ್ಲೇಷಣೆಯನ್ನುನಾನು ಮಾಡಬಯಸುತ್ತೇನೆ. ಕೃಷಿಕ್ಟೇತ್ರದಲ್ಲಿಬೆಳೆ ಮತ್ತುಬೆಲೆ 
ಎರಡೂ ಬಹಳ ಪ್ರಾಮುಖ್ಯವಾದುದು. ನಮ್ಮ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆ ಸಿಗಬೇಕು 
ಹಾಗೂ ನಮಗೆ ಉತ್ತಮವಾದಂಥ ಬೆಳೆಯೂ ಆಗಬೇಕು. ಉತ್ತಮವಾದಂಥ ಬೆಳೆ ಬೆಳೆಯಲು 
ಗೊಬ್ಬರ ಕೊಡುವುದು, ಔಷಧಿಗಳನ್ನುಕೊಡುವುದು ಮುಂತಾದ ವಿಷಯಗಳನ್ನುನಾನು ಬೇಸಾಯ 
ಇಲಾಖೆಗೆ ಸೀಮಿತವಾಗಿ ನಾನು ಬಿಟ್ಟುಬಿಡುತ್ತೇನೆ. ಇವೊತಿನ ಸಮಸ್ಯೆ ಇರುವುದು ಬೇಸಾಯ 
ಇಲಾಖೆಯಲ್ಲಲ್ಲ. ಮಾರುಕಟ್ಟೆಇಲಾಖೆಯಲ್ಲಿದೆ. ಮಾರುಕಟ್ಟೆಯ ವಿಚಾರದಲ್ಲಿರುವಸಮಸ್ಯೆಗಳನ್ನು 
ತಮ್ಮಮೂಲಕಸದನಕ್ಕೆ, ಸದನದ ಮೂಲಕ ರಾಜ್ಯದ ಜನತೆಗೆ ನನ್ನಅಭಿಪ್ರಾಯಗಳನ್ನುನಿವೇದನೆ 
ಮಾಡಿಕೊಳ್ಳಲು ಸನ್ಮಾನ್ಯ ಅಧ್ಯಕ್ಷರು ದಯವಿಟ್ಟುನಾಳೆಗೆ ಅವಕಾಶ ಮಾಡಿಕೊಡಬೇಕೆಂದು ಅರಿಕೆ 
ಮಾಡಿಕೊಳ್ಳುತ್ತೇನೆ. ೧ 


(9-11-2000) 


ಜೀವನದಿ / ೩೭೬ 


ರಾಷ್ಟ್ರೀಯಸಮಸ್ಯೆಗಳು 


ಅಧ್ಯಕ್ಷರೆ, ನಿನ್ನೆ ನಾನು ಮಾತನಾಡುತ್ತ ಈ ರಾಜ್ಯದ ಆಡಳಿತದಲ್ಲಿತರಬೇಕಾಗಿರುವ 
ಬದಲಾವಣೆ, ಸುಧಾರಣೆಗಳು, ಪಾರದರ್ಶಕವಾದ ಆಡಳಿತಕುರಿತು ಪ್ರಸ್ತಾಪಿಸಿದ್ದ. ರಾಜ್ಯಪಾಲರ 
ಭಾಷಣದಲ್ಲಿನಾನು ಪ್ರಮುಖವಾಗಿ ಕಂಡ ಮೂರು ರಾಷ್ಟ್ರೀಯಸಮಸ್ಯೆಗಳನ್ನು ಇಂದು ಸದನದ 
ಗಮನಕ್ಕೆ ತರಲು ಇಷ್ಟಪಡುತ್ತೇನೆ; ಮೊದಲನೆಯದು; ಪ್ರಾಥಮಿಕ ಶಿಕ್ಷಣ, ಎರಡನೆಯದು; 
ಪರಿಸರ, ಮೂರನೆಯದು; ಜನಸಂಖ್ಯಾ ನಿಯಂತ್ರಣ. ಪ್ರಾಥಮಿಕ ಶಿಕ್ಷಣದ ಬಗ್ಗೆಪ್ಯಾರ 23, 24, 
25ರಲ್ಲಿ ಕರ್ನಾಟಕ ರಾಜ್ಯದಲ್ಲಿಜನಸಾಮಾನ್ಯರನ್ನುವಿದ್ಯಾವಂತರನ್ನಾಗಿ ಮಾಡಲುತೆಗೆದುಕೊಂಡ 
ಕ್ರಮಗಳ ಬಗ್ಗೆ ಪ್ರಸಾಫಿಸಲಾಗಿದೆ. ಅಧ್ಯಕ್ಷರೇ, ಇದು ನನ್ನಮಾತಲ್ಲ ಮೆಕೆ ಅವರು ಒಂದು ಕಡೆ 
ಹೇಳುತಾರೆ : A vigilant citizen is a prize of democracy. ಇಂತಹ ಎಚ್ಚೆತ್ತ ಒಬ್ಬ 
ಪ್ರಜಿ ಪ್ರಜಾಪ್ರಭುತ್ವಕ್ಕೆ ಬೇಕೇಬೇಕು, ಅವಶ್ಯಕ, ಅನಿವಾರ್ಯ ಎಂಬುದನ್ನು ನಾವು 
ಅರಿತುಕೊಂಡರೆ, ವಿದ್ಯೆ ಇಲ್ಲದೆ ಒಬ್ಬ ಪ್ರಜ್ಞಾವಂತ ಪ್ರಜೆ ಆಗಲು ಸಾಧ್ಯವಿಲ್ಲ ಇದನ್ನು ಕೇವಲ 
ರಾಜ್ಯಕ್ಕೆ, ಪ್ರಾಂತ್ಯಕ್ಕೆ, ದೇಶಕ್ಕೆ ಸೀಮಿತವಾಗಿ ನಾನು ಹೇಳುತ್ತಿಲ್ಲ ಭಾರತದಲ್ಲಿ ಸರ್ವರಿಗೂ ವಿದ್ಯೆ 
ಕೊಡುವುದರಲ್ಲಿನಾವು ಸಫಲರಾಗಿಲ್ಲವೆಂಬುದನ್ನುಅಂಕಿ- ಅಂಶಗಳು ತೋರಿಸುತ್ತವೆ. ದೇಶಕ್ಕೆ 
ಸ್ವಾತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಅನಕ್ಷರತೆ ತೊಡೆದು ಹಾಕಲು ಸುಮಾರು 34 
ಯೋಜನೆಗಳನ್ನು ಕಾರ್ಕರೂಪಕ್ಕೆ ತರಲಾಗಿದೆಯೆಂದು ಇಲಾಖೆಯವರ ಮೂಲಕ ನನಗೆ 
ತಿಳಿದುಬಂದಿತು. ಸಾಕ್ಷರತಾ, ವಯಸ್ಕರ ಶಿಕ್ಷಣ, ವಾಹನಗಳ ಮೇಲೆಶಾಲೆ ನಡೆಸುವುದು, ಹೀಗೆ 34 
ಯೋಜನೆಗಳನ್ನು ಕಾರ್ಯಗತಗೊಳಿಸಿದ ಮೇಲೂ ಕರ್ನಾಟಕದಲ್ಲಿ ಶೇಕಡ 44ರಷ್ಟು 
ಅವಿದ್ಯಾವಂತರಿದ್ದಾರೆಂಬುದು ಅಂಕಿ ಅಂಶಗಳಿಂದ ಗೊತಾಗುತದೆ. ಪ್ರಜ್ಞಾವಂತ ಪ್ರಜೆ 
ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯ, ಅಗತ್ಯ ಎಂಬ ಅರಿವು ನಮಗಿರುವಾಗ ಈ 44 
ಅವಿದ್ಯಾವಂತರನ್ನಿಟ್ಟುಕೊಂಡು ಪ್ರಜಾಪ್ರಭುತ್ವವನ್ನು ಯಶಸ್ವಿ ಮಾಡಲು ಸಾಧ್ಯವಾಗುವುದಿಲ್ಲ 
ಆದ್ದರಿಂದ ಒಟ್ಟಾರೆ ನಾವೆಲ್ಲಪ್ರಯತ್ನಮಾಡಿ, ವಿ.ವಿಗಳ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಇವುಗಳಿಗಿಂತ 
ಹೆಚ್ಚಿನ ಗಮನವನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಕೊಟ್ಟು ಎಲ್ಲರನ್ನೂ ಸಾಕ್ಟರರನ್ನಾಗಿ ಮಾಡುವ 
ಕಾರ್ಯಕ್ರಮ ಕೈಗೊಂಡು ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು 
ಪ್ರಾರ್ಥನೆ ಮಾಡುತ್ತೇನೆ. 


ಇನ್ನುಎರಡನೇ ರಾಷ್ಟ್ರೀಯ ಕಾರ್ಯಕ್ರಮದ ಬಗ್ಗೆ ರಾಜ್ಯಪಾಲರ ಪ್ಯಾರ 21, 22ರಲ್ಲಿ 
ಅರಣ್ಯದ ಬಗ್ಗೆ ಹೇಳಿದ್ದಾರೆ. ಅಧ್ಯಕ್ಷರೇ, ಬದುಕಿನ ಎಲ್ಲಕ್ಷೇತ್ರದಲ್ಲಿ ಮಾಲಿನ್ಯತೆ ಕಾಣುವುದೇ ನಮ್ಮ 
ದುರ್ದೈವವಾಗಿದೆ. ಅದು ಸಾಮಾಜಿಕ ಮಾಲಿನ್ಯ ಇರಬಹುದು, ಪರಿಸರ ಮಾಲಿನ್ಯ ಇರಬಹು, 


೩೭೭ / ಜೀವನದಿ 


ಧರ್ಮದ ಹೆಸರಿನಲ್ಲಿಮಾಲಿನ್ಕ್ಯವಿರಬಹದು, ದೇವಸ್ಥಾನಗಳಲ್ಲಿಮಾಲಿನ್ಯ ಇರಬಹುದು. ಇವನ್ನೆಲ್ಲ 
ಹಾಲಿನಾನು ಬದಿಗಿಟ್ಟು ಪರಿಸರ ಮಾಲಿನ್ಯ ಕುರಿತು ಎರಡು ಮಾತು ಹೇಳಲಿಷ್ಠಪಡುತ್ತೇನೆ; ಪರಿಸರ 
ಮಾಲಿನ್ಯ ಯಾವ ಮಟ್ಟಕ್ಕೆ ತಲುಪಿದೆಯೆಂದರೆ, ಗಂಗಾನದಿ ನೀರಿನ ಮಾಲಿನ್ಯತೆ ಬಗ್ಗೆಹೇಳುವಾಗ, 
ಒಂದು ಕಾಲದಲ್ಲಿಗಂಗೆಯಲ್ಲಿಮಿಂದುಬಂದರೆ ಮಾಡಿದ್ದಎಲ್ಲಪಾಪಗಳೂ ಪರಿಹಾರ, ಕಾಶಿಗೆ 
ಹೋಗಿಬನ್ನಿಎಂದು ಹಿರಿಯರು ಎಲ್ಲರನ್ನೂ ಕಳಿಸುತಿದ್ದರು. ಇವತ್ತುನಾವೆಲ್ಲಬೆಚ್ಚಿಬೀಳುವಂತಹ 
ಪರಿಸ್ಥಿತಿ ಏನಪ್ಪ ಅಂದರೆ, ಆ ಗಂಗೆಯ ನೀರು ಕಲುಷಿತವಾಗಿದೆ. ಎಷ್ಟು ಕಲುಷಿತ ಎಂದರೆ 
ಅಮೆರಿಕಾದಿಂದ 5 ಸಾವಿರ ಕೋಟ ಡಾಲರ್‌ ಪಡೆದು ಸ್ವಚ್ಛಗೊಳಿಸುವಕಾರ್ಯ ಕೈಗೊಳ್ಳತ್ತಿದ್ದೇವೆ. 
ಮೂರು ತಿಂಗಳ ಹಿಂದೆ ನೀವೆಲ್ಲಪತ್ರಿಕೆಯಲ್ಲಿನೋಡಿರಬೇಕು; ವಾರಣಾಸಿಯಲ್ಲಿಅಮೆರಿಕದ 
ಕಾರ್ಯದರ್ಶಿ ಬಂದು ಸಭೆ ಮಾಡಿದ್ದಾರೆ. ಉದ್ದೇಶವೇನಪ್ಪ ಅಂದರೆ, ಅವರ ನೆರವಿನಿಂದ 
ಗಂಗಾನದಿಯನ್ನುಸ್ವಚ್ಛಗೊಳಿಸುವುದು. ಇದೊಂದು ಉದಾಹರಣೆ ಸಾಕು, ಜಲಮಾಲಿನ್ಯ ನಮ್ಮ 
ರಾಷ್ಟ್ರದಲ್ಲಿಯಾವ ಹಂತತಲುಪಿದೆ ಎನ್ನುವುದಕ್ಕೆ. 

ಅಧ್ಯಕ್ಷರೇ, ಇನ್ನು ಗಾಳಿಯ ಮಾಲಿನ್ಯ. ಈಗಾಗಲೇ ದೊಡ್ಡ ಪಟ್ಟಣಗಳಲ್ಲಿ 
ಮೂಗಿಗೊಂದು ಯಂತ್ರ ಕಟ್ಟಕೊಂಡು ತಿರುಗಾಡುತ್ತಿದ್ದೇವೆ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ 
ಜೇಬಿನಲ್ಲಿ ಮಿನಿ ಸಿಲಿಂಡರ್‌ ಇಟ್ಟುಕೊಂಡು ಅದರಿಂದ ಆಮ್ಲಜನಕ ಉಸಿರಾಡುವ ಪರಿಸ್ಥಿತಿ 
ಬರುವುದರಲ್ಲಿಯಾವ ಅನುಮಾನವೂ ಇಲ್ಲ ಇವತ್ತುನೀರು ಕಲುಷಿತವಾಗಿರುವುದಷ್ಟೇ ಅಲ್ಪ 
ಅದರ ಲಭ್ಯತೆಯೂ ಕಡಿಮೆಯಾಗಿದೆ. ಎಷ್ಟುಕಡಿಮೆ ಆಗಿದೆ ಎಂದರೆ; ಮಾನ್ಯ ಮುಖ್ಯಮಂತ್ರಿಗಳು 
ಸ್ವಲ್ಪದಿವಸದ ಹಿಂದೆ ಸಭಾಂಗಣದಲ್ಲಿಭಾಷಣ ಮಾಡುತ್ತ ಹೇಳಿದರು; ಅವರು ದಾವಾಸನದಲ್ಲಿ 
ನಡೆದ ಪ್ರಾಪಂಚ ಸಮ್ಮೆಳನವೊಂದರಲ್ಲಿಪಾಲ್ಗೊಂಡಿದ್ದರು, ಅಲ್ಲಿನ ಚರ್ಚೆಯ ವಿಷಯ ಏನಪ್ಪ 
ಅಂದರೆ, ಪ್ರಪಂಚದಲ್ಲಿಕುಡಿಯುವ ನೀರಿನ ಸಮಸ್ಯೆ. ಆಸಮ್ಮೇಳನದಲ್ಲಿಪ್ರಜ್ಞಾವಂತರೊಬ್ಬರು 
ಪ್ರತಿಪಾದಿಸಿದ್ದು; there will be war between the nations and fight between 
the individuals for drinking water in future ಇದನ್ನು ಕೇಳಿ ನಮಗೆ ಭಯವಾಗುತ್ತದೆ. 
ಬಹುಶಃ ಇದು ಅತಿಶಯೋಕ್ತಿಅಲ್ಲವಿನಿಸುತ್ತದೆ. 50 ವರ್ಷಗಳ ಹಿಂದೆ ಮಳ ಹೊಯ್ದುಶೀತ ಹೆಚ್ಚಾಗಿ 
ಗ್ರಾಮೀಣ ಪ್ರದೇಶದ ಮನೆಗಳು ಕುಸಿದು ಬೀಳುತ್ತಿದ್ದವು. ಆದರೆ ಇಂದು 600 ಅಡಿ ಆಳದಲ್ಲಿ 
ಬೋರ್‌ವೆಲ್ಲಕೊರೆದರೂನೀರಿಲ್ಲ ಬರೀ ಧೂಳು ಏಳುತ್ತದೆ. ಈ ಪರಿಸ್ಥಿತಿಯನ್ನು ಗಮನಿಸಿದಾಗ 
ನಮ್ಮಲ್ಲಿನೀರಿನ ಲಭ್ಯತೆ, ಬೇಸಾಯಕ್ಕೆ ಹಾಗೂ ಕುಡಿಯುವುದಕ್ಕೆ ಎಷ್ಟುಕಡಿಮೆಯಾಗಿದೆ ಎಂದು 
ತಿಳಿಯುತ್ತೆ ಇವತ್ತುಏರ್‌ಪೋರ್ಟ್‌ನಲ್ಲಿ ಒಂದು ಲೀಟರ್‌ ನೀರಿನ ಬೆಲೆ 38 ರೂ. ನಾನಂತೂ 
ತೀರ್ಮಾನ ಮಾಡಿದ್ದೇನೆ. ಸತ್ತರೂ ಈ ನೀರನ್ನುಕೊಳ್ಳುವುದಿಲ್ಲಅಂತ. ಅದಕ್ಕೇ ಕಾರ್‌ನಲ್ಲಿನಾನು 
ನಾಲ್ಕು ಬಾಟಲ್‌ ನೀರನ್ನುಇಟ್ಟುಕೊಂಡು ಹೋಗುತ್ತೇನೆ. ಒಂದು ಹಳ್ಳಿಗೆ ಹೋದಾಗ 14 ರೂ. 
ಕೊಟ್ಟು ಒಂದು ಲೀಟರ್‌ ನೀರು ಕುಡಿಯುವಂತಾದರೆ, ಇವತ್ತು ಹುಟ್ಟಿದ ಮಗು 60 ವರ್ಷ 


ವಯಸಿಗೆ ಕಾಲಿಡುವ ಹೊತ್ತಿಗೆ ಈ ದೇಶದ ಪರಿಸ್ಥಿತಿ ಏನಾಗುತದೆ? ಮುಂದಿನ ಜನಾಂಗಕ್ಕೆ 
ಕುಡಿಯಲುನೀರೂ ಉಳಿಸದ ಪಾಪದ ಪರಿಸ್ಥಿತಿ ಸೃಷ್ಟಿಸಿದ ಜನಾಂಗಕ್ಕೆ ನಾವು ಸೇರಬೇಕಾಗುತ್ತದೆ. 
ಆದರೆ ಹಾಲಿನ ಬೆಲೆ ಏಳು ರೂ.ಎಮ್ಮೆತಂದು ಹುಲ್ಲುಹಾಕಿ,ನೀರು ಕುಡಿಸಿ ವೈ ತಿಕ್ಕಿ, ಹಾಲು ಕರೆದು 
ಮಾರಿದರೆ ಒಂದು ಲೀಟರ್‌ ಹಾಲಿನ ಬೆಲೆ ಅಮೃಮ್ಮಅಂದರೆ 10ರೂ. ಆದರೆ ಕುಡಿಯುವ ನೀರಿನ 
ಬೆಲೆ ಹಳ್ಳಿಯಲ್ಲಿ14 ರೂ., ಏರ್‌ಪೋರ್ಟ್‌ನಲ್ಲಿ38 ರೂ. ಇದನ್ನುಗಮನಿಸಿದಾಗ ದಬಾಸ್‌ನಲ್ಲಿ 
ಯಾರೋ ಪುಣ್ಯಾತ್ಮ ಹೇಳಿದನಲ್ಲthere will be war between the nations and fight 
between the individuals for drinking water ಎಂಬುದು ನಿಜವಾಗಬಹುದೇನೋ. 
ಆದ್ದರಿಂದ ನಾವಿವತ್ತು ಎಚ್ಚೆತುಕೊಳ್ಳುವ ಅವಶ್ಯಕತೆ ಇದೆ. ಇದನ್ನು ತಪ್ಪಿಸಲು ಯಾವ ಎಚ್ಚರ 
ವಹಿಸಬೇಕು ಅಂದರೆ ರಾಜ್ಯಪಾಲರು ತಮ್ಮ ಭಾಷಣದ ಪ್ಯಾರ 21,22ರಲ್ಲಿ ಹೇಳಿರುವ ತರಹ 
ಅರಣ್ಯ ಸಂಪತನ್ನು ವೃದ್ಧಿಮಾಡುವುದು ನಮಗೆ ಇಂದು ಅನಿವಾರ್ಯ. ಗಿಡಮರಗಳನ್ನು ಬೆಳೆಸದೆ 
ಇದ್ದರೆ ಬಹುಶಃ ಮಳ ಬರುವುದಿಲ್ಲ, ಪರ್ಜನ್ಯಜಪ ಮಾಡಿದರೆ ಮಳೆ ಬರುವುದಿಲ್ಲ. ಮಂತ್ರಕ್ಕೆ 
ಮಾವಿನಕಾಯಿ ಉದುರುವುದಿಲ್ಲ. 


pa 


ಮಳೆ ಬರಬೇಕಾದರೆ, ಮುಂದಿನ ಜನಾಂಗಕ್ಕೆ ನೀರಿಲ್ಲದ ಪಾಪದ ಪರಿಸರವನ್ನುಸ್ಪಷ್ಟಿಸಿದ 
ಜನಾಂಗಕ್ಕೆ ನಾವು ಸೇರುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನು ನಾವು ಮಾಡಬೇಕಾದರೆ, ಈ ನಾಡಿನ 
ಅರಣ್ಯ ಸಂಪತ್ತನ್ನು ಹೆಚ್ಚಿಸುವದು ಅತ್ಯಂತ ಅನಿವಾರ್ಯ. ಮಾನ್ಯ ಅಧ್ಯಕ್ಷರೇ, ನನ್ನಸ್ನೇಹಿತರು ಏನು 
ಹೇಳುತಾರೆ ಎನ್ನುವುದು ನನಗೆ ಗೊತಿದೆ. ಜನರನ್ನೇ ದೇವರು ಎಂದು ತಿಳಿದುಕೊಂಡು ನಾನು 
ಬದುಕುವಂಥವನು. ಪೂಜಿಸುವಂಥವನು. ಆರಾಧನೆ ಮಾಡುವಂಥ ವನು. ಯಾವ ಜನವೂ 
ರಾಮಯ್ಯನನ್ನು ಅಲ್ಲಾಡಿಸುವುದಕ್ಕೆ ಆಗುವುದಿಲ್ಲ. ಅದರ ಬಗ್ಗೆ ಚಿಂತೆ ಬೇಡ. ನನ್ನ ಸ್ನೇಹಿತರ 
ಆಶೀರ್ವಾದ ಒಂದುಇರಲಿಸಾಕು. ನಾನು ಈ ಮಾತನ್ನುಏಕೆ ಹೇಳುತ್ತಿದ್ದೇನೆಂದರೆ, ನೀರಿನ ಲಭ್ಯತೆ 
ಇವತ್ತುನಮ್ಮಕರ್ನಾಟಕದ ಪ್ರಶ್ನೆಯಲ್ಲ, ಭಾರತದ ಪ್ರಶ್ನೆಯಲ್ಲ ಇದು ವಿಶ್ವದ ಪ್ರಶ್ನೆ. ಆದ್ದರಿಂದ 
ನಮ್ಮಗಿಡಮರಗಳನ್ನು ಅರಣ್ಯದ ಸಂಪತ್ತನ್ನುಹೆಚ್ಚುಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. 
ಇರುವ ಅರಣ್ಯವನ್ನು ಕಾಪಾಡಬೇಕು, ಇಲ್ಲದಿರುವಂಥ ಅರಣ್ಯವನ್ನು ಬೆಳೆಸಬೇಕು. ನನಗೆ 
ಅನಿಸುತ್ತದೆ, ಅದು ಶರಾವತಿ ಟೇಲ್‌ ಇರಬಹುದು, ಕೈಗಾ ಇರಬಹುದು, ನಮ್ಮಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರಲೇ ಬೇಕಾದಂಥ ಅವಶ್ಯಕತೆ ನಮಗೆ ಇರುವುದರಿಂದ ಅರಣ್ಯಗಳನ್ನು 
ರಕ್ಷಿಸುವುದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟದ ಕೆಲಸ. ಇರುವ ಅರಣ್ಯಗಳನ್ನು ರಕ್ಷಿಸುವುದಕ್ಕೆ 
ಸಾಧ್ಯತೆಇಲ್ಲಎಂದಮೇಲೆ ನಮಗೆ ಇರುವುದು ಒಂದೇ ಒಂದು ದಾರಿ. ಅದ್ಯಾವುದೆಂದರೆ ನಾಡನ್ನೇ 
ಕಾಡನ್ನಾಗಿ ಪರಿವರ್ತನೆ ಮಾಡುವುದು, ಇದು ಅತ್ಯಂತ ಅವಶ್ಯಕ. ನಮ್ಮ ಸ್ಮಶಾನಗಳು, ನಮ್ಮ 
ಶಾಲೆಗಳು, ನಮ್ಮವಿಧಾನಸೌಧದಸುತ್ತಮುತ್ತಇರುವ ಖಾಲಿ ಜಾಗ, ನಮ್ಮಮನೆಯ ಮೇಲಿಇರುವ 
ಖಾಲಿ ಜಾಗ, ರಸ್ತೆಯಲ್ಲಿರುವ ಖಾಲಿ ಜಾಗ, ಮೈದಾನಗಳು, ಎಲ್ಲೆಲ್ಲಿನಾಡಿನಲ್ಲಿಖಾಲಿ ಜಾಗಗಳು 


೩೭೯ / ಜೀವನದಿ 


ಇದೆಯೋ ಅದೆಲ್ಲಾ ಕಡೆ ಅರಣ್ಯವನ್ನು ಬೆಳೆಸಿ ಸೋಷಿಯಲ್‌ ಫಾರೆಸ್ಟ್ರಿ ಎಂದು ಏನು 
ಕಾರ್ಯಕ್ರಮವನ್ನುನಾವು ಹಾಕಿಕೊಂಡಿದ್ದೆವೋ ಆ ಕಾರ್ಯಕ್ರಮವನ್ನುನಾವು ಯಥೇಚ್ಛವಾಗಿ 
ಕಾರ್ಯರೂಪಕ್ಕೆ ತರದಿದ್ದರೆ, ವನಸಂಪತನ್ನುಹೆಚ್ಚಿಸದಿದ್ದರೆ ಮಳೆ ಬರುವುದಿಲ್ಲ. ಮಳೆ ಬರದಿದ್ದರೆ 
ಜಲಕ್ಷಾಮ ಒಂದೇ ಅಲ್ಲ ಪರಿಸರವನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯತೆ 
ಇಲ್ಲ ಅದಕ್ಕಾಗಿ ನಮ್ಮಸರ್ಕಾರ ಮಾನ್ಯ ರಾಜ್ಯಪಾಲರು ಹೇಳಿರುವ ಪ್ರಕಾರ ಈ ಪರಿಸರ ರಕ್ಷಣೆಗೆ 
ಆದ್ಯತೆ ನೀಡಬೇಕು. ನನ್ನ ಪ್ರಕಾರ ಇದು ರಾಷ್ಟ್ರೀಯ ಕಾರ್ಯಕ್ರಮ. ಅರಣ್ಯವನ್ನು ಹೆಚ್ಚಾಗಿ 
ಬೆಳೆಸುವುದರ ಮೂಲಕ ಉತ್ತಮವಾದಂಥ ಗಾಳಿ ಮತ್ತು ನೀರನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು 
ಮಾಡಬೇಕು. 


ಇನ್ನು ಮೂರನೇಯ ರಾಷ್ಟ್ರೀಯ ಕಾರ್ಯಕ್ರಮ ನನ್ನ ಪ್ರಕಾರ ಎಂದರೆ, 
ಜನಸಂಖ್ಯೆಯ ನಿಯಂತ್ರಣ. ಜನಸಂಖ್ಯೆಯ ನಿಯಂತ್ರಣವನ್ನುನಾವು ಮಾಡದಿದ್ದರೆ ಬಹುಶಃ 
"ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ' ಎನ್ನುವ ಗಾದೆ ಏನಿದೆಯೋ ನಾವು ಮಾಡಿದ ಅಭಿವೃದ್ದಿ 
ಕೆಲಸಗಳು ಈ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಯಾವ ಪ್ರಯೋಜನಕ್ಕೂ ಬಾರದೇ ಇರತಕ್ಕ 
ಪರಿಸ್ಥಿತಿಯನ್ನುನಾವು ಕಾಣುತ್ತೇವೆ. ಈ ಒಂದು ದೃಷ್ಟಿಯಿಂದ ನಿರ್ವಿವಾದವಾಗಿ ಜನ ಸಂಖ್ಯೆಯನ್ನು 
ನಿಯಂತ್ರಣ ಮಾಡುವ ಅವಶ್ಯಕತೆ ನಮಗೆಇದೆ. ಸ್ವಲ್ಪಮಟ್ಟಿಗೆನಾವು ಯಶಸ್ವಿ ಕೂಡ ಆಗಿದ್ದೇವೆ. 
ನನ್ನ ಸ್ನೇಹಿತರ ಅನುಭವ ಏನೋ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಯಾವ ಊರಿನಲ್ಲೂ ಪೈಮರಿ 
ಸ್ಕೂಲಿನ ಕಟ್ಟಡ ಕೇಳುವ ಜನಗಳೇ ಮುಂದೆ ಬರುತ್ತಿಲ್ಲ ಪೈವೇಟ್‌ ಸ್ಕೂಲ್‌ ಕಟ್ಟಡ ಬೇಕು ಎಂದು 
ಯಾರೂ ಕೇಳುತಲೇ ಇಲ್ಲ. ಬಹಳ ಜನರಿಗೆ ಇದು ಅನುಭವ ವಾಗಿರಬಹುದು. ನಮ್ಮ ಊರಿನಲ್ಲಿ 
ಸ್ಕೂಲಿನ ರೂಮುಗಳು ಖಾಲಿಯಾಗುತ್ತಾ ಇವೆ. ಇದರ ಕಾರಣವೇನೆಂದರೆ ಕರ್ನಾಟಕ 


ಕೇರಳದಂಥ ಅನೇಕ ರಾಜ್ಯಗಳಲ್ಲಿ they have successfully implemented the 
Family Planning programs. | congratulate the Government and the 


officials for this achievement. 


ಅತ್ಯಂತ ಹೃದಯಪೂರ್ವಕವಾಗಿ ಆ ಕೆಲಸವನ್ನು ಮಾಡಿದಂಥ ಅಧಿಕಾರಿಗಳನ್ನು ಮತ್ತು 
ಸರ್ಕಾರವನ್ನು ಅದು ಯಾವ ಪಕ್ಷದ ಸರ್ಕಾರವೋ, ಯಾರು ಮುಖ್ಯಮಂತ್ರಿ ಯಾಗಿದ್ದರೋ, 
ಯಾರು ಡಿಹೆಚ್‌ಓ ಆಗಿದ್ದರೋ, ಯಾರು ಡೈರೆಕ್ಟರ್‌ ಆಗಿದ್ದರೋ ನನಗೆ ಅದು ಬೇಕಾಗಿಲ್ಲ. 
ಜನಸಂಖ್ಯೆಯ ನಿಯಂತ್ರಣ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಈ ರಾಜ್ಯದಲ್ಲಿ 
ಕಾರ್ಯರೂಪಕ್ಕೆ ತಂದಂಥ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸುತ್ತೇನೆ. ಅದಕ್ಕಾಗಿ ಸನ್ಮಾನ್ಯ 
ರಾಜ್ಯಪಾಲರು 56ನೇ ಪ್ಯಾರಾದಲ್ಲಿ ಈ ಜನಸಂಖ್ಯೆಯ ಕಾರ್ಯಕ್ರಮಗಳ ನಿಯಂತ್ರಣವನ್ನು 
ಇನ್ನೂ ಹೆಚ್ಚಿನ ರೂಪದಲ್ಲಿ ನಾವು ಕಾರ್ಯರೂಪಕ್ಕೆ ತರುತ್ತೇನೆ ಎನ್ನುವಂಥ ಯಶಸ್ವಿ 
ಕಾರ್ಯಕ್ರಮಗಳ ಬಗ್ಗೆ ಅವರು ಪ್ರಸ್ತಾಪವನ್ನುಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಏಕೆ ನಾನು 


ಜೀವನದಿ /?'" 


ರಾಷ್ಟ್ರೀಯ ಕಾರ್ಯಕ್ರಮ ಎಂದು ಹೇಳಿದ್ದುಎಂದರೆ, ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ 
ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಂಥ ಕೇರಳ ಮತ್ತು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ 
ಶಿಕ್ಷೆಯನ್ನು ಕೊಡಲಿಕ್ಕೆ ಹೊರಟದೆ. ನಾನು ಮತ್ತೆ ಹೇಳುತಿದ್ದೇನೆ, ಇದು ಪಕ್ಷಾತೀತವಾಗಿ, 
ಪ್ರಾಂತ್ಯಾತೀತವಾಗಿ ಇರುವಂಥ ಪರಿಸ್ಥಿತಿಯನ್ನು ಗಮನಕ್ಕೆ ತರುತಿದ್ದೇನೆ. ಯಾವ ದೃಷ್ಟಿಯಿಂದ 
ಎಂದರೆ, ಕೇಂದ್ರದ ಅನೇಕ ಯೋಜನೆಗಳಿಗೆ ಹಣವನ್ನು ನಿಗದಿ ಮಾಡುವ ಸಂದರ್ಭದಲ್ಲಿ 
ಜನಸಂಖ್ಯೆಯ ಆಧಾರದಮೇಲೆ ನಿಗದಿ ಮಾಡಬೇಕಾಗುತ್ತದೆ ಎನ್ನುವ ಒಂದು ಪ್ರಸ್ತಾವನೆ ಕೇಂದ್ರ 
ಸರ್ಕಾರದ ಮುಂದೆ ಬರುತ್ತಾಇದೆ. ಇದು ಒಳ್ಳೆಯದಲ್ಲ. ಜನಸಂಖ್ಯೆಯ ನಿಯಂತ್ರಣದ 
ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ನಮ್ಮ ಸರ್ಕಾರಗಳಿಗೆ ನೀವು 
ಶಹಭಾಷ್‌ಗಿರಿಯನ್ನುಕೊಡಬೇಕೇ ಹೊರತು, ಹಣವನ್ನುಜಾಸ್ತಿಮಾಡಿ ಜನಸಂಖ್ಯೆಯ ಆಧಾರದ 
ಮೇಲೆ ಹಣವನ್ನು ಒದಗಿಸುವ ಮೂಲಕ ಈ ಕಾರ್ಯಕ್ರಮವನ್ನುಯಶಸ್ವಿಗೊಳಿಸಿದ ರಾಜ್ಯಗಳಿಗೆ 
ಶಿಕ್ಷೆಕೊಡುವುದನ್ನುತಪ್ಪಿಸಬೇಕು ಎನ್ನುತ್ತಾ, ಈ ಸದನದ ಮೂಲಕ, ತಮ್ಮೂಲಕ, ನಾನು ಕೇಂದ್ರ 
ಸರ್ಕಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇನೆ. ಈ ಮೂರು ರಾಷ್ಟ್ರೀಯ 
ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡುವುದಕ್ಕೆ ರಾಜ್ಯಪಾಲರು 
ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನನ್ನ ಸ್ನೇಹಿತರನ್ನು ಎಲ್ಲರನ್ನೂ ನನ್ನ ಕಾನ್‌ಪಿಡೆನ್‌ಗೆ 
ತೆಗೆದುಕೊಂಡು ನಾನು ಒಂದು ವಿಷಯವನ್ನು ಹೇಳುವುದಕ್ಕೆ ಇಷ್ಟ ಪೃಪಡುತ್ತಿದ್ದನೆ. ಮೂರು 
ವಿಷಯಗಳಲ್ಲಿ ರಾಷ್ಟ್ರೀಯ ಒಮ್ಮತ, ರಾಷ್ಟ್ರೀಯ ಸಮ್ಮತ, ರಾಷ್ಟ್ರೀಯ ಒಪ್ಪಿಗೆ ಮೂಡಿ 
ಬರಬೇಕಾಯಿತು. Oಗ three issues, national consensus should emerge. 


ಅವು ಯಾವುವು ಎಂದರೆ ಮೊದಲನೆಯದಾಗಿ, ಯೋಜನಾ ವೆಚ್ಚದ ನಿಯಂತ್ರಣ, 
ಎರಡನೆಯದು, ಜನಪ್ರಿಯ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಬಗ್ಗೆ ಚಿಂತನೆ, 
ಮೂರನೆಯದು, ಏನು ನಾವೆಲ್ಲರೂ ಆವತಿನಿಂದ ಒಂದೇ ಸಮನೆ ಮಾತನಾಡುತಿದ್ದೇವೋ 
ಡಬ್ಲ್ಯು.ಟಿ.ಓ. ಅಂತರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಸಂಸ್ಥೆಯ ಆಗುಹೋಗುಗಳು. ಈ ಮೂರು 
ವಿಷಯಗಳ ಬಗ್ಗೆ ನನಗೆ ಪ್ರಾಮಾಣಿಕವಾಗಿ ಅನಿಸುತದೆ, ಪಕ್ಷ, ಪ್ರಾಂತ್ಯ, ಇದೆಲ್ಲವನ್ನೂ ಬಿಟ್ಟು 
ಒಂದು ರಾಷ್ಟ್ರೀಯ ಒಮ್ಮತ, ರಾಷ್ಟ್ರೀಯ ಸಮ್ಮತ, ರಾಷ್ಟ್ರೀಯ ಒಪ್ಪಿಗೆ ಮೂಡಿ ಬರಬೇಕಾಗುತ್ತದೆ. 
ಎನ್ನುವುದು ನನ್ನ ಬಲವಾದ ಅನಿಸಿಕೆ. ಮೊದಲನೆಯದು ಜನಪ್ರಿಯ ಕಾರ್ಯಕ್ರಮಗಳು, ನಾನು 
ಈ ಒಂದು ಸಭೆಯಲ್ಲಿ 10-15 ವರ್ಷದ ಹಿಂದೆ ಆಗತಾನೆ ನಾನು 83-84ರಲ್ಲಿ ) ವಿಧಾನಸಭೆಗೆ 


ಬಂದಿದ್ದೆ. ನಾನು ಅವತ್ತುಒಂದು ಮಾತನ್ನು ಹೇಳಿದ್ದೆ ಇವತ್ತುಕೂಡ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. 
cry as 0೦೯1೧0 Populist prograrns, if you really want to take the country 
to a permenent development. 


ಈ ಜನಪ್ರಿಯ ಕಾರ್ಯಕ್ರಮಗಳಿಂದ ಅಶಾಶ್ವತವಾದ, ತಾತ್ಕಾಲಿಕವಾದ 
ಪರಿಹಾರವನ್ನು ನಾವು ಕಾಣುವುದಕ್ಕೆ ಸಾಧ್ಯತೆ ಆಗಬಹುದು. ಆದರೆ ಈ ಜನಪ್ರಿಯ 


೩೮೧ / ಜೀವನದಿ 


ಕಾರ್ಯಕ್ರಮಗಳಿಂದ ಗರಿಷ್ಟ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯತೆ 
ಆಗುವುದಿಲ್ಲ. ಅದಕ್ಕಾಗಿ ಈ ದೇಶದಲ್ಲಿ ಇವತ್ತು ಏನಾಗಿದೆ, ಒಬ್ಬರ ಮೇಲೆ ಒಬ್ಬರು 
ಕಾಂಪಿಟಿಷೇನ್‌. ಒಬ್ಬರು ತಾಳಿ ಕೊಡುತ್ತೇವೆಂದರೆ, ಇನ್ನೊಬ್ಬರು ಕುಂಕುಮವನ್ನು ಕೊಡುತ್ತೇ 
ವೆಂದು ಹೇಳುತಾರೆ. ಒಬ್ಬರು ಪಂಚೆ ಕೊಡುತ್ತೇವೆಂದರೆ, ಇನ್ನೊಂದು ರಾಜ್ಯದಲ್ಲಿಧೋತಿಯನು 
ಕೊಡುತ್ತೇವೆಂದು ಹೇಳುತಾರೆ. ಈ ಒಂದು ಜನರನ್ನು ಮೆಚ್ಚಿಸುವಂಥ ಕಾರ್ಯಕ್ರಮಗಳೇನು 
ಇದ್ದಾವೋ, ವೋಟಿನ ಭೇಟೆಗಾಗಿಯೇ ಕಾರ್ಯಕ್ರಮ ತರುತ್ತಿರತಕ್ಕ ಕಾರ್ಯಕ್ರಮಗಳು 
ಏನಿವೆಯೋ, ಈ ಕಾರ್ಯಕ್ರಮಗಳಿಗೆ ಒಂದು ಕಡಿವಾಣವನ್ನು ಹಾಕುವಂಥ ಕೆಲಸವನ್ನುಇವತ್ತು 
ಯಾವ ರಾಜ್ಯ ಸರ್ಕಾರವೂ ಮಾಡುವುದಕ್ಕೆ ಧೈರ್ಯ ಇಲ್ಲ because you have already 
given to them, you cannot snatch it. ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ, 
ರಾಷ್ಟ್ರಮಟ್ಟದಲ್ಲಿಇದರ ಬಗ್ಗೆ ಚಿಂತನೆಯನ್ನುಮಾಡಬೇಕಾಗುತ್ತದೆ, ಒಮ್ಮತದ ಒಂದು ಅಭಿಪ್ರಾಯ 
ಮೂಡಿಬರಬೇಕಾಗುತ್ತದೆ. ನನ್ನಸ್ನೇಹಿತರು ಹೇಳುತ್ತಿದ್ದರು, Our Govemment itself is 
a begger. Yes, it seems to be true, if you see the present develop- 
ments. 


ಇವತ್ತು ನಮ್ಮ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೂ ನಾವು ಹುಡ್ಕೋ ಮುಂದೆ 
ಕೈಚಾಚಬೇಕು. ವಿಶ್ವಬ್ಯಾಂಕಿನ ಮುಂದೆ ಹೋಗಿ ಕೈ ಚಾಚಬೇಕು. ಆಮೇಲೆ ಏಷ್ಯನ್‌ 
ಡೆವಲಪ್‌ಮೆಂಟ್‌ ಬ್ಯಾಂಕ್‌ ಮುಂದೆ ಹೋಗಿ ಕೈ ಚಾಚಬೇಕು. ಈ ಪರಿಸ್ಥಿತಿ ಏಕೆ ಬಂದಿದೆ? ಈ 
ದೇಶದಲ್ಲಿ ಇವತ್ತುತುಮಕೂರು ಜಿಲ್ಲಾ ಪರಿಷತ್ತಿನ ಬಜೆಟ್‌ನಲ್ಲಿ 70 ಕೋಟಿ ರೂಪಾಯಿಗಳ 
ಕಲಸವನ್ನುಮಾಡುವುದಕ್ಕೆ 314 ಕೋಟ ರೂಪಾಯಿಗಳನ್ನುನಾವು ಖರ್ಚು ಮಾಡುತ್ತಿದ್ದೇವೆ. ಏನು 
ಇದು? ನಮ್ಮಜನಗಳಿಗೆ ಏನಾದರೂ ಗೊತ್ತಾದರೆ ಹಳ್ಳಿಗಳ ಕಡೆ ನಮ್ಮನ್ನು ಬಿಡುತ್ತಾರಾ? ಚರ್ಮ 
ಸುಲಿದುಹಾಕಿಬಿಡುತ್ತಾರೆ. 70 ಕೋಟಿ ರೂಪಾಯಿಗಳ ಕೆಲಸ ಮಾಡುವುದಕ್ಕೆ ತುಮಕೂರು 
ಜಿಲ್ಲೆಯಲ್ಲಿನಾವು ಕೊಡುತಿರುವ ಕೂಲಿ 314 ಕೋಟ ರೂಪಾಯಿಗಳು. ಮಡಿಕೇರಿ ಜಿಲ್ಲೆಗೆ ಹೋಗಿ 
ನಾನು ನೋಡಿದ್ದೇನೆ. 20 ಕೋಟಿ ರೂಪಾಯಿಗಳ ಕೆಲಸವನ್ನು ಮಾಡಿಸಲಿಕ್ಕೆ ಕೂಲಿ 


ಕೊಡುತ್ತಿರುವುದು70 ಕೋಟಿ ರೂಪಾಯಿಗಳು. ಸ್ವಲ್ಪ ಹೆಚ್ಚುಕಡಿಮೆ The non-plan expen- 
diture of all the States including the Central Government is 65% and 


only 35% is available for plan expenditure. ಯೋಜನೇತರ ವೆಚ್ಚಗಳು 65 ಆದರೆ 
ನಮ್ಮಯೋಜನೆಗಳನ್ನುಕಾರ್ಯರೂಪಕ್ಕೆ ತರಲಿಕ್ಕೆ ಇರತಕ್ಕ ಹಣ ಕೇವಲ ಶೇಕಡ 35 ಪರೆಂಟ್‌. ಈ 
35 ಪರೆಂಟೂ ಕೂಡ ಪೂರ್ತಿ ಅಭಿವೃದ್ದಿಗೆ ಸಿಗುವುದಿಲ್ಲ. ಈ 35ರಲ್ಲೂ ಕೂಡ 17616 is salary 
portion again. 


ಇದನ್ನಾದರೂ ಕೊಡಿ, ನಮ್ಮ ಕೆರೆಕಟ್ಟೆಗಳು, ಕಾಲುವೆಗಳಲ್ಲಾ ಒಡೆದುಹೋಗಿವೆ. 
ಸೆಗಳೆಲ್ಲಾ ಗುಂಡಿ ಬಿದ್ದಿವೆ ಎಂದರೆ, ಇಲ್ಲಾ ಸ್ವಾಮಿ ಅದರಲ್ಲೂಸ್ಯಾಲರಿ ಪೋರ್ಷನ್‌ ಇದೆ, 


ಜೀವನದಿ / ೩೮೨ 


ಅದ್ಯಾವುದೆಂದರೆ ಈ ಹೊಸ ಯೋಜನೆಗಳು ಬರುತ್ತವಲ್ಲಾ ಆ ಹೊಸ ಯೋಜನೆಗಳೇ ಇಷ್ಟು 
ವರ್ಷ. ಅದರಿಂದಲೇ ಸಂಬಳವನ್ನು ಕೊಡಬೇಕೆನ್ನುವ ಒಂದು ನಿಯಮ ಇದೆ ಎನ್ನುತಾರೆ. ಆ 
ಒಂದು ದೃಷ್ಟಿಯಿಂದ ಈ ಸಂಬಳದ ಪೋರ್ಷನ್‌, ಈ ಯೋಜನೇತರ ಮತ್ತು ಯೋಜನಾ 
ವೆಚ್ಚದಲ್ಲೂಕೂಡ ಸೇರಿಕೊಂಡಿದೆ. 


ಆದ್ದರಿಂದ 65 ಭಾಗವನ್ನು ಸಂಬಳಕ್ಕೆ, ಸಾರಿಗೆಗೆ, ಸವಲತಿಗೆ, ನಮ್ಮದನ್ನೂ 
ಸೇರಿಸಿಕೊಂಡು ಹೋಗುತ್ತಿದೆ. ನಾನು ಬರೇ ಅಧಿಕಾರಿಗಳದ್ದು ಹೇಳುತ್ತಿಲ್ಲ. ನಮ್ಮದೂ 
ಸೇರಿಸಿಕೊಂಡುಇಂತಹ ಯೋಜನೇತರ ವೆಚ್ಚಗಳಿಗೆ 65 ಪರ್ಸೆಂಟನ್ನುಖರ್ಚು ಮಾಡಿ, ಕೇವಲ 
35 ಪರ್ಸೆಂಟಿನ ಯೋಜನೆಗಳ ವೆಚ್ಚಕ್ಕೆ ಇಟ್ಟುಕೊಂಡಿರುವ ಪರಿಸ್ಥಿತಿಯಲ್ಲಿ ಸಾಲ ಮಾಡುವುದು 
ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಇದನ್ನುತಪ್ಪಿಸಲಿಕ್ಕೆ ಒಂದು ರಾಜ್ಯದ ಮುಖ್ಯ ಮಂತ್ರಿಗಳಿಂದ 
ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಯಾವುದೇ ಪಕ್ಷದ ಸರ್ಕಾರದಿಂದ ಸಾಧ್ಯವಾಗುವುದಿಲ್ಲ. 
That is why, | beg, | plead with my friends all over the nation to emerge 
and find out a remedy for this problem. 


ಇದು ರಾಷ್ಟ್ರೀಯ ಒಮ್ಮತವಾಗಿ ಬರಬೇಕು. ರಾಷ್ಟ್ರೀಯ ಸಮ್ಮತವಾಗಿ ಮೂಡಿ 
ಬರಬೇಕು. ಆ ಕಾರಣಕ್ಕಾಗಿಯೇ ನಾನುಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ನಾವು ಎಲ್ಲವನ್ನೂ 
ಚಿಂತನೆ ಮಾಡುತ್ತಿದ್ದೇವೆ. ನಾನು ನಿನ್ನೆ ಒಂದು ಮಾತನ್ನುಹೇಳಿದ್ದೆ ಶಾಸಕರಿಗೆಲ್ಲಾಹೊಣೆಗಾರಿಕೆ 
ಇದೆ, ಮಂತ್ರಿಗಳಿಗೆ ಹೊಣೆಗಾರಿಕೆ ಇದೆ. ಅಧಿಕಾರಿಗಳಿಗೆ ಹೊಣೆಗಾರಿಕೆ ಇದೆ. ನಮಗೆಲ್ಲರಿಗೂ 
ಅಕೌಂಟಬಿಲಿಟ ಇದೆ. ಈ ರಾಷ್ಟ್ರದ ಜನರಿಗೆ ಅಕೌಂಟಬಿಲಿಟ ಇಲ್ಲವೇನು? ಅವರಿಗೂ ಕೂಡ 
ಹೊಣೆಗಾರಿಕೆಯನ್ನುತರಬೇಕಾಗುತ್ತದೆ. ಅವರ ಹೊಣೆಗಾರಿಕೆ ಏನು? ಅವರು ಉರಿಸುವಂಥ 
ದೀಪಕ್ಕೆ ಎಲೆಕ್ಟಿಸಿಟಿ ಛಾರ್ಜನ್ನು ಕಟ್ಟಬೇಕಾಗುತ್ತದೆ. ಅವರು ಉಪಯೋಗಿಸುವಂತಹ ನೀರಿಗೆ; 
ವಾಟರ್‌ ಛಾರ್ಜಸ್‌ ಕಟ್ಟಬೇಕಾಗುತ್ತದೆ. ಅವರು ಮಾರುವಂತಹ ನೆಲಕ್ಕೆ ಕಂದಾಯವನ್ನು 
ಕಟ್ಟಬೇಕಾಗುತ್ತದೆ. ಹೊಣೆಗಾರಿಕೆ ಕೇವಲ ಒಬ್ಬರಿಗೇ ಅಂತಲ್ಲ, We are conscious of our 
rights, but we are not conscious of our duties. 


ಆದ್ದರಿಂದ ಈ ದಿಸೆಯಲ್ಲಿಪ್ರತಿ ಒಂದು ರಾಜ್ಯದಲ್ಲಿ ಪ್ರತಿ ಒಂದು ರಾಷ್ಟ್ರದಲ್ಲಿಸಂಪತ್ತಿನ 
ಕ್ರೋಢೀಕರಣದ ಕಡೆಗೆ ಗಮನವನ್ನುನಾವು ಹರಿಸಬೇಕು. Mobilisation of resources 
ಅದನ್ನು ನಾವು ಮರೆತೇ ಬಿಟ್ಟದ್ದೇವೆ. ಅದಕ್ಕೇ ನಾನು ಸ್ನೇಹಿತರಿಗೆ ಬೆಳಿಗ್ಗೆ ಹೇಳುತ್ತಿದ್ದುದು The 
Government itself is a beggar. 


ಹೌದು, ಈ ಪರಿಸ್ಥಿತಿಯನ್ನು ತಂದವರು ಯಾರು? ಇವತ್ತು ಒಂದೂವರೆ ವರ್ಷದ 
ಹಿಂದೆ ಈಚೆಗೆ ಸನ್ಮಾನ್ಯ ಕೃಷ್ಣಅವರು ಈ ರಾಜ್ಯದ ಆಡಳಿತ ಸೂತ್ರವನ್ನುಹಿಡಿದ ಮೇಲೆ ಈ ಪರಿಸ್ಥಿತಿ 


೩೮೩ / ಜೀವನದಿ 


ಸೃಷ್ಟಿ ಆಗಲಿಲ್ಲ. ಇದಕ್ಕೂ ಈ ಪಾಪ್ವಲಿಸ್ಟ್‌ ಪ್ರೋಗಾಂಗೂ ಸಂಬಂಧ ಇದೆ. ಎಂದಿನ ವರೆಗೆ 
ಯೋಜನೇತರ ವೆಚ್ಚಗಳನ್ನು ಕಟ್‌ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ, ಅಂದಿನವರೆಗೆ 
ಬೇರೆಯವರ ಮುಂದೆ ಭಿಕ್ಷೆಯನ್ನುಬೇಡುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಇದು ನಂಬರ್‌ 
ಒನ್‌. ಎರಡನೆಯದು, ಎಂದಿನವರೆಗೆ ನೀವು ಪಾಫ್ಟ್ಯಲಿಸ್ಸ್‌ ಪ್ರೋಗ್ರಾಂನ್ನು ನಡೆಸುತ್ತೀರೋ, 
ಜನಮೆಚ್ಚಿಗೆ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವುದಿಲ್ಲವೋ, ನಿಮ್ಮ ಯೋಜನೇತರ 
ವೆಚ್ಚಗಳಿಗೆ ಕಡಿವಾಣ ಹಾಕುವುದರ ಜೊತೆಗೆ, ನಮ್ಮ ಮೊಬಿಲೈಸೇಷನ್‌ ಮಾಡುವುದಕ್ಕೆ ನಾವು 
ಪ್ರಯತ್ನ ಮಾಡದೇ ಇದ್ದರೆ ಇದನ್ನು ನಿಭಾಯಿಸುವದಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು 
ದೃಷ್ಟಿಯಿಂದ ನಾನು ಮೊದಲನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಯೋಜನೇತರ 
ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಮತ್ತುಜನಪ್ರಿಯ ಕಾರ್ಯಕ್ರಮಗಳನ್ನುನ್ನಿಲ್ಲಿಸಲಿಕ್ಕೆ ರಾಷ್ಟ್ರೀಯ 
ಮಟ್ಟದಲ್ಲಿಸಹಮತ ಮೂಡಿ ಬರಬೇಕು. ಈ ವಿಷಯದಲ್ಲಿರಾಷ್ಟ್ರೀಯ ಚಿಂತನೆ ನಡೆಯಬೇಕು. 
ಒಮ್ಮತ ಮೂಡಿ ಬರಬೇಕು, ಎಂದು ನನ್ನಅಭಿಪ್ರಾಯವನ್ನುವ್ಯಕ್ತಪಡಿಸುವುದಕ್ಕೆ ಇಷ್ಟಪಡುತ್ತಿದ್ದೇನೆ. 


ಲಿ 


(13-3-2001) 


ಜೀವನದಿ / ೩೮೪ 


ರೈತರಿಗೆ ಶಾಶ್ವತ ಪರಿಹಾರ 


ಬೆಲೆ ಕಡಿಮೆಯಾಗುವುದಕ್ಕೆ ಏನುಕಾರಣ? ಕರ್ನಾಟಕ ರಾಜ್ಯದಲ್ಲಿರೈತರ ದುಸ್ಥಿತಿಗೆ, 
ಅವನು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ, ರೈತ ಬೆಳದ ಕೃಷಿ ಉತ್ಪನ್ನದ ಬೆಲೆ 
ಕುಸಿದಿರುವುದು ಒಂದು ಕಾರಣ. ಈ ಬೆಲೆ ಕುಸಿತಕ್ಕೆ ಏನು ಕಾರಣ? ಈ ಬಗ್ಗೆ ಬೇಕಾದರೆ 
ಗಂಟೆಗಟ್ಟಲೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರಗಳು ಕೃಷಿ ಉತ್ಪನ್ನವನ್ನು ಆಮದು 
ಮಾಡಿಕೊಂಡಿದ್ದು ಈ ದೇಶದ ಕೃಷಿ ಉತ್ಪನ್ನಗಳ ಬೆಲೆ ಕುಸಿಯಲು ಪ್ರಮುಖಕಾರಣವೆಂದು ನಾನು 
ಹೇಳುತ್ತೇನೆ. ಇದನ್ನುಇವತ್ತುಅಥವಾ ನೆನ್ನೆ ಮಾಡಿದರೆ ಎನ್ನುವ ಬಗ್ಗೆಇವತ್ತೆಲ್ಲಾಬೇಕಾದರೆ ಚರ್ಚಿ 
ಮಾಡಿ ಎಂದರೆ ಮಾತನಾಡುತ್ತೇನೆ ಆದರೆ ಸಮಯವಲ್ಲ ನ್ಯಾಷನಲೈಸೇಷನ್‌, 
ಗ್ಲೋಬಲೈಸೇಷನ್‌, ಲಿಬರಲೈಸೇಷನ್‌, ಡಬ್ಲ್ಯು.ಟಿ.ಓ., ಗ್ಯಾಟ್‌ ಇವೆಲ್ಲವು 
ವಾಜಪೇಯಿಯವರು ಅಧಿಕಾರಕ್ಕೆ ಬಂದ ತಕ್ಷಣ ಬಂದವು ಗಳಂದು ಹೇಳುವಷ್ಟುದಡ್ಡನಲ್ಲಅಥವಾ 
ಅವಿವೇಕಿಯೂ ಅಲ್ಲ, 7/65, it was introduced in 1970, seriously considered 
in 1990 and started implementing in 1991. -- ಆದರೆ ಕಾಂಗ್ರೆಸ್‌ ಸರ್ಕಾರ 
1991ರಲ್ಲಿ ಏನು ಮಾಡಿದರೆಂದರೆ they brought liberalisation. ಕೆಲವು ವಸ್ತುಗಳನ್ನು ಈ 
ರಾಷ್ಟ್ರಕ್ಕೆ ತರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಅದರೊಳಗೆ ಏನು ಮಾಡಿದರು 
ಎಂದರೆ Major agricultural produce except silk were included in the 
negative list. 


ಲಿಬರಲೈಸೇಷನ್‌, ಗ್ಲೋಬಲೈಸೇಷನ್‌ ಇವೆಲ್ಲಆದ ಮೇಲೆ ಸಂಪೂರ್ಣವಾಗಿ ಯಾವ 
ವಸುವನ್ನಾದರೂ ಎಷ್ಟುಬೇಕಾದರೂ ಈ ದೇಶಕ್ಕೆ ತರುವಂಥ ಸ್ವಾತಂತ್ರ್ಯ ಯಾರಿಗೂ ಇರಲಿಲ್ಲ. 
ಆದರೆ ಆ ನೆಗಟೀವ್‌ ಲಿಸ್ಜ್‌ನ್ನುತೆಗೆದು 740 ವಸುಗಳ ಪಟ್ಟಿಯನ್ನುಲಿಬರಲೈಸ್‌ ಮಾಡಿ, ಆಮದು 
ಮಾಡುವುದಕ್ಕೆ ಸ್ವಾತಂತ್ರ ವನ್ನು ಕೊಟ್ಟುಅಲ್ಪ ಸ್ವಲ್ಪಜೀವ ಇದ್ದಂಥ ರೈತರ ಜೀವನವನ್ನು ನಾಶ 
ಮಾಡಿದ್ದು ಈ ವಾಜಪೇಯಿಯವರ ಸರ್ಕಾರವಾಗಿದೆ. ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ 
ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದ ಸಕ್ಕರೆ ಇಲ್ಲಿ ಕೊಳೆಯುತ್ತಾ ಇದೆ. ಆದರೂ 
ಹೊರದೇಶದಿಂದ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳುತ್ತಾರೆ. ನಾವು ಬೆಳೆಯುತ್ತಿರುವ ರೇಷ್ಮೆಗೆ 
ಸರಿಯಾದ ಮಾರುಕಟ್ಟೆ ವ್ಯವಸ್ಥೆಯಿಲ್ಲ ಆದರೂ ಚೈನಾ ದೇಶದಿಂದ ರೇಷ್ಮೆಯನ್ನು ಆಮದು 
ಮಾಡಿಕೊಳ್ಳುತ್ತಾರೆ. ನಮ್ಮಲ್ಲಿಬೆಳೆಯುವಂಥ ಟಮಟೊ ಹಣ್ಣಿಗೆ ಕೆ.ಜಿ. ಒಂದಕ್ಕೆ 25 ರೂಪಾಯಿಗಳ 
ಖರ್ಚು. ಆದರೆ ಅದನ್ನು 25 ಪೈಸೆಗೆ ಮಾರುವಂಥ ಪರಿಸ್ಥಿತಿ ಇರುವಾಗ ಇದನ್ನು ಸಹ 
ಹೊರದೇಶದಿಂದ ಆಮದುಮಾಡಿಕೊಳ್ಳುತಾರೆ. ಆದ್ದರಿಂದ ಇವತ್ತುಬಿಳೆ ಕೆಡುವುದಕ್ಕೆ ಮತ್ತುಬೆಲೆ 


೩೮೫ / ಜೀವನದಿ 


ಇಳಿದಿರುವುದಕ್ಕೆ ಎರಡು ಕಾರಣಗಳನ್ನು ವಿಶ್ಲೇಷಣೆ ಮಾಡಿದಾಗ, ಆಗುವಂಥ ಬೆಳೆಗೆ ಬೆಲೆ 
ಕಡಿಮೆಯಾಗಿ ರೈತರು ಈ ದುಸ್ಥಿತಿಗೆ ಬರಲಿಕ್ಕೆ ಮುಖ್ಯ ಕಾರಣ ಕೇಂದ್ರ ಸರ್ಕಾರದ ಆಮದು 
ನೀತಿಯೇ ಮುಖ್ಯ ಕಾರಣ ಎನ್ನುವಂಥ ಮಾತನ್ನುನಾನು ಬಹಳ ಹಿಂದಿನಿಂದಲೇ ಹೇಳಿದ್ದೇನೆ. ತ್ರೀ 
ಜಾರ್ಜ್‌ ಫರ್ನಾಂಡಿಸ್‌ ಅವರು ಕೇಂದ್ರದಲ್ಲಿ ವಾಣಿಜ್ಯ ಸಚಿವರಾಗಿದ್ದಾಗ ಅವತ್ತೇ ನಾನು 
“ಭಾರತ ವ್ಯವಸಾಯ ಕ್ಷೇತ್ರವನ್ನು ನೀವು ನಾಶ ಮಾಡುತ್ತಿದ್ದೀರಿ'' ಎಂದು ಕಾಗದ ಬರೆದಿದ್ದೆ 
ಆದ್ದರಿಂದ ಇವತ್ತು ರಾಮಯ್ಯನವರು ಪಕ್ಷಾಂತರ ಮಾಡಿ ಮಂತ್ರಿ ಆಗಲಿಕ್ಕೆ ಆ ಮಾತು ಹೇಳುತ್ತಾ 
ಇಲ್ಲ. ಮಾನ್ಯ ಅಧ್ಯಕ್ಷರೇ, ಈ ಮಾತನ್ನು ತಮಗೆ ಮತ್ತು ತಮ್ಮ ಮುಖಾಂತರ ನಮ್ಮ ಸ್ನೇಹಿತರಿಗೆ 
ಹೇಳುತ್ತಿದ್ದೇನೆ. ಈ ಅನುದಾನ ಕೊಡುವುದು, ಬಡ್ಡಿ ಮನ್ನಾ ಮಾಡುವುದು ಇವು ತಾತ್ಕಾಲಿಕ 
ಪರಿಹಾರವಷ್ಟೇ. ಈ ಬಡ್ಡಿ ಮನ್ನಾಮಾಡುವ ವಿಷಯದಲ್ಲಿನಮ್ಮ ಹಿರಿಯ ಸದಸ್ಯರಾದಂಥ ಪ್ರೀ 
ಎಸ್‌.ಎಸ್‌. ಪಾಟೀಲರು ಬಹಳ ಪ್ರತಿಪಾದನೆ ಮಾಡುತಾರೆ. ಅದನ್ನು ನಾನು ತಪ್ಪು ಎಂದು 
ಹೇಳುವುದಿಲ್ಲ ಆದರೆ ಅದಕ್ಕೆ ತಾತ್ವಿಕವಾಗಿ ನಾನು ವಿರೋಧಿ. ನಾನು ಹೇಳುವುದೇನೆಂದರೆ, 
ನೀವು ಬಡ್ಡಿಮನ್ನಾಮಾಡಬೇಡಿ, ನಿಮ್ಮ ಅನುದಾನ ಬೇಡ, ನಿಮ್ಮಅನುಕಂಪ ಬೇಡ, ನಮ್ಮ ರೈತರಿಗೆ 
ನಿಮ್ಮ ಭಿಕ್ಷೆ ಕೂಡ ಬೇಡ. ಆದರೆ ರೈತ ಬೆಳೆಯುವ ಬೆಳೆಗೆ ಸರಿಯಾದ ಬೆಲೆಯನ್ನುನೀವು ಕೊಡಿ, 
ಸಾಕು. ಈ ವಿಚಾರದಲ್ಲಿಹಲವಾರು ಸಲ ಈ ಸದನದಲ್ಲಿನಾನು ಮಾತನಾಡಿದ್ದೇನೆ. 

Fix floor price and also ceiling price, if necessary, ಆದರೆ ನೀವು ಮಾಡಲಿಲ್ಲ 


ಮಾಲಿಕ್‌ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಕಮಿಟಿಯನ್ನು ಮಾಡಿದರು. 
ರಾಜ್ಯಮಟ್ಟದಲ್ಲಿ ಚರ್ಚೆಯಾಯಿತು. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಲೆಯನ್ನುನಿಗದಿ ಮಾಡುವಂಥ 
ಪ್ರಾಮಾಣಿಕವಾದ ಪ್ರಯತ್ನ ಈ ರಾಷ್ಟ್ರದಲ್ಲಿ ಎಲ್ಲೂ ನಡೆಯಲಿಲ್ಲ ಕೇಂದ್ರದಲ್ಲಿ ಬಿ.ಜೆ.ಪಿ. 
ಸರ್ಕಾರ ಇದ್ದಾಗಲೂ ನಡೆಯಲಿಲ್ಲ ಕಾಂಗ್ರೆಸ್‌ ಸರ್ಕಾರ ಇದ್ದಾಗಲೂ ನಡೆಯಲಿಲ್ಲ ಪಶ್ಚಿಮ 
ಬಂಗಾಳದಲ್ಲಿಕಮ್ಯುನಿಸ್ಸ್‌ಸರ್ಕಾರಇದ್ದಾಗಲೂ ಕನಿಷ್ಟಬೆಲೆಯನ್ನುನಿಗದಿ ಮಾಡುವಂಥ ಪ್ರಯತ್ನ 


ನಡೆಯಲಿಲ್ಲ. | 


ಸುಮ್ಮನೆ ಏನೋ ಲಘುವಾಗಿ ಮಾತನಾಡುವುದರಿಂದ ಈ ಸಮಸ್ಯೆ ಪರಿಹಾರ 
ವಾಗುವುದಿಲ್ಲ. You fix the floor price. You establish a mechanism which 
can automatically take care of market forces. 


ಈ ದೇಶದಲ್ಲಿ ಯಾವ ಯಾವುದಕ್ಕೋ ಸಾವಿರ ಕೋಟಿ ರೂಪಾಯಿಗಳ ಲೆಕ್ಕ 
ಹೇಳುವುದಾದರೆ, ಆವರ್ತ ನಿಧಿ ಎಂದು ಕೇವಲ 75 ಕೋಟಿ ರೂಪಾಯಿ ಇದಕ್ಕೆ ಏಕೆ? ಬೇಡವೇ 
ಬೇಡ. ತಾಲ್ಲೂಕು ಪಂಚಾಯಿತಿ, ಜಿಲ್ಲಾಪಂಚಾಯಿತಿ, ರಾಜ್ಯ ಸರ್ಕಾರ ಮತ್ತುಕೇಂದ್ರ ಸರ್ಕಾರ 
ಹೀಗೆ ಎಲ್ಲರೂಸೇರಿ ಭಾರತ ದೇಶದಲ್ಲಿಸಾವಿರಾರು ಕೋಟ ರೂಪಾಯಿಗಳ ಒಂದು ನಿಧಿಯನ್ನು 
ಸ್ಥಾಪನೆ ಮಾಡಲಿ. 


ಜೀವನದಿ / ೩೮೬ 


ರೈತರ ಕಷ್ಟಕಾರ್ಪಣ್ಯಗಳ ಬಗ್ಗೆಮತ್ತುಗ್ರಾಮೀಣ ಜನರ ಬದುಕಿನ ಬಗ್ಗೆಮತ್ತು ಅವರ 
ದುಃಖ ದುಮ್ನಾನಗಳೆ ಬಗ್ಗೆ ಅಲ್ಲಿಂದ ಬಂದ ನಮಗೆ ಗೊತ್ತಿರುತ್ತದೆ. ಆದರೆ ಇದು ಮುಂದಿನ 
ಜನಾಂಗದವರಿಗೆ ಗೊತ್ತಿಲ್ಲ ಇದು ನಿಜವಾಗಿಯೂ ನಮ್ಮ ನಡವಳಿಕೆಗಳ ಮೇಲೆ ಪರಿಣಾಮ 
ಬೀರುತ್ತದೆ. ಇವತ್ತಿನ ದಿವಸ ಯಾವುದೊಂದು ಆಡಳಿತ ಪಕ್ಷದಲ್ಲಿದ್ದೇವೆ ಎನ್ನತಕ್ಕಂಥ ಕಾರಣಗಳಿಂದ 
ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿಯನ್ನುನಾವು ಮೆಚ್ಚುಕೊಳ್ಳುವುದಾಗಲಿ ಅಥವಾ 
ಪ್ರತಿಪಾದನೆ ಮಾಡುವುದಾಗಲಿ ಅಥವಾ ಇದರಿಂದ ಖುಷಿ ಪಡುವ ಕೆಟ್ಟಮನಸ್ಥಿತಿ ನಮ್ಮದಲ್ಲ. 
ಆತ್ಮಹತ್ಯೆ ಸಂದರ್ಭದಲ್ಲಿಜನರ ನಾನಾ ವಿಧವಾದ, ವಿಚಿತ್ರ ಸ್ವಭಾವಗಳನ್ನುಕಂಡಂಥ ನನಗೆ ಒಂದು 
ಅನುಮಾನ ಬರುತ್ತದೆ. ಅದೇನೆಂದರೆ, ಮನುಷ್ಯ ಎಷ್ಟುಕೆಡಬಾರದಾಗಿತ್ತೋ ಅದಕ್ಕಿಂತ ಹೆಚ್ಚಿಗೆ 
ಕೆಟ್ಟಿದ್ದಾನೆ ಎಂಬುದು ನನ್ನಅಭಿಪ್ರಾಯವಾಗಿದೆ. ಇನ್ನುಏನು ಮಾಡುವುದಕ್ಕೆ ಆಗುವುದಿಲ್ಲ ರೈತ 
ಸತ್ತೆಸಾಯುತಾನೆ ಎನ್ನುವ ಪರಿಸ್ಥಿತಿ ಇದ್ದಾಗ ಆತನ ಬಾಯಿಗೆ ವಿಷತುರುಕಿ, ವಿಷಕುಡಿದು ಸತ್ತನೆಂದು 
ಸರ್ಟಿಫಿಕೇಟ್‌ ಪಡೆದುಕೊಂಡು, ಹಣ ಪಡೆದುಕೊಂಡಿರುವಸ್ನೇಹಿತರು ನಮ್ಮಲ್ಲಿ ಇದ್ದಾರೆ. ಇವತ್ತಿನ 
ದಿವಸ ಹಣಕ್ಕಾಗಿ ಮತ್ತು ಬದುಕಿಗಾಗಿ ಜನರು ಅನುಸರಿಸುವ ವಿಧಿವಿಧಾನಗಳನ್ನು ನೋಡಿದಾಗ ಈ 
ರೀತಿಯ ಘಟನೆಗಳು ಆಗುವುದಿಲ್ಲವೆಂದು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸರ್ಕಾರ 
ಇದರ ಬಗ್ಗೆ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಯಾರೋ ಒಬ್ಬ ವಿಷ ಕುಡಿದು ಸತ್ತಾಗ, 
ವಿಚಾರಣೆ ಮಾಡದೇ ಅಥವಾ ಆತ ನಿಜವಾಗಿಯೂ ಬೆಲೆ ಕಡಿಮೆ ಆಗಿರುವುದರಿಂದಲೇ 
ಸತ್ತನೆಂದು ಪುರಾವೆ ಇಲ್ಲದೆ ಆತನಿಗೆ ಪರಿಹಾರ ಕೊಡುವಂಥ ಪದ್ಧತಿಸರಿಯಲ್ಲ, ಆತನಿಗೆ ಪರಿಹಾರ 
ಕೊಡುವುದಕ್ಕಿಂತ ಮೊದಲು ವಿಚಾರಣೆ ಮಾಡಿ ಕೊಡಬೇಕೆಂದು ಸರ್ಕಾರ ನಿಲುವನ್ನು 
ತೆಗೆದುಕೊಂಡಿದೆ. ನಾನು ಈಗಾಗಲೇ ಹೇಳಿದ ಪ್ರಕಾರ ರೈತರ ದುಸ್ಥಿತಿ ಮತ್ತುಕೆಟ್ಟ ಪರಿಸ್ಥಿತಿಗೆ ಬೆಲೆ 
ಇಳಿಕೆಯೇ ಮುಖ್ಯ ಕಾರಣ. ಇದಕ್ಕೆ ಬೇರೆ ಯಾವ ಅನುಮಾನವೇ ಇಲ್ಲ. ಇವತ್ತಿನ ದಿವಸ ಸಾವಿರ 
ತೆಂಗಿನಕಾಯಿ ಮಾರಿದರೆ ಕೇವಲ 7.5 ಸಾವಿರ ರೂಪಾಯಿ ಮಾತ್ರ ಕೈಗೆ ಸಿಗತಕ್ಕಂಥ ಪರಿಸ್ಥಿತಿ 
ಬಂದಿದೆ. 


ಒಂದೇಸಾರಿ ಫ್ರೀ ಟ್ರೇಡ್‌ ನಮ್ಮದೇಶದಲ್ಲಿಪ್ರಾರಂಭವಾಗಲಿಲ್ಲ. ಲಿಬರಲೈಸೇಷನ್‌, 
ಗ್ಲೋಬಲೈಸೇಷನ್‌ ಮತ್ತುಗ್ಯಾಟ್‌ ಇವೆಲ್ಲವೂ ಇದ್ದರೂ ಯಾವುದೇ ಒಂದು ದೇಶದಿಂದ ಯಾವ 
ವಸುವನ್ನುಎಷ್ಟುಬೇಕಾದರೂ ನಮ್ಮ ದೇಶಕ್ಕೆ ತರಿಸಿಕೊಳ್ಳುವುದಕ್ಕೆ ಸ್ವಾತಂತ್ರ ಇರಲಿಲ್ಲ. | gree 
for the sake of arguments. It is true thatthe Congress Govemment 
- hastaken decision 10 liberalise trade in 1991. ಆದರೆ, ಈಗ ಬಂದಂಥ ಕೇಂದ್ರ 
ಸರ್ಕಾರ ಇದನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ, ಯಾವ ವಸುವನ್ನಾದರೂ ಯಾವುದೇ 
ರಾಷ್ಟ್ರದಿಂದ ತರಿಸಿಕೊಳ್ಳುವಂಥ ನೀತಿಯಿಂದ ಭಾರತ ದೇಶದ ಕೃಷಿ ಉದ್ಯಮಗಳು ಮತ್ತು 
ಕೈಗಾರಿಕೆಗಳ ಮೇಲೆ ಅತ್ಯಂತ ಕೆಟ್ಟಪರಿಣಾಮ ಬೀರಿದೆ. ಕೃಷಿ ಉದ್ಯಮದಲ್ಲಿತೊಡಗಿರುವ ರೈತರಿಗೆ 


೩೮೭ / ಜೀವನದಿ 


ನಷ್ಟವಾಗುತ್ತಿದೆ. ನಿಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದು ಆಗಿರುವುದರಿಂದ ಇಷ್ಟೆಲ್ಲಾ 
ತೊಂದರೆಗಳಾಗಿವೆ ಎಂದು ಸದನದಲ್ಲಿ ಸುಮಾರು 99 ಬಾರಿ ಅನೇಕ ಸದಸ್ಯರು ಪ್ರಸಾಪ 
ಮಾಡಿರಬಹುದು. 80! all the successive governments since 1991, are 
non-Congress Governments headed by different individuals. ನಾನು 
ಹೇಳಿರುವ ವಾಕ್ಯದಲ್ಲಿ ಏನಾದರು ತಪ್ಪು ಇದ್ದರೆ, ಅದರ ಬಗ್ಗೆ ಯಾರು ಬೇಕಾದರೂ ಪ್ರಶ್ನೆ 
ಮಾಡಬಹುದು. 1991ರಿಂದ ಇಲ್ಲಿಯವರೆಗೆ ಅಂದರೆ ಒಂದು ದಶಕದವರೆಗೆ ಈ ರಾಷ್ಟ್ರದಲ್ಲಿ 
ಅಧಿಕಾರ ಮಾಡಿದವರು ಯಾರು? ಕಾಂಗ್ರೆಸ್‌ ಸರ್ಕಾರದವರು ಅಧಿಕಾರ ಮಾಡಿದ್ದಾರೆಯೆ? 
ಇದರಿಂದ ಏನು ಪ್ರಯೋಜನವಾಗುವುದಿಲ್ಲವೆಂದು ನಾನು ಪ್ರಾರಂಭದಲ್ಲಿಯೇ ಪ್ರಸಾಪ 
ಮಾಡಿದ್ದನು. who prevented you people removing the bad decisions that 
had been taken by the Congress Government? 


ಇದಕ್ಕೆ ಕುವೆಂಪುರವರು ಹೇಳುತ್ತಾರೆ, ಪಂಚಮರ ಶಿಶು ಒಂದು ನೀರಿನಲ್ಲಿ ಮುಳುಗುತಿರೆ 
ಅದನ್ನು ಮುಟ್ಟಿದರೆ ಧರ್ಮಕ್ಕೆ ವಿರೋಧ ಎನ್ನುವುದಾದರೆ, ಅವರು ಮುಂದಕ್ಕೆ ಹೇಳುತಾರೆ. ಮನು 
ಇದನ್ನು ಹೇಳಿರಲಾರನೊ ಅಯ್ಯಯ್ಯೊ. ಅಕಸ್ಮಾತ್‌ ಇದನ್ನು ಹೇಳಿದ್ದರೆ, ಆ ಮನುಧರ್ಮ ಶಾಸನ 
ಸುಟ್ಟುಬಿಸಾಡಿ. ಡಾ. ಮನಮೋಹನ್‌ ಸಿಂಗ್‌ರವರು ಕೆಟ್ಟಪದ್ಧತಿಯನ್ನುಅನುಸರಿಸಿದ್ದರೆ, ಅವರು 
ಕೆಟ್ಟ ತೀರ್ಮಾನವನ್ನು ತೆಗೆದುಕೊಂಡಿದ್ದರೆ, ಈ 10 ವರ್ಷ ಆಡಳಿತವನ್ನು ಮಾಡಿದಂಥ 
ಕಾಂಗ್ರೆಸ್ನೇತರ ಸರ್ಕಾರಗಳು ಆತೀರ್ಮಾನವನ್ನುಸುಟ್ಟುಯಮುನಾ ನದಿಗೆ ಬಿಸಾಕಲು ಯಾರು 
ಅಡ್ಡಿ ಬಂದಿದ್ದರು? ನಿಮ್ಮ ಸರ್ಕಾರವೆ "ಹೊಣೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲು ಡಾ. 
ಮನಮೋಹನ್‌ ಸಿಂಗ್‌ರವರುತೆಗೆದುಕೊಂಡಿರುವ ತೀರ್ಮಾನದಿಂದ ಎನ್ನುವ ಆರೋಪವನ್ನು 
ಮಾಡುವುದನ್ನು ಬಿಟ್ಟು ಇದಕ್ಕೆ ಏನು ಪರಿಹಾರವನ್ನುಕಂಡುಕೊಳ್ಳುಬೇಕು ಎನ್ನುವುದರ ಬಗ್ಗೆ ಚರ್ಚೆ 
ಮಾಡುವುದು ಉತ್ತಮವೆಂದು ನಮ್ಮ ಸ್ನೇಹಿತರಲ್ಲಿ ಹೇಳುವುದಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಬೆಳಿಗ್ಗೆ 
ಒಂದು ಮಾತನ್ನು ಹೇಳಿದರು, ಇದು ರಾಜಕೀಯದ ಒಂದು ಚದುರಂಗದಾಟ, ಯಾವುದು 
ರಾಜಕೀಯದ ಚದುರಂಗದಾಟ? ನಾನು ಒತ್ತಿಒತ್ತಿಹೇಳಬೇಕಾಗುತದೆ. ರೈತರಿಗೆ ಬಡ್ಡಿ ಮನ್ನಾ 
ಮಾಡುವುದು ಬೇಡ, ನಿಮ್ಮಅನುದಾನ ಬೇಡ. ಮಾನ್ಯ ಎಸ್‌.ಎಸ್‌. ಪಾಟೀಲರೊಬ್ಬರಾದರು 
ಇದನ್ನು ಒಪ್ಪಿಕೊಳ್ಳುತಾರೆ. ನಿಮ್ಮ ಭಿಕ್ಷೆ ನಮ್ಮರೈತರಿಗೆ ಬೇಡ, ನಾವು ನಿಮ್ಮನ್ನುಏನೂ ಕೇಳುವುದಿಲ್ಲ 
ನಾವು ಬೆಳೆದಂಥ ರೇಷ್ಮೆಗೆ ಒಳ್ಳಯ ಬೆಲೆಯನ್ನು ಕೊಡಿ, ನಮ್ಮ ಟೊಮೊಟೊಗೆ ನ್ಯಾಯವಾದ 
ಬೆಲೆಯನ್ನು ಕೊಡಿ ಎಂದು ನಾವು ಕೇಳುತ್ತೇವೆ. ಅದನ್ನು ಕೊಟ್ಟರೆ ನಮಗೆ ನೀವು ಇನ್ನು ಏನನ್ನೂ 
ಕೊಡಬೇಡಿ. ರಾಜಕೀಯದ ಚದುರಂಗದಾಟವನ್ನು ಆಡಬೇಡಿ ಎಂದು ನಮ್ಮ ಸ್ನೇಹಿತರು 
ಹೇಳಿದರು. ಆಮದನ್ನು ನಿಲ್ಲಿಸುವುದಕ್ಕೆ ಆಗುತದೋ ಇಲ್ಲವೋ ಎನ್ನುವುದನ್ನು ಆಮೇಲೆ 
ನೋಡೋಣ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ಅವರ ಉಪನಾಯಕರಿಗೆ ನಾನು 


ಜೀವನದಿ / ೩೮೮ 


ಹೋದ ಸಲ ಮಾತನಾಡುತ್ತಾ ಇರುವ ಸಂದರ್ಭದಲ್ಲಿ ಅದನ್ನು ಕಳುಹಿಸಿಕೊಟ್ಟಿದ್ದೇನೆ. 
ಮ್ಯಾಕಿಮಮ್‌ ಇಂಪೋರ್ಟ್‌ ಡ್ಯೂಟಿ ಅದನ್ನು ಇವರು ಮಾಡುತ್ತಿಲ್ಲ. ನಾವು ಅನುದಾನವನ್ನು 
ಕೊಟ್ಟಿದ್ದೇವೆ, ನೀವು ಏನೂ ಕೊಡದೆ, ನಿಮ್ಮ ಅನುದಾನವನ್ನು ನಿಲ್ಲಿಸಿಬಿಡಿ. 300 ಪರ್ಸೆಂಟ್‌ 
ಆಯಿಲ್‌ ಸೀಡ್ಸ್‌ ಮೇಲೆ ತೆರಿಗೆ ಹಾಕುವುದು, ಕೊನೆಯ ಪಕ್ಪಇದನ್ನಾದರೂ ಮಾಡಿಸಿ. ನಾನು 
ಇದನ್ನು ಯಾವ ಪಕ್ಷದ ಮೇಲೆ ದೂಷಣೆ ಮಾಡುವುದಕ್ಕೋ ಅಥವಾ ನಿಮ್ಮ ಮೇಲಿನ 
ಆಕ್ರೋಶಕ್ಕೊ, ಹೊಟ್ಟೆ ಕಿಚ್ಚಿಗೋ ಅಥವಾ ಉದ್ವೇಗಕ್ಕೋ ಇಲ್ಲಿ ಹೇಳುತ್ತಿಲ್ಲ ಪರಿಸ್ಥಿತಿಯನ್ನು 
ಸುಧಾರಿಸ ಬೇಕಾದರೆ ಬೇಕಾದ ಮಾರ್ಗಗಳನ್ನು ನಾವು ಕಂಡುಹಿಡಿಯಬೇಕು. ಒಂದು 


ಉತ್ತಮವಾದ ಮಾರ್ಗ ಯಾವುದೆಂದರೆ, the Central Govemment can levy maxi- 
mum import duty to control and to contain import of the agricultural 
produce liberally. 


ಅಷ್ಟು ಮಾಡಿಸಿ ನೀವು ಪುಣ್ಯವನ್ನು ಕಟ್ಟಿಕೊಳ್ಳಿ. ನೀವು ನಮ್ಮನ್ನು ನಾವು ನಿಮ್ಮನ್ನು 
ತೆಗಳುವುದು ಬೇಡ. ನಮ್ಮಿಬ್ಬರ ಕಿತಾಟದಲ್ಲಿಕೂಸು ಬಡವಾಗುವುದು ಬೇಡ. ನಾನು ಅದಕ್ಕಾಗಿ 
ನಮ್ಮಸ್ನೇಹಿತರಲ್ಲಿಪ್ರಾರ್ಥನೆಯನ್ನುಮಾಡಿಕೊಳ್ಳುತ್ತೇನೆ. ನಿಮ್ಮಕೇಂದ್ರ ಸರ್ಕಾರದ ವತಿಯಿಂದ 
ರಾಜ್ಯದ ನಾಡಿನ ರೈತರಿಗೆ ಉತ್ತಮವಾಗಬೇಕೆನ್ನುವ ಅನಿಸಿಕೆ ನಿಮಗೆ ಇದ್ದರೆ, ಮಾಕ್ಷಿಮಮ್‌ 
ಇಂಪೋರ್ಟ್‌ ಡ್ಯೂಟ ಏನಿದೆ, ಅದನ್ನುಹಾಕಿಸುವುದಕ್ಕೆ ಅವರು ಮಾಡಿಕೊಡಬೇಕೆಂದು ನಾನು 
ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರ 
ವಿಫಲವಾಗಿದೆ. ನಾನು ಇದರ ಬಗ್ಗೆ ಆಗಲೇ ಹೇಳಿದ್ದೇನೆ. ಬರದ ಛಾಯೆ ಈಗ ತಾನೆ 
ಆರಂಭವಾಗಿದೆ. ಜಿಲ್ಲಾಧಿಕಾರಿಗಳು ಸಭೆ ಕರೆದಿಲ್ಲ ಜಿಲ್ಲಾ ಉಸುವಾರಿ ಮಂತ್ರಿಗಳು ಜಿಲ್ಲೆಗೆ 
ಹೋಗಿ ಸಭೆ ಮಾಡಿಲ್ಲ. ನಾವು ಯಾರನ್ನು ದೂಷಿಸುವುದು. ದೇಶದಲ್ಲಿಇವತ್ತುರೈತ ಕುಟುಂಬಕ್ಕೆ 
ಕರೆಯುವ ಹಸು, ಸಮಾಜಕ್ಕೆ ದುಡಿಯುವ ಎತ್ತು ರೈತನ ಬಗ್ಗೆ ನಾನು ಬೆಳಿಗ್ಗೆ ಹೇಳಿದೆ. ಒಂದು 
ನಾಟಕವನ್ನುಬರೆಸಿ, ಸ್ಪರ್ಧೆ ಏರ್ಪಾಡು ಮಾಡಬೇಕಾಗುತ್ತದೆ. ರೃತರ ಹಿತವನ್ನು ಕಾಪಾಡುವುದಕ್ಕೆ 
ಒಂದು ನಾಟಕವನ್ನು ಬರೆಸಬೇಕು. ದುಡಿಯುವ ಎತ್ತು ಅವನ ಕುಟುಂಬಕ್ಕೆ ಒಂದು ಕರೆಯುವ 
ಹಸು ಎಂದಿನವರೆಗೆ ಹಾಲು ಕರೆಯುತ್ತದೆ ಅಲ್ಲಿಯವರೆಗೆ ಅನ್ನವನ್ನುಹಾಕುತ್ತಾರೆ. ನಂತರ ಆಚೆಗೆ 
ಓಡಿಸುತ್ತಾರೆ. ಎಲ್ಲಿಯವರೆಗೆ ರೈತನು ಬೆಳೆ ಬೆಳೆದು ದೇಶಕ್ಕೆ ಆಹಾರವನ್ನು ಕೊಡುತಾನೋ 
ಅಲ್ಲಿಯವರೆಗೆ ಎತ್ತಿಗೆ ಹುಲ್ಲು ಹಾಕುತ್ತಾರೆ, ನಂತರ ಅದನ್ನು ತೆಗೆದುಕೊಂಡು ಹೋಗಿ 
ಕಸಾಯಿಖಾನೆಗೆ ಕೊಡುತ್ತಾರೆ. ಆದ್ದರಿಂದ ಈ ದುಡಿಯುವ ಎತ್ತನ್ನು, ಕರೆಯುವ ಹಸುವನ್ನುನಮ್ಮ 
ರಾಜಕೀಯ ಸ್ನೇಹಿತರ. ಭಾಷೆಯಲ್ಲಿಯೇ ನಾನು ಹೇಳಿಬಿಡುತ್ತೇನೆ. ಚದುರಂಗದಾಟದ 
ಗೊಂಬೆಯನ್ನಾಗಿ ಮಾಡಿಕೊಳ್ಳದೆ ಅವನಿಗೆ ನಿಜವಾಗಿ ಸಲ್ಲಬೇಕಾದ ಪರಿಹಾರವನ್ನು 
ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನುಮಾಡೋಣ. ಕೊನೆಯದಾಗಿ ಒಂದು ಮಾತನ್ನುಹೇಳುತ್ತೇನೆ. 
ಈ ಚರ್ಚೆ ಯಿಂದ, ಈ ಅನುದಾನಗಳಿಂದ ಬಡ್ಡಿ ಮನ್ನಾ ಮಾಡುವುದರಿಂದ ಯಾವ 


೩೮೯ / ಜೀವನದಿ 


ಪರಿಹಾರವನ್ನೂ ನಾವು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಶಾಶ್ವತ ಪರಿಹಾರವನ್ನು ನಾವು 
ಕೊಡಬೇಕಾದರೆ ರೈತರಿಗೆ ಮೂಲಭೂತವಾಗಿ ನೀರು ಬೇಕು. ನೀರು ಬೇಕಾದರೆ ಮಳೆ 
ಬರಬೇಕಾಗುತ್ತದೆ. ಕೃಷಿ ಪ್ರಧಾನವಾದಂಥ ಈ ರಾಷ್ಟ್ರದಲ್ಲಿ ಒಂದೊಂದು ತೊಟ್ಟು, ಮಳೆ ನೀರನ್ನು 
ಶೇಖರಿಸಿ ಇಟ್ಟುಕೊಳ್ಳುವಂಥ ಶಾಶ್ವತವಾದ ಪರಿಹಾರ ಬೇಕಾಗುತ್ತದೆ. ಭೂಮಿಯ ಮೇಲಿರುವ 
ಒಂದು ಕಣ ಮಣ್ಣನ್ನುಅಲುಗದಂತೆ, ಒಂದು ಕಾರ್ಯಕ್ರಮವನ್ನುಹಾಕಿಕೊಂಡು, ಶಾಶ್ವತವಾದ 
ಪರಿಹಾರವನ್ನು ರೈತನಿಗೆ ಒದಿಗಿಸಿಕೊಡುವುದಕ್ಕೆ ಕ್ರಮ ಕೈಗೊಳ್ಳುವ ದಿಸೆಯಲ್ಲಿನಾವು ಕೆಲಸವನ್ನು 
ಮಾಡೋಣವೆಂದು ಹೇಳಿ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನನ್ನಮಾತುಗಳನ್ನುಮುಗಿಸುತ್ತೇನೆ. 


(17-7-2001) 


ಜೀವನದಿ / ೩೯೦ 


ಕಪಿಕನ ಕಣ್ಣೀರಿನ ಕಥೆ 
ಲ ಣ 


ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಮಳ ಹೆಚ್ಚಾಗಿ ತುಂಬಾ ಹಾನಿಯಾಗಿದೆ. ಈ ಪ್ರಕೃತಿ 
ತೋಪದಿಂದ ಬೆಳ ನಷ್ಟವಾಗಿ ಪ್ರಾಣಹಾನಿ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೃತನ ಭೂಮಿಗೆ ನೀರು 
ಒದಗಿಸುವಂತಹ ಕೆರೆಕಟ್ಟೆಗಳು ಕೆಲವು ಒಡೆದು ಹೋಗಿವೆ. ಕೆಲವು ಹಾನಿಗೊಂಡಿವೆ. ತಿರುಗಾಡುವ 
ರಸ್ತೆಗಳು ಕೂಡಸಾಕಷ್ಟುಕೆಟ್ಟುಹೋಗಿವೆ. ಎಲ್ಲಾಸ್ನೇಹಿತರು ಒಂದು ಒಪ್ಪಂದಕ್ಕೆ ಬರಬೇಕಾಗುತದೆ. 
.ದುಮಾನವ ನಿರ್ಮಿತವಾದಂಥ ಅಥವಾ ಆಡಳಿತದ ನಿರ್ಲಕ್ಷ್ಯದಿಂದ ಆದಂತಹ ಹಾನಿಯಲ್ಲ 
ಇದು ಪ್ರಕೃತಿ ವಿಕೋಪದಿಂದ ಆದಂತಹ ಹಾನಿ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡರೂ 
ಇರುವಂತಹ ತಕರಾರು ಏನೆಂದರೆ, ಈ ಹಾನಿಯನ್ನು ಸರಿ ಮಾಡುವುದರಲ್ಲಿ ಸರ್ಕಾರ ತನ್ನ 
ಕರ್ತವ್ಯವನ್ನುಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಬಹಳ ದೊಡ್ಡ ಅಪವಾದ ಎಂದರೆ, ನಮ್ಮ 
ಕಂದಾಯಮಂತ್ರಿಗಳು ಮಾಹಿತಿಯನ್ನು ಸಕಾಲದಲ್ಲಿತರಿಸುವುದರಲ್ಲಿ ವಿಫಲರಾಗಿದ್ದಾರೆನ್ನುವುದು ಸ 
ನಾನು ಇಲ್ಲಿ ಕುಳಿತುಕೊಂಡು ಎಲ್ಲರೂ ಮಳೆ ಹಾನಿಯ ಬಗ್ಗೆ ಮಾತನಾಡುವಾಗ ನೋಟ್‌ 
ಮಾಡಿಕೊಂಡಿದ್ದೇನೆ. ಎಲ್ಲರ ವಾದ ಏನೆಂದರೆ, ಕಂದಾಯ ಮಂತ್ರಿಗಳು ಮೂರು ದಿವಸಗಳಲ್ಲಿ 
ಮಾಹಿತಿಯನ್ನು ತರಿಸಿಕೊಳ್ಳಲಿಲ್ಲ. ಇದು ವಿಫಲತೆ ಎನ್ನುವಂತಹ ಅಪವಾದವನ್ನು ಸರ್ಕಾರದ 
ಮೇಲೆ ಮಾಡಿದ್ದಾರೆ. ಈ ಹಾನಿಗೆ, ಈ ನಷ್ಟಕ್ಕೆ ಪ್ರಕೃತಿಯ ವಿಕೋಪವೇ ಕಾರಣ ಹೊರತು 
ಮನುಷ್ಯನಿಂದ ಅಲ್ಲ ಅಥವಾ ಸರ್ಕಾರದ ಆಡಳಿತ ಯಂತ್ರದ ಕಾರ್ಯವೈಖರಿಯ 
ಎಫಲತೆಯಿಂದ ಅಲ್ಲ ಎನ್ನುವಂತಹ ವಿಷಯವನ್ನುಎಲ್ಲಾನನ್ನಸ್ನೇಹಿತರು ಒಪ್ಪಿಕೊಳ್ಳತಾರೆ. 
ವಿರೋಧಪಕ್ಷದ ನಾಯಕರು ಮತ್ತು ವಿರೋಧಪಕ್ಷದ ನನ್ನ ಸ್ನೇಹಿತರು 
ಮಾತನಾಡುತ್ತಾ ಈವೊಂದು ಪ್ರಕೃತಿ ವಿಕೋಪ ಆದಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿಲ್ಲ. 
ಮಂತ್ರಿಗಳು ಯಾರೂ ಸ್ಥಳಕ್ಕೆ ಹೋಗಿಲ್ಲವೆನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದನ್ನು ನಾನು 
ಸಂಪೂರ್ಣವಾಗಿ ಅಲ್ಲಗಳೆಯುವುದಕ್ಕೆ ಇಷ್ಟಪಡುತ್ತೇನೆ. ತಮಗೆ ಒಂದು ಉದಾಹರಣೆಯನ್ನು 
ಹೇಳಬೇಕಾದರೆ, ನನ್ನ ಕ್ಷೇತ್ರದಲ್ಲಿ 60 ವರ್ಷಗಳ ಹಿಂದೆ ಕಟ್ಟಿದಂತಹ ಮಾರ್ಕೋನಹಳ್ಳಿ 
ಅಣೆಕಟ್ಟುಇದೆ. ಈ ಅಣೆಕಟ್ಟನ ಗೇಟುಗಳನ್ನು 60 ವರ್ಷಗಳಿಂದ ಬದಲಾವಣೆ ಮಾಡದೆ ಆ 
ಗೇಟುಗಳುತುಕ್ಕು ಹಿಡಿದುನೀರು ಹೊರಗಡೆ ಬಾರದೆ ಇರುವಂತಹ ಪರಿಸ್ಥಿತಿ ಇತ್ತು ನಮ್ಮಮುಂದೆ 
ಇದ್ದಂತಹ ಪ್ರಶ್ನೆ, ಅಣೆಕಟ್ಟನ್ನು ಉಳಿಸಿಕೊಳ್ಳಬೇಕೇ ಅಥವಾ ನೀರನ್ನುಉಳಿಸಿಕೊಳ್ಳಬೇಕೇ ಎನ್ನುವ 
ಪ್ರಶ್ನೆ ಇದ್ದಾಗ , ರಾತ್ರಿ ಒಂದೂವರೆ ಗಂಟೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆ ಕೆಲಸಕ್ಕೆ 
ಸ್ಪಂದಿಸಿದ್ದಾರೆ. ನಾನು ಹೋಗಿ ಅವರ ಮನೆಯ ಬಾಗಿಲನ್ನು ತಟ್ಟಲ್ಲ ದೂರವಾಣಿ ಮಾಡಿದ್ದಕ್ಕೆ 
ರಾತ್ರಿ ಒಂದೂವರೆ ಗಂಟೆಯಲ್ಲಿಎದ್ದು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಮಂಡ್ಯ 


೩೯೧ / ಜೀವನದಿ 


ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆಯ ಪೋಲಿಸ್‌ ವರಿಷ್ಠಾಧಿಕಾರಿಗಳು ರಾತ್ರಿ 12-30 
ಗಂಟೆಯಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಪೋಲಿಸ್‌ 
ವರಿಷ್ಠಾಧಿಕಾರಿಗಳು ರಾತ್ರಿ ಮೂರು ಗಂಟೆಯ ಹೊತ್ತಿಗೆ ಸ್ಥಳವನ್ನು ತಲುಪಿದ್ದಾರೆ. ರಾಜ್ಯದ ನಾಲ್ಕು 
ಜನ ಮುಖ್ಯ ಇಂಜಿನಿಯರುಗಳು ಸ್ಥಳವನ್ನು ತಲುಪಿ ಮಾರ್ಕೋನಹಳ್ಳಿ ಅಣೇಕಟ್ಟನ್ನು 
ಉಳಿಸಿಕೊಳ್ಳುವುದಕ್ಕೆ, ಏನೇನು ಕೆಲಸಗಳನ್ನು ಮಾಡಬೇಕಾಗಿತೋ ಆ ಎಲ್ಲಾ ಕೆಲಸಗಳನ್ನು 
ಮಾಡಿದ್ದಾರೆ. ನಮ್ಮ ಕಂದಾಯ ಮಂತ್ರಿಗಳು ಸ್ಥಳಕ್ಕೆ ಬಂದು ಮಾಡಬೇಕಾದ ಕೆಲಸ 
ಮಾಡಿದ್ದಾರೆಂದು ಹೇಳುವ ಭ್ರಮೆ ನನಗೆ ಇಲ್ಲ ಯಾರೂ ಹೋಗಿಲ್ಲ ಯಾರೂ ಕೆಲಸ 
ಮಾಡಿಲ್ಲವೆಂದುಸಾರ್ವತ್ರಿಕವಾದ ಆಪಾದನೆ ಸಲ್ಲದು ಎನ್ನುವುದಕ್ಕೆ ಈ ಉದಾಹರಣೆ ಹೇಳಿದ್ದೇನೆ. 


ಪಕೃತಿ ವಿಕೋಪಕ್ಕೆ , ಇಂತಹ ಹಾನಿಗೆ ಕಾರಣ ಏನೆಂದರೆ, ಅದಕ್ಕೆ ಉದಾಹಣೆ ಹೇಳ 
ಬೇಕಾದರೆ, ಮಾರ್ಕೋನಹಳ್ಳಿ ಅಣೆಕಟ್ಟನ್ನುಕಟ್ಟಿ 60 ವರ್ಷಗಳಾಗಿದೆ. ಕಳೆದ 20 ವರ್ಷಗಳಿಂದ 
ಅಣೆಕಟ್ಟೆಯ ಗೇಟುಗಳನ್ನುಬದಲಾವಣೆ ಮಾಡಿಲ್ಲ. ಗೇಟುಗಳುತುಕ್ಕು ಹಿಡಿದು ಹೋಗಿದೆ. ಇದು 
380 ದಿವಸಗಳಲ್ಲಿ ಆದ ಅನಾಹುತ ಅಲ್ಲ. ನನ್ನಸ್ನೇಹಿತರಲ್ಲಿ ಪ್ರಾರ್ಥನೆ ಏನೆಂದರೆ, ಒಳ್ಳೆಯ 
ಕೆಲಸವನ್ನುಮಾಡಿದಂತಹ ಅಧಿಕಾರಿಗಳನ್ನು ದೂಷಿಸುವುದು ಬೇಡ. ರಾತ್ರಿ ಅನ್ನ-ನೀರು ಇಲ್ಲದೆ, 
ಸ್ನಾನ ಮಾಡದೆ, ಗಡ್ಡಾಬೋಳಿಸದೆ ನಾಲ್ಕಾರು ದಿವಸ ಸ್ಥಳದಲ್ಲಿಯೇ ಇದ್ದು ಸಾಕಾಷ್ಟು ಶ್ರಮವನ್ನು 
ಪಟ್ಟಿದ್ದಾರೆ. ಈ ಸದನದ ಮೂಲಕ ಆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು 
ಅಭಿನಂದಿಸುತ್ತೇನೆ. 


ಆಮೇಲೆ ನನ್ನಸ್ನೇಹಿತರು ಒಂದು ಮಾತನ್ನು ಹೇಳಿದರು. ಈ ಅಧಿಕಾರಿಗಳ ಮೇಲೆ 
ನಿಮ್ಮ ಹಿಡಿತವಿಲ್ಲ. ಅಧಿಕಾರಿಗಳು ಈ ಕಡೆ ಗಮನಹರಿಸುತ್ತಿಲ್ಲವೆಂದು ಹೇಳುವುದು ಸತ್ಯಕ್ಕೆ 
ದೂರವಾದುದು. ಈ ಎಲ್ಲ ಅಧಿಕಾರಿಗಳು 380 ದಿವಸದೊಳಗೆ ಈ ರಾಜ್ಯಕ್ಕೆ ಬಂದವರಲ್ಲ . 
ಅಧಿಕಾರಿಗಳು ಕೆಲಸ ಮಾಡುತಿಲ್ಲವೆನ್ನುವ ಮಾತುಸಲ್ಲದ ನುಡಿಯಾಗುತ್ತದೆ. ಈ ವಿಚಾರವನ್ನು ತಮ್ಮ 
ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತೇನೆ. 1997-98ರಲ್ಲಿ 9 ಕೋಟ ರೂಪಾಯಿಗಳ ಔಷಧಿ, 
1998-99ರಲ್ಲಿ16 ಕೋಟಿ ರೂಪಾಯಿಗಳ ಔಷಧಿ, 1999 -2000ದಲ್ಲಿ4 ಕೋಟ ರೂಪಾಯಿಗಳ 
ಔಷಧಿಯನ್ನು ಕೊಂಡು ಹಳ್ಳಿಗಾಡಿನಲ್ಲರತಕ್ಕ ಆಸ್ಪತ್ರೆಗಳಿಗೆ ಕಳುಹಿಸಬೇಕಾಗಿತ್ತು ಅದನ್ನು 
ಮಾಡಲಿಲ್ಲ. ಆ ಮೂರು ವರ್ಷಗಳಲ್ಲಿ30 ಕೋಟಿ ರೂಪಾಯಿಗಳ ಔಷಧಿಯನ್ನುಖರೀದಿ ಮಾಡಿ 
ಹಳ್ಳಿಗಾಡಿನ ಆಸ್ಪತ್ರೆಗಳಿಗೆ ಕಳುಹಿಸದೆ ದೊಡ್ಡದ್ರೋಹವನ್ನು ಮಾಡಿದ್ದಾರೆ. ಯಾಕೆ ಅಧಿಕಾರಿಗಳ 
ಮೇಲೆ ನಿಮ್ಮ ಹಿಡಿತ ಇರಲಿಲ್ಲವೇ? ಅದೇ ಸಾಲಿನಲ್ಲಿ ಕೊಂಡಂತಹ ಔಷಧಿ ಸರ್ಕಾರಿ 
ಗೋದಾಮಿನಲ್ಲಿ ಕೊಳೆಯುತ್ತಿದೆ. ಈ ಮಾತನ್ನು ನಿಮ್ಮವಾದಕ್ಕೆ ನಾನು ಹೇಳುತ್ತಿದ್ದೇನೆ. ಇಂತಹ 
ಹತ್ತಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ನಾನು ನನ್ನ ವಾದವನ್ನು ಏಕೆ ಹೇಳಿದೆ 
ಅಂದರೆ, ಅಧಿಕಾರಿಗಳು ಕೆಲಸ ಮಾಡುವುದು, ಕೆಲಸ ಮಾಡದಿರುವುದು, ಅವರ ಕಾರ್ಯವೈಖರಿ, 


ಜೀವನದಿ / ೩೯೨ 


ಅವರ ನಿಷ್ಠಿಯತೆ , ದುಷ್ನತನ, ಅವರ ಭ್ರಷ್ಟತನ ಇವೆಲ್ಲವೂ ಈ ದಿವಸಗಳಲ್ಲಿ ಮಾತ್ರ ಮೂಡಿ 
ಬಂದಂತಹವುಗಳಲ್ಲ. ನಮ್ಮಜೊತೆ ಜೊತೆಯಲ್ಲಿಯೇ ಬಂದಂತಹ ವಿದ್ಯಮಾನಗಳು. 1997 ರಿಂದ 
2000ದ ಇಸವಿಯಲ್ಲಿ30 ಕೋಟ ರೂಪಾಯಿ ಔಷಧಿಗಳನ್ನುಕೊಂಡು ಗ್ರಾಮಾಂತರಪ್ರದೇಶಗಳ 
ಆಸ್ಪತ್ರೆಗಳಿಗೆ ಕಳಹಿಸಬೇಕಾಗಿತ್ತು ಅಲ್ಲಿ ಹಾವು ಕಡಿದರೆ ಔಷಧಿಯಿಲ್ಲ. ಗಾಯಕ್ಕೆ ಹಾಕುವ 
ಟಿಂಚರ್‌ ಇಲ್ಲ 


ಹಾಗಿದ್ದಮೇಲೆ ನನ್ನ ಪ್ರಶ್ನೆ ಇಷ್ಟೇ. ನಿಮ್ಮ ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇಲ್ಲ. 
ನಿಮ್ಮ ಅಧಿಕಾರಿಗಳು ನಿಮ್ಮ ಮಾತು ಕೇಳುತಿಲ್ಲ, ಆಡಳಿತವನ್ನು ಸರಿಯಾಗಿ ಮಾಡುತ್ತಿಲ್ಲ ಎನ್ನುವ 
ಆಪಾದನೆ ಆ ಕಡೆಯಿಂದ ಬಂದಿದೆ. ಅದಕ್ಕಾಗಿ ನಾನು ಹೇಳುವುದೇನೆಂದರೆ, ಮೂರು 
ವರ್ಷಗಳಲ್ಲಿ30 ಕೋಟ ರೂಪಾಯಿಗಳ ಔಷಧಿ ಖರೀದಿ ಮಾಡಿದ್ದಾರೆ. ತಾವು ಕಡತ ತೆಗೆದು 
ನೋಡಿ. ಇಂಥಾದ್ದು ಇನ್ನೂ ಎಷ್ಟೋ ಇವೆ. ಅವುಗಳ ಬಗ್ಗೆಕಾಲ ಬಂದಾಗ ನಾನು ಹೇಳುತ್ತೇನೆ. 
ಇದು ಒಂದು ಉದಾಹರಣೆಯನ್ನುಮಾತ್ರ ನಾನು ಕೊಡುತಿದ್ದೇನೆ. 30 ಕೋಟಿ ರೂಪಾಯಿಗಳ 
ಔಷಧಿಯನ್ನು ಖರೀದಿ ಮಾಡಿ ಹಳ್ಳಿಗಳ ಆಸ್ಪತ್ರೆಗಳಿಗೆ ಕಳಿಸದೇ ಇದ್ದಂಥ ಅಧಿಕಾರಿಗಳ ಮೇಲೆ 
ಕ್ರಮ ತೆಗೆದುಕೊಳ್ಳುವದಕ್ಕೆ ನಿಮಗೆ ಅವಕಾಶಇರಲಿಲ್ಲವೇನು? ನಿಮಗೆ ಅವರ ಮೇಲೆ ಹಿಡಿತ 
ಇರಲಿಲ್ಲವೇನು? ನನ್ನಸ್ನೇಹಿತರು ಆಧಾರ ಕೇಳುತಿದ್ದಾರೆ. ಅದಕ್ಕೆ ಆಧಾರಇದೆ. ನಾವು ಸಮಿತಿಯು 
ಕೂಟ್ಟವಿವರಗಳನ್ನು ತರಿಸಿದ್ದೇವೆ. 1997-98ರಲ್ಲಿ 4ಕೋಟಿ, 1998-99ರಲ್ಲಿ 16ಕೋಟಿ ಮತ್ತು 
1999-2000ದಲ್ಲಿ 4 ಕೋಟಿಯಷ್ಟುಖರೀದಿ ಮಾಡಿದ್ದಾರೆ. ತಾವು ಬೇಕಾದರೆ ಇದನ್ನು ವೆರಿಫೃ 
ಮಾಡಿ. ಇಷ್ಟೇ ಅಲ್ಲ ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತರುವುದಕ್ಕೆ ಇಷ್ಟಪಡುವುದೇನೆಂದರೆ7 
ಕೋಟಿ ರೂಪಾಯಿಗಳಷ್ಟು ಔಷಧಿಗಳು ಇವತ್ತು ಗೋದಾಮಿನಲ್ಲಿ ಕೊಳೆಯುತಿವೆ. ಏಕೆ ಸ್ವಾಮಿ, 
ಆಗ ನಿಮಗೆ ಅಧಿಕಾರಿಗಳ ಮೇಲೆ ಹಿಡಿತ ಇರಲಿಲ್ಲವೆ. 


ಸನ್ಮಾನ್ಯ ಅಧ್ಯಕ್ಷರೇ, ಕೃಷಿಕನ ಕಣ್ಣೀರಿನ ಕತೆ ಎನ್ನುವ ಪದವನ್ನು ಆ ಕಡೆ ಕುಳಿತಿರುವ ನನ್ನ 
ಸ್ನೇಹಿತರು ಉಪಯೋಗಿಸಿದ್ದರಿಂದ ನಾನು ಅದನ್ನು ಕ್ಯಾಪ್‌ಶನ್‌ ಮಾಡಿಕೊಳ್ಳುತ್ತೇನೆ. ಕೃಷಿಕನ 
ಕಣ್ಣೀರಿನ ಕತೆಯ ಮೊದಲನೇ ಅಧ್ಯಾಯವನ್ನು ಈಚಿನ ದಿವಸಗಳಿಂದ ಮಾನ್ಯ ಕೃಷ್ಣರವರ 
ನೇತೃತ್ವದ ಸಂಪಾದಕತ್ವದಲ್ಲಿಮೊದಲನೇಸಲನಾವು ಬರೆಯುವುದಕ್ಕೆ ಪ್ರಾರಂಭಮಾಡಿಲ್ಲ. 


ಕೃಷಿಕನ ಕಣ್ಣೀರಿನ ಕತೆ ಸಮಾಜದ ಜತೆಜತೆಯಲ್ಲೇ ಬಂದಿರುವಂಥಾದ್ದು ಇದು 
ಎಲ್ಲಿಂದ ಬಂತು ಎಂದರೆ, ನಾವು ಬೆಳೆದ ವಸ್ತುಗಳನ್ನು ನೀವು ತಿನ್ನಬೇಡಿ ಎಂದು ಕೃಷಿಕರಿಗೆ 
ಹೇಳಿದಿರಲ್ಲ, ಆವತ್ತು ಶುರುವಾಯಿತು ಅವನ ಕಣ್ಣೀರಿನ ಕತೆ. ನೀವು ಸಾಕಿದ ಹಸು , ಎಮ್ಮೆ ಹಾಲು, 
ತುಪ್ಪವನ್ನು ನೀವು ಹೋಮಕ್ಕೆಸುರಿದು ಬರೀ ಮಜ್ಜಿಗೆ ಕುಡಿಯಿರಿಎಂದು ಹೇಳಿದಿರಲ್ಲಅಲ್ಲಿಂದ 
ಶುರುವಾಯಿತು ಈ ಕೃಷಿಕನ ಕಣ್ಣೀರಿನ ಕತೆಯನ್ನು ಬರೆಯುವುದಕ್ಕೆ. ನಾವು ಶುರು ಮಾಡಿಲ್ಲ 


೩೯೩ / ಜೀವನದಿ 


ನಾವು ಉತಿದ ಜಮೀನನ್ನು ನಮಗೇ ಕೊಡಿ ಎಂದು ಹೇಳಿದ ಕಾಗೋಡು ತಿಮ್ಮಪ್ಪನವರು ಇಲ್ಲಿ 
ಜೀವಂತವಾಗಿ ಕುಳಿತಿದ್ದಾರೆ. ತಾವು ಕೃಷಿ ಮಾಡಿದಂಥ ಜಮೀನನ್ನು ತಮಗೇ ಪಡೆದು 
ಕೊಳ್ಳುವುದಕ್ಕೆ ಕಾಗೋಡಿನಲ್ಲಿ ಸತ್ಯಾಗ್ರಹ ನಡೆಯಿತಲ್ಲ ಅವತ್ತು ಶುರುವಾಯಿತು ಕೃಷಿಕ 
ಕಣ್ಣೀರಿನ ಕತೆ. ಇವತ್ತು ಹೊಸದಾಗಿ ಕಣ್ಣೀರಿನ ಕತೆ ಪ್ರಾರಂಭವಾಗಿಲ್ಲ, ಅಥವಾ ನಾವು ಪ್ರಾರಂಭ 
ಮಾಡಿಲ್ಲ. ನವಲಗುಂದದಲ್ಲಿ ನಡೆದ ರೈತರ ಕಣ್ಣೀರ ಕತೆಯನ್ನು ಹೇಳುತ್ತೇವೆ. ರೇಷ್ಮೆ ಬೆಳೆದ 
ರೈತನಿಗೆ ಬೆಲೆ ಕಡಿಮೆಯಾಗಿದೆ ಎಂದು ಹೇಳಿದಾಗ ಆತ ಕಣ್ಣೀರು ಹಾಕಿದಾಗ ಏನಾಯಿತು 
ಸ್ವಾಮಿ? ವಿಜಯಪುರದ ರೈತನಿಗೆ ಬೆನ್ನಮೇಲೆ ಪೋಲಿಸರಿಂದ ಬಾರಿಸಿದಿರಲ್ಲ ಅವತ್ತು 
ಶುರುವಾಯಿತು ರೇಷ್ಮೆ ಬೆಳೆಗಾರನ ಕಣ್ಣೀರಿನ ಕತೆ. ಯಾವುದೋ ಕತ್ತಲಿನ ಕೋಣೆಯಲ್ಲಿ 
ಸಿ. ನಾರಾಯಣಸ್ವಾಮಿ, ನನ್ನನ್ನು ಮತ್ತು ಆತ್ಮಾನಂದ ಅವರನ್ನು ಹಿಡಿದುಕೊಂಡುಹೋಗಿ 
ಪೊಲೀಸ್‌ ಸ್ಟೇಷನ್‌ನಲ್ಲಿ ಹಾಕಿಸಿದಿರಲ್ಲ ಅವತ್ತುಶುರುವಾಯಿತು ಕೃಷಿಕನ ಕಣ್ಣೀರಿನ ಕತೆ. ಇದು 
ಇವತ್ತು ಶುರುವಾಗಿಲ್ಲ. ತಾವು ಅದಕ್ಕೆ ಜೀವಂತ ಸಾಕ್ಷಿ. ನಾವು ಯಾರ ಮನೆಯನ್ನೂ ಹಾಳು 
ಮಾಡುವುದಕ್ಕೆ ಹೋಗಲಿಲ್ಲ. ಕಲ್ಲುಹೊಡೆಯುವುದಕ್ಕೆ ಹೋಗಿರಲಿಲ್ಲಅಥವಾ ಧಿಕ್ಕಾರ ಕೂಡ 
ಕೂಗಿರಲಿಲ್ಲ. ಈ ರಾಜ್ಯದಲ್ಲಿರುವ ಲಕ್ಷಾಂತರ ಕುಟುಂಬಗಳ ಅನ್ನ ಮಣ್ಣಾಗುತಿದೆ. ಇವತ್ತುರೇಷ್ಠೆ 
ಬೆಲೆ ಏನು ಕಡಿಮೆಯಾಗುತ್ತಿದೆ ಅದು ಹೊರದೇಶದಿಂದ ರೇಷ್ಮೆಬರುತ್ತಿದೆ. ಹೊರದೇಶದಿಂದ 
ಕೃಷಿ ವಸ್ತುಗಳನ್ನು ಆಮದು ಮಾಡಿಕೊಳ್ಳತ್ತಇರುವುದರಿಂದ ಆಗುವ ಹಾನಿಬಗ್ಗೆ ಮಾತನಾಡಲು 
ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಅವತ್ತುನನ್ನ ಬೆನ್ನಿಗೆ ಬಾರಿಸಿದ್ದೀರಲ್ಲ ಆವತ್ತು ನಮ್ಮ 
ಕಣ್ಣೀರಿನ ಕತೆ ಶುರುವಾಯಿತು. 


ಸನ್ಮಾನ್ಯ ಅಧ್ಯಕ್ಷರೇ, ಶಿರಾದಲ್ಲಿ ರೈತರು ಯಾರೂ ಯಾರ ಮನೆಯನ್ನೂ ಹಾಳು 
ಮಾಡುವುದಕ್ಕೆ ಹೋಗಿರಲಿಲ್ಲ, ತಮ್ಮ ಕಡಲೆಕಾಯಿಗೆ ಬೆಲೆ ಕಡಿಮೆಯಾಗಿದೆ ಎಂದು ಕೇಳಿದರು. 
ಅದಕ್ಕೆ ರೈತರಮೇಲೆ ಎರಡು ದಿವಸ ಗುಂಡು ಹೊಡೆದಿರಿ. ಇವತ್ತುಶುರುವಾಯಿತೇನು ಕಣ್ಣೀರಿನ 
ಕತೆ. ಅದಕ್ಕೇ ನಾನು ಹೇಳಿದ್ದು ಕೃಷಿಕನ ಕಣ್ಣೀರಿನ ಕತೆಯ ಅಧ್ಯಾಯ ಕೃಷ್ಣರವರ ಸಂಪಾದಕತ್ವದಲ್ಲಿ 
ಈಚಿನ ದಿವಸಗಳಿಂದ ಮಾತ್ರ ಆರಂಭವಾಗಿಲ್ಲ. ಈ ಕಣ್ಣೀರಿನ ಕತೆ ಪ್ರಾರಂಭವಾದದ್ದು 
ಯಾವತ್ತು ಈ ಸಮಾಜವನ್ನು ಅವನು ಮಾಡುವಂಥ ವೃತ್ತಿಯ ಅಧಾರದ ಮೇಲೆ ವಿಂಗಡನೆ 
ಮಾಡಿ ಅಸಮಾನತೆಯನ್ನು ತಂದರೋ ಆವತ್ತಿನಿಂದ ಈ ಕಣ್ಣೀರಿನ ಕತೆ ಶರುವಾಯಿತು. ಈ 
ಕಣ್ಣೀರನ್ನು ಒರೆಸತಕ್ಕಂಥ ಪಾ ಮಾಣಿಕ ಪ್ರಯತ್ನವನ್ನು ಮಾಡದೆ, ಆಡಳಿತವನ್ನು ಮಾಡಿದಂಥ 
ನೀವು, ರೈತರ ಬಗ್ಗೆ ಕೇವಲ ಮೊಸಳೆ ಕಣ್ಣಿರನ್ನುಸುರಿಸುತ್ತಿದ್ದೀರಿ. ಅವರು ಅಷ್ಟೇ ಮಾತನಾಡಿದ್ದರೆ 
ನಾನು ಅಷ್ಟಕ್ಷ್ಯೇ ನಿಲ್ಲಿಸುತ್ತಿದ್ದೆ. ಈ ಕಣ್ಣೀರಿನ ಕತೆ ಕೇವಲ ಈ ಸರ್ಕಾರದಿಂದಲೇ 
ಶುರುವಾಯಿತೇನು? 13 ಲಕ್ಷಎಕರೆಗೆ ಆಗುವಂಥ ನೀರು ಇವತ್ತು ಕರ್ನಾಟಕ ರಾಜ್ಯದ ನಮ್ಮ 
ಅಣೆಕಟ್ಟುಗಳಲ್ಲಿ ತುಂಬಿ ತುಳುಕುತ್ತಿದೆ. ಈ 13ಲಕ್ಷ ಎಕರೆ ಭೂಮಿಗೆ ನೀರನ್ನು ಬಿಟ್ಟುಕೊಳ್ಳಲಿಕ್ಕೆ 


ಜೀವನದಿ / ೩೯೪ 


ಸಾಧ್ಯತೆ ಇಲ್ಲದೇ ಇರುವ ಪರಿಸ್ಥಿತಿಯನ್ನುನಾವೆಲ್ಲರೂ ಸೃಷ್ಟಿಮಾಡಿದ್ದೇವೆ. ಆವತ್ತುಶುರುವಾಯಿತು 
ವೂ ಕಣ್ಣೀರಿನ ಕತೆ. ಇದು ಒಂದಾ, ಎರಡಾ 9 ಮೊನ್ನೆ ನಮ್ಮ ಸಚಿವರು ಒಂದು ಮಾತನ್ನು 
ಹೇಳಿದ್ದಾರೆ. ಈ ದೇಶದಲ್ಲಿ ಬೆಳೆದಂಥ ಕಬ್ಬು ಬೆಳೆಗಾರರಿಂದ ಬಂದಂಥ ಸಕ್ಕರೆಯನ್ನು 
ತುಂಬುವುದಕ್ಕೆ ಗೋದಾಮು ಇಲ್ಲದೆ ಅದು ಗೊಬ್ಬರವಾಗುತಿದೆ. ಕೋಲಾರದಲ್ಲಿ ಬೆಳೆದಂಥ 
ಆಲೂಗಡ್ಡೆಯನ್ನು ಅಲ್ಲಿಬೀದಿಗೆ ಸುರಿಯುತ್ತಿದ್ದಾರೆ. ನಾನು ಇಷ್ಟೆಲ್ಲ ವಾದ ಮಾಡುವಂಥಾದ್ದು 
ಕಾಲ ವ್ಯಯ ಮಾಡಬೇಕೆಂಬ ಆಸೆಯಿಂದ ಅಲ್ಲ. ನನ್ನ ಅನಿಸಿಕೆ ಇಷ್ಟೇ. ಈ ಕೃಷಿಕನ ಕಣ್ಣೀರಿನ ಕತೆ 
ಅಂದಿನಿಂದ ನಮ್ಮಸಮಾಜದಲ್ಲಿ ಬೆಳೆದುಬಂದಿದೆ. ನಾವೆಲ್ಲರೂ ಕೂಡ ಇದನ್ನು ಪ್ರಾಮಾಣಿಕವಾಗಿ 
ಬಗೆಹರಿಸುವುದಕ್ಕೆ ಪ್ರಯತ್ನಮಾಡಲೇಬೇಕೆಂಬ ಉದ್ದೇಶದಿಂದ ಈ ಮಾತನ್ನುನನ್ನಸ್ನೇಹಿತರ 
ಗಮನಕ್ಕೆ ತರುವುದಕ್ಕೆ ಇಷ್ಟಪಡುತ್ತಿದ್ದೇನೆ. 


ಸನ್ಮಾನ್ಯ ಅಧ್ಯಕ್ಷರೇ, ಅವರು ನನ್ನ ಹಳೆಯಸ್ನೇಹಿತರು. ಬಹಳಸ್ವಾರಸ್ಯಕರವಾದ ಮಾತು 
ಏನೆಂದರೆ, ಆಗ ಇದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಮನೆಮುಂದೆ ಹೋಗಿ ಇದೇ ರೈತರ 
ಕಣ್ಣೀರನ್ನು ಒರೆಸಿ ಎಂದ ಹೇಳಿ ಧರಣಿ ಕುಳಿತುಕೊಂಡೆ. ನನಗೆ ಸಿಕ್ಕಿದ್ದು ಏನು? ಹದಿಮೂರು 
ದಿವಸಗಳ ಜೈಲುವಾಸ. ೧ 


(31-10-2002) 


ಪಣಿಗಳು 
a) 


ಧೆ : ಕೆಲವು ಟಿ 


ಆತ್ಮಕ 


ಯನು ಸಾಭಲಗೂ ಸಹಿ ಮುಡಿದ ಗ ಬಹ ಬಲುಹು 

ಎರಣಾ 3? ಮೂಜಿ ಬಟ್ಟು ಸಚಿರಗು ಒಂದು ಜೂತನ್ನು 

ಕು. ಬೆಳಗಾಗ 4 ಚಂಫೆ ಸಿಕ್ಕಲಯ ಕ್ಳು 

'ಎದಾ ಮಿ ಇಲ್ಲದೆ ಅದು: ಕೊಬ್ಬಳಗುಡಿಕೆ. ಕೋಲಾರೆಡಲ್ಲಿಬಿೆ ಲಂ 
೨ಬಿ ಬ ವಿಗೆ ಶುರಿಯುತಿದ್ದಾಲಿ ಚು ಚತ ಮಬ ಮಾಡುವಾ 


Wp ಭ್ರಳ $8 ಅನಿಕ್‌ ಕರ್‌ ಗತೆ 


ಇ ರ್‌ ಪಾರಾಗಿ 


+ 


| EAS ಮ ರಂತರ ನೇಹಿಷಲ: 
ಇಷ್ಟೆ ಜು ಟ್ರ 


೫ 
ತ - = SRE 
ಕಿ ಸ 
ತ 


ಇಕೆ 
+ A 
(ಕ 
4 1 
ತ 
A ಕೆ 
ಸ. ಹಾ 
ಡಿ ಕ 
ಹ. | ಇ 
ಲ | 


೩೯೭ / ಜೀವನದಿ 


ಆತ್ಮಕಥೆ : ಕೆಲವು ಟಿಪ್ಪಣಿಗಳು 


ವೈಕೆ ರಾಮಯ್ಯ 


ಛೆಲಿನು ತುಂಬಾ ಅದ್ಭಷ್ಟಶಾಲಿ. ಏಕೆಂದರೆ ಬಂಗಲೆ, ಕಾರು, ಆಸ್ತಿ ಅಧಿಕಾರ, ವಿದ್ಯೆ, ಅಂತಸ್ತು 
ಮತ್ತು ಸವಲತ್ತುಗಳನ್ನು ಪಡೆದುಕೊಂಡ ಕಾರಣಕ್ಕಾಗಿ ಅಲ್ಲ. ಹಸಿದಾಗ ಅನ್ನವಿಲ್ಲದೆ ಬಳಲಿದ 
ಅನುಭವ, ಅಂತೆಯೇ ಭಕ್ಷ್ಯ ಭೋಜನಗಳು ರಾಶಿರಾಶಿಯಾಗಿ ಲಭ್ಯವಾದ ಅನುಭವ ನನ್ನದು. 
ಕಾಡುಹಳ್ಳಿ ಒಂದರಲ್ಲಿದನಕುರಿಗಳನ್ನುಮೇಯಿಸಿ, ದೊಣೆಯ ನೀರು ಕುಡಿದು, ಜಿಡಿ ಮಳೆಯಲ್ಲಿ 
ನೆನೆದು, ಹಿಪ್ಪುನೇರಳೆ ಸೊಪ್ಪು ಕಿತ್ತು ಹುಳುಸಾಕಿದ ಅನುಭವ ಒಂದು ಕಡೆಯಾದರೆ, ಅತ್ಯಾಧುನಿಕ 
ಸಮಾಜವನ್ನುನೋಡಿದ ಅನುಭವ ಮತ್ತೊಂದು ಕಡೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿಇಷ್ಟೊಂದು 
ವಿಭಿನ್ನ ಅನುಭವ ಪಡೆದುಕೊಂಡ ತಲೆಮಾರಿಗೆ ಸೇರಿದವನು ನಾನು ಎನ್ನುವುದೇ ನಾನು 
ಅದೃಷ್ಟಶಾಲಿ ಎನ್ನುವುದಕ್ಕೆ ಕಾರಣ. 


ತುಮಕೂರು-ಮದ್ದೂರು ರಸ್ತೆಯಿಂದ ಪೂರ್ವಕ್ಕೆ ಎಂಟು ಕಿ.ಮಿ. ದೂರದಲ್ಲಿರುವ 
ಎಲೆಕಡಕಲು ನನ್ನ ಊರು. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಮದ್ದೂರು ಹಾಗೂ ಕುಣಿಗಲ್‌ 
ತಾಲ್ಲೂಕುಗಳಿಗೆ ಹೊಂದಿಕೊಂಡಂತಿರುವ ತುಮಕೂರು ಜಿಲ್ಲೆಯ ಕೊನೆಯ ಗ್ರಾಮ. ಒಂದು 
ಕಾಲಕ್ಕೆ ಎತ್ತಿನ ಗಾಡಿಯೂ ಹೋಗಲುಸಾಧ್ಯವಾಗದಿದ್ದ ಸುತ್ತಲೂಕಾಡಿನಿಂದ ಕೂಡಿದ್ದ ಈ ಹಳ್ಳಿ 
ಈಗ ಸ್ವಲ್ಪಮಟ್ಟಿಗೆ ಎಲ್ಲಾ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ ಗ್ರಾಮವಾಗಿದೆ. ಗ್ರಾಮದಲ್ಲಿ 
ವಾಸಿಸುವ 128 ಕುಟುಂಬಗಳ ಕಸುಬು ಕೃಷಿ. ಈ ಜನರು ಉಳುಮೆ ಮಾಡುತ್ತಿರುವ ಭೂಮಿಯ 
ಎಸ್ಬೀರ್ಣ 370 ಎಕರೆಗಳು. ವಾಸ ಮಾಡುವ 128 ಕುಟುಂಬಗಳಲ್ಲಿ120 ಕುಟುಂಬಗಳು ರೇಷ್ಮೆ 
ಕೃಷಿಯನ್ನು ಅವಲಂಬಿಸಿವೆ. ಅಂದರೆ ಶೇಕಡಾ 99.10ರಷ್ಟುಕುಟುಂಬಗಳು ರೇಷ್ಮೆ ಕೃಷಿಕಯಿಂದಲೇ 
ಜೀವಿಸುತ್ತಿರುವುದು. ಈ ಊರಿನಲ್ಲಿನನ್ನ ಕುಟುಂಬ ಒಂದನ್ನು ಬಿಟ್ಟರೆ, ಉಳಿದ ಯಾರಿಗೂ 
ಒಂದು ಗುಂಟೆಯಾದರೂ "ತರಿ' (ಗದ್ದ) ಜಮೀನು ಇಲ್ಲ ಉಳಿದ ಎಲ್ಲರೂ ಖುಷ್ಠಿ (ಹೊಲ) 
ಜಮೀನಿನಲ್ಲಿಒಂದಿಷ್ಟುರಾಗಿ ಬೆಳೆದುಕೊಳ್ಳುತಾರೆ. ಆರ್ಥಿಕ ಬೆಳೆಯೆಂದರೆ ರೇಷ್ಮೆಕೃಷಿ ಒಂದೇ. 


ನನ್ನ ತಾತ, ಮುತಾತಂದಿರ ಕಾಲದಿಂದಲೂ ಈ ಕಸುಬು ನಮ್ಮಮನೆತನದ ಆರ್ಥಿಕ 
ಕಸುಬಾಗಿ ಬಂದಿದೆ. ನಾನು ಚಿಕ್ಕವನಿದ್ದಾಗ ನಮ್ಮ "ಹಳೆಯ ಹೊಲ' ಎನ್ನುವಲ್ಲಿ ಹಿಪ್ಪುನೇರಳೆ ತೋಟ 
ಇತ್ತು ಈ ತೋಟಕ್ಕೆ ಹಳ್ಳದಿಂದ ನೀರು ಒದಗಿಸಲು "ಕಪಿಲೆ' ವ್ಯವಸ್ಥೆ ಮಾಡಲು ನನ್ನ ಅಣ್ಣಂದಿರು 
ಪಟ್ಟಪ್ರಯತ್ನ ಸಫಲವಾಗಲಿಲ್ಲವೆಂದು ನನಗೆ ಇನ್ನೂ ಜ್ಞಾಪಕವಿದೆ. ಆ ತೋಟದಿಂದಲೇ ಆಗ 


ಜೀವನದಿ / ೩೯೮ 


ಹಿಪ್ಪುನೇರಳೆ ಬೆಳೆ ಬೆಳೆಯುತ್ತಿದ್ದರು. ಆ ಜಮೀನು ಈಗತೆಂಗಿನ ತೋಟವಾಗಿದೆ. ಇದರ ಹತ್ತಿರದಲ್ಲಿ 
ನಮ್ಮ ಅಣ್ಣಂದಿರು ಬಾವಿ ನೀರಿನಿಂದ ನೀರಾವರಿ ತೋಟ ಮಾಡಿಕೊಂಡಿದ್ದಾರೆ. ಆಗ ನಮ್ಮಲ್ಲಿ 
ಮನೆಯಲ್ಲಿಯೇ ರೇಷ್ಮೆ ಮೊಟ್ಟೆಗಳನ್ನುಮಾಡಿ ಕೊಳ್ಳುತ್ತಿದ್ದರು. ನನಗೆ ತಿಳಿದಮಟ್ಟಿಗೆ ಅಂದು ಎಲ್ಲಾ 
ಕಡೆಯಲ್ಲಿಯೂ ಪ್ರಚಲಿತವಿದ್ದ ಒಂದೇ ಒಂದು ತಳಿ ಎಂದರೆ, ಮೈಸೂರು ತಳಿ ಮಾತ್ರ. ಆಗ 
"ಬೂದುಗಡ್ಡಿ' ಅಥವಾ "ಎಣ್ಣೆರಂಗಿನ ಕಡ್ಡಿ' ಎಂಬ ಹಿಪ್ಪುನೇರಳೆ ಕಡ್ಡಿ ಬೆಳೆಯುತ್ತಿದ್ದರು. 


ಈಗಿರುವಂತೆ ಅತ್ಯಾಧುನಿಕ ಸವಲತುಗಳಾಗಲಿ, ವ್ಯವಸ್ಥಿತ ಮಾರುಕಟ್ಟೆಯಾಗಲಿ ಆಗ 
ಇರಲಿಲ್ಲ ಬೆಳೆದ ಗೂಡನ್ನುರಾಮನಗರದಿಂದ ಬರುವ "ಗೂಡಿನಸಾಬರಿಗೆ' ಮಾರುತ್ತಿದ್ದರು. ನನ್ನ 
ಊರು ತುಮಕೂರು ಜಿಲ್ಲೆಯ ಕುಣಿಗಲ್‌ ತಾಲ್ಲೂಕಿಗೆ ಸೇರಿದ್ದಾದರೂ, ನಮ್ಮ ಜನರ ಹೆಚ್ಚಿನ 
ವ್ಯವಹಾರ ಹಾಗೂ ಸಂಬಂಧ ಹತ್ತಿರದ ಚನ್ನಪಟ್ಟಣ ತಾಲ್ಲೂಕಿನಲ್ಲೇ ಇರುತಿತ್ತು ನನಗೆ ಈಗಲೂ 
ಜ್ಞಾಪಕವಿದೆ, ಗಡ್ಡ ಬಿಟ್ಟವಯಸ್ಸಾದ ಮಹದೀಯ ವ್ಯಕ್ತಿಯೊಬ್ಬರು ನಮ್ಮ ಮನೆಗೆ ಬಂದು ಗೂಡನ್ನು 
ತೆಗೆದುಕೊಂಡು ಹೋಗುತ್ತಿದ್ದರು. ಒಂದು ದೊಣ್ಣೆಗೆ ದಾರ ಕಟ್ಟಿ ಗೂಡನ್ನುತೂಗುವ ವ್ಯವಸ್ಥೆಇತ್ತು 
ಆದಾದಮೇಲೆ ಸ್ಟಿಂಗ್‌ ಆಕಾರದ "ಪೌಂಡ್‌' ಎನ್ನುವ ತೂಕದ ಸಲಕರಣೆ ಬಂತು. ಗೂಡಿನ ಬೆಳೆ, 
ಬೆಲೆ ಮತ್ತು ಒಟ್ಟು ಆದಾಯದ ಬಗೆಗೆ ಮನೆಯಲ್ಲಿ ಯಜಮಾನರಿಗೆ ಆಸಕ್ತಿಯಾದರೆ ಮನೆಯ 
ಹೆಂಗಸರುಗಳಿಗೆ ಮತ್ತು ನಮಗೆ "ಆಕಳಿ' ಗೂಡಿನ ಬಗ್ಗೆಯೇ ಹೆಚ್ಚುಆಸಕ್ತಿ ಸರಿಯಾಗಿ ಕಟ್ಟದ, 
ಬನಿಯಿಲ್ಲದಿರುವ, ಉತ್ತಮ ಗುಣಮಟ್ಟದಲ್ಲದ ಗೂಡನ್ನು ಆಕಳಿ ಗೂಡು ಎಂದು ನಾವು 
ಕರೆಯುತ್ತಿದ್ದೆವು. ಆ ಗೂಡುಗಳನ್ನುಕೊಂಡು ಕೊಳ್ಳುವುದಕ್ಕಾಗಿಯೇ ಬೇರೆಯವರು ಬರುತಿದ್ದರು. 
ಅವರನ್ನು "ಆಕಳಿ ಗೂಡಿನಸಾಬರು' ಎಂದು ಕರೆಯುವುದು ರೂಢಿಯಲ್ಲಿತ್ತು ಇದರಿಂದ ಬರುವ 
ಹಣ ಮನೆಯ ಹೆಂಗಸರುಮತ್ತು ಮಕ್ಕಳದು. 


ಅಂದಿನ ಹುಳು ಸಾಕುವುದು, ವ್ಯಾಪಾರ ವ್ಯವಸ್ಥೆ ತೋಟಗಳು ಮತ್ತ ಗೂಡಿನ 
ಗುಣಮಟ್ಟ ಜ್ಞಾಪಿಸಿಕೊಂಡರೆ ಹೀಗಿನ ಪರಿಸ್ಥಿತಿಗೂ, ಅಂದಿನ ಪರಿಸ್ಥಿತಿಗೂ ಹೋಲಿಕೆ 
ಮಾಡುವುದುಸಾಧ್ಯವಾಗುವುದಿಲ್ಲ ನೂರಕ್ಕೆ ನೂರರಷ್ಟುಕುಟುಂಬಗಳುಮಾಡುವ ರೇಷ್ಮೆಕಸುಬಿನ 
ಜನರ ಮಧ್ಯದಲ್ಲಿಹುಟ್ಟಿದ ನನಗೆ, ನನ್ನಮತ್ತುನನ್ನಕುಟುಂಬದ ಎಲ್ಲಾಪ್ರಗತಿಗೆ ಒತ್ತಾಯಿಸೆಯಾದ 
ರೇಷ್ಮೆ ಕಸುಬಿನ ಬಗೆಗೆ ಕುತೂಹಲ ಹಾಗೂ ಆಸಕ್ತಿಇದ್ದುದು ಆಶ್ಚರ್ಯವೇನಲ್ಲ, ಆಶ್ಚರ್ಯವೆಂದರೆ 
ನಮ್ಮ ಮನೆತನದ ಕಸುಬನ್ನು ಈಗಲೂ ನಾನು ಬಹಳ ನಿಷ್ಠೆ, ಆಸೆ ಮತ್ತು ಆಸಕ್ತಿಗಳಿಂದ 
ಮಾಡುತಿರುವುದು. ಇದರಿಂದ ಬರುವ ಆದಾಯದಿಂದ ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ 
ಸ್ವಚ್ಛ ಬದುಕನ್ನು ಬದುಕಲುಸಾಧ್ಯವಾಗಿದೆ ಎಂದು ಹೇಳಿದರೆ ಆಶ್ಚರ್ಯಪಡಬೇಕಾಗಿಲ್ಲ. ಈ 
ಕಸುಬು ಇಲ್ಲದಿದ್ದರೆ ನಮ್ಮ ಮನೆಯವರು ನನ್ನನ್ನು ವ್ಯಾಸಂಗ ಮಾಡಿಸಲು ಸಮರ್ಥವಾಗುತ್ತಿರ 
ಲಿಲ್ಲವೇನೋ ಎನ್ನುವುದು ನನ್ನ ನಂಬಿಕೆ. ತೋಟ ಅಗೆಯುವುದು, ಚಾಕಿ ಕಟ್ಟುವುದು, ಸೊಪ್ಪು 


೩೯೯ / ಜೀವನದಿ 


ಕೀಳುವುದು, ಹುಳುಸಾಕುವುದು, ಹಣ್ಣುಹುಳು ಆಯುವುದು, ಚಂದ್ರಿಕೆಗಳಲ್ಲಿಬಿಡುವುದು, ಗೂಡು 
ಎಡೆಯುವುದು ಹೀಗೆ ಈ ಕಸುಬಿನ ಎಲ್ಲಾ ಚಟುವಟಿಕೆಗಳು ನನಗೆ ಕುತೂಹಲ ಕೆರಳಿಸಿತ್ತು 


ಈ ಉದ್ದಿಮೆಯು ಬದಲಾಣೆಯಾದ ಮೇಲೆ ಮಿಶ್ರ ತಳಿಯ ಬೆಳೆ ಬೆಳೆಯಲು ನಮ್ಮ 
ಊರಿನವರು ಮೊದಲು ಮಾಡಿದರು. ಚನ್ನಪಟ್ಟಣದ ಬಿತ್ತನೆ ಮಾರುಕಟ್ಟೆಗೆ ಕಳುಹಿಸುವುದು 
ಮೊದಲಾಯಿತು. ಚಾಕಿ ಕಟ್ಟಿದಾಗ ಹುಳುಗಳ ಮೇಲೆ ಊಟದ ತಟ್ಟೆಯನ್ನುಮುಟ್ಟುತ್ತಿದ್ದರು. ಹೀಗೆ 
ಮಾಡುವುದರಿಂದ ಚಾಕಿ ಸರಿಯುವುದಿಲ್ಲ ಎನ್ನುತ್ತಿದ್ದರು. ಆದರೆ ಈ ರೀತಿ ಚಾಕಿ ಹುಳುಗಳನ್ನು 
ಸಾಕುವುದು ವೈಜ್ಞಾನಿಕ ಅಲ್ಲವೆಂದು ಆಗಿನ ಕಾಲದ ಇಲಾಖೆಯ ಸಿಬ್ಬಂದಿಯವರ ನಂಬಿಕೆ ಆಗಿತ್ತು 
ಆದರೆ ಇತ್ತೀಚೆ ದಿವಸಗಳಲ್ಲಿ ಆಧುನಿಕ ಚೌಕಿಸಾಕಾಣಿಕೆ ಕೇಂದ್ರದಲ್ಲಿ"ಪ್ಯಾರಾಪಿನ್‌' ಪೇಪರ್‌, 
ಪೋಂ' ರಬ್ಬರ್‌ ಬಳಸಿ ಚೌಕಿಯನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತಾರೆ. ಅಂದರೆ 
ಎಷ್ಟೋ ದಿವಸಗಳ ಹಿಂದೆ ನಮ್ಮ ಹಿರಿಯರು ಕಂಡ ಸತ್ಯವನ್ನುಇವರು ವೈಜ್ಞಾನಿಕತಳಹದಿಯ ಮೇಲೆ 
ಸುಧಾರಿಸಿ ಅಳವಡಿಸಿಕೊಂಡಿದ್ದಾರೆಂದರೆ ತಪ್ಪಾಗ ಲಾರದು. 


ನಮ್ಮ ಮನೆಯಲ್ಲಿ ಹುಳು ಸಾಕುತ್ತಿದ್ದಾಗಿನ ಚಟುವಟಿಕೆಗಳು ಇಂದಿಗೂ ನನಗೆ 
ಜ್ಞಾಪಕವಿದೆ. ಪ್ರತಿಯೊಂದು ಹಂತದಲ್ಲಿಯೂ ಹುಳುಗಳ ಬೆಳವಣಿಗೆ ಹಾಗೂ ಜ್ವರಕ್ಕೆ ಸರಿಯಾಗಿ 
ಹೋಗುತಿವೆಯೆ, ಒಂದೇ ಸಮನಾಗಿ ಜ್ವರಕ್ಕೆ ಬೀಳುತ್ತಿವೆಯೇ ಎಂದು ಗಮನಿಸಿ ಎಂತಹ ಬೆಳೆ 
ಆಗಬಹುದು ಎಂಬ ತಾತ್ಕಾಲಿಕ ನಿರ್ಧರಕ್ಕೆ ನನ್ನ ಹಿರಿಯರು ಬರುತ್ತಿದ್ದರು. ಅಂದಿನಿಂದ 
ಇಂದಿನರೆಗೂ ನಮ್ಮ ರೈತರಿಗೆ ಬೆಳೆ ಅಗುವುದು ಅಥವಾ ಹೋಗುವುದು ಒಂದು ಯಕ್ಷ 
ಪ್ರಶ್ನೆಯಾಗಿದೆ. ಇದರ ಜೊತೆಗೆ ತಲತಲಾಂತರದಿಂದ ಬಂದ ಅವರ ಅನುಭವ, ಮೂಢನಂಬಿಕೆ 
ಮತ್ತು ಅನಿಸಿಕೆಗಳಿಗೆ ಈಗಲೂ ನನಗೆ ಸಮರ್ಥವಾದ ಮನ ಒಪ್ಪುವ ಉತರ ಸಿಕ್ಕುತ್ತಿಲ್ಲ. ರೇಷ್ಮೆ ಹುಳು 
ಸಾಕುವುದು ಇಸ್ಟೀಟ್‌ ಆಡಿದಂತೆ ಎನ್ನುವುದನ್ನು ನಾನು ಕೇಳುತ್ತಿದ್ದೆ. ದನ, ಕೋಳಿ, ಮೇಕೆ, 
ಮನುಷ್ಯರು ಎಲ್ಲರೂ ವಾಸ ಮಾಡುವ ಆ ಪುಟ್ಟಮನೆಯಲ್ಲಿಯೇ ಸ್ವಲ್ಪಭಾಗವನ್ನು ಚೊಕ್ಕ ಮಾಡಿ 
ಹುಳುಸಾಕುವ "ದಡೆಯ'ವನ್ನು(Rearing stand) ಇಡುತ್ತಿದ್ದರು. ಹೊರಗಡೆಯಾದ ಹೆಣ್ಣು 
ಮಕ್ಕಳು, ಹುಳುವಿನ ಮನೆಗೆ ಹೋಗುವಂತಿರಲಿಲ್ಲ ಮೆಣಸಿನಕಾಯಿ ಹುರಿಯುವುದು, ರೊಟ್ಟಿ 
ಸುಡುವುದಾಗಲಿ ಮಾಡುತಿರಲಿಲ್ಲ ಬಹುಶಃ ಇದಕ್ಕೆ ವೈಜ್ಞಾನಿಕ ಕಾರಣಗಳಿರಲಿಲ್ಲ ಉತಮ 
ಬೆಳೆಯಾದರೆ ದೇವರಿಗೆ "ಲಂಚ' ಕೊಡುತ್ತೇವೆಂದು ಹರಕೆ ಮಾಡಿಕೊಳ್ಳುತ್ತಿದ್ದ ಪದ್ಧತಿಯೂ ನಮ್ಮಲ್ಲಿ 
ಇತ್ತು ನನಗೆ ಈಗಲೂ ಜ್ಞಾಪಕವಿದೆ. ನಮ್ಮ ಚಿಕ್ಕ ತಂದೆ ಹೊನ್ನೇಗೌಡ ಎನ್ನುವವರು ಉತಮ ಬೆಳ 
ಪಡೆದ ಹರಕೆ ತೀರಿಸಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಗಡಿಗೆ "ಹೆಂಡ' ತರಿಸಿ ಪಾಣಿ(ಪಾನಿ) ಸೇವೆ 
ಮಾಡಿಸಿ ಹರಕೆ ತೀರಿಸುತ್ತಿದ್ದುದು. ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. 


ನನ್ನ ಹುಟ್ಟೂರಿನಲ್ಲಿರೇಷ್ಮೆ ಕಸುಬು ಬದುಕಿನೊಡನೆ ಬೆರೆತು ಹೋಗಿದ್ದರೆ, ಕೇವಲ 
ನಾಲ್ಕೈದು ಮೈಲಿ ದೂರದಲ್ಲಿಇರುವ ನನ್ನತಾಯಿಯ ಮನೆ ನಿಡಸಾಲೆಯವರಿಗೆ ಈ ಕಸುಬು 


ಜೀವನದಿ / ೪೦೦ 


ತಿಳಿದಿರಲಿಲ್ಲ. ಅವರು ನಮ್ಮ ಮನೆಯಲ್ಲಿ ಈ ರೇಷ್ಮೆ ಹುಳುಗಳನ್ನು ದೂರದಿಂದಲೇ 
ನೋಡುತಿದ್ದರು. ಆದರೆ ಈಗ ಈ ಊರಿನ ಜನ ಅತ್ಯಂತ ಪ್ರಗತಿಪರ ರೇಷ್ಟೆ ಬೆಳೆಗಾರರಾಗಿ 
ದ್ಹಾರೆನ್ನುವುದು ಆಶ್ಚರ್ಯದ ಸಂಗತಿ. ಈ ಉದ್ಯಮ ಕೇವಲ ಒಂದು ಹಣ ಒದಗಿಸುವ 
ಕಸುಬಾಗಿರಲಿಲ್ಲ. ನಮ್ಮ ರೈತರ ದೃಷ್ಟಿಯಲ್ಲಿ ಹುಳು ಸಾಕುವುದು, ದೇವರ ಪೂಜೆಮಾಡುವಷ್ಟು 
ಶ್ರದ್ಧಾಪೂರ್ಣ ಕಾರ್ಯವೆಂದುನಂಬಿದ್ದರು. ತಟ್ಟೆಯಲ್ಲಿಇರುವ ಹುಳುಗಳನ್ನು ದೇವರಿಗೆ ಸಮನಾಗಿ 
ಕಾಣುವ ನಮ್ಮಮನೆಯವರಿಗೆ ನನ್ನ ಅಕ್ಕನ ಮಗ ತಟ್ಟೆಗೆ " ಉಚ್ಚೆ' ಹುಯ್ಕಿದು ಓಡಿ ಹೋದಾಗ 
ಬಹಶಃ ಮಗುವಿನ ಮೇಲಿನ ವ್ಯಾಮೋಹ ಅವನಿಗೆ ಶಿಕ್ಷೆಯನ್ನು ತಪ್ಪಿಸಿತ್ತುಎಂದು ನನ್ನ ಭಾವನೆ. 
ನಾನು ಈಗಾಗಲೇ ತಿಳಿಸಿರುವಂತೆ ಈ ಬೆಳೆ ಇಸ್ಟೀಟ್‌ ಆಟ ಆಡಿದ ಹಾಗೆ. ಬೆಳೆ ಚೆನ್ನಾಗಿ ಬಂದರೆ 
ಮನೆಯಲ್ಲಿ ಹಬ್ಬದ ಸಡಗರ. ಆದೇ ಬೆಳ ಹಾಳಾದರೆ ಸ್ಮಶಾನ ಮೌನ. 25-30 ದಿವಸಗಳ 
ಮನೆಯವರೆಲ್ಲರ ದುಡಿತ, ಶ್ರಮ, ಬಹಳವಾಗಿ ನಂಬಿಕೊಂಡಿದ್ದವರಮಾನಕ್ಕೆ ಸೊನ್ನೆ. ಕೊಂಡು 
ಸೊಪ್ಪುತಂದಿದ್ದರಂತೂ ಅವರ ಕಷ್ಟವರ್ಣಾನಾತೀತ. ಇದು ನನ್ನ ಊರಿನ ರೇಷ್ಮೆ ಬೆಳೆಯುವವರ 
ಬಗ್ಗೆನಾನು ಗಮನಿಸಿದ್ದು 143 59 


ನನ್ನ ಊರಿನ ಪ್ರಮುಖ ಕಸುವಾದ ರೇಷ್ಮೆ ಉದ್ಯಮ ಕರ್ನಾಟಕದಲ್ಲಿ ಅತ್ಯಂತ 
ಪ್ರಮುಖ ಆರ್ಥಿಕ ಬೆಳಗಳಲ್ಲಿ ಒಂದು. ರಾಷ್ಟ್ರದ ರೇಷ್ಮೆ ಉತ್ಪತ್ತಿಯಲ್ಲಿ ಬಹುತೇಕ ಅಂದರೆ 
ಸುಮಾರು ಶೇಕಡಾ 80 ಭಾಗ ರೇಷ್ಮೆ ಉತ್ಪತ್ತಿಯಾಗುವುದು ಕರ್ನಾಟಕದಲ್ಲಿ ಈ ಉದ್ಯಮದ 
ಆಧಾರಸ್ಥಂಭವೆಂದರೆ ರೇಷ್ಮೆ ವಸ್ಪಗಳನ್ನುಬಳಸುವ ಬಳಕೆದಾರರು. ರೇಷ್ಮೆ ಉತ್ತಮವಾದ ಒಂದು 
ಶ್ರೇಷ್ಠವಸ್ತ್ರ ಇದರ ಮೋಹಕತೆಗೆ ಮರಳಾಗದವರಿಲ್ಲ ಆದರಲ್ಲೂನಮ್ಮ ಹೆಣ್ಣುಮಕ್ಕಳಿಗಿರುವ 
ರೇಷ್ಮೆಸೀರೆಗಳ ವ್ಯಾಮೋಹ ಎಲ್ಲಾಗಂಡಸರಿಗೂ ಆಗಿರುವ ಅನುಭವ. ಎಂತಹ ಬಡವನಾದರೂ 
ರೇಷ್ಮೆವಸ್ಟಗಳಿಲ್ಲದೆ ಕೆಲವು ಶುಭ ಕಾರ್ಯಗಳನ್ನುಮಾಡುವಂತಿಲ್ಲ. ಮ್ಮ ಕಾರಣಕ್ಕಾಗಿಯೇ ಏನೋ 
ರೇಷ್ಮೆಯನ್ನು"ವಸ್ಟಗಳ ರಾಣಿ' ಎಂದು ಕರೆಯುತಾರೆ. ಬಹಳ ಹಿಂದಿನಿಂದಲೂ ಅಂದರೆ 1880ರಲ್ಲಿ 
" ಕೃತಕ ರೇಷ್ಮೆ' ಅಂದರೆ ರೇಯಾನ್‌ ಅನ್ನು ಪ್ಯಾರಿಸ್‌ನಲ್ಲಿ ಪ್ರಥಮ ಬಾರಿಗೆ ಪ್ರದರ್ಶಿಸಿದಾಗ 
ಇನ್ನೇನು ರೇಷ್ಮೆಗೆ ಉಳಿಗಾಲವಿಲ್ಲಎನ್ನುವಂತಾಯಿತು. ಇದಾದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ 
ನಾನಾ ವಿಧವಾದ ರೇಷ್ಮೆಯನ್ನು ಹೋಲುವ ಕೃತಕ ದಾರಗಳು ಬಳಕೆಗೆ ಬಂದಿದ್ದರೂ, ಅಪ್ಪಟ 
ರೇಷ್ಮೆಯ ಮೇಲಿನ ನಮ್ಮಜನರ ಮೋಹಕತೆಯಸೆಳೆತ ಕಡಿಮೆಯಾಗಿಲ್ಲ. ವರ್ಷದಿಂದ ವರ್ಷಕ್ಕೆ 
ಪ್ರಪಂಚದಲ್ಲಿಇದರ ಬೇಡಿಕೆ ಜಾಸ್ತಿಯಾಗುತ್ತಿದೆ. 


ಈ ಹಂತದಲ್ಲಿಒಂದು ಮಾತನ್ನುಸ್ಪಷ್ಟಪಡಿಸುವುದು ಉಚಿತವೆಂದು ನನಗೆ ಅನ್ನಿಸುತ್ತದೆ. 
ಏಕೆಂದರೆ ಈ ಉದ್ಯಮದ ಬಗೆಗೆ ನಾನು ವ್ಯಕ್ತಮಾಡುತ್ತಿರುವ ಅನಿಸಿಕೆಗಳು ನೂರಕ್ಕೆ ನೂರರಷ್ಟು 
ನನ್ನವು. ನಾನು ಹುಟ್ಟನಿಂದ ರೈತನಾದರೂ ವೃತ್ತಿಯಿಂದ ಒಬ್ಬ ವಕೀಲ. ಆಕಸ್ಮಿಕವಾಗಿ ಅರಸಿ 


ಬಂದದ್ದು ರಾಜಕೀಯ ಕ್ಷೇತ್ರದ ಸಾರ್ವಜನಿಕ ಕೆಲಸ. ನಾನು ವಿಜ್ಞಾನಿಯೂ ಅಲ್ಲ, ವಿಜ್ಞಾನದ 


೪೦೧ / ಜೀವನದಿ 


ಅರಿವು ನನಗಿಲ್ಲ ಆದಾಗ್ಯೂ ಈ ಉದ್ಯಮದ ಕೆಲವು ಕ್ಲಿಷ್ಟ ವಿಷಯಗಳ ಬಗೆಗೆ ಸ್ಪಷ್ಟ 
ಅಭಿಪ್ರಾಯವನ್ನು ವ್ಯಕ್ತಮಾಡುತ್ತಿದ್ದೇನೆ. ಇದಕ್ಕೆ ಕಾರಣ ಈ ಉದ್ಯಮದಲ್ಲಿ ನನಗೆ ಒದಿಗಿದ 
ಅನುಭವ. ಈ ಅನುಭವವೇ ನನ್ನ ಅಭಿಪ್ರಾಯಗಳು ಅಥವಾ ಅನಿಸಿಕೆಗಳಿಗೆ ಅಧಾರ. 


ರೇಷ್ಮೆ ಇತಿಹಾಸ ಪುರಾತನವಾದುದು. ಅಷ್ಟೇ ಅಲ್ಲ ಅತ್ಯಂತ ರೋಮಾಂಚನ 
ಕಾರಿಯಾದುದು. ಕ್ರಿ.ಪೂ. 2600 ವರ್ಷಗಳ ಹಿಂದೆ ಚೀನಾ ದೇಶದ ರಾಣಿ ಒಬ್ಬಳು ಆಕಸಿಕವಾಗಿ 
"ಟೀ' ಬಟ್ಟಲಿನಲ್ಲಿ ಬಿದ್ದರೇಪ್ಮೆಗೂಡಿನಿಂದ ಎಳೆ ತೆಗೆದು ರೇಷ್ಮೆ ಉದ್ಯಮಕ್ಕೆ ನಾಂದಿ ಹಾಡಿದಳು 
ಎಂದು ಹೇಳುತಾರೆ. ಬಹಳ ಶತಮಾನಗಳವರೆಗೆ ರೇಷ್ಮೆ ಉದ್ಯಮವನ್ನು ಚೀನಾ ದೇಶವು ಅತ್ಯಂತ 
ನಿಗೂಢವಾಗಿ ಕಾಪಾಡಿಕೊಂಡು ಬಂತು. ಒಂದು ಕಾಲದಲ್ಲಿ ರೇಷ್ಮೆ ವಸ್ತ್ರಗಳು 
ರಾಜ-ರಾಣಿಯರಿಗೆ ಮಾತ್ರ ಸೀಮಿತವಾಗಿದ್ದವಸ್ಟಗಳಾಗಿದ್ದುವು. ಕಾಲಕ್ರಮೇಣ ಈ ಉದ್ಯಮ 
ಚೇನಾದಿಂದ ಕೋರಿಯಾ, ಜಪಾನ್‌ ಮತ್ತು ಭಾರತಕ್ಕೆ ಬಂದಿತೆಂದು ಒಂದು ಪ್ರತೀತಿ. ಆದರೆ 
ಮತ್ತೊಂದು ಅಭಿಪ್ರಾಯದ ಪ್ರಕಾರ ಭಾರತವು ರೇಷ್ಮೆಗೆ ಜನ್ಮಭೂಮಿ ಎನ್ನುವುದೂ ಇದೆ. 
ಏಕೆಂದರೆ ರೇಷ್ಮೆ ಬಟ್ಟೆಗಳ ಉಪಯೋಗ ವೇದಗಳ ಕಾಲದಿಂದಲೂ ಇತ್ತೆಂದು ಹೇಳಬಹುದು. 
ಯಗ್ವೇದ, ಮನುಸ್ಟೃತಿ, ರಾಮಾಯಣ ಮತ್ತುಮಹಾಭಾರತ ಮುಂತಾದ ಕೃತಿಗಳಲ್ಲಿರೇಷ್ಠೆ ವಸ್ತ್ರದ 
ಉಪಯೋಗದ ಬಗೆಗೆ, ರಾಜ -ರಾಣಿಯರು ಧರಿಸುತ್ತಿದ್ದ ಉಡುಪಿನ ವರ್ಣನೆಯಿಂದ ನಾವು 
ಕಾಣಬಹುದಾಗಿದೆ. 


ರೇಷ್ಮೆ ಕಸುಬು ಒಂದು ಕೈಗಾರಿಕೆಯೇ ಅಥವಾ ಬೇಸಾಯವೇ ಎನ್ನುವುದರ ಬಗೆಗೆ 
ಕೂಡಾ ಚರ್ಚಿಸುವವರುಇದ್ದಾರೆ. ಆದರೆ ನನ್ನಪ್ರಕಾರ ಚಾಕಿ ಕಟ್ಟುವುದರಿಂದ ಮೊದಲುಮಾಡಿ, 
ರೇಷ್ಮೆದಾರ ತೆಗೆದು ಬಟ್ಟೆಮಾಡುವವರೆಗಿನ ಈ ಉದ್ಯಮದ ಚಟುವಟಕೆಗಳನ್ನು ಗಮನಿಸಿದರೆ, 
ಇದೊಂದು ಉತ್ತಮ ಕಲೆ ಎನ್ನುವುದು ಭಾಸವಾಗುತ್ತದೆ. ಹಿಂದಿನ ದಿನಗಳಲ್ಲಿರೇಷ್ಮೆ ವಸ್ತ್ರಬಹಳ 
ಬೆಲೆ ಬಾಳುವ ವಸ್ತವಾದುದರಿಂದ ಬಡವನ ಬೆಲೆಗೆ ಎಟಕುವ ವಸ್ತವಾಗಿರಲಿಲ್ಲ. 


ಈ ಉದ್ಯಮದ ಬಗೆಗೆ ಇತ್ತೀಚಿನ ದಿವಸಗಳಲ್ಲಿ ನನ್ನ ಶ್ರದ್ಧೆಯನ್ನು ಹೆಚ್ಚಿಸಿದ 
ಅಂಶವೆಂದರೆ, ನಾವು ಸಾರ್ವಜನಿಕ ವೇದಿಕೆಯ ಮೇಲೆ ಭಾಷಣ ಮಾಡುವ ಸಮಾಜವಾದ, 
ಘೋಷಣೆ ಈ ಉದ್ಯಮದಲ್ಲಿ ಸದ್ದಿಲ್ಲದೆ ಕಾರ್ಯರೂಪಕ್ಕೆ ಬರುತ್ತಿರುವುದು. ಈ ಕಸುಬನ್ನು 
ಅವಲಂಬಿಸಿರುವ ಬೆಳೆಗಾರರು, ನೂಲು ಬಿಚ್ಚುವವರು, ನೇಯ್ಗೆ ಮಾಡುವವರು ಅತ್ಯಂತ 
ಬಡವರು. ಆದರೆ ಇವರ ದುಡಿಮೆಯಿಂದ ಉತ್ಪತ್ತಿಯಾಗುವ ರೇಷ್ಟೆ ಬಟ್ಟೆಯನ್ನು ಕೊಂಡುಕೊಂಡು 
ಉಪಯೋಗಿಸುವ ಧನಿಕನಿಂದ ಸಂಪತಿನ ವರ್ಗಾವಣೆ ಇಲ್ಲಿ ನಮಗೆ ಗೋಚರವಾಗುವ ಅಂಶ. 
ಅದಕ್ಕಾಗಿಯೇ ನಾನು ಹೇಳಿದ್ದು ಸಮಾಜವಾದದ ತತ್ವ ಈ ಉದ್ಯಮದಲ್ಲಿ ಸದ್ದಿಲ್ಲದೆ 
ಕಾರ್ಯರೂಪಕ್ಕೆ ಬರುತ್ತಿದೆಯೆಂದುದು. 


ಜೀವನದಿ /೪೦೨ 


ಈ ರಾಷ್ಟ್ರದ ರೇಷ್ಮೆ ಇತಿಹಾಸವನ್ನು ಅವಲೋಕಿಸಿದಾಗ ಕ್ರಿ. ಪೂಕ್ಕೂ ಮೊದಲು 
ಹಲವು ಶತಮಾನಗಳಿಗೂ ಹಿಂದೆಯೇ, ರೇಷ್ಮೆ ಕೃಷಿ ನಮ್ಮ ದೇಶದಲ್ಲಿಉಚ್ಛಾಯ ಸ್ಥಿತಿಯಲ್ಲಿತ್ತು 
ಎನ್ನುವುದು ನಮಗೆ ತಿಳಿಯುತದೆ. ಅಷ್ಟೇ ಅಲ್ಲ ಕ್ರಿ. ಪೂ. 2ನೇ ಶತಮಾನದಲ್ಲಿ ಐರೋಪ್ಯ 
ದೇಶಗಳಿಗೆ ರೇಷ್ಮೆ ರಪ್ತು ಮಾಡಿದ್ದೂ ಉಂಟು. ಆದರೆ ರೇಷ್ಮೆ ಕೃಷಿ ಬಹಳ ಏರುಪೇರುಗಳಿಗೆ 
ಒಳಗಾಗಿ ಮತ್ತೆ ಮೊಗಲರ ಕಾಲದಲ್ಲಿ ಉತ್ತಮ ಸ್ಥಿತಿಯಲ್ಲಿತ್ರೆಂದು ತಿಳಿದುಬರುತ್ತದೆ. ನಮಗೆ 
ಲಭ್ಯವಿರುವ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕೆಂದರೆ, 1795-1867ರ ಬ್ರಿಟಿಷರ 
ಆಳ್ವಿಕೆಯಲ್ಲಿಬಂಗಾಳದಿಂದ ವರ್ಷ ಒಂದಕ್ಕೆ ಸುಮಾರು 2.5 ಲಕ್ಷಕಿಲೋಗ್ರಾಂ. ರೇಷ್ಮೆ ನೂಲನ್ನು 
ಇಂಗ್ಲೆಂಡಿಗೆ ರಪ್ತುಮಾಡಲಾಗುತಿತ್ತು 1860ರಲ್ಲಿ "ಪೆಬ್ರಿನ್‌' ರೋಗದಿಂದ ಫ್ರಾನ್ಸ್‌ ಮತ್ತುಇಟಲಿ 
ದೇಶಗಳಲ್ಲಿ ರೇಷ್ಮೆ ವ್ಯವಸಾಯ ಸಂಪೂರ್ಣವಾಗಿ ನಾಶವಾದಾಗ, ಸುಮಾರು 25,000 ಕ್ರೌನ್‌ 
ಗುಣಮಟ್ಟದ ಮೊಟ್ಟೆಗಳನ್ನು ಐರೋಪ್ಯ ದೇಶಗಳಿಗೆ ಭಾರತ ಕಳುಹಿಸಿ ಕೊಡುವ ಸಾಮರ್ಥ್ಯ 
ಪಡೆದಿತ್ತುಎನ್ನುವುದು ಆಶ್ಚರ್ಯಕರವಾದ ಸಂಗತಿ. ಇಂತಹ ಉತಮ ಸ್ಥಿತಿಯಲ್ಲಿದ್ದ ಉದ್ಯಮ ಮತ್ತೆ 
1875ರಿಂದ ಹಿಂದೆ ಬಿತ್ತು ವಿಶ್ವದ ಉಳಿದ ರೇಷ್ಮೆ ಉತ್ಪನ್ನ ಮಾಡುವ ದೇಶಗಳಾದ ಚೀನಾ, 
ಜಪಾನ್‌ ದೇಶಗಳು ವೈಜ್ಞಾನಿಕವಾಗಿ ಮತ್ತುತಾಂತ್ರಕವಾಗಿ ಕ್ರಾಂತಿಕಾರಕ ಬದಲಾವಣೆಗಳನ್ನು 
ಹೊಂದುತ್ತಿರುವಸಮಯದಲ್ಲಿನಮ್ಮಲ್ಲಿ ಈ ಉದ್ಯಮದ ಅಭಿವೃದ್ಧಿತೆವಳುತಿತ್ತು ಇದಕ್ಕೆ ಪ್ರಮುಖ 
ಕಾರಣ ಬ್ರಿಟಿಷ್‌ ಆಳ್ವಿಕೆ. ಈ ಉದ್ಯಮದ ಬಗೆಗೆ ತೋರಿದ ಉದಾಸೀನ ಭಾವನೆ ಮತ್ತು 
ಇಂದಿಗೂ ನಮ್ಮ ಈ ಉದ್ಯಮಕ್ಕೆ ಮಾರಕವಾಗಿರುವುದು ರೇಷ್ಮೆ ಆಮದು ನೀತಿ. 


ಹದಿನೆಂಟನೇ ಶತಮಾನದಲ್ಲಿದೊರೆಗಳಾಗಿದ್ದ ಟಿಪ್ಪುಸುಲಾನ್‌ ಮತ್ತು ಹೈದರಾಲಿ 
ಮೈಸೂರು ಪ್ರಾಂತ್ಯದಲ್ಲಿ ರೇಷ್ಮೆ ವ್ಯವಸಾಯ ಪ್ರಾರಂಭಿಸಿದರೆಂದು ತಿಳಿದುಬರುತದೆ. 
ಇದಕ್ಕಾಗಿಯೇ ಏನೋ ನಮ್ಮ ಮೂಲ ತಳಿಯನ್ನು ""ಮೈಸೂರು ತಳಿ'' ಎಂದು ಈಗಲೂ 
ಕರೆಯುತ್ತೇವೆ. ಜಾತಿಯಲ್ಲಿಮಹಮದೀಯರಾಗಿದ್ದು ವಾಸವದಲ್ಲಿಸರ್ವಾಧಿಕಾರಿ ಗಳಾಗಿದ್ದರೂ 
ಈ ಉದ್ಯಮದ ಬಗ್ಗೆಆಗಿನ ದೊರೆಗಳು ಎಷ್ಟುಕಾಳಜಿ ಹೊಂದಿದ್ದರು ಎಂದರೆ, ದಕ್ಷಿಣ ಚೀನಾಕ್ಕೆ 
ನಿಯೋಗ ಒಂದನ್ನು ಕಳುಹಿಸಿ ರೇಷ್ಮೆ ಮೊಟ್ಟೆ ತರಿಸುವುದರ ಮೂಲಕ ರೇಷ್ಮೆವ್ಯವಸಾಯಕ್ಕೆ ಅಂದಿನ 
ಮೈಸೂರು ಅರಸರುನಾಂದಿ ಹಾಡಿದರೆಂದು ಹೇಳಬೇಕು. ಅಂದು ತಂದ ಮತ್ತುನಾವು ಇಂದಿಗೂ 
ರೇಷ್ಮೆ ಬಿತ್ತನೆ ವಲಯದಲ್ಲಿ ಸಾಕುತ್ತಿರುವ ಬಹುತಳಿಯ ಸಂತತಿಯೇ ""ಮೈಸೂರು ತಳಿ''. 
ಚೀನಾದಿಂದ ಬಂದ ತಳಿ ಇದೇ ಇರಬಹುದೆಂದು ಊಹಿಸಬಹುದಾಗಿದೆ. ಚೀನಾದಲ್ಲಿಈಗಲೂ 
ಬಹುಸಂತತಿ ತಳಿಗಳನ್ನು ಕೆಲವು ಪ್ರಾಂತ್ಯಗಳಲ್ಲಿ ಸಾಕುತ್ತಿದ್ದಾರೆ. ಅಷ್ಟೇ ಅಲ್ಲ ಬೆಳೆಗಾರರ ಒಲವು 
ಈ ತಳಿಗಳ ಕಡೆಗೆ ಹೆಚ್ಚು ವಾಲುತ್ತಿದೆ ಎನ್ನುವ ಎಷಯವನ್ನು ನನ್ನ ಪ್ರವಾಸ ಕಥನದಲ್ಲಿ ತಜ್ಞರ 
ಅಭಿಪ್ರಾಯ ಆಧರಿಸಿ ಪ್ರಸ್ತಾಪಿಸಿದ್ದೇನೆ. ಆಶ್ಚರ್ಯದ ವಿಷಯವೆಂದರೆ, ಈಗಲೂ ಈ ಮೈಸೂರು 
ತಳಿಯನ್ನು ಮೀರಿಸುವ ಮತ್ತೊಂದು ಬಹುಸಂತತಿಯ ತಳಿಯನ್ನು ರೂಪಿಸಿ ವ್ಯಾಪಕವಾಗಿ 


೪೦೩ / ಜೀವನದಿ 


ಹರಡಲು ನಮ್ಮ ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ಶಿಕ್ಷಣ ಸಂಸ್ಥೆವರಾಗಲಿ ಅಥವಾ 
ಎಶ್ವವಿದ್ಯಾನಿಲಯದವರಾಗಲಿ ಸಫಲ ರಾಗದೇ ಇರುವುದು. ಈ ದಿಸೆಯಲ್ಲಿ ಪ್ರಯತ್ನಗಳು 
ನಡೆಯತಿವೆ, ಆದರೆ ಇಂದಿಗೂ ಇವರ ಪ್ರಯತ್ನಯಶಸ್ವಿಯಾಗಿಲ್ಲ. 


ರೇಷ್ಮೆಹುಳುಸಾಕಾಣಿಕೆಯನ್ನುಕೆಲವು ಹಳ್ಳಿಗಳಲ್ಲಿಕೆಲವರು ಮಾತ್ರ ಮಾಡುತಿದ್ದರು. ಈ 
ಬೇಸಾಯ ಲಾಭದಾಯಕವಾಗಿದ್ದರೂ, ರೈತರು ರೇಷ್ಮೆ ವ್ಯವಸಾಯವನ್ನುಮಾಡುತ್ತಿಲ್ಲವೇಕೆಂಬ 
ಪ್ರಶ್ನೆಆಗಾಗ ನನ್ನನ್ನುಕಾಡುತಿತ್ತು ಬಹುಶಃ ರೇಷ್ಮೆಹುಳು ಸಾಕುವುದಕ್ಕೆ ಬೇಕಾದ ಶ್ರದ್ಧೆ ಶ್ರಮ, 
ಜೊತೆಗೆ ರೇಷ್ಮೆ ಬೆಳೆಗಳ ಅನಿಶ್ಚಿತತೆ ಕಾರಣ ಇರಬಹುದು. ಸಾಕಷ್ಟು ಜಮೀನಿರುವ ಮಧ್ಯಮ 
ವರ್ಗದ ರೈತರು ಮಾತ್ರ ರೇಷ್ಮೆಕಸುಬನ್ನು ಉಪ ಕಸುಬಾಗಿ ಮಾಡುತ್ತಿದ್ದರು. ಹಿಪ್ಪುನೇರಳೆ ಸೊಪ್ಪನ್ನು 
ಕೆಳದರ್ಜೆಯ ಮಳೆ ಆಧಾರದ ಜಮೀನಿನಲ್ಲಿ ಬೆಳೆಯುತ್ತಿದ್ದರು. ಉತ್ತಮ ಜಮೀನಿನಲ್ಲಿ 
ಆಹಾರಧಾನ್ಯ ಬೆಳೆಯುತ್ತಿದ್ದರು. ಮೈಸೂರು ತಳಿ ಬೆಳೆಯುವ, ಕುಣಿಗಲ್‌ ತಾಲ್ಲೂಕಿನ ಹಳ್ಳಿಗಳಲ್ಲಿ 
ಕೇವಲ 10-20 ಗುಂಟೆಗಳಲ್ಲಿಮಾತ್ರ ಸೊಪ್ಪುಬೆಳೆದು, ಬೆಳೆ ಒಂದಕ್ಕೆ 50-100 ಮೊಟ್ಟೆಗಳನ್ನುಸಾಕಿ 
10-50 ಕಿಲೋ ಗ್ರಾಂ. ಗೂಡು ಬೆಳೆದು ಮಾರಿ, ಬಂದ ಹಣದಿಂದ ಸಂತೃಪರಾಗುತ್ತಿದ್ದರು. 
ಮೂಲತಃ ಒಂದೇ ತಳಿಯನ್ನು ಬೆಳೆಯುತ್ತಿದ್ದ ಕರ್ನಾಟಕದ ರೇಷ್ಮೆ ಉದ್ಯಮಕ್ಕೆ, ಇಂದಿಗೂ 
ಮೈಸೂರು ಜಿಲ್ಲೆಯಲ್ಲಿಪ್ರಚಲಿತವಾಗಿರುವ ಸಿನಿಚಿ ತಳಿಯ ಗಂಡು ಮತ್ತುಮೈಸೂರು ಮೂಲ 
ತಳಿಯ ಹೆಣ್ಣುಚಿಟ್ಟೆಗಳಸಂಯೋಗದಿಂದ ಅಭಿವೃದ್ಧಿಪಡಿಸಿದ ""ಮಿಶ್ರತಳಿ'' ಈ ರಾಜ್ಯದ ಏಕೆ, 
ಈ ರಾಷ್ಟ್ರದ ರೇಷ್ಮೆ ಉತ್ಪತ್ರಿಯಲ್ಲಿ ಒಂದು ಹೊಸ ತಿರುವನ್ನೇ ತಂದಿತು. 


ಮಿಶ್ರ ತಳಿಯ ಬೆಳೆ ಮೊದಲಾದ ಮೇಲೆ, ಮೈಸೂರು ತಳಿ "" ಬಿತ್ತನೆ ತಳಿ'' ಆಯಿತು. 
ಸೀನಿಚೆ ಮತ್ತು ಮೈಸೂರು ತಳಿಯ ಮಿಶ್ರ ತಳಿಯನ್ನಾಗಲಿ ಅಥವಾ ಮೂಲ ತಳಿಯನ್ನಾಗಲಿ 
ಬೆಳೆಯುವುದಕ್ಕೆ ರೈತರು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದರು. ಆದರೆ ಕುಣಿಗಲ್‌ ತಾಲ್ಲೂಕಿನ 
ಅನೇಕ ಹಳ್ಳಿಗಳಲ್ಲಿಮೈಸೂರುತಳಿಯನ್ನುಮೇಯಿಸುತ್ತಿದ್ದರು. ಈ ತಳಿಯನ್ನು ಮೇಯಿಸುವವರಿಗೆ 
ಸರ್ಕಾರವು ಕೆಲವು ಸೌಕರ್ಯಗಳನ್ನು ಒದಗಿಸುತ್ತಿತ್ತು. ಮುಘತಾಗಿ ಮೊಟ್ಟೆಒದಗಿಸುವುದು, 
ಹುಳುಗಳನ್ನುಪ್ರತಿ ಹಂತದಲ್ಲಿ ಪರೀಕ್ಷಿಸಿ, ತಾಂತ್ರಿಕ ನೆರವು ಮತ್ತುಸಲಹೆಗಳನ್ನುಕೊಡುತ್ತಿದ್ದರು. 
ಹುಳುಸಾಕುವ ಮನೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವ ಪದ್ಧತಿ ಇತ್ತು ಬೆಳದ ಗೂಡನ್ನು ಬಿತ್ತನೆಗೆ 
ಸರಬರಾಜು ಮಾಡವಲ್ಲಿ ನೆರವು ಕೊಡುತ್ತಿದ್ದರು. ಇದರ ಜೊತೆಗೆ ಮೈಸೂರು ತಳಿ 
ಬೆಳೆಯುವುದರಲ್ಲಿ ಮಾನಸಿಕವಾಗಿ ಹೊಂದಿಕೊಂಡಿದ್ದ ರೈತ ಕುಟುಂಬದವರು ಮಿಶ್ರ ಜಾತಿ 
ಸಾಕುವುದು ಕಷ್ಟ ಎಂದು, ಅದು ತಮಗೆ "" ಆಗಿಬರುವುದಿಲ್ಲ'' ಎಂದು ತಿಳಿದು ನಿರಾಸಕ್ತಿ 
ಮನೋಭಾವ ತಳೆದಿದ್ದರು. ಹೀಗೆ ಮಿಶ್ರ ತಳಿಯ ಗೂಡುಗಳನ್ನು ಮತ್ತು ಮೈಸೂರು ತಳಿಯ 
ಗೂಡುಗಳನ್ನು ಬೆಳೆಯುವ ಪದ್ಧತಿ ರೂಢಿಯಲ್ಲಿತ್ತು 


ಜೀವನದಿ / ೪೦೪ 


ಹೀಗಿರುವಲ್ಲಿ 1954ರಲ್ಲಿ ರೇಷ್ಮೆ ಬಿತ್ತನೆ ಮತ್ತು ಗೂಡುಗಳ ಉತ್ಪಾದನೆಯನ್ನು 
ನಿಯಂತ್ರಿಸಲು ಕಾನೂನನ್ನು ಮೊದಲನೆ ಸಲ ಮೈಸೂರು ಬಿತ್ತನೆ ವಲಯದಲ್ಲಿ ತರಲಾಯಿತು. 
ಕರ್ನಾಟಕದ ರೇಷ್ಮೆಉದ್ಯಮದ ಚಟುವಟಿಕೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ತರುವ ಮೊದಲ 
ಪ್ರಯತ್ನ ಇದು ಎಂದು ನನ್ನ ಭಾವನೆ. ಈ ಕಾನೂನಿನ ಪ್ರಮುಖ ಅಂಶವೆಂದರೆ, ಪ್ರಕಟತ 
ಪ್ರದೇಶದಲ್ಲಿಅಂದರೆತುಮಕೂರು ಜಿಲ್ಲೆಯ ಕುಣಿಗಲ್‌ ತಾಲ್ಲೂಕಿನ ಹೆಬ್ಬೂರು ಪ್ರದೇಶ ಮತ್ತು 
ಮಾಗಡಿತಾಲ್ಲೂಕಿನ ಎಲ್ಲಾಹಳ್ಳಿಗರು, ರಾಮಗರ ಮತ್ತುದೊಡ್ಡಬಳ್ಳಾಪುರ ಕೆಲವು ಭಾಗಗಳಲ್ಲಿ 
ಮೈಸೂರು ತಳಿಯ ಗೂಡುಗಳಲ್ಲದೆ ಬೇರೆ ತಳಿಯ ಗೂಡುಗಳನ್ನು ಬೆಳೆಯುವುದನ್ನು 
ನಿಷೇಧಿಸಲಾಯಿತು. ಇರುವ ವ್ಯವಸ್ಥೆಯ ಬದಾಲಾವಣೆ, ಅದು ಒಳ್ಳಯದಕ್ಕಾಗಲಿ, ಕೆಟ್ಟದಕ್ಕಾಗಲಿ, 
ಯಾವುದೇ ಕ್ಷೇತ್ರದಲ್ಲಿಕಷ್ಟದ ಕೆಲಸ ಎನ್ನುವುದು ನಮಗೆ ತಿಳಿದ ವಿಷಯ. ಈ ಸಮಸ್ಯೆ ಇಲ್ಲೂ 
ತಲೆದೋರದೆ ಬಿಡಲಿಲ್ಲ ಸ್ವೇಚ್ಛೆಯಾಗಿ ತಮಗೆ ಬೇಕಾದ ತಳಿಯನ್ನು ಬೇಕಾದ ರೀತಿಯಲ್ಲಿ 
ಬೆಳೆಯುತ್ತಿದ್ದ ರೈತರಿಗೆ ಸರ್ಕಾರ ತಂದ ಈ ಕಾನೂನಿನ ಕಡಿವಾಣ ಸ್ಪಲ್ಪ ಮಟ್ಟಿಗ ಮುಜುಗರ 
ಉಂಟುಮಾಡಿತಲ್ಲದೆ ಪ್ರತಿಭಟನೆಗೆ ಅವಕಾಶವಾಯಿತು. ಮಿಶ್ರಜಾತಿಯ ಮೊಟ್ಟೆ 
ಸಾಕುವುದರಿಂದ ಇಳುವಳರಿ ಹೆಚ್ಚು ಆದಾಯವು ಹೆಚ್ಚು ಹೀಗಿರುವಾಗ ಹೆಚ್ಚುಲಾಭದಾಯಕ 
ವಾದ ಮೊಟ್ಟೆಸಾಕುವವರು ಯಾರೂ ಕಡಿಮೆ ಇಳುವರಿಯ ಹಾಗೂ ಕಡಿಮೆ ಆದಾಯ ಬರುವ 
ಮೈಸೂರು ತಳಿ ಸಾಕಲು ಇಚ್ಛೆಸುತ್ತಿರಲಿಲ್ಲ. ಇದರಿಂದಾಗಿ ನಾನಾಗಲೇ ತಿಳಿಸಿದಂತೆ, ಮಿಶ್ರ 
ತಳಿಯನ್ನುಸಾಕಬೇಕೆಂದು ಮಾಡಿದ ಕಾನೂನನ್ನು ಪ್ರತಿಭಟಿಸಿದರು. 


ನನಗೆ ತಿಳಿದಿರುವಂತೆ ಈ ಸಂದರ್ಭದಲ್ಲಿಮಾಧ್ಯಮಿಕ ಶಾಲೆಯಲ್ಲಿನಾನು ಓದುತಿದ್ದೆ. 
ಪ್ರತಿಭಟನೆಯ ಫಲವಾಗಿ ಸರ್ಕಾರದ ತೀರ್ಮಾನದಂತೆ ನನ್ನ ಊರು ಬಿತ್ತನೆ ವಲಯದಿಂದ 
ಬೇರ್ಪಟ್ಟು, ಮಿಶ್ರತಳಿಯ ಚನ್ನಪಟ್ಟಣದ ವಲಯಕ್ಕೆ ಅಂದುಸೇರಿತು. ಕಾನೂನ್ನುಮುರಿದು ಮಿಶ್ರ 
ತಳಿಯನ್ನು ಬೆಳೆಯಲು ರೈತರು ಹಿಂಜರಿಯಲಿಲ್ಲ ಈ ಸಂದರ್ಭಗಳೂ ಉಂಟು. ಬಿತ್ತನೆ 
ವಲಯದಿಂದ ತಮ್ಮನ್ನುಬಿಡುಗಡೆ ಮಾಡಬೇಕು ಎನ್ನುವ ಬೇಡಿಕೆ ಅಂದೂ ಇತ್ತು ಇತ್ತೀಚಿನವರೆಗೂ 
ಇತ್ತು ಈ ಬೇಡಿಕೆಗೆ ಸ್ಪಂದಿಸಿದಸರ್ಕಾರ ರಾಮನಗರ ಮತ್ತುದೊಡ್ಡಬಳ್ಳಾಪುರ ತಾಲ್ಲೂಕಿನ ಕೆಲವು 
ಹಳ್ಳಿಗಳನ್ನು ಬಿತ್ತನೆ ವಯಲದಿಂದ ಬಿಡುಗಡೆ ಮಾಡಿತು. ಹೀಗೆ ಅಗಾಗ್ಗೆ ಬಿಡುಗಡೆ ಆಗಿ 
ಕೊನೆಯಲ್ಲಿ ಕುಣಿಗಲ್‌ ತಾಲ್ಲೂಕಿನ ಎಲ್ಲಾ ಹಳ್ಳಿಗಳೂ, ತುಮಕೂರು ತಾಲ್ಲೂಕಿನ ಹೆಬ್ಬೂರು 
ಹೋಬಳಿಯಹಳ್ಳಿಗಳು ಮತ್ತುಮಾಗಡಿತಾಲ್ಲೂಕಿನ ಎಲ್ಲಾಹಳ್ಳಿಗಳು ಅಂತಿಮವಾಗಿ ಮೈಸೂರು 
ಬಿತ್ತನೆ ವಲಯದಲ್ಲಿಉಳಿದುಕೊಂಡವು. ಅಂದರೆ ಮಿಶ್ರ ತಳಿಯ ವ್ಯಾಪಕ ಬೆಳೆ ಮೂದಲಾದ ಮೇಲೆ 
ಬಿತ್ತನೆ ತಳಿಯ ವಲಯ ಅಸಿತ್ವಕ್ಕೆ ಬಂದಿತೆಂದು ಹೇಳಬುಹುದು. ಸೀನಿಚಿ ತಳಿ ಗಂಡು ಗೂಡು 
ಇದು, ಬೆಳ್ಳಗೆ ಬುಡುಬುಡುಕೆ ಆಕಾರ ದಲ್ಲಿರುತದೆ. ಈ ತಳಿ ಎಲ್ಲಿಂದ ಯಾವಾಗ ಈ ದೇಶಕ್ಕೆ 
ಬಂದಿತೆಂದು ನಮಗೆ ಇಂದಿಗೂ ನಿರ್ದಿಷ್ಟಮಾಹಿತಿ ದೊರೆತಿಲ್ಲವಾದರೂ, ಸುಮಾರು 1930ನೇ 


೪೦೫ / ಜೀವನದಿ 


ಇಸವಿಯಲ್ಲಿ ಜಪಾನಿನ ರೇಷ್ಮೆ ತಜ್ಞರೊಬ್ಬರು ಭಾರತಕ್ಕೆ ತಂದರೆಂದು ಕೆಲವರು 
ಅಭಿಪ್ರಾಯಪಡುತ್ತಾರೆ. ಅಂತೂ ಸುಮಾರು 1930ನೇ ಇಸವಿಯಿಂದಲೂ ಈ ತಳಿಯ 
ಗೂಡನ್ನು ಬೆಳೆಯುತ್ತಿದ್ದುದು ನಿಜ. ಸೀನಿಚಿ ತಳಿಯ ಗಂಡು ಗೂಡು ಮತ್ತುಮೈಸೂರು ತಳಿಯ 
ಅಭಿವೃದ್ಧಿ ಕರ್ನಾಟಕ ರಾಜ್ಯದ ರೇಷ್ಮೆ ಉದ್ಯಮಕ್ಕೆ ಒಂದು ಹೊಸ ತಿರುವು ಕೊಟ್ಟತು. ಇದರ 
ಫಲವಾಗಿ, ಬಿತನೆ ವಲಯ ನಿರ್ಮಾಣವಾಯಿತು. ಈ ಬಿತನೆ ಬೆಳೆಯಲು ರೈತರನ್ನು ಸುಮಾರು 
1954ರಲ್ಲಿಮೊದಲ ಬಾರಿಗೆ ಕಾನೂನಿನ ಚೌಕಟ್ಟಿಗೆ ತರಲಾಯಿತು. ಕೌತುಕದ ವಿಷಯವೆಂದರೆ, 
ಈ ಸೀನಿಚಿ ತಳಿ ಮೈಸೂರು ತಳಿಯಷ್ಟೇ ಗಟ್ಟಿಯಾದ ತಳಿ. 


ಅನೇಕ ವರ್ಷಗಳಿಂದ ಈ ತಳಿಗಳು ಚಾಲ್ತಿಯಲ್ಲಿ ಇದ್ದರೂ ಇಂದಿಗೂ ಇವುಗಳ 
ಗಟ್ಟಿತನ ಕಡಿಮೆಯಾಗಿಲ್ಲ, ಸೀನಿಚಿ ತಳಿಯನ್ನು ಉಪಯೋಗಿಸಬಾರದೆಂದುಸುಮಾರು ವರ್ಷಗಳ 
ಹಿಂದೆಯೇ ಸರ್ಕಾರ ನಿರ್ಬಂಧಿಸಿದ್ದರೂ, ಮೈಸೂರು ಜಿಲ್ಲೆಯ ಅದರಲ್ಲಿಯೂ 
ಚಾಮರಾಜನಗರದ ಬೆಳಗಾರರು ಇಂದಿಗೂ ಮೈಸೂರು ಮಿಶ್ರ ತಳಿಯನ್ನೇ ವ್ಯಾಪಕವಾಗಿ 
ಬೆಳೆಯುತ್ತಿದ್ದಾರೆ. ಕಾನೂನು ಮಾಡಿದವರೆಲ್ಲಾ ಕಣ್ಣು ಮುಚ್ಚಿ ಕುಳಿತಿದ್ದೇವೆ. ಆದರೆ ರೈತನಿಗೆ 
ಯಾವುದು ಉತಮ ಬೆಳೆ ಮತ್ತು ಬೆಲೆ ಕೊಡುತ್ತೋ ಅದನ್ನು ಬೆಳೆಯುತಿದ್ದಾರೆ. ಓಬಿರಾಯನ 
ಕಾಲದ ತಳಿಯನ್ನುತ್ಯಜಿಸಿ, ಹೊಸ ತಳಿಗಳಿಂದ ಇಂದಿಗೂ ಸಫಲವಾಗಿಲ್ಲ ಇಲಾಖೆಯ ಹಿರಿಯ 
ಅಧಿಕಾರಿ ಶ್ರೀ ಮಹದೇವಪ್ಪನವರ ಅಣ್ಣಂದಿರಾದ ಶ್ರೀ ಬಸವಣ್ಣನವರು ನನ್ನ ಹಿರಿಯ 
ಮಿತ್ರರಾದ ಕರುಬೂರಿನ ಗುರುಮಲ್ಲದೇವರು ಈಗಲೂ ಆ ತಳಿಯೇ ನಮಗೆ ಉತಮ ಬೆಳೆ 
ಕೊಡುತವೆಂದು ವಾದಿಸುತಾರೆ. ಇವರ ತೋಟಗಳು ಈಗಲೂ ನಾಟಿ ಕಡ್ಡಿ ತೋಟಗಳಾಗಿವೆ. 
ನಮ್ಮರಾಗಿ ಹೊಲಗಳಿಗೆ ಇವರ ಹಿಪ್ಪುನೇರಳೆ ತೋಟಗಳನ್ನುಹೋಲಿಸ ಬಹುದು. ಈ ದೃಷ್ಟಿಯಿಂದ 
ಇವರ ವಾದದಲ್ಲಿತಿರುಳಿಲಿಲ್ಲದಿಲ್ಲಎಂದೆನಿಸುತ್ತದೆ. ಅಂತೂ ನಾಟಿ ಕಡ್ಡಿ ಸೀನಿಚಿ ತಳಿ ಈಗಲೂ 
ಉಳಿದಿದೆ. ಸುಮಾರು 60ರ ದಶಕದಲ್ಲಿನಮ್ಮಮನೆಯಲ್ಲಿಯೂ ಈ ಬುಡುಬುಡುಕೆ ಗೂಡು ಮತ್ತು 
ಮೈಸೂರು ತಳಿಯಗೂಡಿನ ಮಿಶ್ರತಳಿಯ ಮೊಟ್ಟೆ ಮಾಡುವುದು, ಈ ಮೊಟ್ಟಯಿಂದ 
ಮಿಶ್ರತಳಿಯ ಗೂಡು ಬೆಳೆಯುವುದು ರೂಢಿಯಲ್ಲಿತ್ತು 


1950ರ ದಶಕದಲ್ಲಿ ನನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ದಿನಗಳಲ್ಲಿ ರೇಷ್ಮೆ 
ಕಸುಬಿನಲ್ಲಿನನ್ನನ್ನುನಾನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದೆ ತೋಟ ಹಾಕುವುದು, ಹಣ್ಣುಹುಳು 
ಹಾಯುವುದು, ಚಂದ್ರಿಕೆಗೆ ಬಿಡುವುದು, ಗೂಡುಕಟ್ಟಿದ ಮೇಲೆ ಚಂದ್ರಿಕೆಯಿಂದ ಎಡೆದು ಬುಟ್ಟಿಗೆ 
ತುಂಬುವುದು, ಆಮೇಲೆ ಆಕಳಿ ಗೂಡಿಗಾಗಿ ಕಾದು ಕೂರುವುದು. ಹೀಗೆ ಎಲ್ಲವನ್ನೂನಾನೇ ಸ್ವತಃ 
ಮಾಡುತ್ತಿದ್ದೆ. ಚಾಕಿ ಸೊಪ್ಪು ಕೊಯ್ಯವುದು ಸುಲಭದ ಕೆಲಸವಲ್ಲ, ಸೊಪ್ಪನ್ನು (ಎಲೆಗಳನ್ನು) 
ಜೋಡಿಸಿ, ಕೊಯ್ಯುವಾಗ ಸ್ವಲ್ಪ ಎಚ್ಚರ ತಪ್ಪಿ ಹಿಡಿತ ಕಳೆದುಕೊಂಡರೆ ಕೈಗೆ ಚೂರಿ ಬೀಳುತ್ತೆ 
ಇಲ್ಲವೇ ಹಿಡಿಯಲ್ಲಿದ್ದಸೊಪ್ಪ ನೆಲಕ್ಕೆ ಬೀಳುತ್ತೆ ಚಾಕಿಸೊಪ್ಪುಕೊಯ್ಯಲು ನಾವು ಚೂರಿಯನ್ನು 


ಜೀವನದಿ / ೪೦೬ 


ಮಸೆಯುತ್ತಿದ್ದುದು ಕರಿಯ ನಾಡ ಹೆಂಚಿನ ಮೇಲೆ. ಕೊಯ್ಯಲು ಉಪಯೋಗಿಸುತ್ತಿದ್ದಮರದ 
ತುಂಡು ನನಗೆ ಜ್ಞಾಪಕವಿರುವಂತೆ ಪಾರಿವಾಳ ಮರದ್ದು ಇದನ್ನು "ಸೊಪ್ಪಿನ ಮಣೆ' ಎಂದೇ 
ಕರಯುತಿದ್ದೆವು. ಒಂದು ಹೊತ್ತಿನಲ್ಲಿ ಎದ್ದು ಸೀಮೆ ಎಣ್ಣೆದೀಪದ ಮಂದ ಬೆಳಕಿನಲ್ಲಿಸರೊತ್ತಿನ 
(ಮಧ್ಯರಾತ್ರಿ) ಸೊಪ್ಪುಹಾಕುತ್ತಿದ್ದುದು, ಹುಳ ಬದಲಾಯಿಸಿ ಅದರ ಹಕ್ಕಿ ಕಸವನ್ನುಬೇರೆ ಮಾಡಿ, 

ಸಗಳನ್ನು ಎತುಗಳಿಗೆ ಹಾಕುವುದು; ಈ ಕಸಗಳು ತಿಂದ ಎತ್ತುಗಳು ಸಂಕ್ರಾಂತಿ ಕಾಲದ ಸೊನೆ 
ಅವರೇ ಸೊಪ್ಪು ತಿಂದ ಎತುಗಳಂತೆಯೇ ತಯಾರಾಗುತ್ತಿದ್ದುವು. ಆ ವಯಸ್ಸಿನಲ್ಲಿ ನಮಗೆ 
ವಹಿಸುತ್ತಿದ್ದ ಮತ್ತೊಂದು ಕೆಲಸ ಚಂದ್ರಿಕೆ ಕಾಯುವುದು. ಇದೇನೂ ಸುಲಭವಾದ 
ಕೆಲಸವಾಗಿರಲಿಲ್ಲ. ಎಲ್ಲರ ಮನೆಯಲ್ಲಿಯೂ ಕೋಳಿಸಾಕುತ್ತಿದ್ದರು. ಹುಳು ಬಿಟ್ಟಚಂದಿಕೆಗಳನ್ನು 
ಮಗುಚಿ, ಎಳೆ ಬಿಸಿಲಿಗೆ ಕೋಲು ಕೊಟ್ಟುನಿಲ್ಲಿಸಿದಾಗ, ಇಟ್ಟಾಗಸ್ವಲ್ಪ ಬಿಸಿಲೇರಿದ ಮೇಲೆ "ಉಚ್ಚಿ? 
ತಡೆಯಲು ಚಂದ್ರಿಕೆಗಳನ್ನು ಮಗುಚಿ, ಕೋಲುಕೊಟ್ಟುನಿಲ್ಲಿಸಿದಾಗ, ಈ ಕೋಳಿಗಳು ಬಂದು 
ಹುಳುವನ್ನುತಿಂದುಬಿಡುತ್ತಿದ್ದವು. ನಾವೇನು ಪುಕಸಟ್ಟೆ ಚಂದ್ರಿಕೆ ಕಾಯಿತಿರಲಿಲ್ಲ. ಅದಕ್ಕಾಗಿ ನಮಗೆ 
ಬೆಲ್ಲ ಕಡಲೆಕಾಯಿ ಮುಂತಾದ ತಿನಿಸುಗಳನ್ನುಕೊಡುತ್ತಿದ್ದರು. ಇದಕ್ಕಿಂತ ಹೆಚ್ಚಾಗಿ ಆಕಳಿ ಗೂಡಿನ 
ಕಾಸಿನ ಆಸೆ ಈ ಕೆಲಸಕ್ಕೆ ನಮ್ಮನ್ನು ಪ್ರೋತ್ಪಾಹಿಸುತ್ತಿತ್ತು ಎಷ್ಟೇ ಎಚ್ಚರವಹಿಸಿದರೂ ಕೆಲವು ಸಾರಿ 
ಕೋಳಿಗಳು ಹುಳ ತಿಂದು ನಮಗೆ ಏಟು ತಿನ್ನಿಸುತ್ತಿದ್ದವು. ಕೋಳಿ ಕಾಟ ತಪ್ಪಿಸಿಕೊಂಡು ಸಂಜೆ 
ಚಂದ್ರಿಕೆಗಳನ್ನು ಒಪ್ಪಾರಿನಲ್ಲಿ ಇಟ್ಟರೆ, ಅಲ್ಲಿಇಲಿಗಳ ಕಾಟ. ಚಾಕಿಗೆ ಇರುವೆ, ಹಣ್ಣುಹುಳುಗಳಿಗೆ 
ಕೋಳಿ,ಕಾಗೆ ಕಾಟ. ಗೂಡುಗಳಿಗೆ ಇಲಿಗಳ ಕಾಟ. ಮಾರುಕಟ್ಟೆಯಲ್ಲಿದಲ್ಲಾಳಿಗಳ ಕಾಟ. ಸಾಕೇ ಈ 
ಬೆಳೆಗಾರರ ಪಾಡು | ಅಂದಿನ ದಿನಗಳಲ್ಲಿ ನನ್ನ ಕುಟುಂಬದ ಬೇಸಾಯದ ಕಸುಬಿನ ಎಲ್ಲಾ 
ಕೆಲಸಗಳನ್ನುನಾನು ಮಾಡುತಿದ್ದೆ, 


1959ರಿಂದ 1962ರವರೆಗಿನ ನನ್ನ ಕಾಲೇಜು ಓದಿನ ಸಮಯದಲ್ಲಿ ಪದವಿ 
ಪಡೆಯುವವರೆಗೆ ನನ್ನ ಮತ್ತು ರೇಷ್ಮೆ ಕಸುಬಿನ ಸಂಬಂಧ ನಿಕಟವಲ್ಲದಿದ್ದರೂ ಪೂರ್ಣ 
ಕಡಿದುಹೋಗಿರಲಿಲ್ಲ ನಾನು ಮತ್ತು ನನ್ನ ಕೆಲವು ಸಮಕಾಲೀನ ಸ್ನೇಹಿತರು ಓದಿ 
ಎದ್ಯಾವಂತರಾಗಿದ್ದು ಒಂದು ಆಕಸ್ಥಿಕವೇ ಹೊರತು ಓದಲೇಬೇಕೆಂಬ ಒತ್ತಾಯದಿಂದಲ್ಲ : 
"ನೀನು ಈ ದಿನ ಶಾಲೆಗೆ ಹೋಗದಿದ್ದರೆ ಕಂಚಿ ಗೋಪುರವ ಹದ್ದು ಹೊತ್ತುಕೊಂಡು 
ಹೋಗುವುದಿಲ್ಲಬಿಡು'' ಎಂದು ನನ್ನ ಎರಡನೇ ಅಣ್ಣರಾಗಿ ಬಿತುವ ದಿನ, ಕೊಯ್ಯುವ ದಿನ, ಗದ್ದೆ 
ನಾಟಿ ಹಾಗೂ ಹುಳು ಹಣ್ಣಾದ ದಿನಗಳಲ್ಲಿ ಹೇಳುತ್ತಿದ್ದರು. ಆದ್ದರಿಂದ ಪದವಿ 
ಕಾಲೇಜಿನಲ್ಲಿದ್ದಾಗಲೂ ಊರಿಗೆ ಬಂದ ಸಂದರ್ಭಗಳಲ್ಲಿಮತ್ತುರಜಾ ದಿನಗಳಲ್ಲಿ ನಾನು ರೇಷ್ಮೆ 
ಕಸುಬಿನೊಡನೆ ಬೆರೆಯುತಿದ್ದೆ 


1962ನೇ ಇಸವಿ ಮಾರ್ಚಿನಲ್ಲಿ ನನ್ನ ಪ್ರೀತಿಯ ಅಕ್ಕ ಶ್ರೀಮತಿ ಚೆನ್ನಮ್ಮನವರ 
ಅಕಾಲಿಕ ಸಾವಿನ ನೋವಿನಲ್ಲಿಯೂ ನನ್ನ ಪದವಿ ಪರೀಕ್ಷೆ ಮುಗಿಸಿ, ಊರಿಗೆ ಬಂದೆ. ಕಬ್ಬಿನ 


೪೦೭ / ಜೀವನದಿ 


ಆಲೆಮನೆ ಒಂದು ಕಡೆ, ದಡೇವು ತುಂಬಾ ರೇಷ್ಮೆ ಹುಳ ಮತೊಂದು ಕಡೆ. ಆಲೆಮನೆಯಲ್ಲಿ 
ಅಣ್ಣಂದಿರು, ರೇಷ್ಮೆ ಹುಳುಗಳ ಜೊತೆ ನಾನು ಮತ್ತುಮನೆ ಹೆಂಗಸರುಗಳು. ಎಲ್ಲದರಲ್ಲಿಯೂ 
ಉತಮ ಫಲಿತಾಂಶ. ಹುಳು ಹಣ್ಣಾದವು, ಒಳ್ಳೆಯ ಬೆಳೆ ಎಂದ ಮೇಲೆ ಒಳ್ಳೆ ಬೆಳೆ ಕೂಡ ಸಿಕ್ಕಿತು. 
ಆಲೆಮನೆ ಮುಗಿದು ಬೆಲ್ಲ ಮಾಡಿದ ಹಣವೂ ಬಂತು. ಪರೀಕ್ಬೆಯಲ್ಲಿನಾನು ಪಾಸಾದೆ. ನಾನು 
ಪಾಸಾದದ್ದುಕಂಡು ತುಮಕೂರು ಒಕ್ಕಲಿಗರ ಹಾಸ್ಟೆಲ್‌ ವಾರ್ಡನ್‌ ಹನುಮಯ್ಯನವರಿಂದ ಹಿಡಿದು 
ಎಲ್ಲಾ ನನ್ನ ಸ್ನೇಹಿತರಿಗೂ ಆಶ್ಚರ್ಯ. ಏಕೆಂದರೆ ಯಾವತ್ತಿಗೂ ಗಂಭೀರವಾಗಿ ಕುಳಿತು 
ಓದಿದವನಲ್ಲ ನಾನು. ಇಡೀ ಊರಿಗೆ ನಾನೇ ಮೊದಲನೇ ಪದವೀಧರ. ಅಂದಮೇಲೆ 
ಪ್ರಜಾಪ್ರಭುತ್ವ ಬಂದು ಸ್ಥಳೀಯ ಸಂಸ್ಥೆಗಳ ಆಡಳಿತ ಪದ್ಧತಿ ಬಂದಾಗಿನಿಂದಲೂ, ಪಂಚಾಯತಿ 
ಅಧ್ಯಕ್ಷರಾಗಿದ್ದು ಈಗಲೂ ಮಂಡಲ್‌ ಪಂಚಾಯತಿ ಅಧ್ಯಕ್ಷರಾಗಿರುವ ನನ್ನಅಣ್ಣಕಂಬೇಗೌಡರು 
ಎಲ್ಲರನ್ನೂಕರೆದು "ಮರಿ ಊಟ' ಹಾಕಿಸಿದರು. 


ಬಿ.ಎ. ಪದವೀಧರನಾದ ನಾನು ಮುಂದೇನು ಮಾಡುವುದು? ದಯಮಾಡಿ ಕ್ಷಮಿಸಿ. 
ಇದು ನನ್ನಆತ್ಮಕಥೆಯಲ್ಲ ಎಂಬ ಅರಿವಿದ್ದರೂ ರೇಷ್ಮೆ ಮತ್ತುನನಗೆ ಹೊರತಾದ ಆದರೆ ಇದಕ್ಕೆ 
ಪೂರಕವಾದ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ. ಆ ದಿನಗಳಲ್ಲಿ ನನ್ನಲ್ಲಿ ಆದ ಮಾನಸಿಕ 
ಸ್ಥಿತಿಯಿಂದ ಸೆಟೆದು ನಿಂತ ""ಛಲ'' ನನ್ನ ಇಂದಿನ ಈ ಸ್ಥಿತಿಯ ಬದುಕಿಗೆ ಬುನಾದಿಯಾಯಿತು. 
ಛಲವನ್ನು ಮನದಲ್ಲಿ ಹೊತ್ತು ಕಂಕುಳಲ್ಲಿ ನನ್ನತಾಯಿ ಕಟ್ಟಿಕೊಟ್ಟ ರೊಟ್ಟಿ ಬುತ್ತಿ ಹಿಡಿದು, ಅಣ್ಣ 
ಕೊಟ್ಟ ಅಲ್ಪ ಹಣದೊಡನೆ, 1962ನೇ ಇಸವಿ ಆದಿಭಾಗದಲ್ಲಿ ಧಾರವಾಡ ದಲ್ಲಿ ಕರ್ನಾಟಕ 
ವಿಶ್ವವಿದ್ಯಾಲಯ ಸೇರಿದೆ. ಇದಾದ ಮೇಲೆ 1966ನೇ ಇಸವಿಯಲ್ಲಿಇದ್ದಒಂದು ಪದವಿ ಜೊತೆಗೆ 
ಇನ್ನೂಎರಡು ಪದವಿ. (ಎಂ.ಎ., ಎಲ್‌.ಎಲ್‌.ಬಿ ಗಳನ್ನುಹೊತ್ತುಊರಿಗೆ ಬಂದೆ. ಈ ನಾಲ್ಕು 
ವರ್ಷಗಳಲ್ಲಿನ ನನ್ನವಿದ್ಯೆಗಾಗಿ ನಡೆಸಿದ ಹೋರಾಟದ ಅಧ್ಯಾಯವೇ ಒಂದು ಪುಸಕ ಆಗಬಹುದು. 
ಆದರೆ ಅದರ ಅವಶ್ಯಕತೆ ಇಲ್ಲಿಲ್ಲ. ಈ ದಿನಗಳಲ್ಲಿಎಲ್ಲರಿಂದ, ಎಲ್ಲದರಿಂದ ದೂರವಿದ್ದನಾನು 
ರೇಷ್ಮೆಯಿಂದಲೂ ದೂರವಿದ್ದೆ ಒಂದು ವಿಧವಾದ ಅಜ್ಞಾತವಾಸದಲ್ಲಿ ಇದ್ದುಕೊಂಡು ಮುಂದಿನ 
ಬದುಕಿಗಾಗಿ ""ಕಮ್ಮಟದಲ್ಲಿಸಾಧನೆ'' ಮಾಡಿದ ದಿನಗಳವು. 


1967ನೇ ಇಸವಿ ಆಗಸ್ಟ್‌ ತಿಂಗಳಲ್ಲಿ ತುಮಕೂರಿನಲ್ಲಿ ವಕೀಲಿ ಮೊದಲುಮಾಡಿದೆ. 
ವಕೀಲಿ ವೃತ್ತಿಯಲ್ಲಿಪರಿಣತಿ ಪಡೆಯುವ ಹಂಬಲ ಮತ್ತುಹಠ. ಇಲ್ಲಿಯ ವಕೀಲರುಗಳ ಜೊತೆ 
ಕೋರ್ಟುಗಳು, ಕೇಸುಗಳು ಪಾಂಡಿತ್ಯ ಪಡೆಯುವ ಉತ್ಕಟ ಆಕಾಂಕ್ಟೆ ಮತ್ತು ಹಣ ಮಾಡುವ 
ಆಸೆಗಳಲ್ಲಿ ತೊಡಗಿದ್ದ ನನ್ನಹತ್ತಿರ ರೇಷ್ಮೆಸುಳಿಯಲಿಲ್ಲ. 


1970ನೇ ಇಸವಿಯಲ್ಲಿತುಮಕೂರಿನಿಂದ ಕುಣಿಗಲ್‌ಗೆ ಬಂದು ವಕೀಲಿ ಮೊದಲು 
ಮಾಡಿದೆ. ಅನೇಕ ನನ್ನ ಸ್ನೇಹಿತರು ನಾನು ತುಮಕೂರಿನಲ್ಲಿಯೇ ವಕೀಲಿ ಮುಂದುವರಿಸ 


ಜೀವನದಿ / ೪೦೮ 


ಬೇಕೆಂದು, ಅದು ನನ್ನ ಭವಿಷ್ಯತ್ತಿಗೆ ಆನುಕೂಲವೆಂದು ಬುದ್ಧಿಮಾತುಗಳನ್ನಾಡಿದರು. ಆದರೆ ಆ 
ಹೊತಿಗೆ ನನಗೆ ವಕೀಲಿಗಿರಿ ಮತ್ತುಅದರಿಂದ ಹಣ ಸಂಪಾದನೆ ಮಾಡುವುದಷ್ಟೆ ನನ್ನ ಜೀವನದ 
ಗುರಿ ಆಗಿರಲಿಲ್ಲ. ಒಬ್ಬ ಸಾಮನ್ಯ ರೈತನ ಮಗನಾಗಿ, ನನಗಿರಬೇಕಾದ ಸಾಮಾಜಿಕ 
ಹೊಣೆಗಾರಿಕೆಯ ಬಗ್ಗೆನನಗೆ ಅರಿವಿತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿಕೆಲಸ ಮಾಡಬೇಕೆಂಬ ಹಂಬಲ 
ಆಂತರ್ಯದಲ್ಲಿ ಅಡಗಿತ್ತು ಆದರೆ ಎದೆಯಲ್ಲಿನ ಈ ಹಂಬಲ ದನಿಯಾಗಿರಲಿಲ್ಲ. 
ಕುಣಿಗಲ್‌ನಲ್ಲಿಯೂ ನನ್ನವಕೀಲಿ ಕಸುಬು ಚೆನ್ನಾಗಿಯೇ ನಡೆಯುತ್ತಿತ್ತು ನಿಜವಾಗಿಯೂ ನಾನು 
ಸುಪ್ರಸಿದ್ಧವಕೀಲನಾಗಿದ್ದೆ ಕೈತುಂಬಾ ಕೆಲಸ, ಜೇಬಿನ ತುಂಬಾ ಹಣ, ಬಂಗಲೆ ಕಟ್ಟಿಸಿದೆ. ಕಾರು 
ಕೊಂಡುಕೊಂಡೆ. ಒಂದಲ್ಲ ಎರಡಲ್ಲಮೂವತಮೂರು ಎಕರೆ ಜಮೀನು ಕೊಂಡು, ನನ್ನ ಬದುಕಿನ 


ಸಾಧನೆ ಎಂದು ನಾನು ಹೆಮ್ಮೆಪಡುವ ವನಸಿರಿಯಂತಿರುವ ತೋಟವನ್ನೂ ಮಾಡಿದೆ. 


ರೋಟರಿ ಕ್ಷಬ್ಬನ ಅಧ್ಯಕ್ಷಪದವಿ, ವಕೀಲರಸಂಘದ ಅಧ್ಯಕ್ಷತೆ, ಕುಣಿಗಲ್‌ ತಾಲ್ಲೂಕು 
ಸ್ಕೌಟು ಮತ್ತು ಗೈಡ್‌ನ ಅಧ್ಯಕ್ಷತೆ ಹೀಗೆ ಹತ್ತು ಹಲವು ರೀತಿ ಸಾಮಾಜಿಕ ಚಟುವಟಕೆಗಳಲ್ಲಿ 
ನಾನಾಗಲೇ ಗುರುತಿಸಿಕೊಂಡಿದ್ದೆ. ರಾಜಕೀಯ ಕ್ಷೇತ್ರದಲ್ಲಿ ಒಂದು ಪಕ್ಷದ ಅಭಿಮನ್ಯುವಾಗಿದ್ದೆ. 
(ಈ ರೀತಿ ಹೇಳುತ್ತಿದ್ದವರು ಶ್ರೀಸಾಗರನಹಳ್ಳಿ ರೇವಣ್ಣನವರು). 


ಅದೊಂದು ದಿನ, 1972ನೇ ಇಸವಿಯ ಒಂದು ಸಂಜೆ ನನ್ನ ಬದುಕಿನಲ್ಲಿ ಬಹಳ 
ಪ್ರಮುಖವಾದ ದಿನ. ನನ್ನ ಸಾಮಾಜಿಕ ಪ್ರಜ್ಞೆಗೆ ಕಿಚ್ಚು ಹಚ್ಚಿದ ದಿನ. ನನ್ನಲ್ಲಿದ ಸಾಮಾಜಿಕ 
ಜೀವನದ ಆಕರ್ಷಣೆಗೆ ತೀವ್ರತೆಯನ್ನುತಂದ ದಿನ. ಹಣ ಸಂಪಾದನೆ ಮಾಡುವ ಯಂತ್ರವಾಗಿದ್ದ 
ನನಗೆ ಜೀವ ಕೊಟ್ಟ, ವಿದ್ಯೆ ಕೊಟ್ಟ, ಹಣ, ಆಸ್ತಿ ಅಧಿಕಾರ ಕೊಟ್ಟಜನರ ಬಗ್ಗೆನನಗಿರಬೇಕಾದ 
ಸಾಮಾಜಿಕ ಹೊಣೆಗಾರಿಕೆಯ ಕುರಿತು ಜ್ಞಾನೋದಯವಾದ ದಿನ ಅಂದು. ಸಂಜೆಸುಮಾರು ಆರು 
ಗಂಟೆ ಸಮಯ. ಕಚೀರಿಯ ಗುಮಾಸರು ಮತ್ತುನನ್ನಕಿರಿಯ ವಕೀಲರುಗಳು ಅವರವರ ಕೆಲಸದಲ್ಲಿ 
ಮಗ್ನರಾಗಿದ್ದರು. ಕೆಲವು ಜನ ಕಕ್ಷಿದಾರರು ಕುಳಿತಿದ್ದರು. ಆಗ ಕಪ್ಪನೆ ಬಣ್ಣದ ಹಳ್ಳಿಯ ಒಂದು 
ಹೆಂಗಸು ಮತ್ತುಗಂಡಸು ನನ್ನಆಫೀಸಿಗೆ ಬಂದು ನನ್ನಿಂದ ಬಹುದೂರದಲ್ಲೇ ನಿಂತು ಕೈಮುಗಿದರು. 
ಯಾವುದೋ ಕಟ್ಟಳೆಯ ಕಟ್ಟಿನಲ್ಲಿಮಗ್ಗನಾಗಿದ್ದನಾನು ಕತೆತ್ರಿನೋಡಿದೆ. ಅ ಎರಡು ಜೀವಗಳು 
ಮಿಕಿ ಮಿಕಿ ನನ್ನನ್ನುನೋಡುತ್ತಿದ್ದುವು. ಕೋಪ ಅನ್ನುವುದು ಸದ್ಗುಣವೋ, ದುರ್ಗುಣವೋ ನನಗೆ 
ಗೊತ್ತಿಲ್ಲ ಆದರೆ ಕೋಪನನ್ನ ಬದುಕಿನಲ್ಲಿಬೇರೂರಿದ ಗುಣ. ಈ ಕೋಪದ ಕೈಗೆ ಬುದ್ಧಿಕೊಟ್ಟು 
ಆದಕ್ಕೆ ಸಾಕಷ್ಟುಬೆಲೆ ತೆತ್ತಿದ್ದೇನೆ. ಈ ಕೋಪಕ್ಕೆ ಹೆದರಿ, ಅನೇಕ ಜನ ನನ್ನ ಕಕ್ಷಿಗಾರರು ನನ್ನೊಡನೆ 
ಅತ್ಯಂತ ಭಯದಿಂದ ಇರುತ್ತಿದ್ದರು. ಅದಕ್ಕಾಗಿಯೇ ಏನೋ "ಏನು ಹೇಳಿ' ನಾನು ಎಂದು ನಾನು 
ಪ್ರಶ್ಲಿಸಿದರೂ ಈ ಕುಳಗಳು ಬಾಯಿ ಬಿಡಲಿಲ್ಲ, ಕೂರಲು ಹೇಳಿದೆ. 


ನಾನು ಕಡತವನ್ನು ನೋಡಿಮುಗಿಸಿದ ಮೇಲೆ, ನಿಧಾನವಾಗಿ ಒಂದು ಸಿಗರೇಟುಸೇದಿ 
ಅವರ ಬಗ್ಗೆ ಮತ್ತೆಕೇಳಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿಕಂಡುಂಡ ಅನುಭವ, ನಡೆದ ಘಟನೆಗಳು, 


೪೦೯ / ಜೀವನದಿ 


ಜನರ ಕಾರ್ಯವೈಖರಿ ಮೇಲೆ ಎಂತಹ ಪ್ರಭಾವ ಬೀರಬಲ್ಲದು ಎಂದು ಹೇಳುವುದಷ್ಟೇ ನನ್ನ 
ಅಭಿಲಾಷೆ. ಬಂದಿದ್ದಆ ಗಂಡಸು, ಕುಣಿಗಲ್‌ ತಾಲ್ಲೂಕಿನ ಹುಲಿಯೂರು ದುರ್ಗ ಹೋಬಳಿಯ 
ಹಳೇವೂರು ಗ್ರಾಮದ ಪ್ರೀ ಕರಿಮದ್ದ ಅವನ ಜೊತೆಯಲ್ಲಿದ್ದ ಹೆಂಗಸು ಅವನ ತಂಗಿ. 
ದಾಖಲೆಯಲ್ಲಿ ತಿಮ್ಮಮ್ಮ. ಕರೆಯುವುದು ತಿಮ್ಮಿ. ಅದಕ್ಕಾಗಿಯೇ ನಾನು ಇದನ್ನು ಕರಿಮದ್ದನ 
ತಂಗಿಯ ಕಥೆ ಎನ್ನಲು ಇಚ್ಛಿಸುತ್ತೇನೆ. ಕಥೆಯೆಂದರೆ ಇದು ಕಟ್ಟುಕಥೆಯಲ್ಲ ನಿಜ ಜೀವನದಲ್ಲಿ 
ನಡೆದ ಒಂದು ಸಾಮಾನ್ಯವಾದ, ಆದರೆ ಸತ್ಯವಾದ ಘಟನೆ. ನನ್ನ ಲೇಖನಿಯಿಂದ ಒಂದು 
ಘಟನೆಯಾಗುವ ಈ ವಸ್ತು , ಕಥೆ ಬರೆಯುವ ನನ್ನ ಗೆಳೆಯರಿಗೆ ಒಂದು ಉತ್ತಮ 
ಕಥಾವಸುವಾಗುತಿತ್ರೆಂದು ಕಾಣುತ್ತದೆ. 


ಹಳೇವೂರಿನ ಕರಿಮದ್ದನ ತಂಗಿ ತಿಮ್ಮಮ್ಮನನ್ನು60 ವರ್ಷ ವಯಸ್ಸಿನ ಬೋರಯ್ಯನಿಗೆ, 
ಅವನ ಮೊದಲನೆ ಹೆಂಡತಿ ಬದುಕಿರುವಾಗಲೇ ಎರಡನೇ ಹೆಂಡತಿಯಾಗಿ ಮದುವೆ 
ಮಾಡಿಕೊಟ್ಟರು. ಎರಡು ಮಕ್ಕಳೂ ಆದವು. ಕಾಲಕ್ರಮೇಣ ಅವನಿಗೆ ಇಬ್ಬರು ಹೆಂಡಿರ ಕಾಟ 
ಶುರುವಾಯಿತು. ಬೋರಯ್ಯನಿಗೆ ಕೆಲವು ತಿಳಿದವರು ಹೇಳಿದರು. ಮೊದಲ ಹೆಂಡತಿ 
ಬದುಕಿರುವಾಗಲೇ ಎರಡನೇ ಹೆಂಡತಿಯನ್ನುಮದುವೆಯಾಗಿ ಎರಡು ಮಕ್ಕಳನ್ನುಹೆತ್ತಈ ಹೆಣ್ಣು 
ಏನು ಮಾಡಬೇಕು ಈಗ? ಹಾಲಗೆರೆ ಗುಂಡೇಗೌಡರು, ಕೊರಟಿ ಹನುಮಂತಯ್ಯ, 
ಅಮೃತೂರಿನ ರಾಮಣ್ಣಗೌಡರು ನ್ಯಾಯ ಮಾಡಿ ಒಂದು ನಿವೇಶನ, 2 ಗುಂಟಿ ಹೊಲ, 10 ಗುಂಟೆ 
ಗದ್ದೆಯನ್ನು ಬೋರಯ್ಯನ ಎರಡನೆ ಹೆಂಡತಿ ತಿಮ್ಮಮ್ಮನಿಗೆ ಬರೆದುಕೊಡುವಂತೆ ತೀರ್ಮಾನಿಸಿದರು. 
ಈ ತೀರ್ಮಾನದಂತೆ ತಿಮ್ಮಮ್ಮ, ಬೋರಯ್ಯ ಮತ್ತು ಇತರರು ಕುಣಿಗಲ್‌ ಬಂದು ತಿಮ್ಮಮ್ಮನಿಗೆ 
ಕೊಡುವ ಭಾಗದ ಆಸ್ತಿಯ ಪತ್ರ ಬರೆಸಿದರು. ಪತ್ರ ಬರೆದವರು, ಜಿನ್ನಾಗರದ ತ್ರೀ 
ಗುಂಡಯ್ಯನವರು. ಈ ಪತ್ರ ಸಬ್‌ರಿಜಿಸ್ಟಾರ್‌ ಅವರ ರೂಬು ರೂಬು ರಿಜಿಸ್ಟಾಯಿತು. ತುಂಬಾ 
ಸಂತೋಷದಿಂದ ತಿಮ್ಮಮ್ಮಮನೆಗೆ ಹೋದಳು. ಮೂರು ದಿನಗಳಾದ ಮೇಲೆ ಕುಣಿಗಲ್‌ಗೆ ಬಂದು 
ರಿಜಿಸ್ಟಾರ್‌ ಆಫೀಸಿನಲ್ಲಿಪತ್ರ ತೆಗೆದುಕೊಂಡು ಮನೆಗೆ ಬಂದು, ಮನೆದೇವರು ಹಳೇವೂರಮ್ಮನ 

ಸರು ಹೇಳಿ ಪೂಜಿಸಿ ತನ್ನ ಹಳೆಯ ಟ್ರಂಕಿನಲ್ಲಿಇಟ್ನಳು. 


ಮುಂಗಾರು ಮಳೆ ಬಿದ್ದು ಭೂತಾಯಿ ತಂಪಾದಳು. ಬೋರಯ್ಯನವರು ತಾನು 
ತಿಮ್ಮಮ್ಮನವರಿಗೆ ಬರೆದುಕೊಟ್ಟಿದ್ದಜಮೀನಿಗೆ ಹೇರು ಕಟ್ಟಿಕೊಂಡು ಉಳಲು ಬಂದರು. ""ನನಗೆ 
ಮತ್ತು ನನ್ನ ಮಕ್ಕಳಿಗೆ ಬರೆದುಕೊಟ್ಟಿರುವ ಜಮೀನನ್ನು ಏಕೆ ಉಳುತ್ತೀಯ?9'' ಎಂದು ತಿಮ್ಮಮ್ಮ 
ಕೇಳಿದರೆ, ಯಾರೇ ಹೇಳಿದೋರುನಿನಗೆ? ನಾನೆಲ್ಲೆನಿನಗೆ ಆಸ್ಕಿಬರೆದುಕೊಟ್ಟಿದ್ದೇನೆ ? ನೀನೇ ನನ್ನ 
ಆಸಿಯಲ್ಲಿರುವ ನಿನ್ನ ಭಾಗವನ್ನು ನನಗೆ ಬರೆದುಕೊಟ್ಟಿದ್ದೀಯ ಎಂದ ಬೋರಯ್ಯ. ಅವಳಿಗೆ 
ಅಘಾತವಾಯಿತು. ಈ ಹೆಣ್ಣುಮಗಳು ತೌರೂರು ಹಳೇವೂರಿಗೆ ಓಡಿದಳು. ಈ ಊರು, ನಮ್ಮ 
ಕತೆಗಾರ ಡಾ. ಕರೀಗೌಡ ಬೀಚನಹಳ್ಳಿ ಅವರ ಊರಿಗೆ ಅತಿ ಸಮೀಪದ; ನಡೆದ ವಿಷಯವನ್ನು 


ಜೀವನದಿ /೪೧೦ 


ತಮ್ಮನಿಗೆ ತಿಳಿಸಿದಳು. ಅವನನ್ನುಕರೆದುತಂದು ದುಬಾರಿ ಫೀಸಿನ ಕಡುಕೋಪಿಯಾದ ಸುಪ್ರಸಿದ್ದ 
ವಕೀಲನಾದ ನನ್ನ ಮುಂದೆ ದೈನ್ಯವಾಗಿ ನಿಂತಿದ್ದಾಳೆ. ಕಥೆಯೆಲ್ಲಾಕೇಳಿ ಪತ್ರವನ್ನು ಓದಿದೆ. ಆ 
ಏವರವನ್ನೆಲ್ಲಾಇಲ್ಲಿಬರೆದರೆ ಅದೇ ದೊಡ್ಡದಾಗುತ್ತೆ ನಾನು ಆವೇಳೆಗೆ ಮಾಡಿದ ಅಪರಾಧವನ್ನು 
ಇಲ್ಲವೆಂದು ವಾದಿಸುವುದರಲ್ಲಿ, ಕಕ್ಷಿಗಾರನು ಸೃಷ್ಟಿಸಿದ ದಾಖಲೆಗಳ ಆಧಾರದ ಮೇಲೆ ಸುಳ್ಳು 
ಕೇಸುಗಳನ್ನು ಅತ್ಯಂತ ಶ್ರದ್ಧೆಯಿಂದ ವಾದಿಸುವ ಚತುರನಾಗಿದ್ದೆ ಈ ಕಥೆ ಕೇಳಿ ಪತ್ರ ಓದಿದ ಮೇಲೆ 
ನನ್ನ ಶರೀರದಲ್ಲಿ ವಿದ್ಯುತ್‌ ಸಂಚರಿಸಿದಂತಾಯಿತು. ಮೂಕನಾದೆ. ಅವೇಳೆಯಾದರೂ, 
ಹೋಟೆಲಿನ ಗಬ್ಬು ಟೀ ತರಿಸಿ ಕುಡಿದು, ಒಂದಾದ ಮೇಲೆ ಒಂದರಂತೆ ಸಿಗರೇಟು ಸೇದಿದೆ. 
ಎಂತಹ ಜನ? ಶೋಷಣೆಗೆ, ಮೋಸಕ್ಕೆ, ಅನ್ಯಾಯಕ್ಕೆ ಒಂದು ಮಿತಿ ಬೇಡವೇ? ಸುಪವಾಗಿದ್ದನನ್ನ 
ಚೇತನ ಎಚ್ಚರಗೊಂಡಿತು. ನಡೆದಿದ್ದು ಇಷ್ಟೆ: ಬೋರಯ್ಯನು ಈ ತಿಮ್ಮಮ್ಮನಿಗೆ ಬರದುಕೊಟ್ಟ 
ಆಸಿಗೆ ಸಂಬಂಧಪಟ್ಟ ಪತ್ರ ಬರೆದ ಮೇಲೆ ಅದು ರಿಜಿಸ್ಟರ್ಡ್‌ ಆಗುವ ಮೊದಲು ತಿಮ್ಮಮ್ಮನೇ 
ಬೋರಯ್ಯನಿಗೆ ಬರೆದುಕೊಟ್ಟ ಪತ್ರವಾಗಿ ಬದಲಾವಣೆಯಾಗಿ ರಿಜಿಸ್ಟರ್ಡ್‌ ಆಗಿದೆ! ನೀವು 
ನಂಬುತ್ತೀರ ? ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದುಸೂರ್ಯ- ಚಂದ್ರರ ಬೆಳಕಿನಷ್ಟೇ ಸತ್ಯ. ಈ 
ಪತ್ರ ಈಗಲೂಣಇದೆ. ಬರೆದವರು,ಸಾಕ್ಟಿಹಾಕಿದವರುಇದ್ದಾರೆ. ಇದು ಹೇಗೆಸಾಧ್ಯವೆಂದೂ ನಿಮಗೆ 
ಕುತೂಹಲವಿರಬಹುದು. ತುಂಬಾ ಸುಲಭವಾಗಿ ಸಹಜವಾಗಿ ಮಾಡಿದ್ದಾರೆ ದು ಕೆಲಸವನ್ನು. 
ಪತ್ರದಲ್ಲಿ'“ನನಗೆ'' ಎನ್ನುವ ಕಡೆ ""ನಿನಗೆ'', ""ನೀನು'' ಎನ್ನವ ಕಡೆ "“ನಾನು'', “"ನಿನ್ನದು'' ಎನ್ನುವ 
ಕಡೆ ""ನನ್ನದು'' ಎಂದು ತಿದ್ದಿ ರಿಜಿಸ್ಟರ್ಡ್‌ ಮಾಡಿಸಿದ್ದಾರೆ. ಎಂತಹ ವಂಚಕರು? 
ಮುದಿಗೂಬೆಯನ್ನುಮದುವೆಯಾಗಿ ಅವನಿಂದ ಎರಡು ಮಕ್ಕಳನ್ನು ಹೆತ್ತು-ಹೊತ್ತುಸಾಕುವಸಂಕಟ 
ಒಂದು ಕಡೆ. ಆದರೆ ಈ ವಂಚಕರ ಘೋರ ಕೃತ್ಯ ಇನ್ನೊಂದು ಕಡೆ. 


ಒಂದು ಕ್ಷಣ ನಾನೇ ತುಸು ಬೆವರಿದೆ ಹಾಗೂ ಬೆಚ್ಚಿದೆ. ಕಾರಣ, ಸಂಪೂರ್ಣ 
ಅವಿದ್ಯಾವಂತರಾದ ನನ್ನ ನಾಲ್ಕು ಜನ ಅಕ್ಕಂದಿರು ನನ್ನ ಕಣ್ಣಮುಂದೆ ಬಂದರು. ಇವರಿಗೆ 
ಯಾರಿಗಾದರೂ ಇಂತಹ ವಂಚನೆ, ಅನ್ಯಾಯ ಆದರೆ? ನಮ್ಮ ಮಧ್ಯೆ ಇಂತಹ ವಂಚನೆಗೆ 
ಗುರಿಯಾದ ಅದೆಷ್ಟುಜನ ಅಕ್ಕ-ತಂಗಿಯರಿದ್ದಾರೋ ಅನ್ನಿಸಿತು. ಮೊಟ್ಟಮೊದಲಿಗೆ ಕಕ್ಷಿದಾರ ನನ್ನು 
ನಾನು ನೋಡುವ ದೃಷ್ಟಿಯಲ್ಲಿ ನಾನು ಅವರನ್ನು ಮಾತನಾಡಿಸವ ಶೈಲಿಯಲ್ಲಿ ಬದಲಾವಣೆ 
ಆದುದನ್ನು ಅ ದಿನ ಕಛೇರಿಯಲ್ಲಿದ್ದ ನನ್ನ ಕಿರಿಯ ಮಿತ್ರ ವಕೀಲರು ಗಮನಿಸಿರಬಹುದು. 
ಭಾರವಾದ ಹೃದಯದಿಂದ, ಕಸಿವಿಸಿಗೊಂಡ ಚಿಂತನೆಗಳ ನಡುವೆ ""ನೀವು ಬಿಳಿಗ್ಗೆ ಬನ್ನಿ'' ಎಂದು 
ಹೇಳಿ ಅವರನ್ನು ಕಳುಹಿಸಿದೆ. ಭಾರವಾದ ಹೃದಯದಲ್ಲಿ ಎಂತಹುದೋ ಯೋಚನೆ. ಇಂಥ 
ಸನ್ನಿವೇಶದಲ್ಲಿ ಆಗ ಮೈಸೂರು ರೇಷ್ಮೆ ಬಿತ್ತನೆ ವಲಯದ ಸಹನಿರ್ದೇಶಕರಾಗಿದ್ದ ಶ್ರೀ 
ಕೆ. ವೀರಯ್ಯನವರು ಮತ್ತು ಅವರ ಸಹೋದ್ಯೋಗಿಗಳು ನನ್ನ ಕಛೇರಿಗೆ ಬಂದರು. ಅವರು 
ಇಲಾಖೆ ಬಗ್ಗೆ, ಕರ್ನಾಟಕ ರೇಷ್ಮೆ ಸಂಘದ ಬಗ್ಗೆ ಏನೇನೋ ಹೇಳಿದರು. ಆದರೆ ನನಗೆ ಆ ದಿನ 


೪೧೧ / ಜೀವನದಿ 


ಯಾವುದರ ಬಗ್ಗೆಯೂ ಆಸಕ್ತಿ ಉಳಿದಿರಲಿಲ್ಲ ನನ್ನ ತಲೆಯ ತುಂಬಾ ಕರಿಮದ್ದನ ತಂಗಿಯ 
ಬದುಕಿನ ಬವಣೆಯೇ ತುಂಬಿತ್ತು ತುಂಬಾ ಯಾಂತ್ರಿಕವಾಗಿ ನಿಮಗೆ ""ಏನಾಗಬೇಕು'' ಎಂದು 
ಕೇಳಿದೆ: "ಕರ್ನಾಟಕ ರೇಷ್ಮೆ ಸಂಘದ ಸದಸ್ಯರಾಗಬೇಕು. ಅದರ ಶುಲ್ಕ 10-00 ರುಪಾಯಿ'' 
ಎಂದರು. ನನಗೆಇವರಿಂದ ಬಿಡುಗಡೆ ಬೇಕಾಗಿತು, 10-00 ರೂಪಾಯಿ ಕೊಟ್ಟುರಸೀದಿ ಪಡೆದು 
ಇದರಿಂದ ಬಿಡಗಡೆ ಹೊಂದಿದೆ. ನಾನು ಆ ದಿನ ಕರ್ನಾಟಕ ರೇಷ್ಮೆ ಸಂಘದ ಸದಸ್ಯನಾದೆ. ನನಗೆ 
ಅರಿವಿಲ್ಲದಂತೆ ಅತ್ಯಂತ ಸ್ವಾಭಾವಿಕವಾಗಿ, ಆದರೆ ಮುಂದೆ ಬಹಳ ಪ್ರಮುಖ ಬೆಳವಣಿಗೆಗಳಿಗೆ 
ನಾಂದಿ ಹಾಡಿದ ಘಟನೆ ನಡೆದುಹೋಗಿತ್ತು 


ಆ ದಿನದ ನನ್ನಮನಸ್ಥಿತಿಯಲ್ಲಿಈ ರೇಷ್ಮೆ ಇಲಾಖೆಯವರನ್ನುಮಾತನಾಡಿಸಲು ನನ 
ಸಹನೆಯಾಗಲಿ, ಆಸಕ್ತಿಯಾಗಲಿ ಇರಲಿಲ್ಲ. ಆದರೆ ತ್ರೀ ಕೆ. ವೀರಯ್ಯ ಅವರ ಬಗೆಗೆ ನನಗೆ 
ಗೌರವ ತರುವ ಒಂದು ಸಂದರ್ಭ ಜ್ಞಾಪಕಕ್ಕೆ ಬಂದು ಇವರೊಡನೆ ಸಹನೆಯಿಂದ 
ನಡೆದುಕೊಳ್ಳಬೇಕಾಯಿತು. 


1968-69 ಇರಬಹುದು, ಆಗ ತಾನೆ ನಾನು ಮದುವೆಯಾಗಿದ್ದೆ. ಆಗಿನ ರೇಷ್ಮೆ 
ಇಲಾಖೆಯ ಉಪಸಚಿವರಾಗಿದ್ದಶ್ರೀ ಜಿ. ತಮ್ಮಣ್ಣಗೌಡರು ""ಎಲ್ಲಯ್ಯ ಹೊಸ ಮದುವೆಗಂಡು 
ಸಿಗರೇಟು ಕೊಡು'' ಎಂದು ನಿಡಸಾಲೆ ಕೆರೆಯ ಟಿ.ಬಿ.ಯಲ್ಲಿ ತಮಾಷೆ ಮಾಡಿದರು. ನಿಡಸಾಲೆಯ 
ಪ್ರೌಢಶಾಲೆಯ ಉದ್ಭಟನಾ ಸಮಾರಂಭ, ಅಲ್ಲಿಂದ ಅರಮನೆ ಹೊನ್ನಮಾಚನ ಹಳ್ಳಿಯ 
ಮದರಾಸು ಸ್ವಾಮಿಗಳ ಮಠದ ಕಾರ್ಯಕ್ರಮ ಮುಗಿಸಿ ಈ ರೇಷ್ಮೆ ಖಾತೆ ಮಂತ್ರಿ ಗಳೊಡನೆ 
ಕುಣಿಗಲ್‌ಗೆ ಹಿಂದಿರುಗಿದಾಗಸುಮಾರು ಹತ್ತು-ಹನ್ನೊಂದು ಗಂಟೆ. ಆಗ ನಾನು ತುಮಕೂರಿನಲ್ಲೇ 
ವಾಸವಾಗಿದ್ದೆ. ಆ ವೇಳೆಗೆ ನಾನು ತಾಲ್ಲೂಕು ಅಭಿವೃದ್ಧಿ ಸಮಿತಿಯ ಸದಸ್ಯನೂ ಆಗಿದ್ದೆ. ಆ 
ವೇಳೆಯಲ್ಲಿ ಕುಣಿಗಲ್‌ನಲ್ಲಿ ಮಲಗಲು ಪ್ರವಾಸಿ ಮಂದಿರದಲ್ಲಿ ಸ್ಥಳವಿರಲಿಲ್ಲ. ತುಮಕೂರಿಗೆ 
ಹೋಗಲು ಬಸಿಲ್ಲ. ಆಗ ಇಡೀ ರೇಷ್ಮೆ ಬಿತ್ತನೆ ವಲಯ, ಮೊಳಕಾಲ್ಮೂರಿನಿಂದ, ರಾಮನಗರ, 
ದೊಡ್ಡಬಳ್ಳಾಪುರ ಮತ್ತು ಕುಣಿಗಲ್‌ವರೆಗೆ ಇದ್ದರೂ ಅದರ ಮುಖ್ಯಸ್ಥ ಒಬ್ಬನೇ ಒಬ್ಬ ಎ.ಡಿ.ಎಸ್‌ 
ಮಾತ್ರ. ಇಡೀ ವಲಯಕ್ಕೆ ಒಂದೇ ವಾಹನ. ಒಂದು ಸ್ಟೇಷನ್‌ ವ್ಯಾಗನ್‌. ಬಿತ್ತನೆ ವಲಯದ ಏಕೈಕ 
ಅಧಿಕಾರಿಗಳಾಗಿದ್ದಶ್ರೀ ವೀರಯ್ಯನವರು ಸ್ಟೇಷನ್‌ ವ್ಯಾಗನ್‌ನಲ್ಲಿ ಪ್ರವಾಸಿ ಮಂದಿರಕ್ಕೆ ಹೋಗಿ 
ಅಲ್ಲಿ ಸ್ಥಳವಿಲ್ಲವೆಂದು ತಿಳಿದಮೇಲೆ, ವಿಧಿಯಿಲ್ಲದೆ ಅವರ ವಸತಿ ಗೃಹಕ್ಕೆ ನನ್ನನ್ನುಕರೆದೊಯ್ದರು. 
ಅಂದು ಅವರ ಮನೆಯಲ್ಲಿನಾನು ನೋಡಿದ ಕಾಗದದ ರಟ್ಟನ ಮೇಲೆ ಹಿಪ್ಪುನೇರಳೆ ಎಲೆ ತಿನ್ನುತ್ತಿದ್ದ 
ಹುಳುವಿನ ಚಿತ್ರದ ದೃಶ್ಯ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ನನ್ನ ಜ್ಞಾಪಕದಲ್ಲಿಇನ್ನೂಉಳಿದಿರುವ 
ಮತ್ತೊಂದು ವಸ್ತು ಅವರ ಹಳೇ ರೇಡಿಯೋ. 


ಅಂದು ಅವರ ಮನೆಯಲ್ಲಿ ಮಲಗಿದ್ದು ಬೆಳಗ್ಗೆ ಅಲ್ಲಿಂದ ಬಸ್‌ ನಿಲ್ದಾಣಕ್ಕೆ ಸೈಕಲ್‌ನಲ್ಲಿ 
ನನ್ನನ್ನು ಡ್ರಾಪ್‌ ಮಾಡಿಸಿದರು. ಅವರ ಈ ನಡೆವಳಿಕೆ ಅವರ ಮೇಲೆ ನನಗೆ ಗೌರವ 


ಜೀವನದಿ / ೪೧೨ 


ಮೂಡಿಸಿತು. ಅಂದು ಹೀಗೆ ಅನಿರೀಕ್ಷಿತವಾಗಿ ಆದ ಪರಿಚಯ ಮುಂದೆ ಸ್ನೇಹವಾಗಿ, ಇಂದಿಗೂ 
ಅವರು ನನ್ನಹಿತೈಷಿಯಾಗಿ, ಮಾರ್ಗದರ್ಶಕರಾಗಿದ್ದಾರೆ. ಹೀಗೆ ಅಂದು ನಾನು ಕರ್ನಾಟಕ ರೇಷ್ಮೆ 
ಸಹಕಾರ ಸಂಘದ ಸದಸ್ಯನಾದೆ. 


ಬ ಟ್ಟ 


ನಾನುಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಎಲ್ಲಾಕಡೆಯಲ್ಲಿಯೂ ರಾಮನಗರ 
ಮಾರುಕಟ್ಟೆಯ ಬಗ್ಗೆ ಬೆಳೆಗಾರರು ದೂರುತ್ತಿದ್ದರು. ತೂಕದಲ್ಲಿ ವಂಚನೆ, ಹರಾಜಾದ ಮೇಲೆ 
ಗೂಡನ್ನುಆರಿಸಿ ಬಿಸಾಡುವುದುವು, ತಡೆದರೆ ದಬ್ಬಾಳಿಕೆ ಮಾತು, ಆಕಳಿ ಗೂಡಿನವರ ಕಿರುಕುಳ, 
ಕೂಲಿಗಳ ಹೆಸರಿನಲ್ಲಿ ಬರುವ ಗೂಂಡಾಗಳು, ಕೆಲವು ಸಾರಿ ಬೆಳೆಗಾರರಿಗೆ ಹೊಡೆಯವುದೂ 
ಉಂಟು ಎಂದು ಹೇಳಿದರಲ್ಲದೆ, ಹೇಗಾದರೂ ಮಾಡಿ ಇದನ್ನು ಅಧಿಕಾರಿಗಳ ಮುಖಾಂತರ 
ಚರ್ಚಿಸಿ ನಿಲ್ಲಿಸಬೇಕೆಂದು ಹೋದೆಡೆಯಲ್ಲೆಲ್ಲಾಹೇಳುತ್ತಿದ್ದರು. ಇದರ ಜೊತೆಗೆ ರಾಮನಗರದಿಂದ 
ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಶ್ರೀ ಶೇಷಗಿರಿರಾವ್‌ ಅವರು 
ಯಾವಾಗಲೂ ರಾಮನಗರ ಮಾರುಕಟ್ಟೆಯಲ್ಲಿ ಬೆಳೆಗಾರರ ಬಗೆಗೆ ನಡೆಯುವ ದಬ್ಬಾಳಿಕೆ 
ಹಾಗೂ ಮೋಸದ ಬಗೆಗೆ ತಿಳಿಸುತ್ತಿದ್ದರು. ಇದನ್ನು ತಡೆಯಲು ಅವರು ಪ್ರಯತ್ನಿಸಿ 
. ಅರಾಗಿದ್ದರು. 29.11.1982ರಂದು ನನಗೆ ದೀರ್ಥವಾಗಿ ಪತ್ರ ಬರೆದು ರೈತನ ಕಷ್ಟವನ್ನು 
ಮನ ಕರಗುವಂತೆ ವರ್ಣಿಸಿ ನಾನು ಮತ್ತುಸದಸ್ಕರು ಮಾರುಕಟ್ಟೆಗೆ ಭೇಟಿ ಕೊಡಬೇಕೆಂದು 
ಆಗ್ರಹಪಡಿಸಿದರು. ಇದಾಗದಿದ್ದರೆ ಕಾರ್ಯಕಾರಿ ಸಮಿತಿಗೆ ರಾಜೀನಾಮೆ ಕೊಡುವುದಾಗಿ 
ಅಂತಿಮ ಎಚ್ಚರಿಕೆ ಕೊಟ್ಟಿದ್ದರು. 


ಈ ಮನುಷ್ಯನಿಗೆ ಬೆಳೆಗಾರರ ಬಗ್ಗೆಇದ್ದ ಕಳಕಳಿ ಅಪಾರ. ರಾಮನಗರದ ಮಾರುಕಟ್ಟೆ 
ಇಡೀ ಭಾರತ ದೇಶದಲ್ಲಿಯೇ ಅತಿ ದೊಡ್ಡಮಾರುಕಟ್ಟೆಎಂದು ಕಾಣುತದೆ. ಮಧ್ಯವರ್ತಿಗಳಿಂದ, 
ದಲ್ಲಾಳಿಗಳ ಕಾಟದಿಂದ ಬೆಳಗಾರರನ್ನು ವಿಮುಕ್ತಿಗೊಳಿಸಲು ಈ ಮಾರುಕಟ್ಟೆಗಳು 
ಸ್ಥಾಪಿತವಾಗಿದ್ದರೂ, ಇಲ್ಲಿ ರೈತನ ಗೋಳು ತಪ್ಪಲಿಲ್ಲವೆಂದು ಯೋಚಿಸಿ, ಈ ಮಾರುಕಟ್ಟೆ 


ಇ 


ಪರಿಸ್ಥಿತಿಯನ್ನು ಸ್ವತಃ ನೋಡಿ ತಿಳಿದುಕೊಳ್ಳಲು ನಿರ್ಧರಿಸಿದೆ. 


ಬ್ಯಾಗಿನಲ್ಲಿಒಂದು ಹಳ ಷರಟು, ಟವೆಲ್‌ ಮತ್ತುಪಂಚಿ ತುರುಕಿಕೊಂಡು ನೇರವಾಗಿ 
ರಾಮನಗರಕ್ಕೆ ಹೋದವನು ಈಗಿನ ಹೊಸ ಬಸ್ಸು ನಿಲ್ದಾಣದಿಂದ ಹಳೆಯ ಬಸ್ತು ನಿಲ್ದಾಣಕ್ಕೆ 
ಹೋಗುವ ದಾರಿಯ ಬಲಗಡೆಗೆ ಇದ್ದಒಂದು ಹೋಟೆಲಿನ ರೂಮಿನಲ್ಲಿ ಬಟ್ಟೆ ಬದಲಿಸಿದೆ ಹಳೆ 
ಷರಟು, ಪಂಚೆ ತೊಟ್ಟು , ತಲೆಗೆ ಚೌಕ ಸುತ್ತಿ, 1982ನೇ ಅಕ್ಟೋಬರ್‌ 28 ಮತ್ತು 29ನೇ 
ತಾರೀಖಿನಂದು ರಾಮನಗರದ ನದಿಯ ದಡದಲ್ಲಿದ್ದಆಗಿನ ಹಳೆಯ ಮಾರುಕಟ್ಟೆಯಲ್ಲಿಇಡೀ ದಿನ 
ಕುಳಿತೆ, ನಿಂತೆ, ನೋಡಿದೆ. ರಾಜ್ಯದ ಬೆಳೆಗಾರರು ಈ ಮಾರುಕಟ್ಟೆಯ ಬಗ್ಗೆ ಹೇಳುತ್ತಾಇದ್ದದ್ದು 


೪೧೩ / ಜೀವನದಿ 


ಸುಳ್ಳಲ್ಲ, ಉತ್ಪೇಕ್ಸೆಯಲ್ಲಎನಿಸಿತು. ನನಗೆ ಅಲ್ಲಿನೋವು ತಂದ ಸಂಗತಿ ಎಂದರೆ ಬೆಳೆಗಾರನನ್ನು 
ಮತ್ತು ಅವನು ಬಳದು ತಂದ ಬೆಳೆಯನ್ನುಕಾಲಿನ ಕಸದಂತೆ ಕಾಣುತ್ತಿದ್ದುದು. ತೂಕ ಮಾಡುವಾಗ, 
ಮಾರುಕಟ್ಟೆ ಅಧಿಕಾರಿಯಾಗಲಿ, ಕೊಂಡುಕೊಳ್ಳುವವನಾಗಲಿ ಬೆಳೆಗಾರ ನನ್ನು ಗಮನಿಸುತ್ತಲೇ 
ಇರಲಿಲ್ಲ. ಹರಾಜು ಕೂಗುವಾಗ, ತೂಕ ಮಾಡುವಾಗ, ಅವಿದ್ಯಾವಂತನೂ, ಮುಗ್ಗನೂ ಆದ ಈ 
ಹಳ್ಳಿಯ ಮುಕ್ಕನಿಗೆ ಅವರು ಸಂಪೂರ್ಣವಾಗಿ ಗೊಂದಲದಲ್ಲಿ ಕೆಡವುತಿದ್ದರು. ಅಯ್ಯೋ ಎನಿಸಿತು. 
ರೈತಮತ್ತುಅವನು ಬೆಳೆದ ಬೆಳೆಗೆ ಇಷ್ಟೊಂದು ಆಸಡ್ಡೆಯೇ? ನಿಕೃಷ್ಟತೆಯೆ? ಎನಿಸಿತು. ಹಸಿವಿನಿಂದ 
ಒಂದು ಕಡೆ ಬಳಲಿಕೆಯಾದರೆ ರೈತನ ಬದುಕಿನ ಬವಣೆಯನ್ನುಕಂಡು ಕಂಗಾಲಾದೆ. ಏಕಾದರೂ 
ಈ ಸಮಾಜದಲ್ಲಿ ಹುಟ್ಟಿದೆನೋ ಎನಿಸಿತು. ಅಲ್ಲಿಯೇ ಯಾರನ್ನೋ ವಿಚಾರಿಸಿಕೊಂಡು 
ಭಾರವಾದ ಮನಸಿನಿಂದ ಕಾಲುಗಳನ್ನುಎಳದುಕೊಂಡು ಅಲ್ಲಿಹತ್ತಿರದಲ್ಲಿದ್ದನಮೃಶ್ರೀ ಕೆ.ಎಲ್‌. 
ಶೇಷಗಿರಿರಾವ್‌ ಅವರ ಮನೆಗೆ ಹೋದೆ. ಮೊದಲಿಗೆ ನಾನಿದ್ದ ಅವತಾರದಲ್ಲಿ ಅವರು ನನ್ನನ್ನು 
ಗುರುತು ಹಿಡಿಯದಿದ್ದರೂ ಆಮೇಲೆ ಗುರ್ತಿಸಿ ನನ್ನ ಅವತಾರದ ಬಗ್ಗೆ ಆಶ್ಚರ್ಯದಿಂದ 
ವಿಚಾರಿಸಿದರು. ಅವರ ತಾಯಿ ಇರಬಹುದು ಆ ವೇಳೆಯಲ್ಲಿಯೂ ಹಸಿದ ಹೊಟ್ಟೆಗೆ ಮಜ್ಜಿಗೆ ಅನ್ನ 
ಕೊಟ್ಟುಸಂತೈಸಿದರು. ಎಲ್ಲವನ್ನೂ ಹೇಳಿ ಅವರಿಂದ ಬೀಳ್ಕೂಂಡು ಹೋಟೆಲಿಗೆ ಬಂದು ಬಟ್ಟೆ 
ಬದಲಿಸಿದೆ. ಆ ಊರಿನಲ್ಲಿಯೇ ಇದ್ದ ನನ್ನ ರೋಟರಿ ಗೆಳೆಯ ಸೇನಾಪತಿ ವಿಟ್ಲೆ ಕಂಪನಿಯ 
ಮುಖ್ಯಸ್ಥರಾದ ರೋ. ಗೋವಿಂದರಾಜು ಅವರಿಗೆ ಫೋನು ಮಾಡಿ ಅವರ ಕಾರು ತರಿಸಿಕೊಂಡೆ. 
ಅವರ ಕಾರ್ಯಾನೆಯ ಅತಿಥಿ ಗೃಹಕ್ಕೆ ಹೋಗಿ ಸ್ನಾನ ಮಾಡಿ, ಊಟ ಮಾಡಿ, ನನ್ನ ಮತ್ತೊಬ್ಬರು 
ಅಭಿಮಾನಿಗಳಾದ ರೂ. ರಾಮಕೃಷ್ಣಮತ್ತುರೊ. ಗೋವಿಂದರಾಜು ಅವರೊಡನೆ ಅಲ್ಲಿಯೇ 
ತಂಗಿದ್ದೆ. ಮಾರನೆಯ ದಿನ ಊರಿಗೆ ಬಂದು, ಆಗಿನ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಮೀನಾಕ್ಟಿಸುಂದರಂ ಅವರಿಗೆ 26.11.1982ರಂದು ಈ ಮಾರುಕಟ್ಟೆಯ ಬಗ್ಗೆ ದೀರ್ಥವಾಗಿ 
ಕಾಗದ ಬರೆದು ಸುಧಾರಿಸಲು ಕೋರಿದೆ. ಅಕಾಗದದ ನಕಲು ಇಂದಿಗೂ ನನ್ನಲ್ಲಿದೆ. ಆದರೆ 
ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ ಸ್ವಲ್ಪಹೆಚ್ಚು-ಕಡಿಮೆ ಈಗಲೂ ಹಾಗೆಯೇ ಇದೆ. 


1983ರ ಜುಲೈತಿಂಗಳ ಮೊದಲನೆಯ ವಾರ ನನ್ನ ವೃತ್ತಿಗುರುಗಳಾದ, ಸಿಡುಕುತಲೇ 
ನನಗೆ ಒಳಿತು ಬಯಸುವ, ತುಮಕೂರಿನ ಹಿರಿಯ ವಕೀಲರಾದ ಶ್ರೀ ಹೆಚ್‌.ಎಸ್‌. 
ಶೇಷಾದ್ರಿಯವರು ಪ್ರಿನಿಪಾಲರಾಗಿರುವ ವಿದ್ಯೋದಯ ಲಾ ಕಾಲೇಜಿನಲ್ಲಿ ನಾನು 
ಶಾಸಕನಾದುದಕ್ಕೆ ಮತ್ತು ಮತ್ತೊಬ್ಬ ಅವರ ಶಿಷ್ಯ, ನನ್ನಗೆಳೆಯ ಶ್ರೀ ಎಚ್‌. ಎನ್‌. ನಾರಾಯಣ 
ಅವರು ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕವಾದುದಕ್ಕೆ ಸಂತೋಷ ಕೂಟ ಏರ್ಪಡಿಸಿದ್ದರು. 
ಊಟ ಮಾಡಿದೆವು. ಆಗೆ ಅಲ್ಲಿವಕೀಲರಾಗಿದ್ದು ಈಗ ನ್ಯಾಯಾಧೀಶರಾಗಿರುವ ನಮ್ಮ ತ್ರೀ 
ದೇವೇಂದ್ರಯ್ಕನವರನ್ನು ಕೂರಿಸಿಕೊಂಡು ಹರಟಿ ಹೊಡೆಯುತಿದ್ದೆವು. ಆಗ ನನ್ನ ಕ್ಷೇತ್ರದ 
ಗೊಟ್ಟಿಕೆರೆ ಗ್ರಾಮದಕಿರಿಯ ಗೆಳಯ ಶ್ರೀ ಗಂಗಾಧರಯ್ಯ ನನ್ನನ್ನುಕರ್ನಾಟಕ ಗೃಹ ಮಂಡಲಿಯ 


ಜೀವನದಿ / ೪೧೪ 


ಅಧ್ಯಕ್ಷನನ್ನಾಗಿ ನೇಮಿಸಿರುವ ವಿಷಯ ಈಗ ತಾನೇ ರೇಡಿಯೋದಲ್ಲಿ ಬಿತರಿಸಲಾಯಿತೆಂದು 
ತಿಳಿಸಿದರು. ಶ್ರೀ ದೇವೆಂದ್ರಯ್ಯ ಮಾಮೂಲಿಸ್ಟೈಲಿನಲ್ಲಿ""ತಗೊಳ್ಳಲೇ ನನ್ನಮಗನ ಅದೃಷ್ಟನಾ'' 
ಎಂದು "ಸಾರ್‌, ಈಗ ನೀವು ಮತ್ತೆಊಟ ಹಾಕಿಂಬೇಕಲ್ಲ'' ಎಂದು ಶೇಷಾದ್ರಿ ಯವರನ್ನುಕುರಿತು 
ಹಾಸ್ಯ ಮಾಡಿದ. ಯಾವಗುರುವಿಗೆ ತಾನೆ ತನ್ನ ಶಿಷ್ಯನ ಶ್ರೇಯಸ್ಸುಸಂತಸ ಉಂಟುಮಾಡುವುದಿಲ್ಲ 
9 ನನ್ನ ಗುರುಗಳು ಹಿಗ್ಗಿ ಹೀರೇಕಾಯಾದರು. 


೫ 8 


ಶ್ರೀ ಲಕ್ಕಪ್ಪನವರ ನಿಧನದಿಂದ ಕುಣಿಗಲ್‌ನಲ್ಲಿ ಉಪಚುನಾವಣೆ ಒದಗಿಬಂತು. 
ಚುನಾವಣೆಯ ಪ್ರಚಾರಕ್ಕಾಗಿ ಯಾವ ಹಳ್ಳಿಗೆ ಹೋದರು ಮೊಟ್ಟೆಸಿಕ್ಕುವುದಿಲ್ಲ ಲಂಚ ಕೊಟ್ಟು - 
ತಂದರೂ ಬೆಳೆ ಆಗುವುದಿಲ್ಲ , ಬೆಳೆ ಆದರೂ ಗಂಟು ರೋಗದಿಂದ ಮಾರುಕಟ್ಟೆಯಲ್ಲಿ 
ತಿರಸ್ಕರಿಸುತ್ತಾರೆ. ಮೊಟ್ಟೆತರುವುದರಿಂದ ಹಿಡಿದು ಗೂಡು ಮಾರುವವರೆಗೆ ಲಂಚ ಕೊಡಬೇಕು 
ಎನ್ನುವುದು ರೈತರ ಕೂಗಾಗಿತ್ತು ಇವೆಲ್ಲ ಕಷ್ಟಗಳಿಗೆ ನಾವು ನಿಮ್ಮನ್ನುಸೋಲಿಸಿದ್ದೇ ಕಾರಣ ಎನ್ನುವ 
ಪಶ್ಚಾತಾಪದ ಮಾತುಗಳೂ ಕೇಳಿ ಬರುತ್ತಿದ್ದವು. 


ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಆಡಳಿತದಲ್ಲಿನ ಭ್ರಷ್ಟತನ ಈ ಉದ್ಯಮವನ್ನೇ 
ನಾಶದ ಅಂಚಿಗೆ ತಂದಿತ್ತು ಈ ಚುನಾವಣೆಯ ಬಗ್ಗೆ ಇಲ್ಲಿನಾನು ಪ್ರಸ್ತಾಪ ಮಾಡುವ ಪ್ರಯತ್ನ 
ಮಾಡುತಿಲ್ಲ ಏಕೆಂದರೆ ಆದೇ ಒಂದು ದೊಡ್ಡ ಪುಸಕವಾಗುತದೆ. ಒಂದು ಕಡೆ ಇಡೀ ಸರ್ಕಾರದ 
ಆಡಳಿತ ಯಂತ್ರ. ಅಧಿಕಾರಿಗಳ ದಂಡು, ಶಾಸಕರ ಪಡೆ, ಮಂತ್ರಿ- ಮಹೋದಯರ ಮೊಕ್ಕಾಂ. 
ಕೋಟ್ಯಂತರ ರೂಪಾಯಿಗಳ ಹಣದ ಹೊಳೆ, ಲಕ್ಷಾಂತರ ರೂಪಾಯಿಗಳ ಹೆಂಡದ ವಿತರಣೆ. 
ಇಷ್ಟುಸಾಲದೆಂದು ಆಡಳಿತ ಪಕ್ಷದವರ ಗೂಂಡಾ ನಡೆವಳಿಕೆ ಈ ಎಲ್ಲಾ ಶಕ್ತಿಯ ಎದುರುಗಡೆ 
ಹೋರಾಡಬೇಕಾಗಿದ್ದನನಗೆ ಶ್ರೀಯುತ ದೇವೇಗೌಡರನ್ನು ಹೊರತುಪಡಿಸಿ ವಿರೋಧಪಕ್ಷಗಳೇ 
ವಿರೋಧ ಮಾಡುವ, ಅಪಪ್ರಚಾರ ಮಾಡುವ ಪರಿಸ್ಥಿತಿ ಇತ್ತು ಇಂಥ ಸಂದರ್ಭದಲ್ಲಿ 
ಏಕಾಂಗಿಯಾಗಿ ಹೋರಾಡಬೇಕಾಯಿತು. ಆಳುವ ಪಕ್ಷದವರ ಅಬ್ಬರದ ಎರುದ್ಧ ವಿರೋಧ 
ಮಾಡುವ ಪರಿಸ್ಥಿತಿ ಇತ್ತು ಇಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಹೋರಾಡಬೇಕಾಯಿತು. 
ಆಳುವ ಪಕ್ಷದವರ ಅಬ್ಬರದ ವಿರೋಧ ಹಾಗೂ ವಿರೋಧ ಪಕ್ಷದವರ ಅಪಪ್ರಚಾರವಿದ್ದಾಗ್ಯೂ ಮ 
ಚುನಾವಣೆಯಲ್ಲಿನಾನು ಆರಿಸಿಬಂದೆ. ಈ ವಿಜಯಕ್ಕೆ ನನ್ನಸ್ನೇಹಿತರ ಮತ್ತುಅಭಿಮಾನಿಗಳ ಪ್ರತ್ಯಕ್ಷ 
ಮತ್ತು ಪರೋಕ್ಷವಾದ ಸಹಾಯ, ಸಹಕಾರ ಮತ್ತುನನ್ನ ಕ್ಷೇತ್ರದ ಜನ ನನ್ನಲ್ಲಿತೋರಿದ ಅಪ್ರತಿಮ 
ನಂಬಿಕೆ ಮತ್ತು ವಿಶ್ವಾಸ ಕಾರಣವೆಂದು ನಾನು ಭಾವಿಸಿದ್ದೇನೆ. ಅದಕ್ಕಾಗಿಯೇ ಇದು “ನನ್ನ 
ಜನಗಳ ವಿಜಯ'' ಎಂದು ಹೇಳಿದ್ದು. 


ಇಲ್ಲಿ ಅನವಶ್ಯಕವಾದರೂ ಅನಿವಾರ್ಯವಾಗಿ ಕೆಲವು ವಿಷಯಗಳನ್ನು ನಾನು 
ಹೇಳಲೇಬೇಕಾಗುತದೆ. "ಒಬ್ಬ ಜನಪ್ರತಿನಿಧಿ ಸರ್ವಗುಣ ಸಂಪನ್ನನಲ್ಲ. ಸರ್ವ ಸಮಸ್ಯೆಗಳ 


೪೧೫ / ಜೀವನದಿ 


ಸಂಜೀವಿನಿಯೂ ಅಲ್ಲ ಎಂಬ ಅರಿವು ಉಳ್ಳವನು ನಾನು. ನಮ್ಮ ಎಲ್ಲಾಪ್ರಯತ್ನ ಹಾಗೂ 
ಶ್ರಮದಿಂದ, ಹಸಿದ ಎಲ್ಲಾಹೊಟ್ಟೆಗಳಿಗೂ ಅನ್ನಕೊಡುವುದಾಗಲಿ, ನೊಂದ ಎಲ್ಲಾ ಜೀವಿಗಳನ್ನು 
ಸಂತೈಸುವುದಾಗಲಿ ನಮ್ಮಿಂದಸಾಧ್ಯವಿಲ್ಲಎಂಬನಗ್ಗಸತ್ಕ ನನಗೆ ತಿಳಿಯದ ವಿಷಯವಲ್ಲ ಆದರೂ 
ಜನರಿಂದ ಸರ್ವಸ್ವವನ್ನು ಪಡೆದ ನಾವು, ಆ ಜನರಿಗೆ ಏನಾದರೂ ಕಿಂಚಿತ್‌ ಕೆಲಸ ಮಾಡಿ ಯಣ 
ತೀರಿಸಿಕೊಳ್ಳಬೇಕೆನ್ನುವುದು ನನ್ನ ಅಭಿಲಾಷೆ, "“ಕರ್ತ್ಯ ನಿರ್ಣಯ ಬಾಹ್ಯ ಲಾಭ-ನಷ್ನಗಳಿಗಲ್ಲ 
ಲೋಕಕ್ಕೆ ಆತ್ಮ ಯಣವದೊ ಮಂಂಕುತಿಮ್ಮ'' ಎಂದಿರುವ ಡಿ.ವಿ.ಜಿ.ಯವರ ವಾಣಿಯನ್ನು 
ಪರಿಪೂರ್ಣವಾಗಿ ಅಳವಡಿಸಿಕೊಂಡು ಬದುಕಲು ಪ ಪ್ರಯತ್ನಪಟ್ಟವನು ನಾನು. 


ಕೃಷಿಗೆ ನೀರು ಆಧಾರ. ಉತಮ ಬೀಜ, ಉತ್ಕೃಷ್ಟಭೂಮಿ, ಆಧುನಿಕ, ತಂತ್ರಜ್ಞಾನ, 
ವೈಜ್ಞಾನಿಕ ನೆರವು ಹಾಗೂ ರೈತನ ಕಟಬದ್ಧ ಶ್ರಮ ಪರಿಣಿತಿಗಳಿದ್ದಾಗ್ಯೂ, ನಮ್ಮ ರೈತರು, 
ಅದರಲ್ಲಿಯೂ ಮಳೆಯ ನೀರನ್ನು ಅವಲಂಬಿಸಿರುವ ರೈತರು ಸಕಾಲದಲ್ಲಿ ಮಳೆಬಾರದೆ ಬೆಳೆ 
ಕಳೆದುಕೊಳ್ಳುವ ಪರಿಸ್ಥಿತಿ, ದಾವ್‌: ಜೀವನದ ನನ್ನಕಾರ್ಯ ಶೈಲಿಯ ಮೇಲೆ ಪ್ರಭಾವ ಬೀರಿ, 
ನನ್ನಸಾಮಾಜಿಕ ಪ್ರಜ್ಞೆ ಎಚ್ಚರಗೊಳ್ಳಲು ಪ್ರಮುಖ ಕಾರಣಗಳಲ್ಲಿ ಒಂದು. ಈ ಹಿನ್ನೆಲೆಯಲ್ಲಿನಾನು 
ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವ ಕಾಲಕ್ಕೆ, ತುಮಕೂರು ಜಿಲ್ಲೆಯ 
ಸುಮಾರು ಆರುಲಕ್ಷ ಎಕರೆ ಬರ ಪೀಡಿತ ಪ್ರದೇಶದ ಒಣಭೂಮಿಗೆ ನೀರು ಒದಗಿಸಲು 
ಕಾರ್ಯಗತವಾಗಬೇಕಾಗಿದ್ದ ಹೇಮಾವತಿ ನೀರಾವರಿ ಯೋಜನೆಯ ಅನುಷ್ಟಾನ, ಒಂದು 
ವಿಧದಲ್ಲಿ ಹೇಳುವವರು ಮತ್ತು ಕೇಳುವವರಿಲ್ಲದೆ ಅನಾಥ ಶಿಶುವಾಗಿತ್ತು ಕರ್ನಾಟಕದ ನೀರಾವರಿ 
ಕ್ಷೇತ್ರದಲ್ಲಿ ಅನ್ಯಾಯದ ಪರಂಪರೆ ನಡೆದು ಬಂದಿದೆ ಎಂದು ಅಂಕಿ ಅಂಶಗಳ ಸಮೇತ ಎತರದ 
ಧ್ವನಿಯಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಈ ಎಲ್ಲಾ ನನ್ನ ಮನಸ್ಥಿತಿಯಿಂದಾಗಿ ನನ್ನ ಜೀವಿತ ಕಾಲದಲ್ಲಿ 
ಹೇಮಾವತಿ ನದಿ ಪಾತ್ರದ ಗೊರೂರು ಅಣೆಕಟ್ಟೆಯಿಂದ ಶಿಂಷಾನದಿ ಪಾತ್ರಕ್ಕೆ ನೀರು ಬರುವ 
ಯೋಜನೆಯ ಅನುಷ್ಟಾನದ ಪ್ರಕ್ರಿಯೆಯಲ್ಲಿ ಬೇ ಎರಡು 2 1 ಹೆಚ್ಚುಕಾಲ 
ಪೂರ್ಣವಾಗಿ ತೊಡಗಿಸಿಕೊಂಡವನು ನಾನು. 


1992ರ ಉಪ ಚುನಾವಣೆಯ ನಂತರ ನಾನು ವಿರೋಧ ಪಕ್ಷದ ಶಾಸಕನಾದೆ. 
ಅಂದಿನ ಆಡಳಿತ ಪಕ್ಷದ ಸರ್ಕಾರ ನನಗೆ ನೀಡಿದ ಒತಾಸೆ ಹಾಗೂ ಅಂದು ಕೆಲಸ ಮಾಡುತಿದ್ದ 
ಅಧಿಕಾರಿಗಳ ಸಹಕಾರದಿಂದ ಪೂರ್ಣವಾಗಿ ನಾನು ಆ ಯೋಜನೆಯ ಅನುಷ್ಠಾನದ ಪ್ರಗತಿ 
ಯಲ್ಲಿತೊಡಗಿಸಿಕೊಂಡ ಕಾರಣದಿಂದ, ರೇಷ್ಮೆ ಉದ್ಯಮದ ಬಗ್ಗೆನಿಗಾ ಮಾಡಲು ನಾನು ಪ್ರಯತ್ನ 
ಮಾಡಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುತದೆ. ಪ್ರ ನನ್ನ ನಿರ್ಲಕ್ಷ ನಡವಳಿಕೆಯಿಂದ ಉದ್ಯಮಕ್ಕೆ 
ಒಳಿತಾಯಿತೊ, ಕೆಡುಕಾಯಿತೊ ಗೊತಿಲ್ಲ. ಆದರೆ ಅನೇಕ ಜನರ ದುಡಿಮೆ, ಶ್ರಮ, ಆಸಕ್ತಿ 
ಅಭಿಲಾಷೆಗಳ ಫಲವಾಗಿ ಎರಡು ದಶಕಗಳಿಗೂ ಹೆಚ್ಚುಕಾಲದ ನನ್ನಬದುಕಿನ ಆಸೆ ನೆರವೇರಿತು. 
1994ರಲ್ಲಿ ಹೇಮಾವತಿ ನೀರು ಜಿಲ್ಲೆಗೆ ಹರಿದು ಬರುವಂತಾಯಿತು. ಗೊರೂರಿನಿಂದ ಹೇಮಾವತಿ 


ಜೀವನದಿ / ೪೧೬ 


ನೀರು ತುಮಕೂರು ಜಿಲ್ಲೆಗೆ ಹರಿದು ಬರುವಂತಾಗಲು ನಡೆದ ಘಟನೆಗಳು, ಬಂದ ಸಮಸ್ಯೆಗಳು, 
ಅಷ್ಟೇ ಏಕೆ? ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಸಂದರ್ಭದಲ್ಲಿಆದಂತಹ ಅಡ್ಡಿ 
ಆತಂಕಗಳು, ಪಟ್ಟಶ್ರಮ, ಕುಟಿಲತೆ, ಕಾರಸ್ಥಾನಗಳನ್ನು ಕುರಿತು ಬರೆಯುವ ಹಂಬಲವನ್ನುಹೊತ್ತು 
ಬದುಕುತಿದ್ದೇನೆ. ಎಲ್ಲಾ ಸರಿಹೋದರೆ ಮುಂದಿನ ಮುಂಗಾರಿಗೆ ಹೇಮಾವತಿ ನೀರು 
ಯೋಜನೆಯ ಕೊನೆ ಹಂತವಾದ ಕುಣಿಗಲ್‌ ಕೆರೆಗೆ ತಲುಪುವ ಪೂರ್ಣ ನಂಬಿಕೆ ನನಗಿದೆ. ಅದಾದ 
ಮೇಲೆ ಈ ಯೋಜನೆಯ ಬಗ್ಗೆಸಮಗ್ರ ಬರವಣಿಗೆಯನ್ನುನಾಡಿನ ಜನತೆಯ ಮುಂದೆ ತರಲು 
ಪ್ರಯತ್ನಿಸುತ್ತೇನೆ. 


x ೫ ೫ 


ಈ ವಿಷಯದಲ್ಲಿ ವಿಚಿತ್ರವಲ್ಲದಿದ್ದರೂ ವಿಸ್ಮಯಕಾರಿಯಾದ ಮತ್ತೊಂದು ವಿಷಯ 
ವನ್ನುನಾನು ದಾಖಲಿಸಲೇಬೇಕಾಗಿದೆ. ನನ್ನ ಮತ್ತುಈ ರಾಷ್ಟ್ರದ ಪ್ರಧಾನಿಯಾಗಿದ್ದ ಶ್ರೀ ಹೆಚ್‌.ಡಿ. 
ದೇವೇಗೌಡರ ಎರಡು ದಶಕಗಳಿಗೂ ಕ ಮಧುರ ಬಾಂಧವ್ಯ ಮತ್ತುಇತ್ತೀಚಿನ ದಿನಗಳಲ್ಲಿ 
ನಮ್ಮಿಬ್ಬರ ರಾಜಕೀಯ ವಿರಸ, ಈ ನಾಡಿನ ಜನರಿಗೆ ಗೊತ್ತಿರುವ ವಿಷಯ. ನನಗೆ ತಿಳಿದಿರುವಂತೆ 
ರೇಷ್ಮೆ ಉದ್ಯಮದ ಬಗ್ಗೆ ದೇವೇಗೌಡರಿಗೆ ಯಾವಾಗಲೂ ಆಳವಾದ ಅರಿವಾಗಲಿ, ಅದಮ್ಯ 
ಆಸಕ್ತಿಯಾಗಲಿಇರಲಿಲ್ಲ ಎನ್ನುವುದು ನನ್ನಭಾವನೆ. ಅವರ ಚುನಾವಣಾ ಕ್ಷೇತ್ರದಲ್ಲಿ ಈ ಬೆಳೆ ಇಲ್ಲದೆ 
ಇರುವುದು ಇದಕ್ಕೆ ಕಾರಣ ಇರಬಹುದು. ಆದರೂ ಎಲ್ಲರ ಜೊತೆಗೆ ದೇವೇಗೌಡರು ಕೇಂದ್ರ 
ಸರ್ಕಾರದ ನ ಸಚಿವರ ರೇಷ್ಮೆ ಆಮದು ನೀತಿಯನ್ನು ್ಲವಿರೋಧಿಸಿಪ ಶ್ರಧಾನ ಮಂತ್ರಿಗಳಿಗೆ 
ಪತ್ರ ಬರೆಯುವ ಮೂಲಕ ವಿರೋಧವನ್ನುವ್ಯಕ್ತಪಡಿಸಿದರು. ದೇವೇಗೌಡರು ಈ ನೀತಿಯನ್ನು 
ಎರೋಧ ಮಾಡಿದ್ದು ಕೇಂದ್ರದಲ್ಲಿ ರಾಮಕೃಷ್ಣ ಹೆಗಡೆಯವರು ವಾಣಿಜ್ಯ ಸಚಿವರಾಗಿರುವ 
ಕಾರಣದಿಂದಲೇ ಹೊರತು ಉದ್ಯಮದ ಒಳಿತಿನ ಕಾರಣದಿಂದಲ್ಲಎಂದು ಅಭಿಪ್ರಾಯಪಟ್ಟರೂ 
ಉಂಟು. ಅದೇನೆ ಇರಲಿ, ಕೊನೆ ಪಕ್ಷ ಈ ವಿಷಯದಲ್ಲಾದರೂ ಮಾನ್ಯ ದೇವೇಗೌಡರು ನನ್ನ 
ಅಚಲ ನಿಲುವಿಗೆ ಬೆಂಬಲವಾಗಿ ನಿಂತರು. ರಾಜ್ಯದ ಉದ್ಯಮ ಆಸಕರು ಹಾಗೂ ಹೆಗಡೆಯವರ 
ಹಿತೈಷಿಗಳು ಕರ್ನಾಟಕದಲ್ಲಿ ಅದರಲ್ಲಿಯೂ ಹಳೇ ಮೈಸೂರು ಪ್ರದೇಶಗಳಲ್ಲಿ ಈ ಆಜ್ಞೆಯಿಂದ 
ಅವರ ರಾಜಕೀಯ ಹಿತಕ್ಕೆ ಆಗಬಹುದಾದ ಕೆಟ್ಟ ಪರಿಣಾಮವನ್ನು ಮನವರಿಕೆ ಮಾಡಿಕೊಟ್ಟರು. 


ಹ ೫% ¥ 


ನಾನು ಬೆಳದಂತಹ ಪರಿಸರ, ದೊಡ್ಡ ವ್ಯಕ್ತಿಗಳು ಬೆಳೆದಂತಹ ಪರಿಸರ ಅಲ್ಲ. ನನ್ನ ಮೇಲೆ 
ಪ್ರಭಾವ ಬೀರಿದವರು ಅಂದ್ರೆ, ನನ್ನ ಕುಟುಂಬದ ಸದಸ ಶರ ಹೊರತಾಗಿ ಬೇರೆ ಬ ಅಲ್ಲ 
ಎಲ್ಲಕ್ಕಿ ೦ತ ಹೆಚ್ಚಾಗಿ ನನ್ನ ಅಣ್ಣ ಕಂಬೇಗೌಡರಪ ಜೀ. ನನ್ನ ಮೇಲೆ ಹೆಚ್ಚಾಗಿದೆ. ಅವರಲ್ಲಿದ್ದ 
fe. ಪ್ರಾಮಾಣಿಕತೆ, ಸರು? ಕಾಳಜಿಗಳು, ಹುಚ್ಚುತನ ಇವೆಲ್ಲವೂ : ನನಗೂ ನತ 


೪೧೭ / ಜೀವನದಿ 


ಬಿಟ್ಟವು. ಸ್ವಾತಂತ್ರ್ಯ ಬಂದ ದಿನದಿಂದ ಸುಮಾರು ಮುವತ್ತೈದು ವರ್ಷಗಳಷ್ಟುಸುದೀರ್ಥ ಕಾಲ 
ಛೇರ್ಮನ್ನರಾಗಿದ್ದರು. ಹಣವನ್ನಾಗಲಿ, ಆಸ್ಥಿಯನ್ನಾಗಲಿ ಮಾಡಿಕೊಂಡಂತಹ ವ್ಯಕ್ತಿಯಲ್ಲ 
ಹೀಗಾಗಿ ನನಗಿರುವ ಆದರ್ಶ, ಪ್ರಾಮಾಣಿಕತೆಗಳೆಲ್ಲ ಅವರಿಂದ ಬಂದ ಬಳುವಳಿ. 
ಪ್ರಾಮಾಣಿಕತೆಯ ವಿಷಯದಲ್ಲಿನನ್ನನ್ನುಮೀರಿಸುವಂತಹ, ಕೆಟ್ಟದನ್ನುಕಂಡಾಗ ನನಗಿಂತ ಹೆಚ್ಚು 
ವಿರೋಧಿಸುತ್ತಿದ್ದ ನನ್ನಣ್ಣನೇ ನನಗೆ ಆದರ್ಶಪುರುಷ. ಜೊತೆಗೆ ಅತ್ಯಂತ ಪ್ರೀತಿಯಿಂದ ಸಾಕಿ 
ಬೆಳಸಿದ ನನ್ನತಾಯಿ. ಕ 

ಎದ್ಯಾಭ್ಯಾಸದಲ್ಲಿನನ್ನ ಬದುಕಿಗೆ ತಿರುವು ಕೊಟ್ಟೋರು ನನ್ನ ಭಾವ ದಾಸೇಗೌಡರು. 
1959ರಲ್ಲಿಹುಲಿಯೂರು ದುರ್ಗದಲ್ಲಿಮೇಸ್ಟಾಗಿ, ನನ್ನ ಊರಿಗೆ ಬರದೆ ಇದ್ದರೆ, ಬಹುಶಃ ನಾನು 
ಎಸ್‌.ಎಸ್‌.ಎಲ್‌.ಸಿ ಕೂಡ ಪಾಸ್‌ ಮಾಡುತ್ತಿರಲಿಲ್ಲ. ನಾನೊಬ್ಬನೆ ಯಾಕೆ ವೈ.ಡಿ. ತಿಮ್ಮಯ್ಯ, 
ನಾಗಭೂಷಣ ಶರ್ಮ, ನಾವ್ಯಾರು ಪಾಸು ಮಾಡುತ್ತಿರಲಿಲ್ಲ! ಆಗ ನಾನು ಎಸ್‌.ಎಸ್‌.ಎಲ್‌.ಸಿ 
ಯಲ್ಲಿಫೇಲಾಗಿದ್ರೆ ನನ್ನಭವಿಷ್ಯ ಅಲ್ಲಿಗೆ ನಿಂತು ಹೋಗುತಿತ್ತು 

ಆಮೇಲೆ ಕಾಲೇಜು ದಿನಗಳಲ್ಲಿ ಸ್ಥೆರ್ಯ ತುಂಬಿದವರು. ಕೆ.ಎಸ್‌. ನಂಜುಂಡಯ್ಯ 
ನವರು. ಎಸ್‌.ವಿ. ರಂಗಣ್ಣನವರ ಅಳಿಯಂದಿರು, ನಾನು ತುಮಕೂರಿನಲ್ಲಿ ಓದುತ್ತಿರುವಾಗ 
ಎಕನಾಮಿಕ್ಸ್‌ ಉಪಾನ್ಯಾಸಕರಾಗಿದ್ದರು. ಪಿ.ಯು.ಸಿಯಲ್ಲಿಅವರು ಬೋಧಿಸುತ್ತಿದ್ದವಿಷಯದಲ್ಲಿ 
ನನಗೆ ಹೆಚ್ಚಿಗೆ ಮಾರ್ಕ್ಸ್‌ ಬಂದಿತ್ತು ಹೋಗೋ-ಬಾರೋ ಅಂತ ಮಾತನಾಡಿಸೋರು 
ಬ್ರಾಹ್ಮಣರಾಗಿದ್ದರೂ ಅವರಲ್ಲಿ ಬ್ರಾಹ್ಮಣತ್ವ ಇರಲಿಲ್ಲ. ಬರೀ ಮಾನವತ್ವ ಮಾತ್ರ ಇರೋದು. 
ಮುಂದೆ ಅವರು ಪ್ರಿನಿಪಾಲ್‌ ಆಗಿ ಮಂಡ್ಯಕ್ಕೆ ಹೋದರು. 


ಒಂದುಸಲನಾನು ಮತ್ತುಎ.ಬಿ. ರಾಮಣ್ಣಮಾರ್ನೋವಿ ಹಬ್ಬಕ್ಕೆಂದು ಬೆಸಗರ ಹಳ್ಳಿ 
ಪಕ್ಕ ಇರೋ ಕೆರೇಮೇಗಳದೊಡ್ಡಿಗೆ ಹೋದೆವು. ಸ್ನಾನ ಮಾಡಿರದ, ಕೊಳಕು ಬಟ್ಟೆಯ ಹುಡುಗರು 
ನಾವು. ನನಗಾಗ ಸಕ್ಕರೆ ಫ್ಯಾಕ್ಟರಿ ನೋಡಬೇಕೂಂತ ಆಸೆ ಆಯಿತು. ಅದಕ್ಕ್ಯೋಸ್ಕರ ಮಂಡ್ಯಕ್ಕೆ 
ಹೋದೆವು. ಅಲ್ಲಿನಂಜುಂಡಯ್ಯನವರ ಜ್ಞಾಪಕ ಬಂತು. ಸ್ನಾನ ಮಾಡಿರಲಿಲ್ಲ ಬಟ್ಟಿ ಒಗೆದಿರಲಿಲ್ಲ. ' 
ಹಾಗೆಯೇ ಅವರ ಮನೆಗೆ ಹೋದೆವು. 


ನಾವು ಅವರ ಮನೆಗೆ ಹೋದಕೂಡಲೆ, ಅವರ ಹೆಂಡತಿ ಸೀತಮ್ಮ ಅಂತ. 

ಎಸ್‌.ವಿ.ರಂಗಣನವರ ಮಗಳು. ನಮನು ಚಿನಾಗಿ ಆದರಿಸಿದರು. ನಮ್ಮಿಬ್ಬರನ್ನೂ ತಮ ಅಡಿಗೆ 
ಣ ಅ 4 [2 A ೬ 
ಮನೆಗೇ ಕರೆದುಕೊಂಡು ಹೋಗಿ, ನಂಜುಂಡಯ್ಯನವರ ಜೊತೆಯಲ್ಲೇ ಊಟಕ್ಕೆ ಇಟ್ಟರು. 
ಆವೊತ್ತು ನಾನು ಏನೂ ಆಗಿರಲಿಲ್ಲ. ಅವರು ನನ್ನ ಮೇಲೆ ತೋರಿದ ಪ್ರೀತಿ ಇವತ್ತಿಗೂ 
ನೆನಪಾಗುತದೆ. ನಾನು ಹೇಮಾವತಿ ಹೋರಾಟದಲ್ಲಿ ಜೈಲಿನಲ್ಲಿದ್ದಾಗ ನಂಜುಂಡಯ್ಯನವರು ನನಗೆ 
ಕಾಗದ ಬರೆದಿದ್ರು. 
x ೫ ೫ 


ಜೀವನದಿ / ೪೧೮ 


1971-72ರಲ್ಲಿನಾನು ತಾಲ್ಲೂಕು ಬೋರ್ಡ್‌ಸದಸ್ಯನಾಗಿದ್ದ. ಒಂದು ಮೀಟಿಂಗ್‌ನಲ್ಲಿ 
ಕುಣಿಗಲ್‌ ತಾಲ್ಲೂಕಿಗೂ ಹೇಮಾವತಿ ನೀರು ಬಿಡಬೇಕು ಅಂತ ರೆಸಲ್ಯೂಷನ್‌ ಮಾಡಿದೆವು. 
ವಾಸವವಾಗಿ ಆಗ ನನಗೆ ಹೇಮಾವತಿ ಎಲ್ಲಿದೆ? ಅದರ ತಲೆ-ಬುಡ ಏನು ಅಂತ ಗೊತ್ತಿರಲಿಲ್ಲ. 
ಕಾಲುವೆ ಹೇಗೆ ಬರುತ್ತೆ? ನೀರು ಹೇಗೆ ಹರಿಯುತ್ತೆ ಅಂತಾನೂ ಗೊತ್ತಿರಲಿಲ್ಲ! 


ನಾನು ಶಾಸಕನಾಗುವವರೆಗೂ, ಹೇಮಾವತಿ ಅಂತ ಇದೆಯಂತೆ, ತುಮಕೂರಿಗೆ ನೀರು 
ಹರಿಯುತ್ತದಂತೆ ಅನ್ನುವ ಊಹಾಪೋಹಗಳು ಹರಿಯುತ್ತಿದ್ದವು. 198 3ರಲ್ಲಿನಾನು ಶಾಸಕನಾದ 
ಮೇಲೆ, ಬಲವಾದ ತೀರ್ಮಾನಕ್ಕೆ ಬಂದೆ. ಬೇರೆ ಯಾವಕೆಲಸ ಮಾಡ್ತೀನೋ ಇಲ್ಲವೋ, ಆದರೆ 
ಹೇಮಾವತಿ ನೀರಿಗಾಗಿ ನನ್ನಜೀವಮಾನವನ್ನೇ ಮುಡಿಪಾಗಿಡಬೇಕು ಅಂತ ನಿರ್ಧರಿಸಿಬಿಟ್ಟೆ ಆ 
ದಿಸೆಯಲ್ಲಿನಾನು ಅನೇಕ ಅಡಚಣೆಗಳನ್ನು ಎದುರಿಸಿದೆ. ಜೈಲುವಾಸ ಅನುಭವಿಸಿದೆ. ಅದರಂತೆ 
1994ರಲ್ಲಿ ತುಮಕೂರಿಗೆ ಹೇಮಾವತಿ ಹರಿಯಿತು. ಈಗ 2002ರ ಜುಲೈ ಕೊನೇ ವಾರದಲ್ಲಿ 
ಹೇಮಾವತಿ ಕುಣಿಗಲ್‌ ಕೆರೆಗೂ ಬರುತ್ತೆ ಇದೇ ನನಗೆ ಸಮಾಧಾನ. ಇದೆಲ್ಲ ಅಭಿವೃದ್ಧಿ 
ಕಾರ್ಯವೇ ಹೊರತು; ಮುಂದಿನ ಚುನಾವಣೆಗೆ ಇಡುಗಂಟಲ್ಲ. 


ನನ್ನ ಅನುಭವದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ, ಚುನಾವಣಾ ಫಲಿತಾಂಶಕ್ಕೂ 
ಸಂಬಂಧವಿಲ್ಲ ! ಅಭಿವೃದ್ಧಿ ಕಾರ್ಯಗಳು ಮುಂದಿನ ಚುನಾವಣೆಯ ಬಂಡವಾಳ ಅಲ್ಲ, ಈ 
ದೇಶದಲ್ಲಿ ಚುನಾವಣಾ ಫಲಿತಾಂಶವನ್ನು ಹೆಂಡ-ಜಾತಿ-ಧರ್ಮ-ಹಣ ಮುಂತಾದ 
ಭಾವನಾತ್ಮಕವಾದ ವಿಚಾರಗಳು ನಿರ್ಧರಿಸುತ್ತವೆ. 


ಹ ೫ ೫ 


ನನ್ನ ಮತ್ತುದೇವೇಗೌಡರ ಸ್ನೇಹ ಸುಮಾರು ಇಪ್ಪತ್ತುವರ್ಷದ್ದು ದೇವೇಗೌಡರು 
ನನ್ನನ್ನು ಪ್ರೀತಿಯಿಂದ "ವೈಕೆ' ಅಂತ ಕರೆಯೋರು. ನಾನು ನಂಬಿದ್ದಂತಹ, ಆರಾಧಿಸಿದಂತಹ 
ದೇವೇಗೌಡರು 1984ರ ಹಿಂದೆ ಇದ್ದರು. 1985ರ ನಂತರ ಆ ದೇವೇಗೌಡರು ಇರಲಿಲ್ಲ. 


1984ರ ಹಿಂದಿನ ದೇವೇಗೌಡರಿಗೆ ಜನಕ್ಕಾಗಿ ಏನಾದರೂ ಮಾಡಬೇಕೆನ್ನುವ ಬದ್ಧತೆ 
ಇತ್ತು ಪ್ರಾಮಾಣಿಕವಾಗಿ ಬದುಕಬೇಕೆನ್ನುವ ಛಲನನಗೆ ಹೇಗಿದಿಯೋ, ಅದಕ್ಕಿಂತ ಹೆಚ್ಚಾದ ಛಲ 
ಅವರಿಗೂ ಇತ್ತು ನನಗೆ ಚೆನ್ನಾಗಿ ಗೊತ್ತಿದೆ, ಕರ್ನಾಟಕದ ಚುನಾವಣೆಗಾಗಿ ಚಂದ್ರಶೇಖರ್‌ 
ಅವರು ಕಳುಹಿಸಿದಂತ ಹಣದಲ್ಲಿ ಉಳಿದಂತಹ ಹಣವನ್ನು ವಾಪಸ್‌ ಚಂದ್ರಶೇಖರ್‌ ಅವರಿಗೆ 
ಹಿಂದಿರುಗಿಸಿದವರು ಇದೇ ದೇವೇಗೌಡರು. ವಿರೋಧ ಪಕ್ಷದ ನಾಯಕರಾಗಿ ಅವರು 
ನಡೆದುಕೊಳ್ಳುತ್ತಿದ್ದನ್ನುಕಂಡ ಡಿ.ವಿ.ಜಿ.ಯವರು ಅವರನ್ನು ಮೆಚ್ಚಿಕೊಂಡಿದ್ದರು. ವಿರೋಧ ಪಕ್ಷದ 
ನಾಯಕರಿಗೆ ಇದ್ದಂತಹ ಎಲ್ಲಾ ಸವಲತುಗಳನ್ನು ಎಡಗಾಲಲ್ಲಿ ಒದ್ದು ಜನತೆಗಾಗಿ ದುಡಿದವರು 
ಅವರು. 


೪೧೯ / ಜೀವನದಿ 


ಆಗ ದೇವೇಗೌಡರಿಗೆ ಬೆಂಗಳೂರಿನಲ್ಲಿ ಇರಲು ಮನೆ ಇರಲಿಲ್ಲ! ಕಾರು ಕೂಡಾ 
ಇರಲಿಲ್ಲ. ಇದು ಜಂಭಕ್ಕೆ ಹೇಳೋ ಮಾತಲ್ಲ ದೇವೇಗೌಡರಿಗಿಂತ ಮೊದಲೇ ನಾನು ಕಾರು 
ಕೊಂಡಿದ್ದೆ. ಗ್ರೋವರ್‌ ಕಮೀಷನ್‌ ಮುಂದೆ, ಭ್ರಷ್ಟಾಚಾರದ ಆರೋಪಗಳ ರಿಪೋರ್ಟ್‌ ಗಳನ್ನು 
ಹಾಜರು ಪಡಿಸಲು, ಶಾಸಕರ ಭವನದಲ್ಲಿದ್ದು ಸಿದ್ಧಪಡಿಸಿದೆವು. ನಮ್ಮ ಕಾರ್ಯಗಳಿಗೆ 
ತೊಂದರೆಯಾಗುತ್ತೆಅಂತ, ರೂಮಿಗೆ ಹೊರಗಡೆಯಿಂದ ಬೀಗಹಾಕಿಸಿ, ಕಿಟಕಿಯಿಂದ ದೋಸೆ 
ತರಿಸಿಕೊಂಡು ತಿಂದು ಕೂತು ಕೆಲಸ ಮಾಡಿದೆವು. 


ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಒಂದು ರೀತಿ ದೇವರು ಮೈಮೇಲೆ ಬಂದವರ ತರಹ 
ವರ್ತಿಸೋರು. ನೀರಾವರಿ ವಿಷಯದಲ್ಲಂತೂ ಬಿಡಿ, ಅವರಿಗೆ ಎರಡನೆಯವರು ಯಾರೂ 
ಇರಲಿಲ್ಲ. 1985ರ ಚುನಾವಣೆ ಆದ ಮೂರನೆ ದಿವಸಕ್ಕೆ ಜಯನಗರದ ಒಂದು ಛತ್ರದಲ್ಲಿ ಒಂದು 
ಸಭೆ ನಡೀತು. ಚುನಾವಣಾ ಫಲಿತಾಂಶ ಆಗತಾನೆ ಬಂದಿತ್ತು ನಾವೆಲ್ಲಮಂತ್ರಿ ಆಗಿದ್ದೋ.. ಆ 
ಸಭೆಯಲ್ಲಿ ದೇವೇಗೌಡರು ಒಂದು ಮಾತು ಹೇಳಿದರು. ಈ ಚುನಾವಣೆಯ ಫಲಿತಾಂಶದ 
ಯಶಸ್ಸುಯಾರೋ ಒಬ್ಬ ವ್ಯಕ್ತಿಗೆ ಸಲ್ಲತಕ್ಕದ್ದಲ್ಲ ಅದು ನಮ್ಮಪಕ್ಷದ ಸಾಮೂಹಿಕ ನಾಯಕತ್ವಕ್ಕೆ, 
ನಮ್ಮ ನೀತಿಗೆ ಸಲ್ಲುವ ಜಯ ಎಂದರು. ಅಂದಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಹೆಗಡೆಯವರ 
ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿತು ಅನ್ನುವ ಮಾತು ಎಲ್ಲಕಡೆಯೂ ಪ್ರಚಲಿತದಲ್ಲಿತ್ತು ಆ 
ಸಂದರ್ಭದಲ್ಲಿದೇವೇಗೌಡರು ಆಡಿದ ಮಾತಿನಿಂದ ನನಗೇಕೋ ಆತಂಕ ಶುರುವಾಯಿತು. 


ನಾನೂ, ದೇವೇಗೌಡರು ಒಂದೇ ಕಾರಿನಲ್ಲಿ ವಾಪಸ್‌ ಬರುತಿದ್ದಿ. ಆಗ ನಾನು 
ಅವರಿಗೆ ಹೇಳಿದೆ, "ನೀವು ಇವತ್ತಿನಿಂದ ಅಪನಂಬಿಕೆಯ ಬೀಜವನ್ನು ಬಿತಿದ್ದೀರಿ, ನಾಳ ಪತ್ರಿಕೇಲಿ 
ನೋಡಿ ಏನಾಗುತ್ತೆ' ಅಂದೆ. ಈ ಚುನಾವಣೆಯ ಯಶಸಿಗೆ ಒಬ್ಬ ವ್ಯಕ್ತಿ ಕಾರಣನಲ್ಲ ಅಂತ, 
ಹೆಗಡೆಯಿಂದ ಗೆದ್ದುಬಂದವರಲ್ಲಅಂತ ಅಪರೋಕ್ಷವಾಗಿ ಹೇಳಿದಿರಿ. ನಿಮ್ಮ ಮನಸಿನಲ್ಲಿಕೂಡ 
ಅದು ಇತ್ತೋ ಇಲ್ಲವೋ, ಆದರೆ ಪತ್ರಿಕೇಲಿ ಬರುತ್ತೆ ಅಂದೆ. ಅದೇ ರೀತಿಲಿ ಪತ್ರಿಕೆಯಲ್ಲಿ 
ಪ್ರಕಟವಾಯಿತು. ಅಲ್ಲಿಂದೀಚೆಗೆ ದೇವೇಗೌಡ ಮತ್ತು ಹೆಗಡೆಯವರ ನಡುವೆ ವಿರೋಧ, 
ವೈಮನಸ್ಸು ಆರಂಭವಾಯಿತು. ಅಂದಿನಿಂದ ಹೆಗಡೆಯವರ ಪ್ರತಿಸ್ಪರ್ಧಿಯಾಗಿ, ತಾನೂ 
ಮುಖ್ಯಮಂತ್ರಿ ಆಗಬೇಕು ಅಂತ ದೇವೇಗೌಡರ ಮನಸ್ಸಿನಲ್ಲೂ ಆಸೆಯ ಬೀಜ 
ಮೊಳೆಯಲಾರಂಭಿಸಿತು. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಪಟ್ಟವರಲ್ಲಿ 
ಶ್ರಮಿಸಿದವರಲ್ಲಿನಾನು ಯಾರಿಗೂ ಎರಡನೆಯವನಲ್ಲ. 


ಆ ಒಂದು ಪಿತ್ತಎಷ್ಟರಮಟ್ಟಿಗೆ ನನ್ನ ನೆತ್ತಿಗೇರಿತು ಅಂದರೆ; ಅಲ್ಲಿಶಾಸಕಾಂಗದ ಸಭೆ 
ನಡೆಯುತ್ತಿರಬೇಕಾದರೆ, ನಾನೂ ನನ್ನ ಹೆಂಡತಿ ಜೊತೆಯಲ್ಲಿ ಹೋಗಿ ದೇವೇಗೌಡರು 
ಮುಖ್ಯಮಂತ್ರಿ ಆಗಲಿ ಎಂದು ದೇವರಿಗೆ ಪೂಜೆ ಮಾಡಿಸಿಕೊಂಡು ಬಂದೆವು. 


ಜೀವನದಿ / ೪೨೦ 


ಮುಖ್ಯಮಂತ್ರಿ ಆಗೋಕೆ ಹಣ ಬೇಕೇಬೇಕು ಅನ್ನೋ ಆಸೆ ಅವರಲ್ಲಿ ಬೆಳೆಯಿತು. 
ಅಧಿಕಾರಕ್ಕಾಗಿ ಹಣ ಸಂಪಾದನೆ ಮಾಡುವುದೇ ಅವರ ಗುರಿಯಾಯಿತು. ಈ ದಾರಿಯಲ್ಲಿ 
ರಾಮಯ್ಯನಿಂದ ಏನೂ ಪ್ರಯೋಜನ ಇಲ್ಲ! ಇವನು ಹುಚ್ಚ ಇವನು ಎಂದೂ 
ರಾಜಿಯಾಗದವನು ಎಂದು ಅನ್ನಿಸಿತು. ಇದೆಲ್ಲ ಮೆಚ್ಚುವಂತ ಗುಣ ಆಗಿದ್ದರೂ ಕೂಡ, 
ಮುಖ್ಯಮಂತ್ರಿ ಹುದ್ದೆಯ ಗುರಿಯನ್ನು ಮುಟ್ಟೋದಕ್ಕೆ ಸರಿಯಾದ ಮಾರ್ಗ ಅಲ್ಲ ಅನ್ನೋ 
ತೀರ್ಮಾನಕ್ಕೆ ಅವರು ಬಂದರು. 


ನನ್ನಮತ್ತುದೇವೇಗೌಡರ ಬಾಂಧವ್ಯ ತೀರ ಕೆಟ್ಟಿತ್ತು ಚರಿತ್ರೆಯ ಆಕಸ್ಥಿಕದಲ್ಲಿ1990ರ 
ದಶಕದಲ್ಲಿ ಚಂದ್ರಶೇಖರ ಪ್ರಧಾನಿಯಾದರು. ಚಂದ್ರಶೇಖರ್‌ ಅವರು ನನ್ನನ್ನು ಮತ್ತು 
ದೇವೇಗೌಡರನ್ನು ಹತ್ತಿರದಿಂದ ಬಲ್ಲವರು. ನಮ್ಮಿಬ್ಬರ ಬಗ್ಗೆಯೂ ಸಮಾನವಾಗಿ ಪ್ರೀತಿ 
ಇಟ್ಟುಕೊಂಡಿದ್ದರು. ನಮ್ಮಿಬ್ಬರಲ್ಲಿದ್ದ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಎರಡು ಸಲ 
ಪ್ರಯತ್ನಿಸಿದರು. "ನೀವ್ಯಾಕೆ ಬೆಕ್ಕು ಮತ್ತುಇಲಿ ತರಹ ಕಿತಾಡ್ತೀರಿ, ಇದೆಲ್ಲಾಬಿಟ್ಟುಒಂದಾಗಿ' ಅಂತ 
ಹೇಳಿದರು. ಆಗ ನಾನು ಹೇಳಿದೆ, "ದೇವೇಗೌಡರು ನನಗೆ ಮಾಡಿರುವ ಕೆಟ್ಟದ್ದನ್ನು ಒಂದು 
ನೂರನ್ನು ಪಟ್ಟಿಮಾಡಿ ನಿಮಗೆ ಕೊಡ್ತೀನಿ. ನಾನು ಅವರಿಗಿಂತ 10-12 ವರ್ಷ ಚಿಕ್ಕವನು. ನನ್ನ 
ತಪ್ಪಿದ್ದರೆ, ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳುತ್ತೇನೆ'' ಎಂದೆ. ಈ ನಡುವೆ ಚಂದ್ರಶೇಖರ್‌ 
ಅವರು ದೇವೇಗೌಡರಿಗೆ ಎರಡು ಸಲ ಭೇಟಿಯಾಗಲು ತಿಳಿಸಿದರು.. ನಾನೂ ಚಂದ್ರಶೇಖರ್‌ 
ಅವರ ಬಳಿಯೇಇದ್ದುಅವರಿಗಾಗಿ ಕಾದೆ. ಆದರೆ ಆಎರಡು ಸಲವೂ ದೇವೇಗೌಡರು ಬರಲಿಲ್ಲ. 


ಆನಂತರ ಮುಂದೊಮ್ಮೆ ಚಂದ್ರಶೇಖರ್‌ ಅವರನ್ನು ಅವರ ತೋಟದಲ್ಲೇ 
ಭೇಟಿಯಾದೆ. ಅವರೊಂದಿಗೆ ವಾಕಿಂಗ್‌ ಹೋಗುವಾಗ ದೇವೇಗೌಡರು ಯಾಕೆ ಬರಲಿಲ್ಲ? 
ಎಂದು ಕೇಳಿದೆ. ಆ ಕೂಡಲೇ ಅವರು ನನ್ನ ಕಡೆ ತಿರುಗಿ "ನಿಮ್ಮ ಒಳ್ಳೆಯ ಗುಣಗಳೇ ನಿಮಗೆ 
ಶತ್ರುಗಳಾಗಿವೆ' ಎಂದು ಹೇಳಿದರು. ಅಂದಿನಿಂದ ನಾನು ಸುಮ್ಮನಾದೆ. 


¥ ಟು ಟ್ಲ 


1968ರಲ್ಲಿಕೆಂಗಲ್ಲರನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಕರೆತರುವುದನ್ನು 
ನೋಡಿ ಹೃದಯ ತುಂಬಿ ಬಂದಿತ್ತು ಈ ದಿನ ಅಂತಹುದೇ ಹೂವಿನ ಪಲ್ಲಕ್ಕಿಯಲ್ಲಿ ಅವರ 
ಕಳೇಬರದ ಮೆರವಣಿಗೆಯನ್ನುನೋಡಿದಾಗ ದುಃಖ ಒತ್ತರಿಸಿ ಬಂತು. ರಾಜಕೀಯವಾಗಿ ಅನೇಕ 
ಸಲ ಅವರ ನಿಲುವನ್ನು ವಿರೊ ೇಧಿಸಿದ್ದನನಗೆ - ಅವರ ಬಗ್ಗೆ ಎಂತಹುದೋ ಒಂದು ಅವ್ಯಕ್ತಪ್ರೀತಿ, 
ಅಭಿಮಾನ. 1968ರಿಂದ ಆರಂಭಿಸಿ ಈ ಹನ್ನೆರಡು ವರ್ಷಗಳಲ್ಲಿ ಅನೇಕ ಸಲ ಅವರೊಡನೆ 
ಚರ್ಚಿಸಿದ್ದೇನೆ. 


೪೨೧ / ಜೀವನದಿ 


ದೇಶದಲ್ಲಿ ತುರ್ತು ಪರಿಸ್ಥಿತಿ ಕೊನೆಗೊಂಡು ಚುನಾವಣೆ ಘೋಷಿಸಿದಾಗ, 
ಬೆಂಗಳೂರಿನಿಂದ ಚುನಾವಣೆಯಲ್ಲಿ ಇಂದಿರಾ ಕಾಂಗ್ರೆಸ್‌ನಿಂದ ಸರ್ಧಿಸಬೇಡಿ ಎಂದು 
ಕೇಳಿಕೊಳ್ಳಲು ಒಮ್ಮೆ ಅವರ ಮನೆಗೆ ಹೋಗಿದ್ದೆ ಕೆಂಗಲ್ಲರು ಬೆಳಗಿನ ತಮ್ಮ ತಿರುಗಾಟ 
ಮುಗಿಸಿಕೊಂಡು ಬಂದು ಕುಳಿತಿದ್ದರು. ಆಗ ನಾನು ನನ್ನ ಮನಸಿನಲ್ಲಿದ್ದುದ್ದನ್ನು ಹೇಳಿ, ನೀವು 
ಚುನಾವಣೆಯಲ್ಲಿಸ್ಪರ್ಧಿಸಿದರೆ ನಮಗೆ ಧರ್ಮಸಂಕಟವಾಗುತದೆ ಎಂದು ಹೇಳಿದೆ. ನನ್ನಮಾತನ್ನು 
ಸಂಪೂರ್ಣ ಕೇಳಿದ ಹನುಮಂತಯ್ಯನವರು, ಒಂದುಕ್ಷಣ ಕಣ್ಣುಮುಚ್ಚಿಕುಳಿತರು. "ಇನ್ನುಮೂರು 
ದಿನದಲ್ಲಿ ನನ್ನ ತೀರ್ಮಾನ ತಿಳಿಸುತ್ತೇನೆ ರಾಮಯ್ಯ' ಎಂದು ನನ್ನನ್ನು ಬೀಳ್ಕೂಟ್ಟರು. ಮೂರು 
ದಿನಗಳ ನಂತರ ಕೆಂಗಲ್‌ ಹನುಮಂತ್ಯನವರು ಇಂದಿರಾ ಕಾಂಗ್ರೆಸ್‌ನಿಂದ ಚುನಾವಣೆಯಲ್ಲಿ 
ಸರ್ಧಿಸುವುದಾಗಿ ಘೋಷಿಸಿದರು. ಸರ್ಧಿಸಿಸೋತರು. 


ಐತಿಹಾಸಿಕವಾದ ಚಿಕ್ಕಮಗಳೂರು ಚುನಾವಣೆ. ಅಂದು ಸಂಜೆ ಶ್ರೀರಂಗಪಟ್ಟಣದ | 
ಗೆಳೆಯ ಶ್ರೀನಿವಾಸರೊಡನೆ ಹಾಗು ಮಂಡ್ಯದ ಕೆಲವು ಗೆಳೆಯರೊಡನೆ ಮೂಡಿಗೆರೆ ಪ್ರವಾಸಿ 
ಮಂದಿರದಲ್ಲಿ ಕುಳಿತಿದ್ದೆ, ಆಗ ಹನುಮಂತಯ್ಯನವರು ಇಂದಿರಾಗಾಂಧಿಯವರ ಪರವಾಗಿ 
ಚುನಾವಣಾ ಪ್ರಚಾರ ಮಾಡಲು ಮೂಡಿಗೆರೆಗೆ ಬಂದಿದ್ದರು. ನಾವೆಲ್ಲಇಂದಿರಾಗಾಂಧಿಯವರ 
ಎರುದ್ಧಮಲೆನಾಡಿನಲ್ಲೆಲ್ಲಾಚುನಾವಣಾ ಪ್ರಚಾರ ಮಾಡುತ್ತಿದ್ದೆವು. ಅಲ್ಲಿಗೆ ಬಂದ ಕೆಂಗಲ್ಲರನ್ನು 
ನೋಡಿದೆ. ಅದೇ ಶುಭ್ರವಾದ ಪೇಟ, ಕ್ಲೋಸ್‌ ಕಾಲರ್‌ ಕೋಟ್‌, ನೇರ ನಡಿಗೆ. ಪ್ರವಾಸಿ 
ಮಂದಿರದಲ್ಲಿ ಕುಳಿತಿದ್ದ ನನಗೆ ಮತ್ತು ಶ್ರೀನಿವಾಸ್‌ಗೆ, ಅಲ್ಲಿದ್ದ ಕೆಲವು ಗೆಳೆಯರು 
"ಹನುಮಂತ್ಯನವರಿಗೆ ನೀವು ಯಾರೂ ಎದ್ದುನಮಸ್ಕರಿಸಬೇಡಿ' ಎಂದು ಕಟ್ಟುನಿಟ್ಟಾಗಿ ಹೇಳಿದರು. 
ನಾವೆಲ್ಲಾಎತ್ತಲೋ ನೋಡುತ್ತಾಕುಳಿತಿದ್ದವು. ನಮ್ಮನಡುವೆ ಇದ್ದ ಬಿಸಿರಕ್ತದ ಯುವಕನೊಬ್ಬ 
ನೆನಪಿನಿಂದ ಹೇಳುವುದಾದರೆ, ಎ.ಟಿ. ನಾಗರಾಜ ಎಂದಿರಬಹುದು ""ಬಂತು ನೋಡಿ, ಮುದಿ 
ಕೋತಿ'' ಎಂದೇ ಬಿಟ್ಟ ಅದನ್ನು ಕೇಳಿಸಿಕೊಂಡ ಹನುಮಂತಯ್ಯನವರು, ನೇರವಾಗಿ ತಮ್ಮ 
ಕೊಠಡಿಗೆ ಹೋದರು. 


ಸುಮಾರು ನಾಲ್ಕು-ಐದು ನಿಮಿಷಗಳ ನಂತರ, ಅವರ ಆಳು ನಾವು ಕುಳಿತಿದ್ದಲ್ಲಿಗೆ 
ಬಂದು; ಇಲ್ಲಿಕುಣಿಗಲ್‌ನವರು ಯಾರು? ಸಾಹೇಬರು ಕರೆಯುತಿದ್ದಾರೆ ಒಳಗೆ ಬರಬೇಕಂತೆ' 
ಎಂದು ಹೇಳಿ ನಿಂತ. ಆಗನಾನು ಮೇಲಿದ್ದು ಸ್ನೇಹಿತರ ಬೇಕು-ಬೇಡಗಳನ್ನುಕೇಳದೆ, ನೇರವಾಗಿ 
ಕೆಂಗಲ್ಲರ ರೂಮಿಗೆ ಹೋದೆ. ಒಳಗಡೆ ಹನುಮಂತಯ್ಯನವರು ಪೇಟತೆಗೆದಿಟ್ಟುಹಾಲಿನ ಜೊತೆ 
ಯಾವುದೋ ಗುಳಿಗೆ ನುಂಗುತಿದ್ದರು. ನನ್ನನ್ನು ನೋಡಿ ಕುಳಿತುಕೊಳ್ಳಿ ಎಂದರು. 
ಇಂದಿರಾಗಾಂಧಿಯವರ ಪರ ಪ್ರಚಾರಕ್ಕೆ ಬಂದದ್ದರ ಬಗ್ಗೆ ನನ್ನ ಅಸಮಾಧಾನವನ್ನುನೇರವಾಗಿ 
ಹೇಳಿದೆ. ಅವರು ಆಡಿದ ಮಾತು, ರೀತಿ-ನೀತಿಗಳನ್ನು ನೋಡಿದಾಗ; ಅವರಿಗೆ 


ಜೀವನದಿ / ೪೨೨ 


ಇಂದಿರಾಗಾಂಧಿಯವರ ಮೇಲಿನ ಪ್ರೇಮಕ್ಕಿಂತ, ವಿರೇಂದ್ರ ಪಾಟೀಲರ ಖೀಲಿನ 
ಅಸಮಾಧಾನವೇಮುಖ್ಯ ಕಾರಣ ಎಂದು ತಿಳಿಯಿತು. 


ಅದೇ ದಿನ ಮಂಡ್ಯ ಜಿಲ್ಲೆಯ ಕೆಲವು ಯುವಕರು, ಮಾದೇಗೌಡರು ಹೇಳಿಕೊಟ್ಟಂತೆ 
"ಕೆಂಗಲ್‌ರೇ, ನಿಮಗೆ ಪೇಟ ಹಾಕಿಸಿದವರು ಮಂಡ್ಯದವರು. ಈಗ ಆ ಪೇಟ ವಾಪಸ್‌ ಕೊಡಿ' 
ಎಂದು ಗೇಲಿ ಮಾಡಿದರು. ಆನಂತರದಲ್ಲಿಮಾದೇಗೌಡರೇಇಂದಿರಾ ಕಾಂಗ್ರೆಸ್‌ ಸೇರಿದರು. 
ಆಮಾತುಇಲ್ಲಿಬೇಡ. 


1978ರ ಚುನಾವಣೆಯಲ್ಲಿ ಒಳ್ಳೆಯದಕ್ಕೋ - ಕೆಟ್ಟದ್ದಕ್ಕೋ ನಾನು ಅಭ್ಯರ್ಥಿಯಾಗಿ 
ರಲಿಲ್ಲ ಚುನಾವಣಾ ಸಂಬಂಧದಲ್ಲಿ ದೇವೇಗೌಡರನ್ನು ಕಾಣಲು ತುಮಕೂರು ಪ್ರವಾಸಿ 
ಮಂದಿರದ ಹೊರಗೆನಿಂತಿದ್ದೆ ಅಲ್ಲಿಗೆ ಕೆಂಗಲ್‌ರು ಒಬ್ಬರೇ ಬಂದುಕಾರಿನಿಂದ ಇಳಿದರು. ಅಂದು 
ಸ್ವರಾಜ್ಯಪಕ್ಚಕಟ್ಟ ಚುನಾವಣೆ ಗೆಲ್ಲಲು ಹೋರಾಟ ಮಾಡುತ್ತಿದ್ದರು. ನನ್ನನ್ನು ಕಂಡು ಇಲ್ಲಿಬನ್ನಿ 
ಅಂದರು. ನಾನು ಅವರನ್ನುಹಿಂಬಾಲಿಸಿ ಅವರ ಕೊಠಡಿಗೆ ಹೋದೆ. "ನಾನು ನಿಮ್ಮ ಅಭಿಮಾನಿ. 
ಆದರೆ ರಾಜಕೀಯದಲ್ಲಿ ನಿಮ್ಮ ವಿರೋಧಿ' ಎಂದು ಹೇಳಿದೆ. "ಅದೇ ನಿಮ್ಮ 
ಅಭಿಪ್ರಾಯವಾಗಿದ್ದರೆ, ನಾನೇನೂ ಮಾಡಲಾರೆ' ಅಂದರು. ಇತ್ತೀಚಿನ ಅವರ ರಾಜಕೀಯ 
ನಿಲುವು, ಅದರಲ್ಲಿಯೂ ತುರ್ತು ಪರಿಸ್ಥಿತಿಯಿಂದ ಈಚಿನದು, ನನ್ನನ್ನು ಅವರಿಂದ ದೂರ 


1968ರಲ್ಲಿ ನಾವೆಲ್ಲಾ ಸೇರಿ ಕೆಂಗಲ್‌ರ ಅರವತ್ತನೇ ಹುಟ್ಟುಹಬ್ಬವನ್ನು 
ಸಾರ್ವಜನಿಕವಾಗಿ ಆಚರಿಸಿದೆವು. ಆಗ ಅವರು ಪ್ರವಾಸಿ ಮಂದಿರದಲ್ಲಿ ನಮ್ಮೊಂದಿಗೆ ಊಟ 
ಮಾಡಿ ಕುಳಿತು "ರಾಜಕೀಯಕ್ಕಾಗಿ ಜನರನ್ನುಕಟ್ಟುವ ಅಭ್ಯಾಸ ಬೇಡ. ಅದು ವ್ಯಾಪಾರವಾಗುತದೆ. 
ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕ ಸೇವೆ, ಇವುಗಳ ಮೂಲಕ ಜನರನ್ನು ಸಂಘಟಿಸುವ 
ಅಭ್ಯಾಸ ಬೆಳೆಸಿಕೊಳ್ಳಿ ಸಾರ್ವಜನಿಕ ಜೀವನದಲ್ಲಿ ಸ್ಪಚ್ಛತೆ ಎಲ್ಲಕ್ಕಿಂತ ಮುಖ್ಯ.' ಎಂದು ಹೇಳಿದರು. 
ನಾನು ಇದುವರೆಗೂ ಅದರಂತೆಯೇ ನಡೆದಿದ್ದೇನೆ ಎನ್ನುವ ನಂಬಿಕೆ ನನಗಿದೆ. ೧ 


a 


| ಇ pe ಕಾ 
ತ್ತ ಕೇಮಕಂತ, ನಿಲೀ, ಕಾ ವ್ರ 


Pe 
ಕ ತಡ $ ಆಕ್‌ ಈ 
ಡೆ ಡೆ 
4 AR ೪ನೆ ಈ ಎಷ 
ಇ ಕಿ ಯಿ 
ಷೆ ಈ ತ್‌ ಕ 
eb ಆ p 
1316ರ ROR ; ಅಷ್ಟ 
ಎ ತ ಪ ಕಿ ತೆ ¥ <a 
UC Na ಣ್‌ ತ iy 
| ಫ್‌ ಸ್ಸ್‌ 
| ಡಹ ಈ «a & ಹೆ 
ಹ A { 
ಎ ಷೆ”; 
ಎಎ ತ್ರಾ ಡ್‌ ಜೆ, ಇಷ್ಟು ಮಃ Me y * J ಜೆ 
8 ತಾ ೨. 
ಇನೆ ಕಾರನ್ನ ಒಪ ಮೆ ಅಭಿಮಾನಿ 
AY, ಅಳ ಷ್‌ | 
h ಕ ಆಗ್‌ 4 ತ್ತ 
| ಬಗ! ಕೆ ~~ & ಆ ೫ 
ಗ್‌ pe 
ಹಾಗೆ. ಜಳ ವರ ರುಜಕೀಯ 
Wa ಎ ಾ wi avg 4 ಕಾ. 
ಹ ಚಡ po 
3 | ಆ ಆಫ್‌ pS ads ಕ್ಷ. 
f ಫೆ ಟಗ ಹು ಉ6&ಓಉ 
ಕಾವಿಲ್ಯ ರ ಬಥಬ ವನು 
ಟ್‌ ಇನ. ಡ್‌್ಸ ವ ತೆ 
| y ಭರಮೊೋಂದಧಿಗೆ 4 
ಜ್‌ ಹ ಡೆಣಗಿ a Hod ಕ ಡಾ Rvs | 
'ಭ್ಯಾಹುವಡಾಗಕಲೆ, 
1 ಕಹು ಜಾಡ್ಯ ಹು ಕಿ 'ಎಮಷ್ಟು } ei (We 
kl Ae 
| = ಬ! ಓವಐರನ್ನು ಸಂಘಟ 1 
ನಿಸಿ ರಳ ದು. ಸಾರ್ವ ಬನಿ ಸೇವೆ, ಇಬ ಮೂಲಕ ಬವನರಷೆ 
$* - ಎಮ pg 8 ೪4 pd 
ಚಿ್ಕಾನ ಜೆಕರ್ಯ ಭ ಮುಖ್ಯ. ಎಂದು ಹೇಳಿಕೆ ರು, 
ಹ ಡೆ ಹಾಡಿ 
ಬಾಪು ಸಮುವಪರೆಗೂ ಇಲ ತಮ್‌ ಕಡೆದಿದ್ದೇರೆ ಎನುವ ನಂಬಿಕೆ ನನಗಿದಿ. 
NB Th & pf ೩ 4 
[3 


pe 


1939 


1950ವರೆಗೆ 


1958-59 


1962 
1964 
1966 


1967 


1968 


೪೨೫ / ಜೀವನದಿ 


ಬದುಕಿನ ಘಟ್ಟಗಳು 


ತುಮಕೂರು ಜಿಲ್ಲೆಕುಣಿಗಲ್‌ ತಾಲ್ಲೂಕಿನ ಹುಲಿಯೂರುದುರ್ಗ ಹೋಬಳಿಯ 
ಎಲೆಕಡಕಲು ಗ್ರಾಮದ ರೈತರ ಕೂಡುಕುಟುಂಬದಲ್ಲಿ5-8-1939ರಲ್ಲಿಜನನ 


ತಾಯಿ : ಚೆನ್ನಮ್ಮ; ತಂದೆ : ಕಂಬೇಗೌಡ 


ಅಣ್ಣ-ಅಕ್ಷಂದಿರು : ಕಂಬೇಗೌಡ, ಹುಚೇಗೌಡ, ತಿಮಮ, ಕರಿಯಮ್ಮ, 
ಣ 1 ಚ ೬ ೪ 5: 
ಕೆಂಪಮೃ ಚೆನ್ನಮ್ಮ. 
ತ್ನು 


ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸ, ಎಲೆಕಡಕಲು ಮತ್ತು ಉಜ್ಜನಿ 
ಗ್ರಾಮದಲ್ಲಿ 


ಹುಲಿಯೂರುದುರ್ಗ ಪ್ರೌಢಶಾಲೆಯಲ್ಲಿ ವ್ಯಾಸಂಗ. ಎಸ್‌.ಎಸ್‌.ಎಲ್‌.ಸಿ 
ಉತ್ತೀರ್ಣ. 


ತುಮಕೂರುಸರ್ಕಾರಿ ಪ್ರಥಮದರ್ಜೆ ಕಾಲೇಜಿನಲ್ಲಿಬಿ.ಎ. ಪದವಿ. 
ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾನವಶಾಸ್ತ್ರ ಎಂ.ಎ. ಪದವಿ. 
ಧಾರವಾಡದ ಜಿ.ಎಸ್‌.ಎಸ್‌ ಕಾನೂನು ಕಾಲೇಜಿನಲ್ಲಿಎಲ್‌.ಎಲ್‌.ಬಿ ಪದವಿ. 


ತುಮಕೂರಿನಲ್ಲಿ ಹಿರಿಯ ವಕೀಲರಾದ ಎಚ್‌.ಎಸ್‌. ಶೇಷಾದ್ರಿಯವರ ಬಳಿ 
ವಕೀಲಿವೃತ್ತಿಆರಂಭ. 

ವಿಧಾನಸಭೆಗೆ ಮೊದಲಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಸಿಂಹದ ಗುರುತಿನಿಂದ 
ಸರ್ಧೆ,ಸೋಲು. 

ತಾಲ್ಲೂಕು ಬೋರ್ಡ್‌ ಚುನಾವಣೆಗೆಎಲೆ ಗುರುತಿನಿಂದ ಸರ್ಧೆ. ಗೆಲುವು. 
ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ ಬೆಸಗರಹಳ್ಳಿಯ ಅನುಸೂಯಾ 
ಅವರೊಂದಿಗೆ 5-6 -1968ರಂದು ಮದುವೆ 


ಮಕ್ಕಳು : ರಮೇಶ್‌ (10-6-1969), ಚೇತನಾ (20-9-1970), 
ರಾಜೀವ್‌ಬಾಬು (21-4-1972), ರವಿಕಿರಣ್‌ (31-3-1974) 


ಜೀವನದಿ / ೪೨೬ 


1969 


1970 


1970-85 


1970 


1974 


1975 


1979 


1983 


1984 


1985 


ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್‌ ಇಬ್ಬಾಗ (ಓ) ಕಾಂಗ್ರೆಸ್‌ನಲ್ಲಿ ಉಳಿದು 
ಕೊಂಡಿದ್ದು 


ಕುಣಿಗಲ್‌ನಲ್ಲಿನ್ಯಾಯಾಲಯಸ್ಥಾಪನೆ. ಕುಣಿಗಲ್‌ನಲ್ಲಿಸ್ವತಂತ್ರವಾಗಿ ವಕೀಲಿ 
ವೃತ್ತಿಆರಂಭ. ಸಾರ್ವಜನಿಕ ಜೀವನಕ್ಕೆ ಪ್ರವೇಶ. 


ಸ್ಕೌಟ್ಸ್‌ ಮತ್ತುಗೈಡ್ಜ್‌ನ ಅಧ್ಯಕ್ಷರು. (1985ರ ತನಕ) 
ಕುಣಿಗಲ್‌ ವಕೀಲರಸಂಘದ ಅಧ್ಯಕ್ಷ (1984ರ ತನಕ) 


ಕುಣಿಗಲ್‌ ರೋಟರಿ ಕ್ಲಬ್‌ ಅಧ್ಯಕ್ಷ. ರೋಟರಿಯ ವಿವಿಧ ಸ್ಥಾನಗಳ ) ಸಕ್ರಿಯ 
ಕಾರ್ಯನಿರ್ವಹಣೆ. 


ರಾಜ್ಯ ರೇಷ್ಮೆ ಬೆಳೆಗಾರರಸಂಘದ ಅಧ್ಯಕ್ಷ. ರೇಷ್ಮೆಬೆಳೆಗಾರರಿಗೆ ಬೋನಸ್‌ಗಾಗಿ 
ಪ್ರಯತ್ನಿಸಿ ಸಫಲರಾಗಿದ್ದು (1985ರ ತನಕ) 
ರಾಷ್ಟ್ರಮಟ್ಟದಲ್ಲಿಜೆ.ಪಿ ಅವರ ಕರೆಯಂತೆ ಕಾಂಗೈಸೇತರ ಪಕ್ಷಗಳ ವಿಲೀನದಿಂದ 


ಜನತಾಪಕ್ಟಸ್ಥಾಪನೆ. (ಓ) ಕಾಂಗ್ರೆಸ್‌ ಜನತಾಪಕ್ಷದಲ್ಲಿವಿಲೀನ. ಜನತಾಪಕ್ಷದ 


ಸಕ್ರಿಯಸ ಸ್ಕರಾಗಿದ್ದು 

"ರೇಷ್ಮೆ ಕೃಷಿ' ಮಾಸಪತ್ರಿಕೆಯ ಸಂಪಾದಕ ಮಂಡಳಿಯ ಸದಸ್ಯ. (198 5ರ ತನಕ) 
ಕುಣಿಗಲ್‌ ಕ್ಷೇತ್ರದಿಂದ ವಿಧಾನಸಭೆಗೆ ಜನತಾಪಕ್ಷದ ಅಭ್ಯರ್ಥಿಯಾಗಿ ಸರ್ಧೆ. 
12,000 ಅಧಿಕ ಮತಗಳಿಂದ ಗೆಲುವು. 

ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾಗಿ ನೇಮಕ. 


ಜನತಾಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ತುಮಕೂರಿನಿಂದ 
ಸರ್ಧೆ. 30,000 ಮತಗಳ ಅಂತರದಲ್ಲಿಸೋಲು. 


ಕುಣಿಗಲ್‌ ಕ್ಷೇತ್ರದಿಂದ ಜನತಾಪಕ್ಷದ ಅಭ್ಯರ್ಥಿಯಾಗಿ ವಿಧಾನಸಭಾ 
ಚುನಾವಣೆಗೆ ಸರ್ಧೆ. 25,000 ಮತಗಳಿಂದ ಗೆಲುವು. ಎರಡನೆ ಬಾರಿಗೆ 
ವಿಧಾನಸಭೆ ಪ್ರವೇಶ. 


ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಮಂತ್ರಿ ಮಂಡಲದಲ್ಲಿ ರೇಷ್ಟೆ 
ಸಚಿವರಾಗಿ ನೇಮಕ. 


1986 


1987 


1988 


1992 


1992 


1994 


1995 


೪೨೭ / ಜೀವನದಿ 
ರೇಷ್ಮೆಕುರಿತ ಅಧ್ಯಯನಕ್ಕಾಗಿ ಜಪಾನ್‌ ಮತ್ತುಕೊರಿಯಾ ದೇಶಗಳಲ್ಲಿ ಪ್ರವಾಸ. 


ತುಮಕೂರಿನಿಂದ ಬೆಂಗಳೂರು ಗಡಿವರೆಗೆ (80 ಕಿ.ಮೀ) ಪಾದಯಾತ್ರೆ. ಸಸಿ 
ನೆಡುವಕಾರ್ಯಕ್ರಮ 


ಕುಣಿಗಲ್‌ನಿಂದ ಮದ್ದೂರು ವರೆಗೆ (75 ಕಿ.ಮಿ.) ಪಾದಯಾತ್ರೆ ಸಸಿ ನೆಡುವ 
ಕಾರ್ಯಕ್ರಮ. ' 


ರಾಮಕೃಷ್ಣ ಹೆಗಡೆ ಮಂತ್ರಿಮಂಡಲದಲ್ಲಿ ತೋಟಗಾರಿಕಾ ಮಂತ್ರಿಯಾಗಿ 
ನೇಮಕ. 


ಕುಣಿಗಲ್‌ನಿಂದ ಅಮೃತೂರು ಮಾರ್ಗವಾಗಿ ಹುಲಿಯೂರುದುರ್ಗಕ್ಕೆ 
ಪಾದಯಾತ್ರಿ ಸಸಿನೆಡುವ ಕಾರ್ಯಕ್ರಮ. 


ಮುಖ್ಯಮಂತ್ರಿ ರಾಮಕೃಷ್ಣಹೆಗಡೆ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಸಲ್ಲಿಸಿದ್ದು. 
"ನಾನು ಮತ್ತುರೇಷ್ಠೆ' ಕೃತಿ ಪ್ರಕಟಣೆ. 

ಕುಣಿಗಲ್‌ ಕ್ಷೇತ್ರದಲ್ಲಿ ವಿಧಾನಸಭೆಗೆ ನಡೆದ ಉಪ ಚುನಾವಣೆಯಲ್ಲಿಸರ್ಧೆ. 
10,000 ಮತಗಳಿಂದ ಐತಿಹಾಸಿಕ ಗೆಲುವು. 

ವಿಧಾನಸಭೆಯಲ್ಲಿ ಅತ್ಯುತಮ ಸಂಸದೀಯ ಪಟುವಾಗಿ ರೂಪಗೊಂಡಿದ್ದು 
ಹೇಮಾವತಿ ಹೋರಾಟದ ತಾರಕ ದಿನಗಳು. ಜೈಲುವಾಸ. 


ಮುಲಾಯಂಸಿಂಗ್‌ ಯಾದವ್‌ ನೇತೃತ್ವದ ಸಮಾಜವಾದಿ ಜನತಾಪಕ್ಷಕ್ಕೆ 
ಸೇರ್ಪಡೆ. ಸಮಾಜವಾದಿ ಜನತಾಪಕ್ಷದ ರಾಜ್ಯಾಧ್ಯಕ್ಷರಾಗಿ ನೇಮಕ. 


ತಾತ್ವಿಕ ಕಾರಣಗಳಿಂದಾಗಿ ಸಮಾಜವಾದಿ ಜನತಾಪಕ್ಷ ತೂರೆದಿದ್ದು 


ನಿರಂತರ ಹೋರಾಟದ ಫಲವಾಗಿ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ 
ಹರಿದು ಬಂದಿತು. 


ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಮುಖ್ಯಮಂತ್ರಿ ಎಚ್‌.ಡಿ. 
ದೇವೇಗೌಡ ಅವರ ಸರ್ಕಾರದೊಂದಿಗೆ ತೀವ್ರ ಸಂಘರ್ಷ. ಸರ್ಕಾರದಿಂದ 
ಬಂಧನಕ್ಕೊಳಗಾಗಿ ಜೈಲುವಾಸ. ಜೈಲಿನಲ್ಲೇ ಯುಗಾದಿ ಹಬ ಆಚರಣೆ. 


ಜೀವನದಿ / ೪೨೮ 


1997-98 


1998-99 


ಕಾಂಗ್ರೆಸ್‌ ಪಕ್ಷಕ್ಕೆ ಸೇರ್ಪಡೆ. ಸೀತಾರಾಂ ಕೇಸರಿ ಕಾಂಗ್ರೆಸ್‌ ಪಕ್ಷದ 
ಅಧ್ಯಕ್ಷರಾಗಿದ್ದಅವಧಿ. 


ಹುಲಿಯೂರುದುರ್ಗ ಕ್ಷೇತ್ರದಿಂದ ಕಾಂಗ್ರೆಸ್‌ ಪಕ್ಷದ ಅಭ್ಯರ್ಥಿಯಾಗಿ 
ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ. 21,565 ಮತಗಳಿಂದ ಗೆಲುವು. ನಾಲ್ಕನೆ 


ಬಾರಿಗೆ ವಿಧಾನಸಭೆಗೆ ಪ್ರವೇಶ. ೧ 


೪೨೯ / ಜೀವನದಿ 


ವೈ.ಕೆ.ಆರ್‌ ಆಸ್ತಿ ವಿವರ 


ಕುಣಿಗಲ್‌ನ ಮಾಜಿ ಶಾಸಕರಾದ ವೈ.ಕೆ. ರಾಮಯ್ಯನವರು ಈ ಮೊದಲೇ ತಿಳಿಸಿದ್ದಂತೆ 
ಅಧಿಕಾರಕ್ಕೆ ಮುಂಚೆ ಮತ್ತು ಅಧಿಕಾರಾವಧಿಯಲ್ಲಿ ಸಂಪಾದಿಸಿರುವ ಆಸ್ತಿ ವಿವರಗಳನ್ನು 
ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿರುತಾರೆ. ವಿವರ ಇಂತಿದೆ. 


1979ರಲ್ಲಿಕುಣಿಗಲ್‌ ತಾಲ್ಲೂಕಿನ ಹೊಸಹಳ್ಳಿಯಲ್ಲಿಸ್ವಯಾರ್ಜಿತ ತೋಟದ ಭೂಮಿ. 
ಒಂದು ಕೊಳವೆ ಬಾವಿ. 800 ಮಾವಿನ ಮರ. 200 ತೆಂಗಿನ ಮರ, ರೇಷ್ಮೆತೋಟ ಮತ್ತುಇತರೆ 
ಮರಗಳು. ಇದರ ಜೊತೆಗೆ ಮತ್ತೊಂದು ಕೊಳವೆ ಬಾವಿ, ರೇಷ್ಮೆ ಹುಳು ಸಾಕಾಣಿಕೆ ಮನೆ, 
ನೀರಿನಕೊಳ ಮತ್ತುಇನ್ನು800 ತೆಂಗಿನ ಸಸಿಗಳನ್ನುನೆಡಲಾಗಿದೆ. 


ಎಲಿಕಡಕಲುವಿನಲ್ಲಿ ಪಿತ್ರಾರ್ಜಿತ ಆಸ್ತಿ4 ಎಕರೆ ಒಂದು ಗುಂಟೆ. ಖುಷ್ಕಿ ತರಿ ಜಮೀನು 
23.5 ಗುಂಟೆ. ಹೆಂಡತಿಯ ಹೆಸರಿನಲ್ಲಿರುವಸ್ವಯಾರ್ಜಿತ ಆಸ್ಲಿ30 ಗುಂಟಿ ತರಿಜಮೀನು ಮಂಡ್ಕ 
ಜಿಲ್ಲೆಬೆಸಗರಹಳ್ಳೀಲಿ. ಶ್ರೀಮತಿ ಅನುಸೂಯರಾಮಯ್ಯ ಹೆಸರಿನಲ್ಲಿಕುಣಿಗಲ್‌ನಲ್ಲಿ 1973ರಲ್ಲಿ 
ಕಟ್ಟಲಾಗಿರುವ 59 x 99 ವಿಸೀರ್ಣದ ಆರ್‌.ಸಿ.ಸಿ ಮನೆ. 1975 ರಲ್ಲಿಕೊಂಡ ಅಂಬಾಸಿಡರ್‌ 
ಕಾರು 1986ರಲ್ಲಿಮಾರಲಾಗಿದೆ. 81ರಲ್ಲಿ ಟೂ-ಇನ್‌-ಒನ್‌ ರೇಡಿಯೋ ಕೊಳ್ಳಲಾಗಿದ್ದು 
1,43,000 ರೂ.ಗಳ ಬೆಲೆಯ ಮಾಸ್ಸಿಫೆರ್ಗೂಸನ್‌ ಟ್ರಾಕ್ಟರ್‌ ಅನ್ನು 1988ರಲ್ಲಿ ಟೈಲರ್‌ ಸಮೇತ 
ಕೊಳ್ಳಲಾಗಿದೆ. 

15 ಸಹಸ್ರ ರೂ. ಬೆಲೆಯ ಒಂದು ಜೊತೆ ಎತುಗಳು, ಎತ್ತಿನಗಾಡಿ, 4 ಸಹಸ್ರ ರೂ.ನ 
ವ್ಯವಸಾಯ ಉಪಕರಣಗಳು. 6 ಸಹಸ್ರ ರೂ. ಬೆಲೆಯ ಮನೆ ಹಾಗೂ ಗೃಹ ಕಛೇರಿಯ 
ಪೀಠೋಪಕರಣ, 4 ಸಹಸ್ರ ರೂ. ಬೆಲೆಯ ಅಲ್‌ಮೇರಾ. 15 ಸಹಸ್ರ ರೂ.ಗಳ ಪುಸಕಗಳು, 
1987ರಲ್ಲಿಕೊಂಡ ಲೂನಾ. ಶೀಥಲಯಂತ್ರ, 11 ಸಹಸ್ರ ರೂ.ನ ಟಿ.ವಿ. 1986ರಲ್ಲಿಕೊಂಡ 12 
ಸಹಸ್ರ ರೂ.ಗಳ 3 ಹಸು. ವಿವಿಧ ಬ್ಯಾಂಕುಗಳಲ್ಲಿ70,014.79 ರೂ. ನಗದು ಹಣ. 1969 ಮತ್ತು 


1974 ರಲ್ಲಿಮಾಡಿಸಿರುವ 45 ಸಹಸ್ರ ರೂ.ಗಳ ಜೀವವಿಮಾ ಪಾಲಿಸಿ. 


ಆಭರಣಗಳು : 40 ಗ್ರಾಂ. ಚಿನ್ನದ ಒಂದು ನೆಕ್ಲೇಸ್‌, 10 ಗ್ರಾಂ. ಚಿನ್ನದ ಎರಡು 
ಬೆರಳುಂಗುರ, 45 ಗ್ರಾಂ. ಚಿನ್ನದ ಚೈನು, 15 ಗ್ರಾಂ. ಚಿನ್ನದ ಎರಡು ಜೊತೆ ಕಿವಿ ರಿಂಗುಗಳು, 45 
ಗ್ರಾಂ. ಚಿನ್ನದ ಎರಡು ಜೊತೆ ಬಳೆ, 8 ಗ್ರಾಂ. ಚಿನ್ನದ ಜೊತೆ ಜುಮುಕಿ. 


1989ರ ಏಪ್ರಿಲ್‌ನಲ್ಲಿದ್ದಂತೆ ಜವಾಬ್ದಾರಿ ಹೀಗಿದೆ : 1981-82ರಲ್ಲಿತೆಗೆದು ಕೊಂಡಿದ್ದ 


ಜೀವನದಿ / ೪೩೦ 


ನೀರಾವರಿ ಯಂತ್ರದ ಸಾಲ, ಭೂ ಅಭಿವೃದ್ಧಿ ಬ್ಯಾಂಕ್‌ ಕುಣಿಗಲ್‌ ಸಾಲ 5 ಸಹಸ್ರ ರೂ.ಗಳನ್ನು 
ತೀರಿಸಲಾಗಿದ್ದು ಟ್ರಾಕ್ಟರ್‌ ಕೊಳ್ಳಲು ಭೂ ಅಭಿವೃದ್ಧಿ ಬ್ಯಾಂಕಿನಿಂದ 1,39,000 ರೂ. ಸಾಲ 
ಪಡೆಯಲಾಗಿದೆ. 


ತಾವು ಈಗ ಘೋಷಿಸಿ ಕೊಂಡಿರುವ ಆಸಿಗಳಲ್ಲದೆ ಬೇರೆ ಏನಾದರೂ ಕಂಡು ಬಂದಲ್ಲಿ 
ಸರ್ಕಾರ ಸ್ವಾಧೀನ ಪಡಿಸಿಕೊಳ್ಳಬಹುದೆಂದು ತಿಳಿಸಿರುತ್ತಾರಲ್ಲದೆ ಇದೇ ರೀತಿ ಮಾಜಿ 
ಸಚಿವರುಗಳು, ಶಾಸಕರುಗಳು ಆಸ್ತಿಗಳನ್ನು ಘೋಷಿಸಿಕೊಳ್ಳುವರೆಂದು ನಂಬಿರುವುದಾಗಿ 
ತಿಳಿಸಿದ್ದಾರೆ. ೧ 


ಪ್ರಜಾ ಪ್ರಗತಿ (5-5-1989) 


ಕಗ್ಗತಲೆಯಲ್ಲಿಮಿಣುಕು ಹುಳ 
ಮಾನ್ಯರೆ, 


ವೈ.ಕೆ. ರಾಮಯ್ಯನವರು ತಮ್ಮ ಆಸ್ತಿಯನ್ನು ಘೋಷಿಸಿಕೊಂಡಿರುವುದನ್ನು ಓದಿ 
(ಪ್ರಜಾವಾಣಿ 4-5-1989) ತುಂಬ ಸಂತಸವಾಯಿತು. ತಮ್ಮಹಾಗೂ ತಮ್ಮಕುಟುಂಬ ದಲ್ಲಿರುವ 
ಸದಸ್ಯರ ಹೆಸರಲ್ಲಿಯಾವ ಯಾವ ಆಸ್ತಿಇದೆ ಎಂದು ಸ್ಪಷ್ಟಪಡಿಸಿ, ಇದಕ್ಕಿಂತ ಹೆಚ್ಚಿಗೆ ಏನಾದರೂ 
ಇದ್ದಲ್ಲಿಸರ್ಕಾರ ವಶಪಡಿಸಿಕೊಳ್ಳಬೇಕೆಂದು ಅವರು ಆಹ್ವಾನಿಸಿದ್ದಾರೆ. ಇದು ಬಹು ಮೆಚ್ಚಬೇಕಾದ 
ಸವಾಲು. 


ವೈ.ಕೆ. ರಾಮಯ್ಯನವರು ಸಾಕಷ್ಟು ಅಧಿಕಾರದಲ್ಲಿದ್ದವರು. ಇವರ ನಿಲುವನ್ನು 
ಮೌಲ್ಯಾಧಾರಿತ ರಾಜಕೀಯ ಮಾಡುತಿದ್ದೇವೆಂದು ಇನ್ನೂ ಪಿಸುಗುಡುತ್ತಿರುವ ರಾಮಕೃಷ್ಣ 
ಹೆಗಡೆಯವರು ಹಾಗೂ ಅವರ ಶಿಷ್ಯವೃಂದವೇಕೆ ಅನುಸರಿಸಬಾರದು? ಇರುವ ತೊಂದರೆ 
ಗಳೇನು? ಕಾಗದದ ಹಾಗೂ ಶಾಯಿಯ ಅಭಾವವಿದ್ದರೆ ಕರ್ನಾಟಕದ ಜನತೆ ಒದಗಿಸಿಕೊಡಲು 
ಸಿದ್ಧವಾಗಿದೆ. ೧ 


- ಬೆಸಗರಹಳ್ಳಿ ರಾಮಣ್ಣ 
(ಪ್ರಜಾವಾಣಿ 11-5-1989) 


೪೩೧ / ಜೀವನದಿ 


ಆದರ್ಶ ನಾಯಕತ್ವ 


ಕರ್ನಾಟಕದಲ್ಲಿ ಎಲ್ಲ ಕಡೆ ಕಗ್ಗತ್ತಲೆ ಕವಿದು ಶೂನ್ಯತೆ ತನ್ನ ರಾಜ್ಯಭಾರವನ್ನು 
ಮಾಡುತ್ತಿರುವ ಅತ್ಯಂತ ನಿರಾಶದಾಯಕ ಪರಿಸ್ಥಿತಿಯಲ್ಲೊಂದು ಆಶಾದಾಯಕವಾದ ಘಟನೆ 
ನಡೆದಿದೆ. ಅದೆಂದರೆ, ಮಾಜಿಮಂತ್ರಿ ವೈ.ಕೆ. ರಾಮಯ್ಯನವರು ತಮ್ಮಹಾಗೂ ತಮೃಹೆಂಡತಿಯ 
ಹೆಸರಿನಲ್ಲಿರುವ ಆಸ್ತಿಯ ವಿವರಗಳನ್ನುಸಂಪೂರ್ಣವಾಗಿ ನೀಡಿದ್ದಾರೆ. ಇದಕ್ಕೂ ಮೀರಿ ಆಸ್ಮಿಪಾಸ್ತಿ 
ಇರುವುದು ಕಂಡು ಬಂದಲ್ಲಿ. ಸರ್ಕಾರ ಅದನ್ನು ವಶಪಡಿಸಿಕೊಳ್ಳಬಹುದೆಂದು ಘೋಷಿಸಿದ್ದಾರೆ. 


ಸ್ವಾತಂತ್ಯ ಬಂದ ಮೇಲೂ ಪ್ರತಿಷ್ಠಿತ ಮನೆತನದವರ ಗುತಿಗೆಯಾಗಿ 
ರಾಜಕೀಯ ಅಧಿಕಾರ ಉಳಿದುಕೊಂಡು ಬಂದಿದೆ. ಅಲ್ಲೊಬ್ಬರು - ಇಲ್ಲೊಬ್ಬರು ಆಸ್ತಿಬಂದರೂ 
ಹಣ-ಆಸ್ವಿ ಗತುಗಳಂಬ ರೋಗಗಳಿಗೆ ಬಲಿಯಾಗಿ ನಮ್ಮನ್ನು ಬಿಟ್ಟರಿಲ್ಲ ಎಂದು, ಬೆಳಿಸಿ 
ಕೊಂಡಿರುತಾರೆ. ಇವರಿಂದ ಕೊಂಚ ಬದಲಾವಣೆಯನ್ನು ನಿರೀಕ್ಬಿಸಬಹುದೆಂದು ಆಸೆಯಿಟ್ಟು 
ಕೊಂಡಿದ್ದಬಡ ಯುವಜನಾಂಗವನ್ನುದಿಗ್ಭ $ಮೆಗೊಳಿಸುವಷ್ಟು ಸರ್ವಾಧಿಕಾರಿ ಗಳಾಗಿ ಮೆರೆದು 
ನಂತರಇತಿಹಾಸದ ಪುಟಗಳಲ್ಲಿ ಭೂಗತರಾಗಿ ಹೋಗಿದ್ದಾರೆ. 


ಕೆಲವರಿಗಂತೂ ತತ್ವನಿಷ್ಠೆಎಂಬುದೇ ಇಲ್ಲ. ಇವರು ತುಳಿದದ್ದೆ ದಾರಿ. ನಡೆದದ್ದೆ ತತ್ವ. 
ಬಾಯಿಂದ ಬಂದ ಮಾತುಗಳಿಲ್ಲ ಮಾಣಿಕ್ಯ. ಇವನ್ನೆ ವೇದವಾಕ್ಯವೆಂದು ಬೆರಗಾಗಿ ಹಿಂಬಾಲಿಸುವ 
ಜನ- ಇಂಥ ಅನಿಷ್ಟ ವಾತಾವರಣದಲ್ಲಿ ವೈ. ಕೆ. ರಾಮಯ್ಯನವರ ಈ ದಿಟ್ಟತನ ಪ್ರಶಂಸಾರ್ಹ. 


ಆರು ವರ್ಷಗಳಲ್ಲಿ ರಾಮಯ್ಯನವರು ತಮ್ಮ ಕುಣಿಗಲ್‌ ಕ್ಷೇತ್ರದಲ್ಲಿ ಮಾಡಿರುವ 
ಸಾರ್ವಜನಿಕ ಕಾರ್ಯಗಳನ್ನುಹಿಂದೆ ಮೂವತ್ತೈದು ವರ್ಷಗಳ ಕಾಲದಲ್ಲಿಯಾರುಮಾಡಿರಲಿಲ್ಲ 
ಗಾಂಧೀಜಿಯವರ ತತ್ವದ ಮೇಲೆ ಪೂರ್ಣ ಭರವಸೆ ಹೊಂದಿರುವಇವರು, ಹಳ್ಳಿಯ ಜನರನ್ನು 
ಕಟ್ಟಕೊಂಡು ನೂರಾರು ಮೈಲಿ ಪಾದಯಾತ್ರೆ ಮಾಡಿ ಸಾವಿರಾರು ಗಿಡಗಳನ್ನು ನೆಟ್ಟರು, 
ಬೆಳೆಸಿದರು. 


ಶಾಸನಸಭಾ ಸದಸ್ಯನೆಂದರೆ ಬೆಂಗಳೂರಿನಲ್ಲಿಕೂತು ಶೋಕಿ ಮಾಡುವುದು, ಮಂತ್ರಿ 
ಗಿರಿ ಎಂದರೆ, ಮಜಾ ಮಾಡುವುದು ಎಂಬುದನ್ನು ಸುಳ್ಳಾಗಿಸಿ ಜನಸಂಪರ್ಕ ಇಟ್ಟುಕೊಂಡು 
ಜನತೆಗೆ ಒಂದು ಹೊಸ ರಾಜಕೀಯ ಬದುಕಿನ ಪರಿಚಯ ಮಾಡಿಸಿದರು. 


ಮೌಲ್ಯಾಧಾರಿತ ರಾಜಕೀಯ ಧುರೀಣನ ನೆರಳಡಿಯಲ್ಲಿ. ಇದ್ದವರೆಲ್ಲ ಮಂತ್ರಿಗಳಾಗಲು 
ರಂಪ ಮಾಡಿದ್ದಾಗ, ರಾಮಯ್ಯ, ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ನನಗೆ ಮಂತ್ರಿಗಿರಿ ಬೇಡ 


ಜೀವನದಿ / ೪೩೨ 


ಎಂದರು. ಕಗ್ಗತೆಲೆಯಲ್ಲಿ ಮಿಣಮಿಣ ಮಿಂಚುವ ಇಂಥ ಮಿಣುಕುಹುಳುಗಳು ಭಾರತದ ಇಂದಿನ 
ಪರಿಸ್ಥಿತಿಯಲ್ಲಿ , ಅದರಲ್ಲೂ ಕರ್ನಾಟಕ್ಕೆ ತುಂಬು ಅಗತ್ಯ. ಕರ್ನಾಟಕದ ಯುವಬಳಗ ಇಂಥ 
ನಾಯಕತ್ವವನ್ನು ಬೆಳೆಸಿ ಉಳಿಸಿಕೊಳ್ಳಲು ಯತ್ನಿಸಬೇಕು. ಇದು ಇತಿಹಾಸದ ಅಗತ್ಯ ೧ 


ಎ ರಾಜಲಕ್ಷ್ಮಿ ನಂದಿಹಳ್ಳಿ 
(ತುಮಕೂರು ವಾರ್ತೆ: 31-5-1989) 


ಎನ್‌. ತಮ್ಮಣ್ಣ ಸಂಸ್ಕರಣಾ ಸಮಿತಿ, ಮಂಡ್ಕ 


ಎನ್‌. ತಮ್ಮಣ್ಣ ಜನಪರ ರಾಜಕಾರಣಿ ಪ್ರಶಸ್ತಿ - 2000 


ಶ್ರೀ ವೈ.ಕೆ.ರಾಮಯ್ಯ ಅವರು ಜನಪರ ರಾಜಕಾರಣಿಯಾಗಿ 
ಸೇವೆಯನ್ನುಪರಿಗಣಿಸಿ 2000ನೇ ಸಾಲಿನ ಎನ್‌. ತಮ್ಮಣ್ಣಜನಪರ 
ರಾಜಕಾರಣಿ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. 


ನ್ಮ 0 


ಮಂಡ್ಕ ಎನ್‌. ತಮ್ಮಣ್ಣಗೌಡ ಸಂಸ್ಕರಣಾ ಸಮಿತಿ 
27-2-2000 ಮಂಡ್ಯ 


೪೩೩ / ಜೀವನದಿ 


ಅಭಿನಂದನಾ ಪತ್ರ 


"ಜನಪರ ರಾಜಕಾರಣಿ'' ಪ್ರಶಸ್ತಿ ಪಡೆದ ಜನನಾಯಕ ಶ್ರೀ ವೈ.ಕೆ. ರಾಮಯ್ಯ 
ಅವರಿಗೆ, ಮೈಸೂರಿನಲ್ಲಿ ಜರುಗಿದ ಅಭಿನಂದನಾ ಸಮಾರಂಭದಂದು (27-5-2001)ರಂದು 
ಮಹಾಜನತೆಯ ಸಮ್ಮುಖದಲ್ಲಿ ನೀಡಿದ ಅಭಿನಂದನಾ ಪತ್ರ 


“ಜನತಾ ಜನಾರ್ಧನ'' ಎಂಬ ಅಭಿದಾನಕ್ಕೆ ಪಾತ್ರವಾದ ""ಜನಪರ'' ಪ್ರಶಸಿಗೆ 
ಪಾತ್ರರಾದ ಅಭಿಜಾತ ರಾಜಕಾರಣಿಗಳಾದಸನ್ಮಾನ್ಯ ಲೀ ವೈ.ಕೆ. ರಾಮಯ್ಯನವರೇ, 


ನೀವು ನಮಗೆ ಮಾದರಿ, ನೀವು ಪ್ರಜಾಭಿಪ್ರಾಯಗಳ ರೂವಾರಿ; ನಿಮ್ಮದು ಮಣ್ಣಿನ 
ಮಕ್ಕಳಪರ ನಿರಂತರ ನಡೆಸಿದ ಹೋರಾಟದ ದಾರಿ! ನಿಮ್ಮಂಥ ಅತ್ಯುನ್ನತ ಮೌಲ್ಯಗಳ 
ಪ್ರತಿಪಾದಕರು ಹಗಲಿರುಳು ಜನತೆಯಸೇವೆಗಾಗಿ ಸಕ್ರಿಯವಾಗಿರುವುದರಿಂದ ಜೀವಂತವಾಗಿದೆ. 
ನಮ್ಮ ನಲ್ಲೆಯ ತುಮಕೂರು ಜಿಲ್ಲೆ ಹಸಿರಾಗಿದೆ. ಕುಣಿಗಲ್ಲುತಾಲ್ಲೂಕು ಆರೋಗ್ಯ ಕರವಾಗಿದೆ. 
ನಮ್ಮ ಪ್ರೀತಿಯ ಹುಲಿಯೂರುದುರ್ಗದ ರಾಜಕಾರಣ ನಿಮ್ಮಂಥ ಇತ್ಯಾತ್ಮಕ ವ್ಯಕ್ತಿಗಳ 
ಇರುವಿಕೆಯಿಂದ ಎಲೆಕಡಕಲು ಗ್ರಾಮಕ್ಕೆ ಒಂದು ಚಿರಂತನ ಹೆಸರು. ಸದಾ ಹೀಗೇ 
ಆಯುರಾರೋಗ್ಯ ಭಾಗ್ಯಗಳನ್ನುಕರುಣಿಸಲಿ ಆ ದೇವರು. 


ನಿರಂತರ ಅಧ್ಯಯನಶೀಲರಾದ ನಮ್ಮ ಅಕ್ಕರೆಯ ವೈ.ಕೆ.ಆರ್‌ ಅವರೇ, ನಿಮ್ಮಶ್ರಮ 
ಅಪಾರ; ಸಾಧನೆ ಉತ್ತುಂಗ; ನೀವು ಜನತೆಯೊಡನೆ ಸ್ಪಂದಿಸಿದ್ದು ಇಡೀ ರಾಜ್ಯಕ್ಕೆ ಗೊತ್ತು 
ಮುಕ್ಕಾಗದ ಮುಕ್ತಕೀರ್ತಿಯ ಧವಳ ರಾಜಕೀಯಜೀವನ ನಿಮ್ಮದು. 


ಬಡವರ ಬಂಧುವಾದ ನಮ್ಮನಲ್ಲೆಯ ವೈ.ಕೆ.ಆರ್‌ ಅವರೇ, ಅಸಹಾಯಕರಿಗೆ ನೀವು 
ನಿತ್ಯ ವರದ ಹಸ್ತಚಾಚಿದ ಅನನ್ಯ ಚೈತನ್ಯ ನಿಮ್ಮದು. ಅಬಲೆಯರಿಗೆ ಸಬಲವಾದ ನ್ಯಾಯ ಒದಗಿಸಿದ 
ಅಪೂರ್ವ ಶ್ರಮ ನಿಮ್ಮದು. 


ಈ ಮಣ್ಣಿಗೆ ಮಹತ್ವವಿದೆ. ಮಣ್ಣಿನ ಮಕ್ಕಳ ಜೀವನ ಎಂದೂ ಸುಲಭವಾದದ್ದಲ್ಲ 
ಶ್ರಮಸಾಧ್ಯವಾದದ್ದು ಬೆವರಿನ ಬೆಲೆ ಕಾಣಲಾಗದೆ ಕಂಗಾಲಾದ ರೈತಾಪಿಗಳಿಗೆ ನೀವು ಒಂದು 
ಹಿರಿಯ ರಾಜಕೀಯ ಆಸರೆ. 


ಹೊಲದಲ್ಲಿ ನೇರವಾಗಿ ದುಡಿದ ಕೃಷಿಕರು ನೀವು. ಈ ನೆಲದ ನೈಜ ಮಗನಾಗಿ 
ಯಾವುದೇ ಬೂಟಾಟಿಕೆಗೆ ಬಲಿಯಾಗದೆ ಆದರ್ಶ ಹಾದಿಯಲ್ಲಿಕಾಯಕದ ವ್ಯಕ್ತಿಯಾಗಿ ಸಾಗಿದ 


ಜೀವನದಿ / ೪೩೪ 


ನೀವು ಗಳಿಸಿದ ಅಪಾರ ಜನ ಸಂಪರ್ಕ; ಜನರ ಅಪೂರ್ವ ಪ್ರೀತಿ; ಜನಮನದ ಹೃದಯ ತುಂಬಿದ 
ಅಂತಃಕರಣದ ಅಕ್ಕರೆಯ ಮೆಚ್ಚುಗೆ. ನಿಮ್ಮಸಂಘಟನಾ ಶಕ್ತಿಗೆ ಕನ್ನಡ ಜನರ ಉಕ್ಕಿನ ಶಕ್ತಿಇದೆ. 
ವಜ್ರಬಾಹುಗಳ ಸತ್ವ ಇದೆ; ಮಾಣಿಕ್ಕ ಉಜ್ವಲ ಪ್ರಕಾಶದ ಕೀರ್ತಿ ಇದೆ. 


ನಿಮ್ಮಿಂದ ಬಡ ಬೆಳೆಗಾರರಿಗೆ ಬದುಕು ಸಹನೀಯವಾಗಿದೆ; ನಿಮ್ಮ ಶ್ರಮದಿಂದ 
ದೀನ-ದಲಿತ, ಶ್ರಮಿಕರಿಗೆ ಬೋನಸ್‌ ದೊರೆತು ಚೈತನ್ಯದ ದಾತಾರ ನೀವಾಗಿರುವಿರಿ. ನಿಮ್ಮಿಂದ 
ಹೇಮಾವತಿ ಹೋರಾಟಕ್ಕೆ ಒಂದು ಅರ್ಥಪೂರ್ಣ ಆಯಾಮ ಪ್ರಾಪ್ತಿ ನಿಮ್ಮ ಕಲ್ಪನೆ ಯಾವತ್ತೂ 


ವಿಶಾಲ ವ್ಯಾಪ್ಟಿ ತುಮಕೂರು ಜಿಲ್ಲೆಗೆ ಹರಿಸಿದರಿ ನೀವು ಭಾವ ಭಾಗೀರಥಿ. 


ಪ್ರಿಯ ವೈ.ಕೆ.ಆರ್‌ ಅವರೇ, ನಿಮ್ಮಿಂದ ಆದಸಾಹಸಕಾರ್ಯಗಳು ಒಂದೇ, ಎರಡೇ! 
ನೀವು ಎಂದೆಂದೂ ಜನಪರ; ನಿಮ್ಮ ದುಡಿಮೆ ಜನಹಿತ; ನಿಮ್ಮರಾಜಕೀಯ ಧವಳಕೀರ್ತಿ ಶಾಶ್ವತ. 


ಎಲ್ಲಿವೈ.ಕೆ.ಆರ್‌ ಅಲ್ಲಿಕ್ರಿಯಾಶಿಲತೆ, ಎಲ್ಲೆಲ್ಲಿವೈ.ಕೆ.ಆರ್‌ ಚಿಂತನೆ - ನವಯುಗದ, 
ನವಜಗದ, ನವ ಮನ್ವಂತರದ ತೆರೆದ ನವನವೀನ ಹರಿಕಾರರೇ, ರೇಷ್ಮೆಯ ಅರಸರೇ, ಸಾಲುಮರ 
ನೆಡಿಸಿದ ಈ ವಸುಮತಿಯ ಪ್ರೀತಿಯ ಪುತ್ರರೇ, ನಿಮಗಿದೋ ನಮ್ಮನಮನ. ಈ ಘಳಿಗೆಯಿಂದ 
ನಿಮಗೆ "ಜನಪರ ರಾಜಕಾರಣಿ'' ಯೆಂಬ ಹೃದಯವಂತ ಜನಕೊಟ್ಟ ... ನೂತನ ಬಿರುದಿನ 
ಅಭಿದಾನ. ನಿಮ್ಮಿಂದಾಗಲಿ ಜನತೆಯ ಕಲ್ಯಾಣ. ನಿಮ್ಮ ನಿಷ್ಠೆ, ತ್ಯಾಗ, ಶ್ರಮ ಎಲ್ಲದರಿಂದ 
ಕರ್ನಾಟಕದ ಐದು ಕೋಟ ಜನಮನಕ್ಕೆ ದೊರೆಯಲಿ ನಿಮ್ಮಶುಭ ಚಿಂತನದಸೇವಾ ಪ್ರತಿಫಲನ. 


-ಫ್ರೀ ವೈ.ಕೆ. ರಾಮಯ್ಯ ಅಭಿನಂದನಾ ಸಮಿತಿ 
ಮೈಸೂರು 


sk 
ಸ 
ಗು 


೪೩೫ / ಜೀವನದಿ 


ಆಯ್ಕೆಯಾದರೆ ನನ ಆದತೆಗಳು : ವೆ. ಕೆ. ಆರ್‌ 
[1 ೪ ೮ 


ತುಮಕೂರು ಜಿಲ್ಲೆಯ ಲಕ್ಸಾಃ ೦ತರ ಎಕರೆ ಜಮೀನಿಗೆ ಹರಿದು ಬರಬೇಕಾಗಿರುವ ಹೇಮಾವತಿ 
ನೀರನ್ನುಪಡೆದುಕೊಳ್ಳಲು ಅಧಿಕಾರವೆಂಬ ಆಯುಧದ ನೆರವಿನಿಂದ ಹೋರಾಟವನ್ನು 
ತೀವ್ರ ಗೊಳಿಸಿ, ಯೋಜನೆಯನ್ನುಪೂರ್ಣ ಗೊಳಿಸಲು ಶ್ರಮಿಸುವುದು. 


ತಿಪಟೂರು ಪಟ್ಟಣಕ್ಕೆ ಹೇಮಾವತಿನೀರು ಬಂದಿದ್ದರೂ ಕುಡಿಯುವನೀರುಮಾತ್ರ ಜನತೆಗೆ 
ತಲುಪಿಲ್ಲ ಇದಕ್ಕಾಗಿ ರೂಪಿಸಿರುವ 7 ಕೋಟಿ ರೂ.ಗಳ ಯೋಜನೆಯನ್ನು 
ಕಾರ್ಯಗತಗೊಳಿಸುವುದು. 


ತುಮಕೂರಿನ 25 ಕೋಟಿ ರೂ.ಗಳ ಕುಡಿಯುವ ನೀರಿನ ಯೋಜನೆ ದಿಕ್ಕು ದಿಸೆಯಿಲ್ಲದೆ 
ನೆನೆಗುದಿಗೆ ಬಿದ್ದಿದೆ. ಇದನ್ನು ಶೀಘ್ರ ಕಾರ್ಯಗತಗೊಳಿಸಿ ನೀರು ಒದಗಿಸಲು 
ಪ್ರಯತ್ನಿಸುವುದು. 


ಹೇಮಾವತಿ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಉಳಿದ ಎಲ್ಲಾ ಪಟ್ಟಣಗಳಿಗೂ 
ಕುಡಿಯುವ ನೀರು ಒದಗಿಸುವ ಯೋಜನೆಯನ್ನು ರೂಪಿಸಿ ಕಾರ್ಯಗತಗೊಳಿಸಲು 
ಪ್ರಯತಿಸುವುದು. 


ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ನೀರು ಹರಿಯುವುದಿಲ್ಲವಾದ್ದರಿಂದ, ಏತ ನೀರಾವರಿ 
ಮೂಲಕ ಕುಡಿಯುವ ನೀರನ್ನು ಒದಗಿಸಲು ಯೋಜನೆಯನ್ನು ರೂಪಿಸಿ 
ಕಾರ್ಯಗತಗೊಳಿಸಲು ಪ್ರಯತ್ನಿಸುವುದು. 


ಲಭ್ಯವಿರುವ ವಿದ್ಯುತ್‌ ಶಕ್ತಿಯ ವ್ಯವಸ್ಥಿತ ಸರಬರಾಜಿಗೆ ಪ್ರಾಮಾಣಿಕ ಪ್ರಯತ್ನ 
ಮಾಡುವುದು. 


ರೇಷ್ಮೆಬೆಳೆಗಾರರಿಗೆ ಬೆಳೆ ಹಾಳಾಗದಂತೆ, ಬೆಲೆ ಕಡಿಮೆಯಾಗದಂತೆ ನೋಡಿಕೊಳ್ಳುವುದು. 


ಬೆಳೆದ ಕಬ್ಬಿಗೆ ಬೇಡಿಕೆಯಿಲ್ಲದೆ ಈಗಾಗಲೇ ಅತೀವ ಬವಣೆಯಲ್ಲಿ ರೃತರು ಬಳಲುತಿದ್ದಾರೆ. 
ಹೇಮಾವತಿ ನೀರು ಹರಿದು ಬರುವ ಸಮಯಕ್ಕೆ ಈ ಪ್ರದೇಶದಲ್ಲಿ ಬೆಳೆಯುವ ಕಬ್ಬಿನ 
ಬೇಡಿಕೆಯನ್ನು ಪೂರೈಸಲು, ಡು ಪ್ರದೇಶಕ್ಕೆ ಅಗತ್ಯವೆನಿಸಿರುವ ಸಕ್ಕರೆ ಕಾರ್ಯಾನೆ 


ಎ ಲ್ನ ಅ ಹ್‌ 
ಯೊಂದನ್ನುಸ್ಥಾಪಿಸಲು ಪ್ರಯತ್ನಿಸುವುದು. 


ಜೀವನದಿ / ೪೩೬ 


೫ ಇಡೀ ಜಿಲ್ಲೆಯಲ್ಲಿನಿಷ್ಕಿಯಗೊಂಡಿರುವ ಆಡಳಿತವನ್ನು ಮಂದಗತಿಯಲ್ಲಿರುವ ಜನಪರ 
ಅಭಿವೃದ್ಧಿಕಾರ್ಯಗಳನ್ನುಚುರುಕುಗೊಳಿಸಲು ಗಮನಹರಿಸುವುದು. 

ಶ್ಲ ಜಿಲ್ಲೆಯಲ್ಲಿಆಗಾಗ್ಗೆ ಉಂಟಾಗುತ್ತಿರುವ ಕೋಮುಗಲಭೆಗಳುಮರುಕಳಿಸದಂತಿ ಕಟ್ಟೆಚ್ಚರ 
ವಹಿಸಿ ಕೋಮುಸೌಹಾರ್ದತೆಗಾಗಿ ಶ್ರಮಿಸುವುದು. 

x ರಾಜ್ಯದ ಹಿತ ಕಾಪಾಡುವಲ್ಲಿಸಂಸತಿನಲ್ಲಿಎದ್ದುಕಾ ಣುತ್ತಿರುವ ಕೊರತೆಯನ್ನುತುಂಬಲು 
ಪ್ರಾಮಾಣಿಕ ಪ್ರಯತ್ನಮಾಡುವುದು. 


ಕ 
pe 


ಕ್ರಿಯಾಶೀಲರಾದ ಸರಕಾರಿ ಅಧಿಕಾರಿಗಳಿಗೆ ಭದ್ರತೆ ಹಾಗೂ ಗೌರವ ದೊರೆಯುವಂತೆ 
ನೋಡಿಕೊಳ್ಳುವುದು. ಸೋಗಲಾಡಿ ಪ್ರವೃತ್ತಿಯುಳ್ಳವರನ್ನು ಅವರ ಕರ್ತವ್ಯ ಹಾಗು 
ಹೊಣೆಗಾರಿಕೆ ಬಗೆ ಎಚರಿಸಬೇಕಾದ ಅವಶ್ನಕತೆಯನು ಅರಿತು ಕಾರ್ಯಪ ವತ 

n ಚ ಶಿ ಇ ಖಲ 
ರಾಗುವುದು. 


ತಮ್ಮ ವಿಶ್ವಾಸಿ 
ವೈ.ಕೆ. ರಾಮಯ್ಯ 
ತಾರೀಖು : 28-4-1996 
ತುಮಕೂರು 


೪೩೭ / ಜೀವನದಿ 


ಕುಣಿಗಲ್‌ ಕ್ಷೇತ್ರದ ಮಾಜಿ ಶಾಸಕರು ಹಾಗು ಮಾಜಿ ಸಚಿವರಾದ 
ವೈ.ಕೆ. ರಾಮಯ್ಯನವರ ಕಾಲ್ನಡಿಗೆ ಪ್ರವಾಸ 
ಮಾನ್ಕರೆ, 

ನಮ್ಮನ್ನುಕಾಡಿಸುತ್ತಿರುವ ಭೀಕರ ಬರಗಾಲ, ಅರಣ್ಯ ನಾಶದಿಂದಮಳೆ ಆಗದಿರುವುದು 
ಇದರ ಪರಿಣಾಮವಾಗಿ ಜಲ ಸಂಪನ್ಮೂಲದ ಕೊರತೆ, ವಾಯು ಮಾಲಿನ್ಯ, ಇದರ ತಡೆಗೆ ಮರ 
ಬೆಳೆಸುವುದೊಂದೇ ದಾರಿ. ಮರದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಬಾಳು. ಈ 
ಸತ್ಯದೆಡೆಗೆ ಗಮನ ನೀಡಬೇಕಾಗಿದೆ. ಅಲ್ಲದೆ ಸ್ವಾತಂತ್ರ್ಯ ಬಂದ ನಲವತ್ತೊಂದು ವರ್ಷ 
ಗಳಾದರೂ, ತುತ್ತುಅನ್ನ ಬಟ್ಟೆ, ವಸತಿಗೆ ಕಾಡುತ್ತಿರುವ ಬಡತನಕ್ಕೆ ಮಿತಿಮೀರಿದ ಸಂತಾನ ಕಾರಣ 
ವಾಗಿದೆ. ಈ ಸಮಾಜದಲ್ಲಿ ಶಿಸ್ತು, ವೈಜ್ಞಾನಿಕ ಮನೋಭಾವ, ಹಕ್ಕು ಮತ್ತು ಕರ್ತವ್ಯ ಪ್ರಜ್ಞೆ 
ಇಲ್ಲದಿರುವುದಕ್ಕೆ ಅನಕ್ಷರತೆ ಬಹುಮಟ್ಟಿಗೆ ಕಾರಣವೆಂದು ನನ್ನ ನಂಬಿಕೆ. ಇದರ ಬಗ್ಗೆ ಜನರಲ್ಲಿ 
ಜಾಗೃತಿ ಮೂಡಿಸಲು ಪಾದಯಾತ್ರೆ ಕಾರ್ಯಕ್ರಮ ಹಾಕಿಕೊಂಡಿದ್ದುತಮಗೀಗಾಗಲೆ ತಿಳಿದಿರು 
ವಂತೆ, ಕಳೆದ 1986-87ನೇ ಸಾಲಿನಲ್ಲಿತುಮಕೂರಿನಿಂದ ಬೆಂಗಳೂರು ಜಿಲ್ಲೆಯ ಗಡಿಯವರೆಗೆ 
ಸುಮಾರು 80 ಕಿ.ಮೀ. ನಷ್ಟು 1987-88ನೇ ಸಾಲಿನಲ್ಲಿ ಕುಣಿಗಲ್‌ನಿಂದ ಮದ್ದೂರಿನವರೆಗೆ 
ಸುಮಾರು75 ಕಿ.ಮೀ. ದೂರದಷ್ಟುಕಾಲ್ನಡಿಗೆ ಪ್ರವಾಸ ಮಾಡಿ ಜನರಲ್ಲಿಬೆರೆತು ಈ ಕಾರ್ಯಕ್ರಮ 
ಮಾಡಿರುತ್ತೇನೆ. ಈ ವರ್ಷವೂ ಕುಣಿಗಲ್‌ನಿಂದ ಅಮೃತೂರು ಮಾರ್ಗವಾಗಿ ಹುಲಿಯೂರು 
ದುರ್ಗಕ್ಕೆ ಮೇಲ್ಕಂಡ ಕಾರ್ಯಕ್ರಮವನ್ನು ದಿನಾಂಕ 1-9-1988 ಮತ್ತುದಿನಾಂಕ 2-9-1988 
ರಂದು ಹಾಕಿ ಕೊಂಡಿರುತ್ತೆ ಈ ಕಾರ್ಯಕ್ರಮವನ್ನು ಆಶಿರ್ವದಿಸಲು ಆದಿಚುಂಚನಗಿರಿ 
ಮಠಾಧ್ಯಕ್ಷರಾದ ತ್ರೀ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಲೋಕೋಪ 
ಯೋಗಿ ಮತ್ತು ನೀರಾವರಿ ಸಚಿವರಾದ ಸನ್ಮಾನ್ಯ ಪ್ರೀ ಎಚ್‌. ಡಿ. ದೇವೇಗೌಡರು ಮತ್ತು 
ಸಮಾಜಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಪಿ.ಜಿ.ಆರ್‌. ಸಿಂಧ್ಯಾರವರು, ಕರ್ನಾಟಕ ರಾಜ್ಯ ಕೃಷಿ 
ಮತ್ತುಅರಣ್ಯ ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ ಬಿ. ರಾಚಯ್ಯನವರು ಮತ್ತುಹುಲಿಯೂರುದುರ್ಗ 
ಕ್ಷೇತ್ರದ ಶಾಸಕರಾದ ಶ್ರೀ ಡಿ. ನಾಗರಾಜಯ್ಯನವರು ಭಾಗವಹಿಸುವರು. 

1-9-1988 ಬೆಳಿಗ್ಗೆ 10-00 ಪ್ರೀ ಆಂಜನೇಯಸ್ವಾಮಿ ದೇವಸ್ಥಾನದಿಂದ 
ಪಾದಯಾತ್ರೆ ಪ್ರಾರಂಭ. ಹಳೇಪೇಟೆ ಬೀದಿಯಲ್ಲಿಸರ್ಕಾರಿ ಪೇಟೆ, ಹಿರಿಯ ಪ್ರಾಥಮಿಕ ಶಾಲಾ 
ನಿವೇಶನದ ದಾನಸ್ವಿಕಾರ ಮತ್ತುಶಾಲಾ ಕಟ್ಟಡದ ಶಂಕುಸ್ಥಾಪನೆ. ಶಿಕ್ಷಕರಭವನದ ಆವರಣದಲ್ಲಿಸಸಿ 
ನೆಡುವ ಕಾರ್ಯಕ್ರಮದ ಉದ್ದಾ ಟನೆ, ಕೈಗಾರಿಕಾ ಇಲಾಖೆಯಿಂದ ಉಚಿತ ಇಸ್ತಿಪೆಟ್ಟಿಗೆ ವಿತರಣೆ 
ಸಮಾರಂಭ, ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಶಸ್ತ್ರ ಚಿಕಿತ್ಸಾ ಶಿಬಿರದ ಉದ್ದಾಟನೆ, 
ಸಾರ್ವಜನಿಕ ವಿದ್ಯಾರ್ಥಿನಿಯರ ಹಾಸ್ಟಲಿನ ಕಟ್ಟಡದ ಉದ್ದಾ ಟನೆ. 


ಎಲ್ಲರೂ ಬನ್ನಿ ಒಂದು ಸಸಿ ನೆಡಿ 
ಇತಿ ತಮ್ಮವ 
ವೆ.ಕೆ. ರಾಮಯ್ಯ, ಕುಣಿಗಲ್‌ 


ಜೀವನದಿ / ೪೩೮ 
ಹೇಮಾವತಿ ನೀರಿಗಾಗಿ ವೈ.ಕೆ. ರಾಮಯ್ಯನವರ ""ಉಪವಾಸ ಸತ್ಯಾಗ್ರಹ'' 
ತಾ 26-3-1995 ಸ್ಥಳ : ವಿಧಾನ ಸೌಧದ ಎದುರು 


ತಮ್ಮ ರಾಜಕೀಯ ಜೀವನದುದ್ದಕ್ಕೂ ನೀರಾವರಿಯ ಬಗ್ಗೆ ತಾವು ತಾಳಿದ ನಿಲುವು 
ಹಾಗೂ ಮಾಡಿದ ಪ್ರತಿಪಾದನೆಗಳನ್ನು ಮರೆತು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ 
ಹೆಚ್‌.ಡಿ. ದೇವೇಗೌಡರು ತುಮಕೂರು ಜಿಲ್ಲೆಯಲ್ಲಿಅನುಷ್ಠಾನಗೊಳ್ಳುತ್ತಿದ್ದಶೇಕಡಾ 80 ಭಾಗ 
ಹೇಮಾವತಿ ನಾಲೆಯ ಕೆಲಸವನ್ನು ನಿಲ್ಲಿಸಿದ್ದಾರೆ. ಆಗಿರುವ ಕೆಲಸಗಳಿಗೆ ಗುತಿಗೆದಾರರಿಗೆ 
ಕೊಡಬೇಕಾಗಿರುವ ಸುಮಾರು 25 ಕೋಟ ರೂ. ಹಣ ಬಿಡುಗಡೆ ಮಾಡಿರುವುದಿಲ್ಲ. ಅವರೂ 
ಸೇರಿದಂತೆ ಅನೇಕ ಜನರ ಶ್ರಮದಿಂದಾಗಿ ಶಿಂಷಾ ನದಿಪಾತ್ರದಲ್ಲಿರುವ ಗಂಗನಘಟ್ಟ 
ಮಲ್ಲಾಘಟ್ಟ ನೊಣವಿನ ಕೆರೆ, ತುರುವೇಕೆರೆ ಹಾಗೂ ಮಾರ್ಕೋನಹಳ್ಳಿಯ ಜಲಾಶಯಕ್ಕೆ ಹರಿದು 
ಬರುತ್ತಿದ್ದನೀರನ್ನುಅಣೆಕಟ್ಟೆಯಲ್ಲಿನೀರುಇದ್ದಾಗ್ಯೂ ನಿಲ್ಲಿಸಲಾಗಿದೆ. 


ಮಳೆ ಇಲ್ಲದೆ ಒಣಗಿದ ಭೂಮಿ, ಉರಿಯುವ ಬಿಸಿಲು, ವಿದ್ಯುಚ್ಛಕ್ತಿಯ ಅಭಾವದಿಂದ 
ಒಣಗಿನಿಂತಿರುವ ಬೆಳೆಗಳು ಹಾಗೂ ಕುಡಿಯುವ ನೀರಿಗಾಗಿ ಬವಣೆ, ಇದು ಮಣ್ಣಿನ ಮಕ್ಕಳಿಗೆ 
ಒದಗಿರುವ ಪರಿಸ್ಥಿತಿ. ಹೇಮಾವತಿಯಲ್ಲಿತುಂಬಿರುವ ನೀರನ್ನು ಶಿಂಷಾ ನದಿ ಪಾತ್ರಕ್ಕೆ ಬಿಟ್ಟರೆ 
ಸ್ವಲ್ಪವಾದರೂ ಪರಿಸ್ಥಿತಿ ಸುಧಾರಿಸುತ್ತದೆ. 


ಈ ವಿಷಯಗಳಲ್ಲಿಕ್ರಮತೆಗೆದುಕೊಂಡು ತುಮಕೂರು ಜಿಲ್ಲೆಯ ಜನರಿಗೆ ಪರಿಹಾರ 
ಒದಗಿಸಲು ಬೇಡಿಕೊಂಡು ನಾನು ಪತ್ರ ಬರೆದರೆ, ಪರಿಹಾರ ಕೊಡುವುದು ಬೇಡ. ""ಮಣ್ಣಿನ 
ಮಕ್ಕಳ ಸಮಸ್ಯೆ''ಗೆ ಪರಿಹಾರ ಕೋರಿ ಬರೆದ ಪತ್ರಕ್ಕೆ ""ಮಣ್ಣಿನ ಮಗ''ನೆಂದು ಹೇಳಿಕೊಂಡು 
ಅಧಿಕಾರಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಬರೆಯುವಸೌಜನ್ಯವನ್ನುತೋರಲಿಲ್ಲ 


1. ತುಮಕೂರು ಹಾಗೂ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕುಗಳಿಗೆ ನೀರು ಒದಗಿಸಲು 
ಮಾಡುತಿದ್ದ ಕೆಲಸಗಳನ್ನು ನಿಲ್ಲಿಸಿರುವುದನ್ನು ಮತ್ತೆ ಶುರು ಮಾಡಬೇಕು. 


2. ಕೆಲಸಗಳು ಪ್ರಗತಿ ಆಗಬೇಕಾದರೆ ಗುತಿಗೆದಾರರಿಗೆ ಬರಬೇಕಾಗಿರುವ ಸುಮಾರು 25 
ಕೋಟಿ ರೂ. ಉಳಿದಿರುವ ಹಣ ಬಿಡುಗಡೆ ಆಗಬೇಕು. 


3. ಬರದ ದವಡೆಯಲ್ಲಿ ತತ್ತರಿಸುತ್ತಿರುವ ತುಮಕೂರು ಜಿಲ್ಲೆಯ ಜನರಿಗೆ ಸ್ವಲವಾದರೂ 
ಪರಿಹಾರ ಒದಗಿಸುವ ದಿಸೆಯಲ್ಲಿ ಶಿಂಷಾ ನದಿಯ ಪಾತ್ರಕ್ಕೆ ಹೇಮಾವತಿ ಅಣೆಕಟ್ಟಿನಿಂದ 
ಹರಿದು ಬರುತ್ತಿದ್ದನೀರನ್ನು ನಿಲ್ಲಿಸದೆ ಮುಂದುವರಿಯಬೇಕು. 


ಈ ಬೇಡಿಕೆಗಳಿಗೆ ಸರಕಾರ ತಾರೀಖು 25-3-1995ರೊಳಗೆ ಈಡೇರಿಸದಿದ್ದರೆ, ತಾರೀಖು 


೪೩೯ / ಜೀವನದಿ 


26-3-1995ನೇ ಭಾನುವಾರ ಬೆಳಿಗ್ಗೆ 9-00 ಗಂಟೆಯಿಂದ ನಾನು ಮತ್ತುನನ್ನ ಅಭಿಮಾನಿಗಳು, 
ಬೆಂಗಳೂರಿನ ವಿಧಾನಸೌಧದ ಮುಂದೆ "ಉಪವಾಸ ಸಪ್ಯಾಗ್ರಹ'' ಮಾಡಲು 
ತೀರ್ಮಾನಿಸಿದ್ದೇವೆ. ಈ ಬೇಡಿಕೆಗಳು ನ್ಯಾಯ ಸಮ್ಮತವಾದವು ಹಾಗು ಈಡೇರಿಸಲು 
ಸಾಧ್ಯವಾಗುವಂತಹವುಗಳು ಎಂದು ತಮಗೆ ಅನಿಸಿದರೆ ದಯಮಾಡಿ ಎಲ್ಲರೂ ಸಹಕರಿಸಲು 


ಕೋರಿಕೆ. 


ಇಂತಿ ನಮಸ್ಕಾರಗಳು 
ವೈ.ಕೆ. ರಾಮಯ್ಯ 
ಅಧ್ಯಕ್ಷರು, ಸಮಾಜವಾದಿ ಪಕ್ಷ, ಕರ್ನಾಟಕ 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ (ರಿ) 
ತುಮಕೂರು 


ದಿನಾಂಕ : 21.7.1998 
ಮಾನ್ಯರೆ, 


ಅನೇಕ ಜನರ ಶ್ರಮ, ದುಡಿಮೆ ಹಾಗೂ ಆಸಕ್ತಿಯ ಫಲವಾಗಿ ತುಮಕೂರು ಜಿಲ್ಲಿಗ್ಗೆ 
ಹೇಮಾವತಿ ನೀರು ಹರಿದುಬಂದು, ಪೂರ್ಣವಾಗಿ ಅಲ್ಲದಿದ್ದರೂ, ಜಿಲ್ಲೆಯ ಕೆಲವು 
ಪ್ರದೇಶದಲ್ಲಾದರು ಹಸಿದ ಹೊಟ್ಟೆಗೆ ಅನ್ನ ಬೆಳೆದುಕೊಳ್ಳಲು, ಬಾಯಾರಿದ ಬಾಯನ್ನು 
ತಣಿಸಿಕೊಳ್ಳಲು ಸಾಧ್ಯವಾಯಿತು. ಈಗ್ಗೆ ಮೂರು ತಿಂಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ 
""ಹೇಮಾವತಿ''ಯನ್ನು ಬಿಡಿಸಿಕೊಂಡು ಬರಲು ಈ ಜಿಲ್ಲೆಯ ಜನರು ಭಗೀರಥ ಪ್ರಯತ್ನವನ್ನೇ 
ಮಾಡಬೇಕಾಯಿತು. ತುಮಕೂರಿನ ಜಿಲ್ಲೆಯಾದ್ಯಂತ ನೀರಿಗಾಗಿ ಆರು ದಿನಗಳ ಕಾಲ ನಡೆದ 
ಹೋರಾಟ ಚರಿತ್ರಾರ್ಹವಾದ ಒಂದು ಘಟನೆಯಾಗಿತ್ತು 


ಹೇಮಾವತಿ ನೀರು ಜಿಲ್ಲೆಯ ಪ್ರತಿಯೊಬ್ಬರ ಅವಶ್ಯಕತೆ ಎಂಬಸತ್ಯವನ್ನುಮನವರಿಕೆ 
ಮಾಡಿಕೊಂಡ ಜನರು, ಬಡವ-ಬಲ್ಲಿದ, ರೈತರು-ವರ್ತಕರು, ಕಾರ್ಮಿಕರು-ಅಧಿಕಾರಿಗಳು, 
ಸಮಾಜ ಸೇವಕರು-ರಾಜಕಾರಣಿಗಳು, ಯುವಜನರು-ವಿದ್ಯಾರ್ಥಿಗಳು, ಮಹಿಳೆಯರು- 
ವೃದ್ಧರೂ ಎಲ್ಲರೂ ಈ ಹೋರಾಟದಲ್ಲಿಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಈ ಹೋರಾಟವನ್ನು 
ಯಶಸ್ವಿಗೊಳಿಸಿದ್ದಾರೆ. ಅಲ್ಲದೇ ಸರ್ಕಾರಕ್ಕೆ ಜಿಲ್ಲೆಯ ಜನರ ಒಗ್ಗಟ್ಟನ ಸಂದೇಶವನ್ನುಸಾರಿದ್ದಾರೆ. 


ಜೀವನದಿ / ೪೪೦ 


ನೀರಿಗಾಗಿ ನಡೆದ ಈ ಹೋರಾಟದ ಹಾದಿಯಲ್ಲಿ ಪಕ್ಷ, ಜಾತಿ, ವರ್ಗ, ಪ್ರದೇಶ 
ಯಾವುದೂ ಅಡ್ಡಿಯಾಗಬಾರದು. ವೈಯಕಿಕ ಭಿನ್ನಾಭಿಪ್ರಾಯಗಳು ಇದಾವುದರಿಂದಲೂ 
ಇಂತಹ ಹೋರಾಟ ಹಿನ್ನೆಡೆ ಪಡೆಯಬಾರದುಎಂಬುದೆ ನನ್ನಷ್ಟದಯಾಂತರಾಳದ ಅಪೇಕ್ಟೆ, ಈ 
ಜಿಲ್ಲೆಯ ಎಲ್ಲಾ ಪಕ್ಚದ ನನ್ನಸ್ನೇಹಿತರು, ಎಲ್ಲಾ ವರ್ಗದ ಜನರು ಇದನ್ನು ಸಾಬೀತು ಪಡಿಸುವ 
ರೀತಿಯಲ್ಲಿ ನಡೆದುಕೊಂಡಿರುವುದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಶುಭ 
ಸೂಚನೆಯಾಗಿದೆ. 


ಹಾಸನ ಜಿಲ್ಲೆಚನ್ನರಾಯಪಟ್ಟಣದ ವಡ್ಡರ ಹಳ್ಳಿ ಗೇಟನ ಬಳಿ ಸುಮಾರು 96 ದಿನಗಳ 
ಕಾಲಹಾಸನ ಜಿಲ್ಲೆಯ ಕೆಲವರುತುಮಕೂರು ಜಿಲ್ಲೆಗೆ ನೀರು ಹರಿಯಬೇಕಾದ ಕಾಲುವೆಗೆ ಮಣ್ಣು 
ತುಂಬಿ ಕುಳಿತಾಗ, ಜಗತಿನಲ್ಲಿಎಲ್ಲೂನಡೆಯದ ಈ ಅನ್ಯಾಯವನ್ನುಸರ್ಕಾರ ಕಂಡೂ ಕಾಣದಂತೆ 
ಕಣ್ಣುಮುಚ್ಚಿ ಕುಳಿತಿದ್ದರಿಂದ ನಾವು ಅನಿವಾರ್ಯವಾಗಿ ಸಂಘರ್ಷದ ಮಾರ್ಗಕ್ಕೆ 
ಇಳಿಯಲೇಬೇಕಾಯಿತು. 


ತುಮಕೂರು ಕಾಲುವೆಯಿಂದ ನಾಲ್ಕು ಹೆಜ್ಜೆ ದೂರದಲ್ಲಿರುವ ಹಾಸನ - ಮಂಡ್ಯ - 
ಮೈಸೂರು ಜಿಲ್ಲೆಗೆ ನೀರು ಹರಿದುಹೋಗುವ ಕಾಲುವೆಗಳನ್ನು ಏಕೆ ಮುಚ್ಚಲಿಲ್ಲ? ಎಂದು ಅನೇಕ 
ಬಾರಿ ಕೇಳಿದ ನೋವು ತುಂಬಿದ ನನ್ನ ಪ್ರಶ್ನೆಗೆ ಯಾರಿಂದಲೂ ಈವರೆಗೆ ಉತ್ತರ 
ಇಲ್ಲದೆಯಿರುವುದು, ಪರಿಹಾರಕ್ಕಾಗಿ ರೈತರು ನಡೆಸಿದ ಹೋರಾಟ ಎನ್ನುವುದರ ಬಗ್ಗೆ ಈ ಜಿಲ್ಲೆಯ 
ಜನ ಸಂಶಯ ಪಡುವುದುಸಹಜವಾಗಿದೆ. ಹಾಸನ ಜಿಲ್ಲೆಯ ಗೊರೂರಿನಿಂದ ತುಮಕೂರು ಜಿಲ್ಲೆಗೆ 
ಹೇಮಾವತಿಯನ್ನುಕರೆದು ತರುವ ದಾರಿಯಲ್ಲಿಅಡ್ಡಿಬಂದ ದುಷ್ಟಶಕ್ತಿಗಳು, ಈ ನಿಟ್ಟಿನಲ್ಲಿನಡೆದ 
ಕುಯುಕ್ತಿಕುತಂತ್ರಗಳನ್ನುಎರಡು ದಶಕಗಳಿಗೂ ಹೆಚ್ಚುಕಾಲ ಅನುಭವಿಸಿದ ಹಾಗು ಅವಲೋಕಿಸಿದ 
ನನಗೆ, ತುಮಕೂರು ಜಿಲ್ಲೆಒಂದಕ್ಕೇ ಏಕೆ ಈ ರೀತಿಯ ನಿರಂತರ ಅನ್ಯಾಯವಾಗುತ್ತಿದೆ? ಎನ್ನುವ 
ಅರಿವು ನನಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೂಲಕವೇ ಈ ಜಿಲ್ಲೆಯ ಎಲ್ಲ ಪಕ್ಷದ 
ರಾಜಕಾರಣಿಗಳು, ಎಲ್ಲವರ್ಗದ ಜನರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. 


ಇಲ್ಲಿನ ಸ್ವಾಭಿಮಾನ ಶೂನ್ಯ, ಜಡಗೊಂಡ ಜನಸಮೂಹ, ಯಾವುದೇ ವಿಷಯದ ಬಗ್ಗೆ 
ನಿರ್ದಿಷ್ಟ ನಿಲುವಿಲ್ಲದ, ಪ್ರಬಲ ಇಚ್ಛಾಶಕ್ತಿಯುಳ್ಳ ನಾಯಕತ್ವದ ಕೊರತೆ, ಕಾರಣವೆಂಬ 
ಅಪವಾದವಿದೆ. ಆದರೆ ಈಗ ನಡೆದ ಹೊರಾಟದಲ್ಲಿ ಎಲ್ಲಾ ವರ್ಗದ ಜನರು ತೋರಿದ 
ಅಭೂತಪೂರ್ವ ಪ್ರತಿಕ್ರಿಯೆ ಹಾಗೂ ಅಸಾಮಾನ್ಯ ಇಚ್ಛಾಶಕ್ತಿಈ ಆರೋಪವನ್ನುಶಾಶ್ವತವಾಗಿ 
ತೊಡೆದುಹಾಕಿದೆ. ಈ ಯಶಸ್ವಿ ಹೋರಾಟ ಕೇವಲ ನೀರಿನದ್ದಾಗದೆ, 'ಜಿಲ್ಲೆಯ ಜನರ 
ಸ್ವಾಭಿಮಾನವನ್ನುಜಾಗೃತಿಗೊಳಿಸಿದ ಹೋರಾಟ ಎಂದರೆ ಅತಿಶಯೋಕ್ತಿಯಾಗಲಾರದು. 


೪೪೧ / ಜೀವನದಿ 


ಇಂತಹ ಚಳುವಳಿ, ಪ್ರತಿಭಟನೆ, ಬಂದ್‌ಗಳು ನಡೆಯುವಾಗ ಸಂಯಮ ಮೊದಲ 
ಅವಶ್ಯಕತೆ. ಸರ್ಕಾರದ ಆಸಿಕೂಡ ನಮ್ಮ ಬೆವರಿನ ಫಲ. ನಮ್ಮ ಈ ಹೋರಾಟ, ಒಗ್ಗಟ್ಟಿನ 
ಬಲಪ್ರದರ್ಶನ ಮಾಡುವುದರ ಮೂಲಕ ಅಧಿಕಾರದ ಗದ್ದುಗೆಯಲ್ಲಿ ನಿಷ್ಕ್ರಿಯರಾಗಿ 
ಕುಳಿತಿರುವವರ ವಿರುದ್ಧವೇ ಹೊರತು, ಯಾವುದೇ ಜನರ ವಿರುದ್ಧವಲ್ಲ ಜಿಲ್ಲೆಯಾದ್ಯಂತ 
ಸುಮಾರು ಒಂದುವಾರಗಳ ಕಾಲನಡೆದ ರಸ್ತೆತಡೆ ಹಾಗೂ ಬಂದ್‌ನಸಂದರ್ಭದಲ್ಲಿಮೇಲೆ ನಾನು 
ತಿಳಿಸಿದ ವಿಷಯವನ್ನು ಸಂಪೂರ್ಣವಾಗಿ ಅರಿತು ಯಾವುದೇ ಅಹಿತಕರ ಘಟನೆ ನಡೆಯಲು 
ಅವಕಾಶ ಕೊಡದೆ, ಹೋರಾಟವನ್ನು ಯಶಸ್ವಿಗೊಳಿಸಿದ್ದು ಈ ಜಿಲ್ಲೆಯ ಜನರ ಪ್ರೌಢಿಮೆ. 


ಈ ಪ್ರತಿಭಟನೆಯ ಸಂದರ್ಭದಲ್ಲಿಸಾರ್ವಜನಿಕರಿಗೆ ಆದ ಅನಾನುಕೂಲಕ್ಕಾಗಿ ನಾನು 
ವಿಷಾದಿಸುತ್ತೇನೆ. ಸ ಸೈಗಳ ಪರಿಹಾರಕ್ಕೆ ಸಂಧಾನವೇ ಸೂಕ್ತಮಾರ್ಗ ಎನ್ನುವ ಅರಿವು ನಮಗಿದೆ. 
ಆದರೆ ಆಳುವವರಿಗೆ ಈ ಅರಿವು ಇಲ್ಲದೇ ಹೋದಾಗ ಸಂಘರ್ಷ ಅನಿವಾರ್ಯ. 


ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಪಡೆದುಕೊಳ್ಳುವಲ್ಲಿ ""ತುಮಕೂರು ಜಿಲ್ಲೆ 
ಹೇಮಾವತಿ ಅಚ್ಚಕಟ್ಟುದಾರರ ವೇದಿಕೆ'' ತನ್ನದೇ ಆದ ರೀತಿಯಲ್ಲಿ ಕೆಲಸಮಾಡಿಕೊಂಡು 
ಬಂದಿದೆ. ಕಾಲುವೆಗೆ ಮಣ್ಣುಸುರಿದು ನೀರು ತಡೆದಾಗ ನಾವು ಪ್ರಾರಂಭಿಸಿದ ಪ್ರತಿಭಟನಾ 
ಕಾರ್ಯಕ್ರಮಕ್ಕೆ ಬೆಂಬಲವಿತ್ತು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲಾ ಬಾಂಧವರಿಗೂ ನಮ್ಮ 
ವಂದನೆಗಳು. 


ತಮ್ಮ ಎಶ್ವಾಸಿ 


ವೈ.ಕೆ. ರಾಮಯ್ಯ 


ಜೀವನದಿ / ೪೪೨ 


ಕುಣಿಗಲ್‌ ಕ್ಷೇತ್ರದ ಮಾಜಿ ಶಾಸಕರು ಹಾಗು ಮಾಜಿ ಸಚಿವರಾದ 
ವೈ.ಕೆ. ರಾಮಯ್ಯನವರ ಕಾಲ್ನಡಿಗೆ ಪ್ರವಾಸ 


ಮಾನ್ಯರೆ, 


ನಮ್ಮನ್ನು ಕಾಡಿಸುತ್ತಿರುವ ಭೀಕರ ಬರಗಾಲ, ಅರಣ್ಯ ನಾಶದಿಂದ ಮಳ 
ಆಗದಿರುವುದು, ಪರಿಣಾಮವಾಗಿ ಜಲ ಸಂಪನ್ಮೂಲದ ಕೊರತೆ, ವಾಯುಮಾಲಿನ್ಯ, ಇದರ ತಡೆಗೆ 
ಮರ ಬೆಳಿಸುವುದೊಂದೇದಾರಿ. ಮರದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಬಾಳು. ಈ 
ಸತ್ಯದೆಡೆಗೆ ಗಮನ ನೀಡಬೇಕಾಗಿದೆ. ಅಲ್ಲದೆ ಸ್ವಾತಂತ್ರ, ಬಂದ ನಲವತ್ತೊಂದು 
ವರ್ಷಗಳಾದರೂತುತ್ತುಅನ್ನ, ಬಟ್ಟೆ- ವಸತಿಗೆ ಕಾಡುತ್ತಿರುವ ಬಡತನಕ್ಕೆ, ಮಿತಿಮೀರಿದ ಸಂತಾನ 
ಕಾರಣವಾಗಿದೆ. ಈ ಸಮಾಜದಲ್ಲಿಶಿಸ್ತು, ವೃಜ್ಞಾನಿಕ ಮನೋಭಾವ, ಹಕ್ಕು ಮತ್ತುಕರ್ತವ್ಯ ಪ್ರಜ್ಞ 
ಇಲ್ಲದಿರುವುದಕ್ಕೆ ಅನಕ್ಷರತೆ ಬಹುಮಟ್ಟಿಗೆ ಕಾರಣವೆಂದು ನನ್ನ ನಂಬಿಕೆ. ಇದರ ಬಗ್ಗೆ ಜನರಲ್ಲಿ 
ಜಾಗೃತಿ ಮೂಡಿಸಲು ಪಾದಯಾತ್ರೆ ಕಾರ್ಯಕ್ರಮ ಹಾಕಿಕೊಂಡಿದ್ದು ತಮಗೀಗಾಗಲೆ 
ತಿಳಿದುರುವಂತೆ ಕಳೆದ 1986-87ನೇ ಸಾಲಿನಲ್ಲಿ ತುಮಕೂರಿನಿಂದ ಬೆಂಗಳೂರು ಜಿಲ್ಲೆಯ 
ಗಡಿಯವರೆಗೆ ಸುಮಾರು 80 ಕಿ.ಮೀ. ನಷ್ಟು , 1987-88ನೇ ಸಾಲಿನಲ್ಲಿ ಕುಣಿಗಲ್‌ನಿಂದ 
ಮದ್ದೂರಿನವರೆಗೆಸುಮಾರು? 5 ಕಿ.ಮೀ. ನಷ್ಟುಮತ್ತು1988-89ನೇಸಾಲಿನಲ್ಲಿಕುಣಿಗಲ್‌ನಿಂದ 
ಅಮೃತೂರು ಮಾರ್ಗವಾಗಿ ಹುಲಿಯೂರುದುರ್ಗದವರೆಗೆ 50 ಕಿ.ಮೀ. ದೂರದಷ್ಟುಕಾಲ್ನಡಿಗೆ 
ಪ್ರವಾಸ ಮಾಡಿ, ಜನರಲ್ಲಿ ಬೆರೆತು ಈ ಕಾರ್ಯಕ್ರಮ ಮಾಡಿರುತ್ತೆ ಈ ವರ್ಷ ದಿನಾಂಕ 
2-10-1989ರಂದು ಭಕರಹಳ್ಳಿಯಿಂದ ಗಿಡದಪಾಳ್ಯದವರೆಗೆ ಹಾಗೂ ದಿನಾಂಕ 
3-10-1989ರಿಂದ 4-10-1989 ರವರೆಗೆ ನಿಡಸಾಲೆಯಿಂದ, ಉಜ್ಜನಿ ಮಾರ್ಗವಾಗಿ 
ಚನ್ನಪಟ್ಟಣದ ವರೆಗೆ ಪಾದಯಾತ್ರೆ ಕಾರ್ಯಕ್ರಮ ಹಾಕಿಕೊಂಡಿರುತ್ತೆ 


ಸರ್ವರೂ ಭಾಗವಹಿಸಲು ತಿಳಿಸಿದೆ 


೪೪೩ / ಜೀವನದಿ 


ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ ಧರಣಿ ಸತ್ಯಾಗ್ರಹ 
ದಿನಾಂಕ : 28-9-1995ನೇ ಗುರುವಾರ ಬೆಳಿಗ್ಗೆ11 ಘಂಟಿಗೆ 


ಸ್ಥಳ: ತುಮಕೂರು - ಕುಣಿಗಲ್‌ ರಸ್ತೆಯಲ್ಲಿರುವ ಹೇಮಾವತಿ ವಲಯದ ಮುಖ್ಯ 
ಇಂಜಿನಿಯರ್‌ರವರ ಕಛೇರಿ ಆವರಣದಲ್ಲಿ 


ಮಾನ್ಕರೆ, 


ತುಮಕೂರು ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಹೇಮಾವತಿ ಮುಖ್ಯ ಕಾಲುವೆಯ 
ಕೆಲಸಗಳನ್ನು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಲ್ಲಿಸಿದ್ದದು ಸರಿಯಷ್ಟೆ ಅಚ್ಚುಕಟ್ಟುದಾರರ 
ವೇದಿಕೆ ಮತ್ತುಇತರರ ಸತತ ಒತ್ತಾಯದಿಂದಾಗಿ ಸರ್ಕಾರವು ತಿಪಟೂರು ತಾಲ್ಲೂಕಿನ ಶಿವಪುರ, 
ಅರಳಗುಪ್ಪೆಯಿಂದ ತುಮಕೂರುವರೆಗೆ ಆಗದೆ ಉಳಿದಿರುವ ಕಾಲುವೆ ಕೆಲಸಗಳನ್ನು ಇತೀಚೆಗೆ 
ಪ್ರಾರಂಭ ಮಾಡಿದೆ. ಆದರೆ ಕಳೆದ ತಿಂಗಳು, ತುಮಕೂರಿನಲ್ಲಿ ರಾಜ್ಯದ ಮುಖ್ಯ ಮಂತ್ರಿಗಳು 
ತುಮಕೂರಿನಿಂದ ಕುಣಿಗಲ್‌ವರೆವಿಗೆ ಆಗಬೇಕಾದ ಮುಖ್ಯ ಕಾಲುವೆಯ ನಿಲ್ಲಿಸಿರುವ ಕೆಲಸಗಳನ್ನು 
ಪ್ರಾರಂಭಿಸಲು ಸಾಧ್ಯವಿಲ್ಲವೆಂದು ಹೇಳಿರುತಾರೆ. ತುಮಕೂರು, ಗುಬ್ಬಿ ಹಾಗೂ ಕುಣಿಗಲ್‌ 
ತಾಲ್ಲೂಕಿನಸುಮಾರು 2 ಲಕ್ಷಎಕರೆಗೂ ಮೀರಿದ ಜಮೀನುಗಳಿಗೆತುಮಕೂರು- ಕುಣಿಗಲ್‌ವರೆಗೆ 


ಆಗಬೇಕಾಗಿರುವಕಾಲುವೆಯ ಮುಖಾಂತರವೇನೀರು ಬರಬೇಕಾಗಿದೆ. 


ಈಗಾಗಲೇ ಈ ಕಾಲುವೆಯ ಕೆಲಸಗಳು ಈ ಹಿಂದೆ ಪ್ರಾರಂಭವಾಗಿ ಅನೇಕ ಹಂತದಲ್ಲಿ 
ನಿಂತಿವೆ. ಈ ಕಾಲುವೆಯ ಕೆಲಸವನ್ನು ನಿಲ್ಲಿಸುವುದಕ್ಕೆ ಯಾವುದೇ ಸಕಾರಣವಿಲ್ಲ ಆದ್ದರಿಂದ 
ಕೆಲಸಗಳನ್ನು ಪ್ರಾರಂಭಿಸಲು ಸರ್ಕಾರದ ಮೇಲೆ ಒತ್ತಡ ತರಲು ವೇದಿಕೆಯ ಅಧ್ಯಕ್ಷರು ಮತ್ತು 
ಮಾಜಿಸಚಿವರಾದ 


ಶ್ರಿ ವೈ.ಕೆ. ರಾಮಯ್ಯನವರ ಮುಂದಾಳುತ್ವದಲ್ಲಿ 


ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನುಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ರೈತ ಬಾಂಧವರು 
ಹೆಚ್ಚಿನ ಸಂಖ್ಯೆಯಲ್ಲಿಭಾಗವಹಿಸಲು ಕೋರಿದೆ. 


ಇಂತಿ 
ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ 


ಜೀವನದಿ / ೪೪೪ 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ 
ಹೆಬ್ಬೂರು ಬಂದ್‌ 
ದಿನಾಂಕ : 4-4-1995 ನೇ ಮಂಗಳವಾರ 


ತುಮಕೂರು ಜಿಲ್ಲೆಗೆ ಹೇಮಾವತಿ ನಾಲಾಕೆಲಸವನ್ನುನಿಲ್ಲಿಸಿರುವ ಧೋರಣೆ ಬಗ್ಗೆ 
ವಿರೋಧಿಸಿ ಸಮಾಜವಾದಿ ಪಕ್ಷದ ಅಧ್ಯಕ್ಷರಾದ 


ಶ್ರೀಮಾನ್‌ ವೈ.ಕೆ. ರಾಮಯ್ಯನವರು 


ಮತ್ತು ಅವರ ಬೆಂಬಲಿಗರು ಮುಖ್ಯಮಂತ್ರಿಗಳ ನಿವಾಸದ ಎದುರು ಉಪವಾಸ ಸತ್ಯಾಗ್ರಹ 
ನಡೆಸುತ್ತಿದ್ದವರನ್ನುನಿರ್ಲಕ್ಷಕಾರಣದಿಂದ ಬಂಧಿಸಿ, ಜೈಲಿಗೆ ಕಳಿಸಿರುವುದರ ವಿರುದ್ಧಹೆಬ್ಬೂರು 
ಪಟ್ಟಣವನ್ನು ಬಂದ್‌ ಮಾಡಲು ಕರೆನೀಡಲಾಗಿದೆ ಮತ್ತು ರಸ್ತೆ ತಡೆ ಚಳುವಳಿಯನ್ನು 
ಹಮ್ಮಿಕೊಳ್ಳಲಾಗಿದೆ. 


ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಸಭೇದವಿಲ್ಲದೆ ಭಾಗವಹಿಸಿ, ಹೇಮಾವತಿ ನಾಲಾ 
ಹೋರಾಟಸವಿತಿಗೆಸಹಕಾರನೀಡಬೇಕಾಗಿ ವಿನಂತಿ. 


ಇಂತಿ 
ಹೇಮಾವತಿ ನಾಲಾ ಅಚ್ಚಕಟ್ಟುದಾರರ ವೇದಿಕೆ 
ಜ 


ಹೇಮಾವತಿ ಅಚ್ಚುಕಟ್ಟು ದಾರರ ವೇದಿಕೆ (ರಿ.) 
ತುಮಕೂರು ಜಿಲ್ಲೆ ತುಮಕೂರು 


ಹೇಮಾವತಿ ಪೂಜೆ 
ತಾ.21-10-1994 


ಎರಡು ದಶಕಗಳ ನಮ್ಮೆಲ್ಲರ ಹೋರಾಟದ ಫಲದಿಂದ ತಾಯಿ ಹೇಮಾವತಿ 
ತುಮಕೂರು ಜಿಲ್ಲೆಗೆ ಪಾದಾರ್ಪಣೆ ಮಾಡಿರುವುದರಿಂದ ನಮ್ಮಕನಸು ನನಸಾಗಿದೆ. ಗೊರೂರು 
ಅಣೆಕಟ್ಟೆಯಿಂದ ರಾಮದೇವರ ಕಟ್ಟೆಯ ಮೇಲುಗಾಲುವೆ ಹಾಗು ಬಾಗೂರು-ನವಿಲಿಸುರಂಗದ 
ಮೂಲಕ ಹೇಮಾವತಿ ನದಿ ಶಿಂಷಾನದಿ ಪಾತ್ರಕ್ಕೆ ಹರಿದು ಜಿಲ್ಲೆಯ ಜನರ ಜೀವನಾಡಿ 
ಯಾಗುತ್ತಿದ್ದಾಳ. 


೪೪೫ / ಜೀವನದಿ 


ಪ್ರಸುತ ನೊಣವಿನಕೆರೆಯ ಕೆರೆಗೆ, ಮಲ್ಲಾಘಟ್ಟದ ಕೆರೆಗೆ, ಅಲ್ಲಿಂದ ತುರುವೇಕೆರೆ, 
ಅಣೆಕಟ್ಟೆಯನ್ನು ದಾಟಿ, ಮದ್ದೂರು ತಾಲ್ಲೂಕಿನ ತಗ್ಗಳ್ಳಿ ಅಣೆಯ 
ಅಚ್ಚುಕಟ್ಟುದಾರರನ್ನು ತಣಿಸಿ, ಮತ್ತೆ ಮುಂದುವರಿದು ಕಾವೇರಿ ಮಾತೆಯೊಡನೆ ಜೊತೆ 
ಯಾಗುತಾಳ. 


ಹೇಮಾವತಿ ಹರಿಯುತ್ತಾ ಬರುವ ದಾರಿಯಲ್ಲಿ ಭೂಮಿಯನ್ನು ತಣಿಸುವ ಎಲ್ಲಾ 
ಅಚ್ಚುಕಟ್ಟುದಾರರ ಭಾಗ್ಯದ ಬಾಗಿಲನ್ನು ತೆರೆಯುವ ಈ ಶುಭ ಸಂದರ್ಭದಲ್ಲಿ 
ತಾ.21-10-1994ರ ಶುಕ್ರವಾರ ಬೆಳಿಗ್ಗೆ 10 ಘಂಟೆಗೆ ನೊಣವಿನಕೆರೆಯ ಕೆರೆಕೋಡಿಯಲ್ಲಿ 
ತಾಯಿ ಹೇಮಾವತಿಯನ್ನು ಸ್ವಾಗತಿಸಿ ಪೂಜಿಸೋಣ ಬನ್ನಿ. 


ತುಮಕೂರು ಜಿಲ್ಲೆಗೆ ಹೇಮಾವತಿಯನ್ನು ಹರಿಸಲು ಶ್ರಮಿಸಿದ, ಶ್ರದ್ಧೆ ವಹಿಸಿ 
ಹೋರಾಡಿದ, ಸಹಕರಿಸಿ ಸಹಾಯ ಮಾಡಿದವರನ್ನು ಹಾಗೂ ದುಡಿದು ಮಡಿದವರನ್ನು 
ಸ್ಮರಿಸೋಣ ಬನ್ನಿ. ಈ ಚರಿತ್ರಾರ್ಹ ಸಂದರ್ಭದಲ್ಲಿ ನಮ್ಮನ್ನು ಹರಸಿ, ಆಶೀರ್ವದಿಸಲು ಶ್ರಿ 
ಆದಿಚುಂಚನಗಿರಿ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀಶ್ರೀಶ್ರೀ ಬಾಲಗಂಗಾಧರನಾಥ 
ಮಹಾಸ್ವಾಮಿಗಳು, ತ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀಶ್ರೀಶ್ರೀ 
ಡಾ. ಶಿವಕುಮಾರ ಮಹಾಸ್ವಾಮಿಗಳು, ಪ್ರೀ ನೀಲಗುಂದ ಮಠದ ಶ್ರೀಶ್ರೀಶ್ರೀ 
ವೀರಮಹಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಿಜಾಪುರ ಜಿಲ್ಲೆ ಇವರು 
ಆಗಮಿಸಲಿದ್ದಾರೆ. ಹೇಮಾವತಿತಾಯಿಗಾಗಿ ಎರಡು ದಶಕಗಳ ನಮ್ಮಹೋರಾಟವನ್ನುಸ್ಥರಿಸುತ್ತಾ 
ನನಸಾದ ನಮ್ಮಕನಸನ್ನುನೆನೆಯೋಣ ಬನ್ನಿ. ಆಗಬೇಕಾಗಿರುವ ಕೆಲಸಗಳಿಗಾಗಿ ಹೋರಾಡಲು 
ಒಂದಾಗೋಣ ಬನ್ನಿ. 


ಇತಿ 
ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು 
ಹೇಮಾವತಿ ಅಚ್ಚುಕಟ್ಟುದಾರರ ವೇದಿಕೆ (ರಿ) 
ತುಮಕೂರು ಜಿಲ್ಲೆ 


ತುಮಕೂರು ಲೋಕಸಭಾ ಚುನಾವಣೆ 1996 
ಚುನಾವಣಾ ಪ್ರಚಾರ 

ಮಾನ್ಯ ಮತದಾರ ಬಂಧುಗಳೇ, 

ದಿನಾಂಕ23-4-1996ನೇ ಮಂಗಳವಾರ ಹುಲಿಯೂರುದುರ್ಗ ಕ್ಷೇತ್ರದ ಈ ಕೆಳಕಂಡ 
ಸ್ಥಳಗಳಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕ 

ಶ್ರೀಮಾನ್‌ ವೈ.ಕೆ. ರಾಮಯ್ಯನವರು 

ಚುನಾವಣಾ ಪ್ರಚಾರದ ಅಂಗವಾಗಿ ಭೇಟ ನೀಡುವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯಯಲ್ಲಿ 
ಆಗಮಿಸಿ ಕಾರ್ಯಕ್ರಮವನ್ನುಯಶಸ್ವಿಗೊಳಿಸಬೇಕಾಗಿ ಕೊರುತ್ತೇವೆ. 


ಬಿಳೀ ದೇವಾಲಯ ಬೆಳಿಗ್ಗೆ8-30 ಕೊಡವತ್ತಿ 3-30 
ನಡೆಮಾವಿನಪುರ 9-00 ಹುಲಿಯೂರುದುರ್ಗ 4-00 
ಕಗ್ಗೆರೆ 9-15 ಪಿ. ಹೊನ್ನಮಾಚನಹಳ್ಳಿ 4-30 
ನಾಗಸಂದ್ರ 10-00 ನಿಷಸಾಲೆ ಸಂಜೆ 5-00 
ಕೊಪ್ಪ 10-30 ಉಜ್ಜನಿ 5-30 
ಯಡಿಯೂರು 11-00 ಚೌಡನಕುಪ್ಪೆ 6-00 
ಮಾರ್ಕೋನಹಳ್ಳಿ 11-30 ತಾವರೇಕೆರೆ 6-15 
ಕೊಡಗಿಹಳ್ಳಿ 12-00 ಡಿ. ಹೊಸಹಳ್ಳಿ 6-45 
ಅಮೃತೂರು 12-30 ಸಂತೆಮಾವತೂರು ರಾತ್ರಿ 7-00 
ಜಿನ್ನಾಗರ ಮಧ್ಯಾಹ್ನ1-00 ಟಿ. ಹೊಸಹಳ್ಳಿ 7-30 
ಪಡುವಗೆರೆ 1-30 ಕಿತ್ಲಿನಾಗಮಂಗಲ 8-00 
ಯಡವಾಣಿ 2-00 ಹೇರೂರು 8-30 
ಕೆ. ಹೊನ್ನಮಾಚನಹಳ್ಳಿ 2-30 ಬೇಗೂರು 9-00 
ಹಳೇವೂರು 3-00 


ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶಿಲರನ್ನಾಗಿ ಮಾಡಬೇಕಾಗಿ 
ಕೋರುತ್ತೇವೆ. 
ಪ್ರಕಟಣೆ 
ಬಿ.ಎಂ. ಹುಚ್ಚೇಗೌಡ 
ತಾಲ್ಲೂಕು ಪಂಚಾಯಿತಿ ಸದಸ್ಯರು 
""ಈ ಬಾರಿ ನಿಮ್ಮ ಆಯ್ಕೆ ವೈ.ಕೆ.ಆರ್‌.'' 


೪೪೭ / ಜೀವನದಿ 


ಕುಣಿಗಲ್‌ ಕ್ಷೇತ್ರದ ಮತದಾರರಲ್ಲಿ ಜನನಾಯಕ 
ತ್ರೀವೈ.ಕೆ. ರಾಮಯ್ಯ, ಎಂ.ಎ.,ಎಲ್‌.ಎಲ್‌.ಬಿ., 
ಅವರ ಪರವಾಗಿ ಒಂದು ಮನವಿ 


ಯಲೇಕಡಕಲಿನಂತಹ ಗ್ರಾಮದ ಸಾಮಾನ್ಯ ರೈತಾಪಿ ಕುಟುಂಬವೊಂದರಲ್ಲಿ ಹುಟ್ಟ, 
ಗ್ರಾಮೀಣ ಸೊಗಡನ್ನು ಮೈದುಂಬಿಕೊಂಡು ಬೆಳೆದು, ಸಾರ್ವಜನಿಕ ಜೀವನದಲ್ಲಿ ಸ್ಫಟಿಕದಷ್ಟು 
ಸ್ವಚ್ಛವಾಗಿ ತಮ್ಮ ನಡೆ-ನುಡಿ ಹಾಗೂ ನಿರ್ಭೀತಿಗೆ ಹೆಸರಾದವರು ಶ್ರೀ ವೈ.ಕೆ. ರಾಮಯ್ಯ. 
ಕುಣಿಗಲ್‌ ಸೀಮೆಯ ಸಮರ್ಥ ಜನನಾಯಕರಾಗಿ, ದಕ್ಷ ಆಡಳಿತಗಾರರಾಗಿ ಹಿಂದಿನ ಜನತಾ 
ಸರ್ಕಾರದ ಅವಧಿಯಲ್ಲಿ ಕೆಲಸ ಮಾಡಿರುವುದಕ್ಕೆ ಹತ್ತು ಹಲವು ನಿದರ್ಶನಗಳಿವೆ. 
ಅಧಿಕಾರದಲ್ಲಿರಲಿ, ಇಲ್ಲದಿರಲಿ ಕುಣಿಗಲ್‌ ಮತಕ್ಷೇತ್ರ ಹಾಗೂ ರಾಜ್ಯದ ರೈತಾಪಿ ಜನರ ಪರವಾಗಿ 
ನಿರಂತರವಾಗಿ ಶ್ರಮಿಸುತ್ತಾಬಂದಿದ್ದಾರೆ. ವಿಶೇಷವಾಗಿ ರೇಷ್ಮೆ ಬೆಳೆಗಾರರ, ದೀನದಲಿತರ ಹಾಗೂ 
ಕಾರ್ಮಿಕರ ದುಃಖ ದುಮ್ಮಾನಗಳಿಗೆ ದನಿಯಾಗುತ್ತಾ ಬಂದಿರುವ ದಿಟ್ಟ ಹಳ್ಳಿಗ. 
ತುಳಿತಕ್ಕೊಳಗಾದವರ, ನಿರ್ಲಕ್ಟ್ಯಕ್ಕೆ ತುತ್ತಾದವರ ಹಾಗೂ ಅನ್ಯಾಯಕ್ಕೆ ಸಿಲುಕಿದವರ ಪರವಾಗಿ 
ಕೆಲಸ ಮಾಡುತ್ತಾ ಇಡೀ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗೆ ಅವಿಶ್ರಾಂತವಾಗಿ 
ದುಡಿಯುತಿರುವಕುಣಿಗಲ್‌ ನೆಲದ ಗಂಡುಗಲಿ. 


ಮೌಲ್ಯಗಳು ನಶಿಸುತ್ತಿರುವ ಇವತ್ತಿನ ರಾಜಕಾರಣದ ನಡುವೆ ಅರ್ಥಪೂರ್ಣವಾಗಿ 
ಕಂಡುಬರುವ ಗ್ರಾಮೀಣ ಸೊಗಡಿನ ನಿರ್ದಾಕ್ಷಿಣ್ಯ ಗುಣದ ದಟ್ಟಮಾನವತಾವಾದಿ. ಭ್ರಷ್ಟರಿಗೆ 
ಸಿಂಹಸ್ವಪ್ಪವಾಗಿರುವ ಪ್ರಾಮಾಣಿಕ ಶಕ್ತಿ ಕುಣಿಗಲ್‌ ಕ್ಷೇತ್ರವನ್ನು ಸಮರ್ಥವಾಗಿ ಪ್ರತಿನಿಧಿಸಿ 
ಜನಸಾಮಾನ್ಯರ ಸಮಸ್ಯೆಗಳನ್ನು ನಿದ್ರಾವಸ್ಥೆಯಲ್ಲಿರುವ ಆಡಳಿತಾರೂಢರ ಗಮನಕ್ಕೆ ತಂದು, ಸೂಕ್ತ 
ಪರಿಹಾರ ಕಂಡುಹಿಡಿಯುವ ಛಲಗಾರ. ಜನಸಾಮಾನ್ಯರ ನಡುವೆ ವಕೀಲರಾಗಿ, ರೈತರಾಗಿ, 
ಜನಾನುರಾಗಿಯಾಗಿ ದುಡಿಯುತಿರುವ ಹಿತಚಿಂತಕ. ಜನರ ಆದರ, ಪ್ರೀತಿ, ಗೌರವ ಗಳಿಗೆ 
ಪಾತ್ರರಾಗಿ ಅನ್ಯಾಯ, ದೌರ್ಜನ್ಯ ಹಾಗೂ ಪಕ್ಷಪಾತಗಳ ವಿರುದ್ದಕ್ಷಣಾರ್ಧದಲ್ಲಿಸಿಟ್ಟಿಗೇಳುವ 
ಧೀಮಂತ. 


ಭೌಗೋಳಿಕವಾಗಿ ಕುಣಿಗಲ್‌ ಕ್ಷೇತ್ರ ಅತ್ಯಂತ ವಿಶಿಷ್ಠವಾದ ಸ್ಥಳ. ಇದು ರಾಷ್ಟ್ರ 
ಮಟ್ಟದಲ್ಲಿಯೇ ರೇಷ್ಮೆ ಹಾಗೂಕುದುರೆಸಾಕಾಣಿಕೆಗೆ ತುಂಬಾ ಪ್ರಸಿದ್ಧಿಪಡೆದ ಊರು. ಹಾಗಾಗಿ 
ಈ ನೆಲದ ರೇಷ್ಮೆಯ ಸೂಕ್ಷ್ಮತೆ ಮತ್ತುಅಶ್ವದ ಬಲಿಷ್ಠತೆ ರಾಮಯ್ಯನವರ ವ್ಯಕಿತ್ವದಲ್ಲಿಲೀನವಾಗಿದೆ. 
ಇಂತಹ ವಿಶಿಷ್ಟ ನೆಲದಲ್ಲಿ ಜನ್ಮವೆತ್ತಅವರು ಇಲ್ಲಿನ ಅಜ್ಞಾನ, ಬಡತನ, ಅನಕ್ಷರತೆ ವಿರುದ್ಧತಮ್ಮನ್ನು 
ತೊಡಗಿಸಿಕೊಂಡು, ಸದಾಸಮರಸಾರುತಿರುವ ಯೋಧ. ಪರಿಸರದ ಮೇಲೆ ಎರಗುತ್ತಿರುವ ದುಷ್ಟ 
ಶಕ್ತಿಗಳ ವಿರುದ್ಧ ಸೆಣೆಸುತ್ತಾ ಅದರ ಸಂರಕ್ಷಣೆಗಾಗಿ ಕುಣಿಗಲ್‌ ತಾಲ್ಲುಕಿನಾದ್ಯಾಂತ ರಸ್ತೆಯ 


pe 
ಜೀವ 


po 
Oo 
ಾಾ 
6: 
ಆ 
6. 


ಇಕ್ಕೆಲಗಳಲ್ಲಿಸಾಲುಮರಗಳನ್ನುನೆಟ್ಟುಚಿಗುರೊಡೆಸುತ್ತಿರುವ ಕನಸುಗಾರ. ರೇಷ್ಮೆ ಹೈನುಗಾರಿಕೆ, 
ನೀರಾವರಿ, ಕೆರೆ, ಕಾಲುವೆ, ಬಾವಿ, ರಸ್ತೆ ವಿದ್ಯುಚ್ಛಕ್ತಿ ಅರಣ್ಯ, ಕೈಗಾರಿಕೆ, ವ್ಯವಸಾಯ, ಶಿಕ್ಷಣ 
ಮುಂತಾದ ತಾಲ್ಲೂಕಿನ ಹಲವಾರು ಕ್ಷೇತ್ರಗಳಲ್ಲಿ ಕುಂಠಿತಗೊಂಡಿರುವ ವಿವಿಧ ಅಭಿವೃದ್ಧಿ 
ಯೋಜನೆಗಳ ಪುನಶ್ಚೇತನಕ್ಕಾಗಿ ಇಂದು ಆವರ ನಾಯಕತ್ವ ಅನಿವಾರ್ಯವಾಗಿದೆ. 


ಸಾಹಿತ್ಯ, ಸಂಸ್ಕೃತಿ, ಕಲೆ, ಪತ್ರಿಕೋದ್ಯಮ ಇತ್ಯಾದಿ ಹಲವಾರು ಸಾಂಸ್ಕೃತಿಕ ಕ್ಷೇತ್ರಗಳ 
ಬಗ್ಗೆ ಅಪಾರ ಶ್ರದ್ದೆಯನ್ನುಹೊಂದಿರುವ ಅಪರೂಪದ ಸಾಂಸ್ಕೃತಿಕ ಜೀವಿ. ಕುಣಿಗಲ್‌ ತಾಲ್ಲೂಕಿನ 
ಇತಿಹಾಸದ ಪುಟಗಳಲ್ಲಿಆಗಿಹೋಗಿರುವ ನಾಯಕರುಗಳ ಪಂಕಿಯಲ್ಲಿ ಎದ್ದುಕಾಣುವ ಮುತ್ತದ್ದಿ 
ಪ್ರಾಮಾಣಿಕತೆ, ನಿಷ್ಠುರತೆ ಹಾಗೂ ನಿರ್ಭೀತಿಯ ಕೊರತೆಯಿಂದ ಕ್ರಿಯಾಶೂನ್ಯವಾಗಿರುವ 
ವಿಧಾನಸಭೆಗೆ ಗಾಂಭೀರ್ಯ ತುಂಬುವುದಕ್ಕಾಗಿ ಅವರ ಪ್ರವೇಶಇಂದು ಅತ್ಯಗತ್ಯವಾಗಿದೆ. 


ಇಂತಹ ಬಹುಮುಖೀ ವ್ಯಕಿತ್ಸವನ್ನು ಹೊಂದಿರುವ ಫ್ರೀ ವೈ.ಕೆ. ರಾಮಯ್ಯನವರನ್ನು 
ಕುಣಿಗಲ್‌ ಕ್ಷೇತ್ರ ತನ್ನ ಜನನಾಯಕರನ್ನಾಗಿ ಮತ್ತೆ ಆರಿಸಿಕೊಳ್ಳುವ ಸಮಯ ಇಂದು ರಾಜಕೀಯ 
ಸವಾಲಾಗಿ ಬಂದಿದೆ. ಕ್ಷೇತ್ರದ ಜನತೆ ಈ ಉಪಚುನಾವಣೆಯಲ್ಲಿ ಅವರನ್ನು ತಮ್ಮ ಅಮೂಲ್ಯ 
ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಾದದ್ದು ತಮ್ಮ ಆದ್ಯಕರ್ತವ್ಯ ಹಾಗೂ ಜವಾಬ್ದಾರಿ 
ಎಂದು ಈಗ ತಿಳಿಯಬೇಕಾಗಿದೆ. ಕುಣಿಗಲ್‌ ಕ್ಷೇತ್ರದ ಜನತೆಗೆ ಇದು ತುಂಬಾ ಆತ್ಮಗೌರವ ಹಾಗು 
ಹೆಮ್ಮೆ ತರುವ ಸಂಗತಿಯಾಗಲಿದೆ. / 415 4 


ಕುಣಿಗಲ್‌ ಕ್ಷೇತ್ರದ ಜನತೆ ಶ್ರೀ ವೈ.ಕೆ. ಆರ್‌ ಅವರನ್ನು 8-6-1992ರಂದು 
ನಡೆಯಲಿರುವ ಉಪಚುನಾವಣೆಯಲ್ಲಿ ಆರಿಸಿ ಕರ್ನಾಟಕ ವಿಧಾನಸಭೆಗೆ ಕಳುಹಿಸಿ ಕೊಡುವುದರ 
ಮೂಲಕ ಕರ್ನಾಟಕದ ರಾಜಕಾರಣಕ್ಕೆ ಘನತೆ ತಂದುಕೊಡುವ ಶ್ರೇಯಸಿಗೆ ಪಾತ್ರರಾಗುವುದರಲ್ಲಿ 
ಅನುಮಾನವಿಲ್ಲ ಈ ಆಯ್ಕೆಯ ಮೂಲಕ ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರ ಹಿಡಿಯುವ 
ಪಕ್ಷರಾಜಕಾರಣಿಗಳನ್ನು ಬಿಟ್ಟು ಅಧಿಕಾರವನ್ನು ಜನಹಿತಕ್ಕಾಗಿ ಬಳಸುವ ತತ್ವಬದ್ಧ ವಿರಳ 
ವ್ಯಕ್ತಿಯನ್ನು ಬೆಂಬಲಿಸುವ ಅಪೂರ್ವ ಅವಕಾಶ ಮತ್ತುಪ್ರತಿಷ್ಠೆ ಈಗ ಈ ಕ್ಷೇತ್ರದ ಮತದಾರರ 
ಮುಂದಿದೆ. ಇಂತಹ ಕೀರ್ತಿಗಾಗಿ ತಮ್ಮ ಅಮೂಲ್ಯ ಮತವನ್ನುತಾವು ದಯಮಾಡಿ ಶ್ರೀ ವೈ.ಕೆ. 
ರಾಮಯ್ಯನವರಿಗೆ ಕಾದಿರಿಸಬೇಕೆಂದು ಈ ಮೂಲಕ ಕ್ಷೇತ್ರದ ಜನತೆಯಲ್ಲಿಅತ್ಯಂತ ಕಳಕಳಿಯಿಂದ 
ಪ್ರಾರ್ಥಿಸುತ್ತೇವೆ. 
ಲೀ ವೈ.ಕೆ. ರಾಮಯ್ಯನವರ ಚುನಾವಣೆ ಗುರುತು : ಚಕ್ರದೊಳಗೆ ನೇಗಿಲು ಹೊತ್ತರೈತ 
ಇಂತಿ ತಮ್ಮ ಎಶ್ವಾಸಿಗಳು 
ನಾಗರಿಕ ಹಿತಚಿಂತಕರ ಕೂಟ, ಕುಣಿಗಲ್‌ ಕ್ಷೇತ್ರ 


ಹ 


(| 


Myth! 
(| 


ಸುತೆ 


ಲ್ನ ಳಿ he pe - 
ತ್ರಿ ಪ್ರಿ ಮತಿ ಅನುಸೂಯಾ ಅವರೂಂದಿಗೆ 
CG 


ಗೋಕುಲದ ತಮ್ಮತೋಟದಲ್ಲಿ ಬೋರಲಿಂಗಯ್ಯ ಅವರೊಂದಿಗೆ 


ಟೇಲ್‌ ದಂಪತಿಗಳೊಂದಿಗೆ 


Perens ses 
ಹ ಅಥ 39, 


MUS, 


(ಸ) 


~~) ಪೋ 
5) 


ಹ ಚ್‌ 
ಶಲ 


ಗೆ 


ೀಲ್‌ ಅವರೊಂದಿ 


ಟಿ 


ABM PE ಇಂ UU ENR 


RS 


| 
ಗ 
ತೆ 


ಣೌ ped 
Wold 
ವ 


೧. 
ಟು 


es) 


“ಖೊ ತ 
wv Ui 
J 


) 


ಚ 
ಕ್ರ 
PN) 
[3 
೨ 
೨ 


ಇಗಿ೧೨ಿ ಮ 
(ಎ 


CAN 


pe 
ಲ 


ತೋಳೂರು 


iil 


(| ( 


( 


(1 


ಪಗ 


ವಕೀಲಿ ವೃತ್ತಿಯ ಆರಂಭದ ದಿನಗಳಲ್ಲಿ ಗೆಳೆಯರೊಡನೆ 


0 


ಸಸ, ROSS NS ಇ 
USSU 
ವ Nm. ಚ 


ad 


ಪು ಅವರೊಡನೆ 


೧೧. 


ಉದಯರವಿಯಲ್ಲಿಕುವೆಂ 


ಟೊ | 
ಅ 


\ j " 1. 


1 ್ಯ.]]ಗ್ಗೆ 


ಕುಣಿಗಲ್‌ ವಕೀಲರ ಸಂಘದ ಅಧ್ಯಕ್ಷರಾಗಿ 


Wh hd 


1978ರಲ್ಲಿ ಅಂದಿನ ಕೇಂದ್ರ ವಾಣಿಜ್ಯ ಮಂತ್ರಿ ಜಾರ್ಜ್‌ ಫರ್ನಾಂಡಿಸ್‌ 
ಮತ್ತು ಹೆಚ್‌.ಡಿ. ದೇವೇಗೌಡ ಅವರೊಂದಿಗೆ 


AN 
\ 


1 N 
1 1 
WN 


ಲ್ಲಿಕೆ.ಎಸ್‌.ಆರ್‌.ಟಿ.ಸಿ ಕಛೇರಿ ಉದ್ದಾ ಟನಾ ಸಮಾರಂಭದ 


pe 


ಎಂ.ಪಿ ಪ್ರಕಾಶ್‌ ಅವರೊಂದಿಗೆ 


ಆ 


ಚೆ 
ಹ 


ರೈತರೊಂದಿಗೆ ಚಳುವಳಿಯಲ್ಲಿ 


ly, 


(| 1 


ತುಮಕೂರಿನಲ್ಲಿಕಾವೇರಿ ನೀರಿಗಾಗಿ ನಡೆದ ಹೋರಾಟದಲ್ಲಿ 
ವಕೀಲರೊಂದಿಗೆ ಸತ್ಯಾಗ್ರಹಿಯಾಗಿ 


ಆಿಟ೯ಣಂಬ ಎಣ 9 ಲಂಉಂಣಣ ದೀಣಟೀಣ Pee “ಲಾ 


ಇ ಆ p , pe (2 
ಇಂ ಹೂ CUSONORNOR ಮ್ಳ CROKE EE COTE 


ದಾ 


Np [eA 


NAR Any 


ST 


೪೪೯ / ಜೀವನದಿ 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ (ರಿ) 
ತುಮಕೂರು 


ಅಧ್ಯಕ್ಷರು ದಿನಾಂಕ : 19.7.1998 
ವೈ.ಕೆ. ರಾಮಯ್ಯ ಸಳ : ತುಮಕೂರು 

ಲ 
ಮಾಜಿಸಚಿವರು 


ಹಾಸನ ಜಿಲ್ಲೆಯಲ್ಲಿಬಂಧಿಯಾಗಿರುವ "ಹೇಮಾವತಿ'ಯನ್ನು ಬಿಡಿಸಿಕೊಂಡು ಬರಲು 
ಪ್ರತಿಯೊಬ್ಬರು ಭಗೀರಥರಾಗಬೇಕಾದ ಕಾಲಸನ್ನಿಹಿತವಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ 
ನೀರಿಗಾಗಿ ಕಳೆದ ಆರು ದಿನಗಳಿಂದ ನಡೆಯುತ್ತಿರುವ ಹೋರಾಟದ ಬಿಸಿ ಇನ್ನೂಸರ್ಕಾರವನ್ನು 
ತಟ್ಟಿದ ಹಾಗೆ ಕಾಣುತಿಲ್ಲ ಆದುದರಿಂದ ಅನಿವಾರ್ಯವಾಗಿ ಈ ಹೋರಾಟವನ್ನು ಇನ್ನಷ್ಟು 
ಉಗ್ರಗೊಳಿಸಲುಸೋಮವಾರ ಜಿಲ್ಲೆಯನ್ನು ಬಂದ್‌ ಮಾಡಲು ನಿರ್ಧರಿಸಲಾಗಿದೆ. 


ಹೇಮಾವತಿ ನೀರು ಜಿಲ್ಲೆಯ ಪ್ರತಿಯೊಬ್ಬರ ಅವಶ್ಯಕತೆ. ಬಡವ-ಬಲ್ಲಿದ, ರೈತರು- 
` ವರ್ತಕರು, ಕಾರ್ಮಿಕರು-ಅಧಿಕಾರಿಗಳು, ಸಮಾಜಸೇವಕರು-ರಾಜಕಾರಣಿಗಳು, ಯುವ 
ಜನರು-ವಿದ್ಯಾರ್ಥಿಗಳು, ಮಹಿಳಯರು-ವೃದ್ಧರು ಎಲ್ಲರೂ ಇದರಲ್ಲಿಸ್ವಯಂ ಪ್ರೇರಿತರಾಗಿ 
ಭಾಗವಹಿಸಿ, ಬಂದ್‌ ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಜಿಲ್ಲೆಯ ಜನರ ಒಗ್ಗಟ್ಟನ ಸಂದೇಶ 
ತಲುಪಿಸಬೇಕಾಗಿದೆ. 


ನೀರಿಗಾಗಿ ನಡೆಯುತ್ತಿರುವ ಈ ಹೋರಾಟದ ಹಾದಿಯಲ್ಲಿ ಪಕ್ಚ, ಜಾತಿ, ವರ್ಗ, 
ಪ್ರದೇಶ ಯಾವುದೂ ಅಡ್ಡಿಯಾಗಬಾರದು. ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಘಟನೆಗಳು 
ಯಾವುದರಿಂದಲೂ ಈ ಹೋರಾಟ ಹಿನ್ನಡೆ ಪಡೆಯಬಾರದು ಎಂಬುದೇ ನನ್ನ 
ಹೃದಯಾ ೦ತರಾಳದ ಅಪೇಕ್ಷೆ. 


ಚನ್ನರಾಯಪಟ್ಟಣದ ವಡ್ಡರಹಳ್ಳಿ ಗೇಟ್‌ ಬಳಿ ಕಳೆದ 96 ದಿನಗಳಿಂದ ಹಾಸನ ಜಿಲ್ಲೆಯ 
ಕೆಲವು ಭಾಗದ ರೈತರು, ತುಮಕೂರು ಜಿಲ್ಲೆಗೆ ನೀರು ಹರಿಯಬೇಕಾದ ಕಾಲುವೆಗೆ ಮಣ್ಣುತುಂಬಿ 
ಕೂತಿದ್ದಾರೆ. ಜಗತ್ತಿನಲ್ಲಿ ಎಲ್ಲೂ ನಡೆಯದ ಈ ಆನ್ಯಾಯವನ್ನು ಸರ್ಕಾರ ಕಂಡೂ ಕಾಣದಂತೆ 
ಕಣ್ಣುಮುಚ್ಚಿ ಕೂತಿದೆ. ಆ ರೈತರ ಬೇಡಿಕೆ ನ್ಯಾಯಬದ್ಧ ಹೌದೋ? ಅಲ್ಲವೋ? ಎಂಬುದು 
ಸರ್ಕಾರ ತೀರ್ಮಾನಿಸಬೇಕಾದ ವಿಚಾರ. ಆದರೆ ಬಾಗೂರು-ನವಿಲೆ ರೈತರು ತಮಗಾದ 
ಅನ್ಯಾಯವನ್ನು ಪ್ರತಿಭಟಿಸಲು, ತುಮಕೂರು ಜಿಲ್ಲೆಯೊಂದನ್ನೇ ಬಲಿಗೊಡಲು ಯಾಕೆ 


೧ 


ತೀರ್ಮಾನಿಸಿದರು, ಎಂಬುದೇ ನಾವು ಕೇಳುತ್ತಿರುವ ಪ್ರಶ್ನೆ. 


ಅವಶ್ಯಕತೆ ಇಲ್ಲ ಒಂದು ವೇಳೆ ಕೇಂದ್ರ ಸರ್ಕಾರವು ತನ್ನ ಅಸಿತ್ತವನ್ನು ಉಳಿಸಿಕೊಳ್ಳಲು ರಾಜ್ಯ 
ಸರ್ಕಾರದ ಮೇಲೆ ಒತ್ತಡ ತಂದಾಗ್ಯೂ ಅದನ್ನುನಿಗ್ರಹಿಸಿ ರಾಜ್ಯದ ಹಿತವನ್ನುಕಾಪಾಡಬೇಕೆಂದು 
ಒತ್ತಾಯಿಸುತ್ತೇವೆ. 


ಇದೇ ರೀತಿ ಈಗಿನ ವಿಚಿತ್ರ ರಾಜಕೀಯ ಹಿನ್ನೆಲೆಯಲ್ಲಿಕಾವೇರಿ ನೀರಿನ ಬಗ್ಗೆ ಕೂಡ 
ರಾಜ್ಯ ಸರ್ಕಾರ ದೃಢ ನಿಲುವನ್ನು ತಾಳಿ, ಕಾವೇರಿ ಕೊಳ್ಳದ ಜನರಿಗೆ ಅನ್ಯಾಯವಾಗದಂತೆ 
ನೋಡಿಕೊಳ್ಳಬೇಕೆಂದು ಒತಾಯಿಸುತ್ತೇವೆ. ಈ ನಾಡಿನ ಜನರ ಅದರಲ್ಲಿಯೂ ನೀರಾವರಿಯ 
ಹಿತವನ್ನುಕಾಪಾಡುವ ವಿಷಯದಲ್ಲಿಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತುಅವರ ಸರ್ಕಾರಕ್ಕೆ 
“ಇಚ್ಛಾಶಕ್ತಿ” ಇಲ್ಲಎಂಬುದು ನಮ್ಮ ಅಭಿಪ್ರಾಯವಲ್ಲ ಆದರೆ, ರಾಷ್ಟ್ರದಲ್ಲಿಮತ್ತುರಾಜ್ಯದಲ್ಲಿ 
ಈಗ ಇರುವ ವಿಚಿತ್ರ ರಾಜಕೀಯ ಪರಿಸ್ಥಿತಿಯಲ್ಲಿ ), ಅಧಿಕಾರವನ್ನು ಉಳಿಸಿಕೊಳ್ಳಲು 
ಅದರಲ್ಲಿಯೂ ಅನೇಕರ ಹಂಗಿನಿಂದ ಕೇಂದ್ರದಲ್ಲಿನಡೆಸುತಿರುವ ಸರ್ಕಾರವನ್ನು ಉಳಿಸಿಕೊಳ್ಳಲು 
ತರುವ ಒತ್ತಡಗಳಿಗೆ ಮಣಿದು ರಾಜ್ಯದ ಹಿತವನ್ನು ಬಲಿ ಕೊಡದಿರಲಿ ಎಂಬುದು ನಮ್ಮ ಹಾರೈಕೆ. 


ಕೃಷ್ಣಾ - ಕಾವೇರಿ ನದಿಗಳು ಕರ್ನಾಟಕ ಮಾತೆಯ ಎರಡು ಕಣ್ಣುಗಳಿದ್ದಂತೆ. ಈ 
ಕಣ್ಣುಗಳಿಂದ ಆನಂದಬಾಷ್ಪ ಸುರಿದು ಈ ನಾಡಿನ ಜನರ ಬದುಕು ಬೆಳಗಬೇಕಾಗಿದೆ. ಈ 
ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ದೃಢ ನಿಲುವನ್ನು ತಳೆದು ರಾಜ್ಯದ ಜನರ ಹಿತವನ್ನು ಕಾಪಾಡಲು 
ಕಟಬದ್ದರಾಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ರಾಜ್ಯ ಸರ್ಕಾರದ ಈ ನಿಲುವಿನಿಂದ 
ಕೇಂದ್ರ ಸರ್ಕಾರದ ವರಿಷ್ಠರು, ಮುನಿದರೂ ನಾಡಿನ ಜನ ನಿಮ್ಮಜೊತೆ ಇರುತಾರೆ ಎಂಬುದನ್ನು 


ಸ್ಪಷ್ಟಪಡಿಸಲು ಇಚ್ಛೆ ಪಡುತ್ತೇವೆ. 


ವೈ.ಕೆ. ರಾಮಯ್ಯ ಜಿ. ಮಾದೇಗೌಡ 
ಸಂಚಾಲಕರು ಅಧ್ಯಕ್ಷಃ ರು 


೪೫೩ / ಜೀವನದಿ 


ನಮ್ಮಜನಪುನಿಧಿಗಳ ನಾಲಿಗೆ ಸತ್ತಿದೆಯೆ? 


ಇಡೀ ರಾಜಿಕೀಯ ಬದುಕಿನಲ್ಲಿ ರಾಜ್ಯದ ನೀರಾವರಿಯೋಜನೆಗಳ ಬಗ್ಗೆ 
ಅಪಾರ ಆಸಕ್ತಿ ಪ್ರದರ್ಶನ ಮಾಡುತ್ತಾ""ಮಣ್ಣಿನ ಮಗ''ನೆಂದು ಅಧಿಕಾರಕ್ಕೆ ಬಂದ ಮುಖ್ಯ ಮಂತ್ರಿ 
ಸನ್ಮಾನ್ಯ ಪ್ರೀ ಹೆಚ್‌.ಡಿ. ದೇವೆಗೌಡರು ಅಧಿಕಾರಕ್ಕೆ ಬಂದ ತಕ್ಷಣ ರಾಜ್ಯದಲ್ಲಿ ಅನುಷ್ಠಾನ 
ಗೊಳ್ಳುತಿದ್ದ ಎಲ್ಲಾ ನೀರಾವರಿ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ಈ ರಾಜ್ಯದ 
ಮುಖ್ಯಮಂತ್ರಿಯಾದ ಮಣ್ಣಿನ ಮಗ, ಮಣ್ಣಿನ ಮಕ್ಕಳಿಗೆ ನೀಡಿದ ಮೊದಲ ಕೊಡುಗೆ, ಇದಕ್ಕೆ 
ಕಾರಣ, ಬೊಕ್ತ ಕೃಸದಲ್ಲಿ ಹಣಇಲ್ಲದೆ ಸ್ಟ ಹಟ ಎಲ್ಲರಿಗೂ ಗೊತಿರುವ ವಿಷಯ. 
"ಶ್ರೀಯುತ ದಾಮ ಸ್ಯ ಭರ ನೀರಾವರಿ ಯೋಜನೆಗಳಿಗೆ ಸಾಕಷ್ಟುಹಣ ಒದಗಿಸಿ 
ಕೊಡಲಿಲ್ಲ'' ಎಂದು ಪ್ರತಿಭಟಸಿ, ಅಂದು ಶ್ರೀ ದೇವೇಗೌಡರು ಮಂತ್ರಿ ಪದವಿಗೆ ರಾಜೀನಾಮೆ 
ನೀಡಿದ್ದಸಂದರ್ಭವನ್ನು ಈ ರಾಜ್ಯದ ಜನ ಮರೆತಿಲ್ಲ. ಈಗ ನೀರಾವರಿ ಯೋಜನೆಗಳಿಗೆ ಸಾಕಷ್ಟು 
ಹಣ ಒದಗಿಸಲುಸಾಧ್ಯ ಆಗದೆ ಇರುವಸಂದರ್ಭದಲ್ಲಿಶ್ರೀಯುತ ದೇವೇಗೌಡ ಅವರು ತಮ್ಮ 
ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವರೇ? ಇಡೀ ನಾಡಿನ ನೀರಾವರಿ ಯೋಜನೆ 
ಗಳನ್ನು ಮುಖ್ಯಮಂತ್ರಿ ಗಳು ಸ್ಥಗಿತಗೊಳಿಸಿದ್ದಾಗ್ಯೂ ಈ ರಾಜ್ಯದ ಜನ ಅರಿಸಿ ಕಳುಹಿಸಿರುವ 
224 ಜನ ಪ್ರತಿನಿಧಿಗಳು ಸತಾ ಪರಿಶೀಲಿಸಿ, ನಾಡಿನ ರೈತರಿಗೆ ಆಗಿರುವ ಈ ಅನ್ಯಾಯದ 
ಬಗ್ಗೆ ಶಾಸನ ಸಭೆಯ ಒಳಗೆ ಮತ್ತು ಹೊರಗೆ ಪ್ರಸಾಪ ಸ ಇರುವುದು ಜನರಿಗೆ 
ಆಶ್ಚರ್ಯವನ್ನು ಉಂಟುಮಾಡಿದೆ. ಈ ನಮ್ಮ ಶಾಸಕರುಗಳ ನಡವಳಿಕೆಯನ್ನು ನೀರಿನ 
ಸವಲತಿನಿಂದ ವಂಚಿತರಾಗಿರುವ ಜನರು ಎಂದಿಗೂ ಕ್ಷಮಿಸಲಾರರು ಎಂಬುದನ್ನು ಈ ಜನ 
ಪ್ರತಿನಿಧಿಗಳು ಮರೆಯಲಾರರು. 


ರಾಜ್ಯದ ನೀರಾವರಿ ಯೋಜನೆಗಳಲ್ಲಿಒಂದಾದ ಹೇಮಾವತಿ ಯೋಜನೆಯಿಂದ 
ತುಮಕೂರು ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆಯ ಸುಮಾರು ನಾಲ್ಕು ಲಕ್ಷಎಕರೆ ಜಮೀನಿಗೆ ನೀರನ್ನು 
ಒದಗಿಸುವ ಕಾರ್ಯಕ್ರಮವಾಗಿದೆ. ಅನೇಕ ಜನರ ಶ್ರಮದಿಂದ ಈಗಾಗಲೆ ಈ ಯೋಜನೆಯ 
ಬಹು ಭಾಗ ಅನುಷ್ಠಾನಕ್ಕೆ ಬಂದಿದೆ. ಶಿಂಷಾನದಿ ಪಾತ್ರಕ್ಕೆ ನೀರು ಹರಿದು ಬಂದಿದೆ. ಕಳೆದ ವರ್ಷ 
ನಡೆದ ವೇಗದಲ್ಲಿಯೇ ಕೆಲಸ ನಡೆದಿದ್ದರೆ ಈ ವೇಳಿಗೆ ತುಮಕೂರು ನಗರಕ್ಕೆ ಕುಡಿಯುವ ನೀರು 
ಹರಿದು ಬರುತ್ತಿತ್ತು ನೀರಾವರಿ ಇಲಾಖೆಯವರೇ ರೂಪಿಸಿರುವ ಕಾರ್ಯಕ್ರಮದ ಪ್ರಕಾರ 
ಸಾವಿರಾರುಎಕರೆ ರೈತನ ಜಮೀನಿಗೆ ನೀರು ಹರಿದು ಬರುತಿತ್ತು 


ಮಣ್ಣಿನ ಮಗನೆಂದು ಹೇಳಿಕೊಳ್ಳುವ ವ್ಯಕ್ತಿಯ ನೇತೃತ್ವದಲ್ಲಿ ಅಧಿಕಾರ ಹಿಡಿದ 


೧೧) 


ಜನತಾದಳ ಸರ್ಕಾರ ಹೇಮಾವತಿಯಿಂದ ತುಮಕೂರು ಜಿಲೆಗೆ ಹರಿದು ಬರುತ್ತಿದ್ದ ನೀರನ್ನು 


೧೧ 


ಜೀವನದಿ / ೪೫೪ 


ನಿಲ್ಲಿಸಿದೆ. ನಡೆಯುತ್ತಿದ್ದಎಲ್ಲಾಕಾಲುವೆ ಕೆಲಸಗಳನ್ನುಸ್ಥಗಿತಗೊಳಿಸಿದೆ. ಈಗಾಗಲೇ ನಡೆದಿರುವ, 
ಕೊಡಬೇಕಾಗಿರುವ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿರುವುದಿಲ್ಲ. ಈ 
ಬೇಡಿಕೆಗಳನ್ನುಪ್ರಸಾಪಿಸಿ ಸರ್ಕಾರಕ್ಕೆ ಪತ್ರ ಬರೆದರೆ, ಆಪತ್ರಕ್ಕೆ ಉತ್ತರ ಕೊಡುವಸೌಜನ್ಯವೂ 
ಈ ಸರ್ಕಾರಕ್ಕೆ ಇಲ್ಲವಾಗಿದೆ. ""ನಮ್ಮ ಭೂಮಿಗೆ ನೀರು ಕೊಡಿ'' ಎಂದು ಬೇಡಿಕೊಳ್ಳಲು 
ಮುಖ್ಯಮಂತ್ರಿಗಳ ಮುಂದೆ ಹೋದ ನಮ್ಮನ್ನುಜೈಲಿಗೆ ಕಳುಹಿಸಿದ್ದಾರೆ. ಶಾಸಕರಾದ ಶ್ರೀ ಬಿ.ಪಿ. 
ಗಂಗಾಧರ್‌ ಮತ್ತು ಕರ್ನಾಟಕ ಸಮಾಜವಾದಿ ಪಕ್ಷದ ಅಧ್ಯಕ್ಷರಾದ ಶ್ರೀ ವೈ.ಕೆ. ರಾಮಯ್ಯ 
ಇವರುಗಳೂ ಸೇರಿದಂತೆ ಅನೇಕ ಜನ ಜಿಲ್ಲಾಪಂಚಾಯತಿ ಸದಸ್ಯರು, ತಾಲ್ಲೂಕು ಪಂಚಾಯತಿ 
ಸದಸ್ಯರು, ವಕೀಲರುಗಳು, ವೈದ್ಯರುಗಳು ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ಇಷ್ಟುದರೂ, 
ಯೋಜನೆಯ ಫಲಾನುಭವಿಗಳಿಂದ ಆರಿಸಿರುವ ತಿಪಟೂರು, ತುರುವೇಕೆರೆ, ಗುಬ್ಬಿ, 
ತುಮಕೂರು, ಕುಣಿಗಲ್‌, ಹುಲಿಯೂರುದುರ್ಗ, ನಾಗಮಂಗಲ ಮತ್ತುಬೆಳ್ಳಾವಿ ಮತ ಕ್ಷೇತ್ರಗಳ 
ಶಾಸಕರುಗಳು ವಿಧಾನಸಭೆಯ ಒಳಗೆ ಮತ್ತುಹೊರಗೆ ಚಕಾರ ಎತ್ತದೆ ನಿರ್ಲಿಪರಾಗಿರುವುದರ 
ಕಾರಣವೇನು...? ಇವರ ನಾಲಿಗೆ ಸತ್ತಿದೆಯೆ ? ಅಥವಾ ಅಧಿಕಾರದಲ್ಲಿರುವ ಹಂಗಿಗೆ 
ಸಿಕ್ಕಿಕೊಂಡು ಮೌನವಾಗಿದ್ದಾರೆಯೇ? ಅದೇನೆ ಕಾರಣವಿರಲಿ, ಇವರುಗಳ ಈ ನೀಚ ನಡವಳಿಕೆ, 
ನಿರ್ಲಕ್ಷ್ಯ ಹಾಗೂ ನಿರ್ವೀರ್ಯ ಪ್ರವೃತ್ತಿಯನ್ನು ಜನ ಮೂಕರಾಗಿ ನೋಡುತ್ತಾ 
ಇಂತಹವರುಗಳನ್ನು ಆರಿಸಿರುವುದಕ್ಕಾಗಿ ಪಶ್ಚಾತಾಪ ಪಡುತ್ತಿದ್ದಾರೆ. 


ನಮ್ಮನ್ನುಆಳವ ಜನ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನು ಈಡೇರಿಸದೆ ಇದ್ದಾಗ ನಾವು 
ಆರಿಸಿ ಕಳುಹಿಸಿದ ಪ್ರತಿನಿಧಿಗಳು ಅದನ್ನು ಪ್ರಶ್ನೆ ಮಾಡಲು ವಿಫಲರಾದಾಗ ಸಂಬಂಧ ಪಟ್ಟ 
ಜನ-ಸಾಮಾನ್ಯರು ನಿಸಹಾಯಕರೆಂದು ಭಾವಿಸಿಕೊಳ್ಳದೆ, ಕಾನೂನಿನ ಚೌಕಟ್ಟನಲ್ಲಿ ಪಡೆಯಲು 
ಸಾಧ್ಯವಾಗದ ಪರಿಹಾರವನ್ನು ಕಾನೂನನ್ನುಕೈಗೆತ್ತಿಕೊಂಡಾದರೂ ಪಡೆದು ಕೊಳ್ಳಬೇಕಾಗುತದೆ. 
ಆದ್ದರಿಂದ ಆಳುವ ಜನರ ಈ ಅನ್ಯಾಯ, ಪ್ರತಿನಿಧಿಸುವ ಜನರ ಈ ನಿರ್ವೀರ್ಯತೆಯ ಎರುದ್ಧ ಜನ 
ಸಿಡಿದೆದ್ದು ಪರಿಹಾರ ಪಡೆದುಕೊಳ್ಳಬೇಕೆಂದು ಕೋರುತ್ತೇವೆ. 


ಇಂತಿ 
ಕುಣಿಗಲ್‌ ತಾಲ್ಲೂಕು ರೈತ ಬಾಂಧವರು 


೪೫೫ / ಜೀವನದಿ 


ಹೇಮಾವತಿಯಿಂದ ಕೆ.ಆರ್‌.ಎಸ್‌ಗೆ 
ನೀರು ಬಿಟ್ಟಿರುವುದರ ವಿರುದ್ಧ ಪ್ರತಿಭಟನೆ 


ಕಳೆದ ವರ್ಷ ಕೆ.ಆರ್‌.ಎಸ್‌ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ಕದ್ದು ನೀರು 
ಬಿಟ್ಟದ್ದರ ಪರಿಣಾಮವಾಗಿ, ಇಂದು ಕೆ.ಆರ್‌.ಎಸ್‌ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರು ಇಲ್ಲದೆ 
ಬೆಳೆಗಳು ಒಣಗುತ್ತಿವೆ. ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೆ.ಆರ್‌.ಎಸ್‌ ನಿಂದ 
ತಮಿಳುನಾಡಿಗೆ ರಾತ್ರೋರಾತ್ರಿ ತಮ್ಮ ಸ್ವಾರ್ಥ ರಾಜಕೀಯ ಲಾಭಕ್ಕಾಗಿ ನೀರು ಬಿಟ್ಟ ಮುಖ್ಯ 
ಮಂತ್ರಿಗಳು, ಈಗ ತುಮಕೂರು ಜಿಲ್ಲೆಗೆ ನ್ಯಾಯವಾಗಿ ಒದಗಿಸಬೇಕಾದ ಹೇಮಾವತಿ 
ಅಣೆಕಟ್ಟೆಯ ನೀರನ್ನು ಕೆ.ಆರ್‌.ಎಸ್‌ ಮುಖಾಂತರ ಮತ್ತೆತಮಿಳುನಾಡಿಗೆ ಬಿಡಲು ತೀರ್ಮಾನಿಸಿ 
ನೀರು ಬಿಟ್ಟದ್ದಾರೆ. 


ತುಮಕೂರು ಮತ್ತುಮಂಡ್ಕ ಜಿಲ್ಲೆಗಳಲ್ಲಿಕುಡಿಯುವ ನೀರಿಗೂ ಬವಣೆ ಪಡುತ್ತಿರುವ 
ಈ ಪರಿಸ್ಥಿತಿಯಲ್ಲಿ ತಮ್ಮ ರಾಷ್ಟ್ರೀಯ ರಾಜಕಾರಣದ ತೆವಲು ತೀರಿಸಿಕೊಳ್ಳಲು ತಮಿಳುನಾಡಿ 
ಮುಖ್ಯಮಂತ್ರಿ ಕರುಣಾನಿಧಿಯರನ್ನುಓಲೈಸುವ ಸಲುವಾಗಿ, ಕರ್ನಾಟಕದ ಮುಖ್ಯಮಂತ್ರಿಗಳು, 
ಈ ರೈತ ವಿರೋಧಿ ತೀರ್ಮಾನ ತೆಗೆದುಕೊಂಡು ತಮ್ಮ ನೀಚತನವನ್ನು ಪ್ರದರ್ಶಿಸಿದ್ದಾರೆ. 
ತಮಿಳುನಾಡಿಗೆ ಕಳೆದ ವರ್ಷ ನೀರು ಬಿಡದಿದ್ದಲ್ಲಿಕೆ.ಆರ್‌.ಎಸ್‌ ಅಚ್ಚುಕಟ್ಟುಪ್ರದೇಶದಲ್ಲಿ ಬೆಳೆ 
ಒಣಗುವ ಪ್ರಮೇಯವೇ ಬರುತ್ತಿರಲಿಲ್ಲಮತ್ತು ಈಗ ಹೇಮಾವತಿಯಿಂದ ಕೆ.ಆರ್‌.ಎಸ್‌ಗೆ 
ನೀರು ಬಿಡುವ ಅಗತ್ಯವೂ ಬರುತಿರಿಲಿಲ್ಲ. 


ರಾಷ್ಟ್ರ ರಾಜಕಾರಣದ ಅಮಲಿನಲ್ಲಿ ರಾಜ್ಯದ ರೈತರ ಹಿತವನ್ನು ಬಲಿಕೊಡುತ್ತಿರುವ 
ರಾಜ್ಯಸರ್ಕಾರದ ಈ ತೀರ್ಮಾನದ ವಿರುದ್ಧ ಹೇಮಾವತಿ ನೀರಿಗಾಗಿ ಕಾದು ಕುಳಿತಿರುವ 
ತುಮಕೂರು ಜಿಲ್ಲೆಯ ಜನತೆ ಪ್ರತಿಭಟಿಸುವುದು ಅವಶ್ಯಕವಾಗಿದೆ. ಈ ದಿಸೆಯಲ್ಲಿ ತುಮಕೂರು 
ನಗರದಲ್ಲಿ ತಾ|| 27-5-1996ನೇ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ ಪ್ರತಿಭಟನೆ ಹಾಗೂ 
ರಸ್ತೆತಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರು, 
ಕಾರ್ಯಕರ್ತರು,ನಾಗರೀಕ ಬಂಧುಗಳು, ಹೆಚ್ಚಿನದಾಗಿ ಹೇಮಾವತಿ ನೀರಿನ ಫಲಾನುಭವಿಗಳಾದ 
ರೈತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿಕೆ. 


ವಂದನೆಗಳೊಂದಿಗೆ 


ಇಂತಿ 
ಹೇಮಾವತಿ ನಾಲಾ ಅಚ್ಚುಕಟ್ಟು ದಾರರವೇದಿಕೆ, ತುಮಕೂರು 


ಜೀವನದಿ / ೪೫೬ 
ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ, ತುಮಕೂರು 
ಮಾನ್ಯ ರೈತ ಬಾಂಧವರೆ, 


ಕರ್ನಾಟಕ ರಾಜ್ಯದ ಎರಡು ಪ್ರಮುಖ ನೀರಾವರಿ ಯೋಜನೆಗಳಾದ ಕೃಷ್ಣಮತ್ತು ಕಾವೇರಿ 
ನೀರಾವರಿ ಯೋಜನೆಗಳ ನೀರನ್ನು ಬಳಸಿಕೊಳ್ಳುವುದರಲ್ಲಿವಿಶೇಷ ಪರಿಸ್ಥಿತಿ ಸೃಷ್ಟಿಯಾಗಿರುವುದು 
ಎಲ್ಲರಿಗೂ ತಿಳಿದ ವಿಷಯವೇ ಅಗಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರ 
ಯಾವುದೇ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳದಿರುವುದು ದುರಾದೃಷ್ಟಕರ ಸಂಗತಿ. ಈ 
ಯೋಜನೆಗಳ, ಅದರಲ್ಲಿಯೂ ಹೇಮಾವತಿ ಯೋಜನೆಯ ಅನುಷ್ಠಾನವನ್ನುತ್ವರಿತಗೊಳಿಸಲು 
ಅವಶ್ಯಕವಾಗಿ ಬೇಕಾಗಿರುವ ಹಣ ಒದಗಿಸದೆ ಇರುವುದರಿಂದ, ಮೊದಲಿಗೆ ಚುರುಕಾಗಿ 
ಪ್ರಾರಂಭವಾದ ಕೆಲಸಗಳು ಸ್ಥಗಿತಗೊಂಡಿವೆ. ಆದ್ದರಿಂದ ಈ ಕೆಲಸಗಳ ಪ್ರಗತಿಯನ್ನು 
ತ್ವರಿತಗೊಳಿಸಲು ಪಕ್ಷಾತೀತವಾಗಿ ಎಲ್ಲರೂ ಹೋರಾಡುವುದು ಅವಶ್ಯಕವಾಗಿದೆ. 


ಆದ್ದರಿಂದ ತಾ॥। 18-10-1993ನೇ ಸೋಮವಾರ ಬೆಳಿಗ್ಗೆ 10 ಗಂಟಿಗೆ ಗುಬ್ಬಿ ಪಟ್ಟಣದ 
ಜೂನಿಯರ್‌ ಕಾಲೇಜ್‌ ಮೈದಾನದಲ್ಲಿ ತುಮಕೂರು ಜಿಲ್ಲೆಮತ್ತುನಾಗಮಂಗಲ ತಾಲ್ಲೂಕಿನ 
ಹೇಮಾವತಿ ನಾಲಾ ಅಚ್ಚಕಟ್ಟು ಪ್ರದೇಶದ ರೈತರ ಸಮಾವೇಶವನ್ನು ಕರೆಯಲಾಗಿದೆ. 
ಈ ಅಪೂರ್ವ ಸಮಾವೇಶಕ್ಕೆ ಶ್ರೀ ಸಿದ್ದಗಂಗಾ ಕ್ಷೇತ್ರಾಧ್ಯಕ್ಷರಾದ ಶ್ರೀಶ್ರೀಶ್ರೀ ಪರಮಪೂಜ್ಯ 
ಡಾ. ಶಿವಕುಮಾರ ಸ್ವಾಮೀಜಿಗಳವರನ್ನು ಮತ್ತು ಆದಿಚುಂಚನಗಿರಿ ಕೇತ್ರಾಧ್ಯಕ್ಷರಾದ 
ಜಗದ್ಗುರು ಶ್ರೀ ಶ್ರೀ ಶ್ರೀ ಬಾಲಗಂಗಾಧರನಾಥಸ್ವಾಮೀಜಿಯವರುಗಳನ್ನು ಮತ್ತುರಾಜ್ಯದ 
ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಅಚ್ಚುಕಟ್ಟು ಪ್ರದೇಶದ ಮಂತ್ರಿಗಳನ್ನು, 
ಸಂಸತ್‌ ಸದಸ್ಯರುಗಳನ್ನು ಹಾಗೂ ಎಲ್ಲಾರಾಜಕೀಯ ಪಕ್ಷಗಳ ಮುಖಂಡರುಗಳನ್ನು ಆಹ್ವಾನಿಸ 
ಲಾಗುವುದು. 


ರೈತ ಬಾಂಧವರುಗಳು ಹೆಚ್ಚಿನ ಸಂಖ್ಯೆಯ 
ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇವೆ. 


6 
ಣೆ 
೨ 
3 
4 
G 
ಥೆ 
i 
el 
EL 
ಸ 
CL 
1 
ಬ 


ಹೆಚ್‌ . ನಿಂಗಯ್ಯ ಬಿ.ಎಸ್‌. ಸಿದಲಿಂಗೇಗೌಡ ವೈ.ಕೆ ರಾಮಯ್ಯ 


ಅಧ್ಯಕ್ಷರು ಹಾಗೂ ಶಾಸಕರು 


ಸಂಚಾಲಕರು, ಸಹಸಂಚಾಲಕರು ಮತ್ತುಕಾರ್ಯಕಾರಿಸಮಿತಿಸದಸ್ಮರು 


೪೫೭ / ಜೀವನದಿ 

ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ 

ರೈತರ ಸಭೆ 
ತಾ.23-6-1998 ನೇ ಮಂಗಳವಾರ, ಬೆಳಿಗ್ಗೆ 10-00 ಗಂಟೆಗೆ 
ಸ್ಥಳ: ವುಡ್‌ ಲ್ಯಾಂಡ್ಸ್‌ ಹೋಟೆಲ್‌ ಸಭಾಂಗಣ, ಕೆ.ಎಸ್‌.ಆರ್‌.ಟಿ.ಸಿ ಬಸ್‌ ಸ್ಟಾಂಡ್‌ ಎದುರು 
ಮಾನ್ಯರೆ, 

ಹಾಸನ ಜಿಲ್ಲೆಯ ರೈತರು ತಮಗೆ ಬರಬೇಕಾದ ಪರಿಹಾರ ಪಡೆದುಕೊಳ್ಳಲು 
ಸರ್ಕಾರವನ್ನು ಒತ್ತಾಯಿಸುವ, ತುಮಕೂರು ಜಿಲ್ಲೆಗೆ ಹರಿದು ಬರುವ ಹೇಮಾವತಿ ಕಾಲುವೆಗೆ 
ಮಣ್ಣು ಸುರಿದು ನೀರು ಹರಿದು ಬರದಂತೆ ಎರಡು ತಿಂಗಳುಗಳಿಂದ ಅಡ್ಡಿ ಮಾಡಿರುತಾರೆ. 
ಇದರಿಂದಾಗಿ ತಿಪಟೂರು ಮತ್ತುತುಮಕೂರು ಪಟ್ಟಣಗಳ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. 
ಅಲ್ಲದೆ, ಜಿಲ್ಲೆಯ ಅನೇಕ ಕೆರೆಗಳ ಮೂಲಕ ಬೇಸಾಯಕ್ಕೆ ಬರಬೇಕಾದ ನೀರೂ ಕೂಡಾ 
ಲಭ್ಯವಿಲ್ಲದಾಗಿದೆ. ಮಂಡ್ಯ ಜಿಲ್ಲೆಯ ರೈತರು ಹಾಗೂ ಜನಪ್ರತಿನಿಧಿಗಳು, ಕೃಷ್ಣರಾಜಸಾಗರ 
ಅಣೆಕಟ್ಟಿನ ಅಚ್ಚುಕಟ್ಟುಪ್ರದೇಶಕ್ಕೆ, ಹೇಮಾವತಿ ನೀರನ್ನು ಬಿಡಬೇಕೆಂದು ಒತ್ತಾಯಿಸುತಿದ್ದಾರೆ. 


ಆದರೆ ತುಮಕೂರು ಜಿಲ್ಲೆಯಲ್ಲಿ ಮುಂಗಾರು ಸಂಪೂರ್ಣವಾಗಿ ವಿಫಲವಾಗಿದ್ದು ನೀರಿಗಾಗಿ 
ಜನರು ಆಹಾಕಾರಪಡುತಿದ್ದರೂ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. 


ಅಡ್ಡಗಟ್ಟಿರುವ ಕಾಲುವೆಯನ್ನು ತೆರವು ಪಡಿಸಿ ಈ ಮುಂಗಾರಿನಲ್ಲಿ ಹೇಮಾವತಿ ನೀರು 
ಜಿಲ್ಲೆಗೆ ಹರಿದು ಬರಲು ಅವಕಾಶ ಮಾಡದಿದ್ದರೆ ಇಡೀ ವರ್ಷ ತುಮಕೂರು ಜಿಲ್ಲೆಯ ರೈತರು 
ಹೇಮಾವತಿ ನೀರಿನಿಂದ ವಂಚಿತರಾಗಬೇಕಾಗುತದೆ. ಕಾಲುವೆಯ ಮಣ್ಣು ತೆಗೆಯಿಸಿ ತುಮಕೂರು 
ಜಿಲ್ಲೆಗೆ ನೀರುಹರಿದು ಬಿಡುವಂತೆ ಕೋರಿ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಆದರೂ 
ಏನೂ ಪ್ರಯೋಜನವಾಗಿರುವುದಿಲ್ಲ. 


ಆದ್ದರಿಂದ ಈ ವಿಷಯದಲ್ಲಿ ಚರ್ಚಿ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲು 
ಜಿಲ್ಲೆಯ, ಅದರಲ್ಲಿಯೂ ಹೇಮಾವತಿ ಅಚ್ಚುಕಟ್ಟು ಪ್ರದೇಶದ ಪ್ರಮುಖ ರೈತರ ಸಭೆಯನ್ನು 
ತಾ.23-6-1998ನೇ ಮಂಗಳವಾರ ಬೆಳಿಗ್ಗೆ 11-00 ಗಂಟೆಗೆ ತುಮಕೂರು ಬಸ್‌ ನಿಲ್ದಾಣದ 
ಎದುರಿನ ವುಡ್‌ಲ್ಯಾಂಡ್ಸ್‌ ಹೋಟೆಲ್‌ ಸಭಾಂಗಣದಲ್ಲಿಕರೆಯಲಾಗಿದೆ . ಈ ಸಭೆಗೆ ಜಿಲ್ಲೆಯ 
ಎಲ್ಲಾ ಪಕ್ಷಗಳ ಮಾನ್ಯ ಲೋಕಸಭಾ ಸದಸ್ಯರುಗಳು, ಶಾಸಕರುಗಳು ಹಾಗೂ ಪ್ರಮುಖರನ್ನು 
ಆಹ್ವಾನಿಸಲಾಗಿದೆ. ಆದ್ದರಿಂದ ದಯಮಾಡಿ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿಈ ಸಭೆಯಲ್ಲಿ 
ಭಾಗವಹಿಸಿ, ತಮ್ಮ ಅಮೂಲ್ಯ ಸಲಹೆ, ಸೂಚನೆ ನೀಡಲು ಕೋರುತ್ತೇನೆ. 

ತಮ್ಮವಿಶ್ವಾಸಿ 
ವೈ.ಕೆ.ರಾಮಯ್ಯ, ಅಧ್ಯಕ್ಷರು 


ಜೀವನದಿ / ೪೫೮ 
ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ (ರಿ), ತುಮಕೂರು ಜಿಲ್ಲೆ 


'ಹೇಮಾವತಿ ನೀರು ಬಿಡುಗಡೆಗೆ ಒತಾಯಿಸಿ ತುಮಕೂರು ಜಿಲ್ಲಾಬಂದ್‌' 


ದಿನಾಂಕ 20-7- pS 
ಸಮಸ್ತ ನಾಗರೀಕ ಬಂಧುಗಳೇ, 


ಬಾಗೂರು-ನವಿಲೆ ಸುರಂಗ ಕಾಲುವೆಯಲ್ಲಿಮಣ್ಣುತುಂಬಿ, ಹಾಸನ ಜಿಲ್ಲೆಯ ಜನ 
ತುಮಕೂರು ಜಿಲ್ಲೆಗೆ ಹರಿದು ಬರಬೇಕಾಗಿರುವ ಹೇಮಾವತಿ ನೀರನ್ನು ತಡೆ ಹಿಡಿದಿರುವ 
ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಬಂದ್‌ ಮತ್ತು ರಸ್ತೆ ತಡೆ ಕಾರ್ಯಕ್ರಮವನ್ನು 
ತಾ.29-7-1998ರಂದು ಆಚರಿಸಬೇಕೆಂದು ಸಮಸ್ತ ಜಿಲ್ಲೆಯ ನಾಗರೀಕರು ಮತ್ತು ರೈತರಲ್ಲಿ 
ಮನವಿ ಮಾಡುತ್ತೇವೆ. ಜಿಲ್ಲೆಯ ಬಂದ್‌ ಮತ್ತು ರಸ್ತೆ ತಡೆಯಿಂದ ಸಾರ್ವಜನಿಕರಿಗಾಗುವ 
ಆನಾನುಕೂಲಕ್ಕಾಗಿ ಕ್ಷಮೆ ಕೋರುತ್ತೇವೆ. ಆದರೆ ಜಿಲ್ಲೆಯ ಹಿತದೃಷ್ಟಿಯಿಂದ ಈ ಹೋರಾಟ 
ಆನಿವಾರ್ಯವಾಗಿದ್ದುನಾಗರೀಕರು, ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆ, ಕಾಲೇಜ್‌, ಬ್ಯಾಂಕ್‌ಗಳು, 
ಸಂಘ-ಸಂಸ್ಥೆಗಳು, ಅಂಗಡಿ ಮುಗ್ಗಟ್ಟುಗಳು, ಚಿತ್ರಮಂದಿರಗಳು, ಸರ್ಕಾರಿ ಕಛೇರಿಗಳನ್ನು 
ಮುಚ್ಚವುದರೊಂದಿಗೆ ಎಲ್ಲಾ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸುವುದರೊಂದಿಗೆ, 
ಸಮಸರೂಸಹಕರಿಸಿ ಅಂದು ಜಿಲ್ಲೆಯಾದ್ಯಂತ ಬಂದ್‌ ಅಚರಿ ಸಹಕರಿಸಬೇಕೆಂದು ಈ ಮೂಲಕ 
ಏನಂತಿ ಮಾಡಿಕೊಳ್ಳುತ್ತೇವೆ. 


ವಂದನೆಗಳೊಂದಿಗೆ, 


ರಸ್ತೆತಡೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ನೀರು ಬಿಡುವವರೆಗೂ ದಾರಿ 
ದಾರಿಬಿಡುವುದಿಲ್ಲಎಂದು ಘೋಷಿಸಿ 


ಹೇಮಾವತಿ ನಾಲಾ ಅಚ್ಚುಕಟ್ಟುದಾರರ ವೇದಿಕೆ (ರಿ) 
ತುಮಕೂರು 


೪೫೯ / ಜೀವನದಿ 


ಮೈಸೂರು ಬಿತ್ತನೆ ವಲಯದ ರೇಷ್ಮೆಬೆಳೆಗಾರರ ಸಮಾವೇಶ 
ಮಾನ್ಯರೆ, 
ರಾಷ್ಟ್ರದ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯದ್ದುಸಿಂಹಪಾಲು. ಕರ್ನಾಟಕದ 


ಈ ಹೆಮ್ಮೆಯ ಸಾಧನೆಗೆ ಮೈಸೂರು ಬಿತ್ತನೆ ವಲಯದ ರೈತರ ಕಟಿಬದ್ಧವಾದ ಶ್ರಮದಿಂದ 
ಬೆಳೆಯುವ ಬಿತ್ತನೆಗೂಡು ಪ್ರಮುಖ ಕೊಡುಗೆ. 


ಹಿಂದೆ ಇದ್ದಅನೇಕ ಪ್ರದೇಶಗಳನ್ನುಕೈಬಿಟ್ಟು, ಕುಣಿಗಲ್‌, ಮಾಗಡಿತಾಲ್ಲೂಕು ಮತ್ತು 
ತುಮಕೂರು ತಾಲ್ಲೂಕಿನ ಹೆಬ್ಬೂರು ಹೋಬಳಿ ಪ್ರದೇಶವನ್ನು ಮೈಸೂರು ಬಿತ್ತನೆ ವಲಯವೆಂದು 
ಸರ್ಕಾರನಿಗದಿ ಮಾಡಿದೆ. ಈ ಪ್ರದೇಶದ ರೈತರು ಸರ್ಕಾರ ನಿಗದಿಮಾಡಿರುವ ಮೈಸೂರು ಬಿತ್ತನೆ 
ತಳಿಯ ಗೂಡನ್ನುಮಾತ್ರ ಬೆಳೆಯಬೇಕೆಂಬನಿರ್ಬಂಧವಿದೆ. ಬೇರೆ ತಳಿಯನ್ನುಬೆಳೆಯುವುದುಇಲ್ಲಿ 
ಅಪರಾಧವಾಗುತ್ತದೆ. ಹೀಗೆ ಸರ್ಕಾರ ನಿಗದಿಪಡಿಸಿದ ನಿರ್ದಿಷ್ಟ ತಳಿಯನ್ನೇ ಬೆಳೆದ ರೈತರು ತಮ್ಮ 
ಗೂಡನ್ನುಸರ್ಕಾರಿ ಗೂಡು ಮಾರು ಕಟ್ಟೆಯಲ್ಲಿಯೇ ಮಾರಾಟ ಮಾಡಬೇಕೆಂಬುದು ಮತ್ತೊಂದು 
ನಿರ್ಭಂದ. 


ಇಂತಹುದೇ ತಳಿಯನ್ನು ಬೆಳೆಯಬೇಕೆಂದು, ಇಂತಹ ಮಾರುಕಟ್ಟೆಯಲ್ಲೇ ಇಂತಿಷ್ಟೇ 
ಬೆಲೆಗೆ ಮಾರಬೇಕೆಂಬ ಕಾನೂನಿನಿಂದಾಗಿ, ಅನಾದಿಕಾಲದಿಂದಲೂ ಈ ಪ್ರದೇಶದ ರೈತರು ತಮ್ಮ 
ಬೆಳೆಗೆ ಸರಿಯಾದ ಬೆಲೆ ಸಿಗದೆ ತೊಂದರೆ ಪಡಬೇಕಾಯಿತು. ಈ ಪ್ರದೇಶದ ಬೆಳೆಗಾರರಿಗೆ 
ಆಗಿರುವ ಈ ಅನ್ಯಾಯವನ್ನು ಸರಿಪಡಿಸಲು 1980ರ ದಶಕದಲ್ಲಿ ಅನೇಕ ಜನರ ಹೋರಾಟದ 
ಫಲವಾಗಿ ರಾಷ್ಟ್ರದಲ್ಲಿಯೇ ಮೊದಲನೇ ಬಾರಿಗೆ, ವ್ಯವಸಾಯದ ಉತ್ಪನ್ನಗಳಲ್ಲಿ ಒಂದಾದ 
ಮೈಸೂರು ಬಿತ್ತನೆ ತಳಿ ರೇಷ್ಮೆ ಗೂಡನ್ನು ಬಿತ್ತನೆ ತೆಗೆದುಕೊಳ್ಳದೇ ಇದ್ದಾಗ ಬೋನಸ್‌ ಕೊಡುವ 
ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಅಂದಿನಿಂದ ವಿವಿಧ ಸರ್ಕಾರಗಳು ಬೋನಸ್‌ ದರವನ್ನು 
ಪರಿಷ್ಕರಿಸುತ್ತಾಬಂದು, ಈಗ ಒಂದು ಕೆ.ಜಿ. ಗೂಡಿಗೆ 25 ರೂ. ಬೋನಸ್‌ ಕೊಡುತ್ತಿದ್ದಾರೆ. 


ಇತ್ತೀಚಿನ ದಿನಗಳಲ್ಲಿ ಎಲಾ ಕ್ಷೇತ್ರಗಳಲ್ಲಿ ಬೆಲೆ ಏರಿಕೆ ಉಂಟಾಗಿದೆ. ಆದರೆ ಈಗ 
ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಜನತಾದಳ ಸರ್ಕಾರ ಎಷ್ಟು ಒತ್ತಾಯಿಸಿದರೂ ರೇಷ್ಮೆ ಬೆಳೆಗಾರರಿಗೆ 
ಬೋನಸ್‌ ಹೆಚ್ಚಿಸಲು ನಿರಾಕರಿಸಿದೆ. ಅದೇ ರೀತಿ ರೇಷ್ಮೆ ಬಿತ್ತನೆ ಗೂಡಿನ ಕನಿಷ್ಠ ಬೆಲೆಯನ್ನು 150 
ರೂನಿಂದ ಹೆಚ್ಚಿಗೆಮಾಡಲು ನಿರಾಕರಿಸಿದೆ. ಸರ್ಕಾರದ ಈ ರೈತ ವಿರೋಧಿ ಧೋರಣೆಯಿಂದಾಗಿ 
"ದೇಶದಲ್ಲಿ ಒಂದು ಕೆ.ಜಿ. ಈರುಳ್ಳಿಯ ಬೆಲೆ 50 ರೂ. ಇರುವಾಗ ಒಂದು ಕೆಜಿ ಬಿತ್ತನೆ ರೇಷ್ಮೆ 
ಗೂಡನ್ನುರೈತ 30 ರೂ.ಗೆ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. 

ಈ ರಾಷ್ಟ್ರ ರೇಷ್ಮೆದ 'ಆಮದು ನೀತಿಯಿಂದಾಗಿ ರೇಷ್ಮೆ ಉತ್ಪಾದಕರಿಗೆ ನ್ಯಾಯಬೆಲೆ 
ಸಿಗುತ್ತಿಲ್ಲ. ಆದ್ದರಿಂದ ಹೊರ ದೇಶದಿಂದ ರೇಷ್ಮ ಆಮದು ಮಾಡಿಕೊಳ್ಳುವುದು ನಿಲ್ಲಿಸಬೇಕೆಂದು, 


ಜೀವನದಿ / ೪೬೦ 
ಕೇಂದ್ರ ಸರ್ಕಾರಕ್ಕೆ ಅನೇಕ ಸಲ ಕೋರಿಕೊಂಡಿದ್ದಾಗ್ಯೂ ಕೇಂದ್ರಸರ್ಕಾರ ರೇಷ್ಮೆ ವ್ಯಾಪಾರಿಗಳ 
ಹಿತ ರಕ್ಷಿಸಲು ರೇಷ್ಮೆ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿಲ್ಲ. 

ಬೋನಸ್‌ ದರ ಹೆಚ್ಚಿಸಲು, ರೇಷ್ಮೆ ಉತ್ಪಾದಕರಿಗೆ ನ್ಯಾಯಬೆಲೆ ಪರಿಷ್ಕರಿಸಲು, ಅನಿಷ್ಟ 
ರೇಷೆ ಆಮದು ಪದತಿಯನು ರದು ಮಾಡುವಂತೆ, ರಾಜ್ಯ ಮತು ಕೇಂದ್ರ ಸರ್ಕಾರಗಳನು 

[J ೦ಎ 4 ಎ ಮಿ 4 

ಒತಾಯಿಸುವುದು ರೇಷ್ಮೆಬೆಳೆಗಾರರಿಗೆ ಈಗ ಅನಿವಾರ್ಯವಾಗಿದೆ. 

ಆದ್ದರಿಂದ ಈ ವಿಷಯಗಳೂ ಸೇರಿದಂತೆ, ಬೆಳೆಗಾರರಿಗೆ ಸಂಬಂಧಿಸಿದ ಎಲ್ಲಾ 
ಸಮಸ್ಯೆಗಳ ಬಗ್ಗೆ ಚರ್ಚಿಸಿ, ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು, 


ದಿನಾಂಕ 18-11-1998ನೇ ಬುಧವಾರದಂದು ಬೆಳಿಗ್ಗೆ 10 ಗಂಟೆಗೆ ಕುಣಿಗಲ್‌ನ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಆವರಣದಲ್ಲಿ, ಮೈಸೂರು ಬಿತ್ತನೆ ವಲಯದ ರೇಷ್ಟೆ ಬೆಳೆಗಾರರಸಭೆ ಕರೆಯಲಾಗಿದೆ. 


ಈ ಸಭೆಯಲ್ಲಿ ಭಾಗವಹಿಸಿ ಬೆಳೆಗಾರರಿಗೆ ಶಕ್ತಿತುಂಬಲು ವಿರೋಧ ಪಕ್ಷದ ಅನೇಕ 
ನಾಯಕರನ್ನು ಆಹ್ವಾನಿಸಲಾಗಿದೆ. ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಗಳನ್ನು 
ಒತ್ತಾಯಿಸಲು ಮಾಗಡಿ,ಕುಣಿಗಲ್‌ ಮತ್ತು ಹೆಬ್ಬೂರು ಪ್ರಾಂತ್ಯದ ರೇಷ್ಮೆ ಬೆಳೆಗಾರರು ಹಾಗೂ 
ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿಕೆ. 


ಬೇಡಿಕೆಗಳು 
1. ರೇಷ್ಮೆಬಿತ್ತನೆ ಗೂಡಿನ “ಬೋನಸ್‌' ದರವನ್ನುರೂ. 25ರಿಂದ 50ರೂ.ಗೆ ಹೆಚ್ಚಿಸುವುದು. 
2. ಬಿತನೆಗೂಡಿನ ಕನಿಷ್ಠಬೆಲೆಯನ್ನುರೂ. 150ರಿಂದ 250 ರೂ.ಗಳಿಗೆ ನಿಗಧಿಗೊಳಿಸುವುದು. 


3. ರೈತರ ಬೆಳೆಗಳು ಕೆಡುವುದನ್ನು ತಪ್ಪಿಸಲು, ಇಲಾಖೆಯವರು ರೋಗರಹಿತ ಮೊಟ್ಟೆ 
ಒದಗಿಸುವಂತೆ ಒತಾಯಿಸುವುದು. | 


4. ರಾಷ್ಟ್ರದ ರೇಷ್ಮೆ ಉತ್ಪಾದಕರಿಗೆ ಮಾರಕವಾಗಿರುವ ರೇಷ್ಮೆ ಆಮದು ಪದ್ಧತಿಯನ್ನು ರದ್ದು 
ಪಡಿಸುವಂತೆ ಕೇಂದ್ರ ಸರ್ಕಾರವನ್ನು ಓತ್ತಾಯಿಸುವುದು 


ತಮ್ಮ ಎಶ್ವಾಸಿ 


ವೈ.ಕೆ. ರಾಮಯ್ಯ 


ಮಾಜಿ ಸಚಿವರು 


೪೬೧ / ಜೀವನದಿ 


ಮಾನ್ಯ ಶ್ರೀ ವೈ.ಕೆ ರಾಮಯ್ಯ ತೋಟಗಾರಿಕೆ ಸಚಿವರು, 
ಇವರ ಕಾಲ್ನಡಿಗೆ ಪ ಪ್ರ ವಾಸ 


ಮಾನ್ಯರೇ, 


ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದ್ದರೆ ಜರೂರಾಗಿ ಜಲ ಮತ್ತುವಾಯು 
ಮಾಲಿನ್ಯ ತಡೆಗಟ್ಟಲು ಆದಷ್ಟುಗಿಡಮರಗಳನ್ನುನೆಡುವುದು. ಮಿತಿಮೀರಿದ ಜನಸಂಖ್ಯೆಯನ್ನು 
ಹತೋಟಯಲ್ಲಿಡುವುದು. ಪ್ರಜಾಪ್ರಭುತ್ವದ ಪ್ರಜೆಯ ಕರ್ತವ್ಯ ಪ್ರಜ್ಞೆ ಮೂಡಿಸಲು, ಈ 
ರಾಷ್ಟ್ರದ ಜನಸಾಮಾನ್ಯರನ್ನುವಿದ್ಯಾವಂತರನ್ನಾಗಿ ಮಾಡುವುದು. ಈ ಮೂರು ಕಾರ್ಯಕ್ರಮಗಳು 
ಅತಿ ಜರೂರಾಗಿ ಆಗಬೇಕು ಎನ್ನುವುದು ನನ್ನನಂಬಿಕೆ. ಇವುಗಳನ್ನು ಕಾರ್ಯರೂಪಕ್ಕೆ ತರುವ 
ಇಚ್ಛೆಯಿಂದ, ನನ್ನಕ್ಷೇತ್ರದಲ್ಲಿಗಿಡಮರಗಳನ್ನುನೆಡುವುದು, ಕುಟುಂಬಕಲ್ಯಾಣ ಯೋಜನೆಯ 
ಕಾರ್ಯಕ್ರಮಗಳನ್ನುಕಳದ ವರ್ಷದಿಂದ ಹಾಕಿಕೊಂಡಿದ್ದೇವೆ. ಇದರ ಅಂಗವಾಗಿ ನನ್ನ ಕ್ಷೇತ್ರದ 
ತುಮಕೂರಿನಿಂದ ಬೆಂಗಳೂರು ಜಿಲ್ಲೆ ಗಡಿಯವರೆಗೆ ಕಳೆದ ವರ್ಷ ಸುಮಾರು 80.ಕಿ.ಮಿ. 
ದೂರದಷ್ಟು ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿ, ನಾನು ಮತ್ತು ನನ್ನ ಸ್ನೇಹಿತರು ಈ ಕಾರ್ಯ 
ಕ್ರಮಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಈ ವರ್ಷವೂ 
ಮುಂದುವರಿಸಬೇಕೆಂಬಇಚ್ಛೆಯಿಂದ ಕುಣಿಗಲ್‌ನಿಂದ ಮದ್ದೂರುವರೆಗಿನ ರಾಜ್ಯ ಹೆದ್ದಾರಿಯನ್ನು 
ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿ, ದಾರಿಯ ಉದ್ದಕ್ಕೂ ಗಿಡಮರಗಳನ್ನು ನೆಡುವುದು, ಕುಟುಂಬ 
ಕಲ್ಯಾಣ ಯೋಜನೆಯ ಕಾರ್ಯಕ್ರಮಗಳನ್ನು ನಿರೂಪಿಸುವುದು ಮತ್ತು ವಿದ್ಯಾಭ್ಯಾಸದ ಬಗ್ಗೆ 
ತಿಳುವಳಿಕೆ ನೀಡಲು ಆಗಸ್ಟ್‌ ತಿಂಗಳು 11,12, ಮತ್ತು13ರಂದು ನಾನು ಮತ್ತುನನ್ನ ಅಭಿಮಾನಿಗಳು. 
ಈ ಕೆಳಕಂಡಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರ ಮದಲ್ಲಿ ಕರ್ನಾಟಕ 
ರಾಜ್ಯದ ಅರಣ್ಯ ಇಲಾಖಿಸಚಿವರಾದ ಶ್ರೀಜ. ಎಸ್‌. ಜಾ ಗಳ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ಶ್ರೀ ಬಿ. ರಾಚಯ್ಯನವರು, ಪ್ರಾಥಮಿಕ ಮತ್ತು ಪೌಢ 
ಶಿಕ್ಷಣ ಸಚಿವರಾದ ಶ್ರೀಬಿ. ಸೋಮಶೇಖರ್‌ರವರು, ಹುಲಿಯೂರುದುರ್ಗಕ್ಷೇತ್ರದ ಶಾಸಕರಾದ 
ಶ್ರೀ ಡಿ.ನಾಗರಾಜಯ್ಯನವರು ಹಾಗೂ ಮದ್ದೂರು ಕ್ಷೇತ್ರದ ಶಾಸಕರಾದ ಪ್ರೀ ಅಪ್ಪಾಜಿ ಗೌಡರು 
ಭಾಗವಹಿಸಲಿದ್ದಾರೆ. 


ಇಂತಿ ತಮ್ಮವ 
ವೈ.ಕೆ. ರಾಮಯ್ಯ 
ಸಚಿವರು, ತೋಟಗಾರಿಕೆ ಇಲಾಖೆ 


ಲೇಖಕರ ವಿಳಾಸ 


ಶ್ರೀ ಎಚ್‌. ವಿಶ್ವನಾಥ್‌ 
ಸಹಕಾರ ಸಚಿವರು 
ವಿಧಾನಸೌಧ, ಬೆಂಗಳೂರು - 560 001 


ಪ್ರೀ ಎಂ. ಆಂಜನೇಯ 
ನಿವೃತ್ತಉಪನ್ಯಾಸಕರು 
ಕೋತಿತೋಪು 
ತುಮಕೂರು - 572 101 


ಪ್ರೊ. ಜಯಪ್ರಕಾಶ್‌ ಗೌಡ 
ಕನ್ನಡ ಪ್ರಾಧ್ಯಾಪಕರು 
ಪಿ.ಇ.ಎಸ್‌. ಕಾಲೇಜು 


ಮಂಡ್ಯ 
ಡಾ. ದೇ.ಜವರೇ ಗೌಡ 
ವಿಶ್ರಾಂತ ಕುಲಪತಿಗಳು 
ಕುವೆಂಪು ಟ್ರಸ್ಟ್‌ 
ಜಯಲಕ್ಷ್ಮೀಪುರಂ 

ey 
ಮೈಸೂರು - 570 012 


ಶ್ರೀ ಸರಜೂ ಕಾಟ್ಕರ್‌ 
ವರದಿಗಾರರು, ಇಂಡಿಯನ್‌ ಎಕ್‌ಪ್ರಸ್‌ 


ಹೌಸಿಂಗ್‌ ಬೋರ್ಡ್‌ ಕಾಲೋನಿ, 
ಬೆಳಗಾವಿ 


ಪ್ರೀ ಆ.ನಂ. ಎಲಪರೆಡಿ 

ಉಮ ಇ 
9ಸಿ, 5ನೇ ಬ್ಲಾಕ್‌, ಐ.ಎ.ಎಸ್‌ ಕಾಲೋನಿ 
ಹೆಚ್‌.ಎಸ್‌.ಆರ್‌ ಬಡಾವಣೆ 6ನೇ ಸೆಕ್ಟರ್‌ 
ಬೆಂಗಳೂರು - 560034. 


ಫ್ರೀ ಬಿ.ಜಿ. ಬಣಕಾರ್‌ 
ವಿಧಾನಸಭೆಯ ಮಾಜಿ ಅಧ್ಯಕ್ಷರು 
ಹಿರೇಕೇರೂರು, ಹಾವೇರಿ ಜಿಲ್ಲೆ 


ಶ್ರೀ ಗಂಗಾಧರ ಮೊದಲಿಯಾರ್‌ 
ಹಿರಿಯ ಸಹ-ಸಂಪಾದಕರು 
ಪ್ರಜಾವಾಣಿ, 

ಚೆ ಮಹಾತ್ಮಗಾಂಧಿ ರಸ್ತ 
ಬೆಂಗಳೂರು - 560001 


ಫೀ ಶಿವಾಜಿ ಗಣೇಶನ್‌ 
ಹಿರಿಯಸಹಸಂಪಾದಕರು 
ಪ್ರಜಾವಾಣಿ 

fk ಮಹಾತ್ಮ ಗಾಂಧಿ ರಸ 
ಬೆಂಗಳೂರು - 560001 


ಪ್ರೀ ಉದಯಶಂಕರ ಭಟ್‌ 
ವರದಿಗಾರರು, ಪ್ರಜಾವಾಣಿ 
3ನೇ ಕ್ರಾಸ್‌, 2ನೇ ಲಿಂಕ್‌ ರಸ್ತೆ 
ಅಶೋಕ ನಗರ 

ತುಮಕೂರು - 572 102 


ಡಾ. ಸಿದ್ದಲಿಂಗಯ್ಯ 
ನಿರ್ದೇಶಕರು 

ಕನ್ನಡ ಅಧ್ಯಯನ ಸಂಸ್ಥೆ 
ಜ್ಞಾನಭಾರತಿ, ಬಿಂಗಳೂರು. 


ಪ್ರೊ. ಚಂದ್ರಶೇಖರ ಪಾಟೀಲ 


2750, 17 'ಎ' ಕ್ರಾಸ್‌, 6ನೇ ಮೇನ್‌ 


ಬನಶಂಕರಿ 2ನೇ ಹಂತ 
ಬೆಂಗಳೂರು - 560070 


ಫ್ರೀ ಎಂ.ವಿ. ವೆಂಕಟಪ 
೦ 
ವಿಧಾನಸಭಾ ಅಧ್ಯಕ್ಷರು 
ವಿಧಾನಸೌಧ, ಬೆಂಗಳೂರು - 560001 


ಫೀ ಕುಮಾರ್‌ ಬಂಗಾರಪ್ಪ 
ಸಣ್ಣನೀರಾವರಿ ರಾಜ್ಯ ಸಚಿವರು 
ವಿಧಾನಸೌಧ, ಬೆಂಗಳೂರು - 560001 


ಡಾ. ಶ್ರೀ ಶಿವಕುಮಾರ ಸ್ವಾಮೀಜಿ 
ಸಿದ್ಧಗಂಗಾ ಕ್ಷೇತ್ರ, ತುಮಕೂರು - 572 104 


ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ 
ಆದಿ ಚುಂಚನಗಿರಿ ಮಠ 
ವಿಜಯನಗರ, ಬೆಂಗಳೂರು - 10 


ಶ್ರೀ ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮೀಜಿ 
ತೋಂಟದಾರ್ಯ ಸಂಸ್ಥಾನ ಮಠ 
ಡಂಬಳ, ಗದಗ - 582 101 


ಶ್ರೀ ಹೆಚ್‌.ಸಿ. ಶ್ರೀಕಂಠಯ್ಯ 
ಕಂದಾಯಸಚಿವರು 
ಕರ್ನಾಟಕಸರ್ಕಾರ 

ವಿಧಾನಸೌಧ, ಬೆಂಗಳೂರು - 560 001 


ಡಾ. ಕರಿಗೌಡ ಬಿಚನಹಳಿ 
ಪ್ರಾಧ್ಯಾಪಕರು 

ಕನ್ನಡ ವಿಶ್ವವಿದ್ಯಾಲಯ 
ವಿದ್ಯಾರಣ್ಯ, ಹಂಪಿ - 583 221 


೪೬೩ / ಜೀವನದಿ 


ಪ್ರೊ. ಹಿ.ಚಿ. ಬೋರಲಿಂಗಯ್ಯ 
ಪ್ರಾಧ್ಯಾಪಕರು 

ಕನ್ನಡ ವಿಶ್ವವಿದ್ಯಾಲಯ 
ವಿದ್ಯಾರಣ್ಯ, ಹಂಪಿ - 583 221 


ಬಾರ್‌ ಲೈನ್‌, ತುಮಕೂರು - 572 101 


ಬಾ.ಹ. ರಮಾಕುಮಾರಿ, ಲೇಖಕಿ 
24ನೇ ಕ್ರಾಸ್‌, ಎಸ್‌.ಐ.ಟಿ. ಬಡಾವಣೆ 
ತುಮಕೂರು - 572 102 


ಫ್ರೀ ಬಿ.ಎಲ್‌. ಶಂಕರ್‌ 
ವಿಧಾನಪರಿಷತ್‌ ಅಧ್ಯಕ್ಷರು 
ವಿಧಾನಸೌಧ, ಬೆಂಗಳೂರು - 560 001 


ಶ್ರೀ ಎಚ್‌.ಎಸ್‌. ರಾಮಣ್ಣ 
ಸಂಪಾದಕರು 

ತುಮಕೂರು ವಾರ್ತೆ 
ಎಸ್‌.ಐ.ಟಿ. ಬಡಾವಣೆ, 
ತುಮಕೂರು - 572 102 


ಶ್ರೀ ಕವಿತಾ ಕೃಷ್ಣ 

ನಂ.5, ಕಾವೇರಿ ರಸ್ತೆ 
ಚಂದ್ರಮಾಳಿ ಬಡಾವಣೆ 
ಕ್ಯಾತಸಂದ್ರ -572104, 
ತುಮಕೂರು 


ಜೀವನದಿ / ೪೬೪ 


ಶ್ರೀ ಜಿ. ಇಂದ್ರಕುಮಾರ್‌ 
ಪತ್ರಕರ್ತರು, “ಗಂಗಾವಾಹಿನಿ' 
ಪತ್ರಿಕಾ ಕಾರ್ಯಲಯ 


ಕೋತಿತೋಪು, ತುಮಕೂರು - 572 101 


ಶ್ರೀವೈ.ಎಚ್‌. ಹುಚ್ಚಯ್ಯ 
ಜಿಲ್ಲಾಪಂಚಾಯತ್‌ ಸದಸ್ಯರು 
ಕುಣಿಗಲ್‌, (ತುಮಕೂರು ಜಿಲ್ಲೆ) 


ಶ್ರೀ ಕೆ.ಎಚ್‌. ವೆಂಕಟೇಶ್‌ 


ಕುವೆಂಪು ನಗರ, ಕುಣಿಗಲ್‌ - 572 130 


ಕೆಂಗಲ್‌ ಹನುಮಂತಯ್ಯ ರಸ್ತೆ 
ಬೆಂಗಳೂರು. 


ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ 
ಸುತೂರು ಮಹಾ ಸಂಸ್ಥಾನ 
ಚಾಮುಂಡಿ ಬೆಟ್ಟದ ತಪ್ಪಲು 
ಮೈಸೂರು. 


ತ್ರೀ ಆರ್‌. ಹಿತೇಂದ್ರ ಐ.ಪಿ.ಎಸ್‌. 
ಜಿಲ್ಲಾಪೊಲೀಸ್‌ ಮುಖ್ಯಾಧಿಕಾರಿಗಳು 
ತುಮಕೂರು ಜಿಲ್ಲೆ-572101 


ಶ್ರೀ ವಿ.ಎನ್‌. ಸುಬ್ಬರಾವ್‌ 
ಕಾರ್ಯನಿರ್ವಾಹಕ ಸಂಪಾದಕ 
ನಂ.2, ರೆಸಿಡನ್ಸಿರೋಡ್‌ 


ಸಂಯುಕ್ತಕನಾ ೯ಟಕ, ಬೆಂಗಳೂರು - 560025 


ಶ್ರೀ ಕೆ. ಎಸ್‌. ಕುಮಾರಸ್ವಾಮಿ 
2222/1, ರೈಲುನಿಲ್ದಾಣ ರಸ್ತೆ 
ಗಾಂಧಿನಗರ, ತುಮಕೂರು - 572102 


ಪ್ರೊ. ಕಾಳೇಗೌಡ ನಾಗವಾರ 
ಪ್ರಾಧ್ಯಾಪಕರ ನಿವಾಸ ಪಿ-6 


ಮಾನಸ ಗಂಗೊತ್ತಿ, ಮೈಸೂರು - 570006 


ಫ್ರೀ ಎಸ್‌. ಕೃಷ್ಣಯ್ಯ 
ಲಣ ಶಿ 

ಪ್ರಾಂಶುಪಾಲರು, 

6 * ಇ 

ಅರಿವು' 2ನೇ ಕ್ರಾಸ್‌, 


ಅಶೋಕ ನಗರ,ತುಮಕೂರು -570 102 


ಡಾ. ಡಿ.ಕೆ. ರಾಜೇಂದ್ರ 
ನಂ.48, "ವಂದನ' 

ಮಾರುತಿ ದೇವಸ್ಥಾನ ರಸ್ತೆ 
ಸರಸ್ವತಿಪುರಂ, ಮೈಸೂರು - 9 


ಕಳಿ ಲಲ 
ನೆಲಮಂಗಲ, ಬೆಂಗಳೂರು ಗ್ರಾ.ಜಿಲ್ಲೆ 
ಶ್ರೀ ಎನ್‌. ಕಷಪ 


ಕೋಡಿಪಾಳ್ಯ, ಮಾಗಡಿ ತಾಲ್ಲೂಕು 
ಬೆಂಗಳೂರು ಗ್ರಾ. ಜಿಲ್ಲೆ 


ಅಮೃತೂರು ರಾಮಚಂದ್ರ 
ಅಮೃತೂರು, ಕುಣಿಗಲ್‌ ತಾಲ್ಲೂಕು 
ತುಮಕೂರು ಜಿಲ್ಲೆ 


ಫ್ರೀ ಎಚ್‌. ನಿಂಗಯ್ಯ 
ಮಾರುತಿ ನಿಲಯ 


ಹನುಮಂತಪುರ ಬೆಳಗುಂಬ ರಸ್ತೆ 
ತುಮಕೂರು - 572 103 


ಶ್ರೀ ಟಿ.ಎಚ್‌. ಗುರುಚರಣ್‌ ಸಿಂಗ್‌ 
ಪತ್ರಕರ್ತರು 
ಕುಣಿಗಲ್‌, ತುಮಕೂರು ಜಿಲ್ಲೆ 


ಶ್ರೀ ಕೆ. ಸತ್ಯನಾರಾಯಣ 
ಕನ್ನಡಪ್ರಭ 
ಕ್ವೀನ್ಸ್‌ ರಸ್ತೆ ಬೆಂಗಳೂರು-560001 


ಡೇವಿಡ್‌ ನಿಮೆಯೋಸಪ್‌ 
ಕರ್ಸಾಟಕ ವಿಧಾನ ಪರಿಷತ್ತು 
ವಿಧಾನಸೌಧ, ಬೆಂಗಳೂರು - 560001 


ಶ್ರೀ ಎಸ್‌.ಎಂ. ಕೃಷ್ಣ 
ಮುಖ್ಯಮಂತ್ರಿಗಳು 
ಕರ್ನಾಟಕಸರ್ಕಾರ 

ವಿಧಾನಸೌಧ, ಬೆಂಗಳೂರು - 560001 


ಫ್ರೀ ಆರ್‌.ವಿ. ದೇಶಪಾಂಡೆ 

ಬೃಹತ್‌ ಮತ್ತುವುಧ್ಯಮ ಕೈಗಾರಿಕಾ ಸಚಿವರು 
ಕರ್ನಾಟಕ ಸರ್ಕಾರ 

ವಿಧಾನಸೌಧ, ಬೆಂಗಳೂರು - 560001 


ಪೊ. ಜಿ.ವಿ. ಆನಂದಮೂರ್ತಿ 
"ಅಕ್ಕರೆ' ವಾಟರ್‌ ಟ್ಯಾಂಕ್‌ ಪೂರ್ವಭಾಗ 
ವಿದ್ಯಾನಗರ, ತುಮಕೂರು - 572103 


೪೬೫ / ಜೀವನದಿ 


ಫೀ ಬಿ. ಚಂದ್ರೇಗೌಡ 
ಸಾರ್ವಜನಿಕ ಗ್ರಂಥಾಲಯ 

ಹಳೇ ತೀರ್ಥಹಳ್ಳಿ ರಸ್ತೆ ಶಿವಮೊಗ್ಗ 
ಶ್ರೀ ಎ.ಕೆ. ಹಂಪಣ್ಣ 

ಕನ್ನಡ ಅಧ್ಯಾಪಕರು 

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 
ಪಂಚನಹಳ್ಳಿ, ಅರಸೀಕೆರೆ ಶಾ. 


ಪ್ರೀ ಎಚ್‌.ಆರ್‌. ದಾಸೇಗೌಡ 

681, "ಅನುರಾಧ' 

12ನೇಕ್ರಾಸ್‌, 4ನೇಮೇನ್‌ ರಸ್ತೆ 
ಎಂ.ಸಿ.ಆರ್‌ ಬಡಾವಣೆ, ಬೆಂಗಳೂರು -40 


ಶ್ರೀ ಟಿ.ಕೆ. ಕಂಬಯ್ಯ 
ನಿವೃತ್ತವಿಶೇಷಾಧಿಕಾರಿ, 
ತೋಟಗಾರಿಕಾ ಇಲಾಖೆ 

ನಂ.169, 18ನೇ ಕ್ರಾಸ್‌, ವಿಜಯನಗರ 
ಬೆಂಗಳೂರು - 560040 


ಹೊನ್ನಾವರ, ಉತ್ತರಕನ್ನಡ 

ಶ್ರೀ ಅಬ್ದೂರು ರಾಜಶೇಖರ 

ಹಿರಿಯ ಉಪಸಂಪಾದಕ 

ಪ್ರಜಾವಾಣಿ, 75, ಮಹಾಶ್ಶಾಗಾಂಧಿ ರಸ್ತೆ 
ಬೆಂಗಳೂರು - 560001 


ಶ್ರೀ ಎಂ. ಆರ್‌. ಸುರೇಶ್‌ 
ವಲಯ ಅಧಿಕಾರಿಗಳು 

437, 8ನೇ ಕ್ರಾಸ್‌, 85ನೇ ಮೇನ್‌ 
ಡಾಲರ್‌ ಕಾಲೋನಿ 
(ಆರ್‌.ಎಂ.ವಿ.ಎರಡನೇ ಹಂತ) 
ಬೆಂಗಳೂರು - 560094 


. ಜಿ ವಿ ಆನಂದಮೂರ್ತಿ 


ರೂಟ್‌ ಜಿಲ್ಲೆಯತಿಗಳರ ಗೊಲ್ಲಹಳ್ಳಿಯವರಾದ 
ಜಿ. ವಿ. ಆನಂದಮೂರ್ತಿ ಅವರ ವಿದ್ಯಾಭ್ಯಾಸ 
ತುಮಕೂರು ಮತ್ತು ಬೆಂಗಳೂರಿನಲ್ಲಿ ನಡೆಯಿತು. 
ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ 
ದೊಂದಿಗೆ ಕನ್ನಡ ಎಂ.ಎ ಪದವಿ. ರಾಜ್ಯಾದ್ಯಂತ 
ಕ್ಷೇತ್ರಕಾರ್ಯ ಮಾಡಿ ಮೌಖಿಕ ಪರಂಪರೆಯಲ್ಲಿದ್ದ 
ಅನೇಕ ಅನುಭಾವಿ ಕವಿಗಳ ತತ್ತ್ವಪದಗಳನ್ನು 
ಸಂಗ್ರಹಿಸಿ ಪ ರ್ರಕಟಿಸಿದ್ದಾರೆ. 


ಸಂವೇದನಾಶೀಲರೂ, ಸದಭಿರುಚಿಯ 


ಲೇಖಕರೂ ಆಗಿರುವ ಇವರು ಹೊಸ ಸಾಂಸ್ಕೃತಿಕ 


ಸಮಾಜದ ಕನಸುಗಳನ್ನು ಕಾಣುತ್ತಾ ಆ ದಿಕ್ಕಿನಲ್ಲಿ 

ಅಪರೂಪದ ಶ್ರದ್ಧೆ Art ಪಾ, ಮಾಣಿಕತೆಯಿಂದ 
ಐ 7 ವ 

ದುಡಿಯುತಿದ್ದಾರೆ; ಆ ಮೂಲಕ ನಾಡಿನ 


ಸೂಕ್ಚ್ಮಜ್ಞರೆಲ್ಲರ ಅಭಿಮಾನಕ್ಕೆ ಪಾತೃರಾಗಿದಾರೆ. 


ತೆ ದ 
ತುಮಕೂರಿನ ಎಲ್ಲ ಬಗೆಯ ಪ್ರಗತಿಪರ ಸಾಂಸ್ಕೃತಿಕ 
ಸಂಘಟನೆಗಳೊಂದಿಗೆ ಕ್ರಿಯಾಶೀಲರಾಗಿ ಬೆಳೆದು 


ಬಂದ ಆನಂದಮೂರ್ತಿ ಪ್ರಸುತ ತುಮಕೂರು 
ಎಂಪ್ರೆಸ್‌ ಬಾಲಕಿಯರ ಸರ್ಕಾರಿ ಕಾಲೇಜಿನ 3 ಕನ್ನಡ 
ಅಧ್ಯಾಪಕರಾಗಿದ್ದಾರೆ. 


೪೬೭ / ಜೀವನದಿ 


ಸೃಜನಶೀಲ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರಕಾರ್ಯ 
ದೊಂದಿಗೆ ಪರಿಸರ ಕುರಿತಾದ ಅಧ್ಯಯನಕ್ಕೂ ತಮ್ಮ ಆಸಕ್ತಿಯನ್ನು 
ಆನಂದಮೂರ್ತಿ ಅವರು ವಿಸರಿಸಿಕೊಂಡಿದ್ದಾರೆ. ಇವರು 
ರೂಪಾಂತರಿಸಿದ ದ್ಯಾವನೂರು, ದೇವರುಗಳ ರಾಜ್ಯದಲ್ಲಿ ಮತ್ತು 
ಕರ್ನಾಟಕ ಇತಿಹಾಸ ಮತ್ತುಸಾಹಿತ್ಯಕ ಪರಂಪರೆಯನ್ನು ಕುರಿತಾದ 
ಸಂಪದ ರಂಗರೂಪಕವನ್ನು ಖ್ಯಾತ ರಂಗನಿರ್ದೇಶಕರುಗಳು 
ಪ್ರಯೋಗಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 
ಮುತಿನಹಾರ ಪುಸಕಮಾಲೆಯ ಸಂಚಾಲಕರಾಗಿ ಕಾರ್ಯ 
ನಿರ್ವಹಿಸಿರುವ ಆನಂದಮೂರ್ತಿ, ಕರ್ನಾಟಕ ಜಾನಪದ ಮತ್ತು 
ಯಕ್ಷಗಾನ ಅಕಾಡೆಮಿಯ ಪ್ರಕಟಣೆಯಾದ ಜಾನಪದ ಸಮಾಚಾರ 
ಪತ್ರಿಕೆಯ ಸಂಪಾದಕರಾಗಿ ವೈವಿಧ್ಯಮಯ ಸಂಚಿಕೆಗಳನ್ನು 


ರೆ. 
ಪ್ರಕಟಿತ ಕೃತಿಗಳು ಕ ಬುದ್ಧ ತೋರಿದ ದಾರಿ, 
ತತ್ವಪದಕಾರರು (ಆಯ್ಕೆ), ಸಂಪಾದಿತ ಕೃತಿಗಳು : ಶಾಂತವೇರಿ 


ಗೋಪಾಲಗೌಡ ನೆನಪಿನ ಸಂಪುಟ, ಮೂರು ದಲಿತ ಕಮ್ಮಟಗಳು, 
ಮಹಾಯಾನ (ವೀಚಿಯವರ ಆಯ್ದಕವಿತೆಗಳು), ಜೀವನದಿ ಮತ್ತು 
ಕ್ರಿಯಾಶೀಲ ಸಂಗಾತಿ (ವೈ.ಕೆ. ರಾಮಯ್ಯ ಅಭಿನಂದನಾ 
ಸಂಪುಟಗಳು) ಸಂಪಾದಿತ ಜಾನಪದ ಕೃತಿಗಳು : ಗಂಧರ್ವಲೋಕದ 
ಗೆಣೆಗಾರರು, ಕರಾವಳಿ ಯಕ್ಷಗಾನ, ಜಾನಪದದ ತುಂಬುಹೊಳೆ, 
ಹಲವು ತೋಟದ ಹೂಗಳು, ಸಾಲುಸಂಪಿಗೆ ನೆರಳು, ಕಲಾವಿದರ 
ಒಡನಾಟ, ಗರಿಗೆದರಿದ ನವಿಲು ಹಾಗೂ ನವಸಾಕ್ಷರರಿಗಾಗಿ 
ಬರೆದಿರುವ ಹಲವಾರು ಪುಸಕಗಳನ್ನುರಾಜ್ಯ ಸಂಪನ್ನೂಲ ಕೇಂದ್ರ, 
ಮೈಸೂರು ಇವರು ಪ್ರಕಟಿಸಿದ್ದಾರೆ. 

ಗ್ರಾಮೀಣ ಭಾಗದ ಅಜ್ಞಾತ ಜನಪದ ಕಲಾವಿದರನ್ನು 
ಕುರಿತು ಇವರು ಬರೆದಿರುವ ಲೇಖನಗಳು ನಾಡಿನ ಅನೇಕ ಪತ್ರಿಕೆ 
ಹಾಗೂ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ. 1998ರಿಂದ 
2001ರವರೆಗೆ ಕರ್ನಾಟಕ ಜಾನಪದ ಮತ್ತುಯಕ್ಸಗಾನ ಅಕಾಡೆಮಿ 
ಸದಸ್ಯರಾಗಿ ಹೂಣೆಗಾರಿಕೆಯನ್ನುನಿರ್ವಹಿಸಿದ್ದಾರೆ. ೧ 


"ಅಕ್ಕರೆ' ವಾಟರ್‌ ಟ್ಯಾಂಕ್‌ ಪೂರ್ವಭಾಗ, ವಿದ್ಯಾನಗರ, ತುಮಕೂರು - 572103 


ಜೀವನದಿ / ೪೬೮ 
ನೆರವಾದವರು 


ಬಿ.ಎಲ್‌. ಶಂಕರ್‌, ಡಾ. ಜಿ. ಪರಮೇಶ್ವರ, ಎಸ್‌. ಷಫಿ ಅಹಮದ್‌, ಮಲ್ಲಿಕಾರ್ಜುನ 
ಖರ್ಗೆ, ಧರ್ಮಸಿಂಗ್‌, ಆ.ನಂ. ಎಲ್ಲಪ್ಪ ರೆಡ್ಡಿ ಪ್ರೊ. ಚಂದ್ರಶೇಖರ ಪಾಟೀಲ್‌, ಶಿವಾಜಿ ಗಣೇಶನ್‌, 
ಗಂಗಾಧರ ಷೊದಲಿಯಾರ್‌, ರಮೇಶ್‌ ಕುಮಾರ್‌, ಬಿ.ಜಿ. ಬಣಕಾರ್‌, ಪ್ರೊ. ಕಾಳೇಗೌಡ ನಾಗವಾರ, 
ಉದಯಶಂಕರ ಭಟ್‌, ಜಿ. ಇಂದ್ರಕುಮಾರ್‌, ಕೆ.ಎಚ್‌. ವೆಂಕಟೇಶ್‌, ಶ್ರೀಸಿದ್ದಲಿಂಗ 
ತೋಂಟದಾರ್ಯ ಸ್ವಾಮೀಜಿ, ಡಾ. ಕರೀಗೌಡ ಬೀಚನಹಳ್ಳಿ, ಡಾ. ಕೆ.ಸಿ. ಶಿವಾರೆಡ್ಡಿ, ಎಚ್‌. ನಿಂಗಯ್ಯ, 
ಆರ್‌. ಹಿತೇಂದ್ರ, ವೈ.ಎಚ್‌. ಹುಚ್ಚಯ್ಯ, ಕೆ.ಬಿ. ಸಿದ್ದಯ್ಯ, ಪ್ರೊ. ಸಿ. ವಿಶ್ವನಾಥ್‌, ಪ್ರೊ. ಎಸ್‌. ಕೃಷ್ಣಯ್ಯ, 
ಜಿ.ಎಚ್‌. ಮಹಾದೇವಪ್ಪ ಎಚ್‌.ಎಸ್‌. ರಾಮಣ್ಣ ಎನ್‌.ಆರ್‌. ರಂಗಯ್ಯ, ಯು.ಟಿ. ಸುರೇಶ್‌, 
ಎನ್‌. ಶಿವಾನಂದ್‌, ತುಂಬಾಡಿ ರಾಮಯ್ಯ, ಸಿ. ಚೌಡಪ್ಪ ಎಚ್‌.ಎಂ. ಸಿದ್ದಲಿಂಗಯ್ಯ, 
ಡಾ. ಬಾನಂದೂರು ಕೆಂಪಯ್ಯ, ವೇಮಗಲ್‌ ಡಿ. ನಾರಾಯಣಸ್ವಾಮಿ, ಕೆಂಪೇಗೌಡ, ಅಪ್ಪಾಜಿ, 
ಟಿ.ಆರ್‌. ಕೃಷ್ಣಮೂರ್ತಿ, ಡಾ. ವೈ.ಬಿ. ತಿಮ್ಮಯ್ಯ, ಬಾ.ಹ. ರಮಾಕುಮಾರಿ, ಎಚ್‌.ಸಿ. ಶ್ರೀಕಂಠಯ್ಯ, 
ಡಾ. ಹಿ.ಚಿ. ಬೋರಲಿಂಗಯ್ಯ, ಕವಿತಾಕೃಷ್ಣ ಕೆ. ಸತ್ಯನಾರಾಯಣ, ವಿ.ಎನ್‌. ಸುಬ್ಬರಾವ್‌, 
ಕೋಟೆಕುಮಾರ್‌, ಜಾಣಗೆರೆ ವೆಂಕಟರಾಮಯ್ಯ, ಟಿ.ಎಸ್‌. ವಿವೇಕ್‌, ಬಿ. ಚಂದ್ರೇಗೌಡ, 
ಡಾ. ಸಟರಾಜ್‌ ಹುಳಿಯಾರ್‌, ಕೆ. ದೊರೈರಾಜು, ನಾಗರಾಜ್‌, ಎ.ಕೆ. ಹಂಪಣ್ಣ ಸಿ.ಎನ್‌. ಏಕೇಶ್ವರ, 
ಎಂ.ಆರ್‌. ಸುರೇಶ್‌, ಶಿವಗುರು, ಬಿ.ಆರ್‌. ಜಯರಾಮರಾಜ್‌ ಅರಸ್‌, ಗಾ.ನಂ. ಶ್ರೀಕಂಠಯ್ಯ, ಆರ್‌. 
ಕಾಮರಾಜ್‌, ಕುಮಾರಸ್ವಾಮಿ, ವೆಂಕಟರಮಣ, ದಿನೇಶ್‌ ಅಮೀನ್‌ ಮಟ್ಟು ಸಂಜೀವಪ್ಪ ಹಿತಲಪುಠ 
ಬೋರಲಿಂಗಯ್ಯ, ಲಿಂಗಯ್ಯ ಹೆಬ್ಬೂರು, ರಾಮಲಿಂಗೇಗೌಡ, ಕೆ. ವಿಶ್ವನಾಥ್‌, ನರಸಿಂಹಸ್ವಾಮಿ, 
ಬಾಳೇಗೌಡ, ಕೃಷ್ಣಯ್ಯ, ಗುರುಚರಣ್‌ ಸಿಂಗ್‌, ಡಿ.ಎಸ್‌. ಕುಮಾರ್‌, ಟಿ.ಕೆ. ಕಂಬಯ್ಯ, ಲ್ಯಾನ್ಸಿ ಹೆಚ್‌. 
ಪಾಯ್‌, ಕೆಂಪಮ್ಮ ಹಿಶಲಪುರ, ಕರಿಯಮ್ಮ ನಿಡಸಾಲೆ, ಎಚ್‌.ಎಸ್‌. ಶೇಷಾದ್ರಿ, 
ಪ್ರೊ. ಎಚ್‌.ಆರ್‌. ದಾಸೇಗೌಡ, ಷೈ.ಆರ್‌. ರಮೇಶ್‌ ಗೌಡ, ಚೇತನಾ, ರಾಜೀವ್‌ ಬಾಬು, ರವಿಕಿರಣ್‌, 
ಶ್ರೀಮತಿ ಅನುಸೂಯ, ಬಿ.ಆರ್‌. ರವಿಕಾಂತೇಗೌಡ, ಲಂಕೇಶ್‌ ಪತ್ರಿಕಾ ಬಳಗ, ಪ್ರಜಾವಾಣಿ ಪತ್ರಿಕಾ 
ಬಳಗ, ಮಹಮದ್‌ ದಸ್ತಗೀರ್‌, ವೀರಕುಮಾರ್‌ ಎ. ಪಾಟೀಲ್‌, ಕುಮಾರ್‌ ಬಂಗಾರಪ್ಪ 
ಪ್ರೊ. ದೇಜಗೌ, ಎಜ್‌. ವಿಶ್ವನಾಥ್‌, ಪಿ.ಎಂ. ಚಿಕ್ಕಬೋರಯ್ಯ, ಎಚ್‌. ಗಂಗಾಧರನ್‌, ಪಿ. ರಾಮಯ್ಯ, 
ಶ್ರೀಧರ ಆಜಾರ್‌, ಡಾ. ಸಿದ್ದಲಿಂಗಯ್ಯ, ಡಾ. ಸರಜೂ ಕಾಟ್ಕರ್‌, ಡಾ. ಎನ್‌.ಎಸ್‌. ರಾಮೇಗೌಡ, 
ಡಾ. ಡಿ.ಕೆ. ರಾಜೇಂದ್ರ, ಕೋಟೆ ನಾಗಭೂಷಣ, ಗಟ್ಟಿ, ಎಸ್‌.ಎಸ್‌. ಪಾಟೀಲ್‌, ಎ. ಸುರೇಶ, 
ಅಲಿಬಾಬ, ಕೆ.ಎಲ್‌. ರಾಜಶೇಖರ, ಪ್ರಜಾಪ್ರಗತಿ ಪತ್ರಿಕಾ ಬಳಗ, ಸೊಗಡುಪತ್ರಿಕಾ ಬಳಗ, ಕನ್ನಡಪ್ರಭ 
ಪತ್ರಿಕಾ ಬಳಗ, ತುಮಕೂರು ಪಾರ್ತೆ ಪತ್ರಿಕಾ ಬಳಗ, ಸಂಯುಕ್ತ ಕರ್ನಾಟಕ ಪತ್ರಿಕಾ ಬಳಗ, 
ಎಸ್‌. ಷಡಕ್ಟರಯ್ಯ, ಅಬ್ಬೂರು ರಾಜಶೇಖರ, ಆರ್‌.ವಿ. ದೇಶಪಾಂಡೆ, ರಾಠೋಡ್‌, ಜಯಪ್ರಕಾಶ 
ಗೌಡ, ಕೃಷ್ಣಮೂರ್ತಿ, ನಗುವನಹಳ್ಳಿ ವಿಶುಕುಮಾರ್‌, ಎಂ. ರಾಮಚಂದ್ರ ಗೌಡ, ಕೆ.ಏ. ಮೃತ್ಯುಂಜಯ. 


ತೊ ಹೋರ್‌ ಅಯ ಗೆ ಎ. ಇಹದ 5 4 ಬ 
ನ ಗಾ Nati ಇಯ ಸಾ ಪ PR 
ಜಾ ಹಣ್ಣೂ 
We , ಇ ಐ ಥಕ, 
NC 
ಔ ಬಡಾ ಫ್‌ ಇ 
4 Ny ot Wie 
ಇ pA % 
ಗೆ . 3 ಇಂ 
ನ eg ಣ್‌ 
FS eg, ME ಶಾ 
ತಾ. ಆಡ್ತ... ಟೌ ಬಳ 
ಹ ಜ್ಯಾ 
ತಾತ ಸಾ ಭಾ ಕ 
ತಡೆ ಜ್‌ ೫ 
ಎ೫ ೬ ಣ್ಯ 
ರ್‌ ಇ 
ಎ ಹಿಗೆ 
ಷ್ಟ 
ತಳಗ ಕಾ 
/ 
ಸ್ಟಾ” 
k 
ನ 
la jn, 
ಹ್ಯಾ 
ತೂ 
ಸಿ 
ತ್ಯ ರಾವತ್‌ 
ಕ ಜಾ 
ಇ "| ಆ ಲ! 
| ಕ 
ಇ pe 
ಜು [eS 
ನಾಲ್‌ ಫ್ಯಾ 
>. 
ಸ ಭ್ಯ! ಸ 
ಟ್‌” ಹ. 
NE ಕ 
೬ನ್ನು pe 
NE No 
ಳ್ಳ ಫಿ” 
NE 
ಡ್‌ ೫. 
ಗಃ ನ 
EES ಎಂ 
ಪಕ್ಕ » 
TV ಜತ. 
EO ಭಗ” ರ್ಟ 


`` ಕರ್ನಾಟಕದ ರಾಜಕಾರಣದಲ್ಲಿಶ್ರೀ ವೈ ಕೆ ರಾಮಯ್ಯ - 


ಒಂದು ಅಪರೂಪದ ಹೆಸರು. ಹಳ್ಳಿಗಾಡಿನ ಬದುಕು' 
ಸಂಪೂರ್ಣವಾಗಿ ಹಸನಾಗಬೇಕೆಂಬ ನಿರಂತರ 
ಆಶಯವನ್ನು ಇಟ್ಟುಕೊಂಡು ಅಂತರಂಗ ಶುದ್ಧಿಯಿಂದ, 
ಕಳೆದ ಮೂರು:ದಶಕಗಳಿಂದಲೂ ಇವರು 
ಶ್ರಮಿಸುತ್ತಿದ್ದಾರೆ. ತಮ್ಮ-ತತ್ತ್ವನಿಷ್ಠೆ, ನಿಷ್ಠುರ ನಡೆ- . 
ನುಡಿ ಹಾಗೂ ನಿರ್ಭೀತಿಯ ರಾಜಕಾರಣಕ್ಕೆ” 
ಮತ್ತೊಂದು ಹೆಸೆರ್ದೇ ಆಗಿರುವ ಎಲೆಕಡಕಲು 
ಕಂಬೇಗೌಡ ಕಾಮಹ್ಕುನವರು ಕಡುಬಡವರ, 
ಶ್ರಮಜೀವಿಗಳ, ಶೈತ್ರರ ಹಾಗೂ ಅವಕಾಶವಿಹೀನರೆಲ್ಲರ 
ನೇರ ಪ್ರತಿನಿಧಿಯಾಗಿದ್ದಾರೆ. 


ವೈ ಕೆ ರಾಮಯ್ಯ ಅವರ ವ್ಯಕ್ತಿತ್ವ ಮತ್ತು ಸಾಧನೆಯ 

ನಾನಾ ಮುಖಗಳನ್ನು ಕುರಿತು ಬದುಕಿನ ವಿವಿಧ 

ರಂಗಗಳ ಗಣ್ಯರು, ಪತ್ರಕರ್ತರು ಮತ್ತು 

. ಸಂವೇದನಾಶೀಲ ಬರಹಗಾರರ ಲೇಖನಗಳು 
ಭನೆಂದನಾ ಗಥದ ಪ್ರಮುಖ ಭಾಗವಾಗಿವೆ. 

ಜೊತೆಗೆ ವೈಕೆಆರ್‌ ಅವರ ಸಂದರ್ಶನಗಳು, ಹತ್ರಗಳು, 

ಭಾಷಣಗಳು.... ಈ ಹೊತ್ತಗೆಯಲ್ಲಿ ಸೇರಿವೆ. 


